ಶ್ರೀಮದ್ವಾಲ್ಮೀಕಿ ರಾಮಾಯಣಮ್‌ 





(ಕನ್ನಡ ಅನುವಾದ ಸಹಿತ) 





ಮುನ್ನುಡಿ 
ಡಾ|| ಡಿ. ನಿ. ಗುಂಡಪ್ಪನನರಿಂದ 


ಅನಂವಾಟಂ 


ನಿದ್ಯಾನ್‌ ಎನ್‌. ರಂಗನಾಥಶರ್ಮಾ 


ಪ್ರಕಾಶಕರು 
ರಾಮಾಯಣ ಪ್ರಕಾಶನ ಸಮಿತಿ 
ನರಸಿಂಹರಾಜ ಕಾಲೊನಿ ಬೆಂಗಳೂರು - ೧೯ 


ಮೊದಲನೆಯ ಮುದ್ರಣ ೧೯೬೯ 
(೩೦೦೦ ಪ್ರತಿಗಳು) 


ಇದರ ಹಕ್ಕುಗಳೆಲ್ಲವೂ 
ರಾಮಾಯಣ ಪ್ರಕಾಶನ ಸಮಿತಿಯವು 
(All Rights Reserved) 


ಮುದ್ರಣಕಾರರು 
ಪ್ರಭಾ ಮುದ್ರಣಾಲಯ 
ಬಸನನಗುಡಿ, ಬೆಂಗಳೂರು -೪ 


ಬಿನ್ನಹ 


ಈಗ ಶ್ರೀಮದ್ರಾಮಾಯಣದ ಕಿಷ್ಟಿಂಧಾಕಾಂಡವನ್ನು ಅನುವಾದ 
ಸಹಿತವಾಗಿ ಪ್ರಕಟಿಸಿ ಕನ್ನ ಡಿಗರಿಗೆ ಅರ್ಪಿಸಲು ನಮಗೆ ತುಂಬಾ ಸಂತೋಷ 
ವಾಗುತ್ತದೆ. 


ಪೂಜ್ಯರಾದ ಡಾ| ಡಿ. ನಿ. ಗುಂಡಪ್ಪನವರು ನಮ್ಮ ಪ್ರಕಟನಾ 
ಕಾರ್ಯಕೆ ಬೆಂಬಲವನ್ನು ನೀಡುತ್ತಾ ಬಂದಿರುತ್ತಾರೆ. ಹಿಂದಿನಂತೆ ಅಮೂಲ್ಯ 
ವಾದ ಮುನ್ನು ಡಿಯನ್ನು ಬರೆದುಕೊಟ್ಟು ಉಪಕರಿಸಿದ್ದಾರೆ. ಅವರಿಗೆ ನಮ್ಮ 
ಸಮಿತಿಯ ವಂದನೆಗಳು. 

ವಿದ್ವಾನ್‌ ಶ್ರೀ ಎನ್‌. ರಂಗನಾಥಶರ್ಮರ ಅನುವಾದವನ್ನು ವಿದಾ ಸಂಸರು 
ಗಳೂ ಮತ್ತು ಮಹಾಜನಗಳೂ ಮೆಚ್ಚ ಹೊಗಳಿದ್ದಾರೆ. ಅವರೂ ಸಹ 
ಹಿಂದಿನಂತೆ ಈಗಲೂ ಅನುವಾದಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಭಾ 
ಮುದ್ರಣಾಲಯದ ಶ್ರೀ ಡಿ. ಎಸ್‌. ಕೃಷ್ಣಾಚಾರ್ಯರು ತಪ್ಪಿಲ್ಲದಂತೆ ಅಂದ 
ವಾಗಿ ಮುದ್ರಿಸಿಕೊಟ್ಟಿದ್ದಾರೆ. ಇವರುಗಳಿಗೆ ಸಮಿತಿಯ ವಂದನೆಗಳು. 


ಇಂಡಿಯಾ ಸರಕಾರದ ಕೇಂದ್ರ ಸಂಸ್ಕತ ಸಮಿತಿಯವರು ರಾಮಾಯಣ 
ಪ್ರಕಾಶನ ಕಾರ್ಯವನ್ನು ಮೆಚ್ಚಿ, ಪ್ರತಿ ಒಂದು ಕಾಂಡಕ್ಟೂ ಒಂದು ಸಾವಿರ 
ರೂಪಾಯಿನಂತೆ ಸಹಾಯಧನವನ್ನು ಮಂಜೂರುಮಾಡಿದ್ದಾಕೆ. ಈ ಉಪಕಾರ 
ವನ್ನು ಕೃತಜ್ಞ ತೆಯಿಂದ ಸ್ಮರಿಸಿಕೊಳ್ಳು ತ್ತೆ ವೆ. 


ಮುಂದಿನ ಭಾಗವಾದ ಯುದ್ಧಕಾಂಡವನ್ನು ಎರಡು ಸಂಪುಟದಲ್ಲಿ 
೧೯೭೦ ನೇ ಇಸವಿಯ ಶ್ರೀರಾಮನವಮಿಯಷ್ಟ ರಲ್ಲಿ ಪ್ರಕಟಿಸಲು ಸಮಿತಿಯು 
ಉದ್ದೇಶಿಸಿದೆ. ವಾಚಕಮಹಾಶಯರ ಬೆಂಬಲವು ದೊರೆಯುವದೆಂದು ನಂಬಿ 
ದ್ದೇವೆ. ಶ್ರೀರಾಮಚಂದ್ರನ ಅನುಗ್ರಹದಿಂದ ಈ ಕಾರ್ಯವು ನೆರವೇರುವಂತಾಗ 
ರೆಂದು ಹಾರೈಸುತ್ತೇವೆ. 


ಬೆಂಗಳೂರು ಡಿ.ಸಿ. ಅನಂತರಾಮಯ್ಯ 
ತಾ1 19-1-1969 ಕಾರ್ಯದರ್ಶಿ 


ನಿವೇದನೆ 
ಶ್ರಿ 


ಶ್ರೀರಾಮಚಂದ್ರನ ಕೃಸೆಯಿಂದಲೂ ಸಹೃದಯರೂ ಉದಾರಚಿತ್ತರೂ 
ಆದ ವಾಚಕರ ಬೆಂಬಲದಿಂದಲೂ ಕಿಷ್ಟಿಂಧಾಕಾಂಡವನ್ನು ಕನ ಡೆ ಅನುವಾದ 
ದೊಡನೆ ಪ್ರಕಟಿಸಲು ಸಾಧ $ನಾಯಿತು. ಇನ್ನು ನನ್ನ ಲೇಖನಿಗೆ ಸಮುದ್ರ 
ವನ್ನು ದಾಟಿ ಯುದ್ಧ ರಂಗದಲ್ಲಿಳಿಯಬಳ್ಲೆನೆಂಬ ವಿಶಾ ಿಸವು ಮೂಡಿದೆ. 


ಪೂಜ್ಯರಾದ ಡಾ| ಡಿ. ವಿ. ಗುಂಡಪ್ಪನವರು ಪ್ರ ಅನುವಾದವನ್ನು 
ಓದಿಸಿ ಕೇಳಿ ಬೆನ್ನು ಚಪ್ಪರಿಸಿ ಪೊ. ಶ್ಸಾಹಿಸುತ್ತಿ ರುವುದರಿಂದ ನನಗೆ ಧೈರ್ಯ 
ಬಂದಿದೆ. ಗುಣಜ್ಞ ರಾದ ಮಹಾಜನರು ಮುಂದಿನ ಪ್ರಕಟನೆ ಯಾವಾಗ... 
ಎಂದು ವಿಚಾರಿಸುತ್ತಿರುವುದರಿಂದ ಸ್ವಲ್ಪ ಆತ್ಮಪ್ರತ್ಯಯ ಉಂಟಾಗಿದೆ. 
ಈ ಕಿಷ್ಟಿಂಧಾಕಾಂಡದ ಅನುವಾದವೂ ಇತರ ಕಾಂಡಗಳ ಅನುವಾದದಂತೆ 


ಕನ ೩ಡಿಗರ ಮೆಚ್ಚಿಗೆಯನ್ನು ಗಳಿಸುವುದೆಂದು ನಂಬಿದ್ದೇನೆ. 


ಮುನ್ನು ಡಿಯನ್ನು ಕೃಪೆಯಿಂದ ಬರೆದುಕೊಟ್ಟ ಶ್ರೀ ಡಿ. ವಿ. ಜಿ. 
ಯವರಿಗೂ ಸಂಸ್ಕೃತಮೂಲವನ್ನು ಎಂದಿನಂತೆ ಕನ್ನ ಡಲಿನಿಯಲ್ಲಿ ಮುದ್ರಣಕ್ಕೆ 
ಅನುಕೂಲಿಸುವಂತೆ ಬರೆದುಕೊಟ್ಟು ಉಪಕರಿಸಿದ ಶ್ರೀ ಡಿ. ಸಿ. ಅನಂತರಾಮಯ್ಯ 
ನವರಿಗೂ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ರಾಮಾಯಣ ಪ್ರಕಾಶನ 
ಸಮಿತಿಯ ಸದಸ್ಯರೆಲ್ಲರೂ ಪ್ರೀತ್ಯಾದರಗಳಿಂದ ಈ ಕಾರ್ಯಕ್ಕೆ ಪ್ರೋಶ್ಸಾಹ 
ವನ್ನಿತ್ತು ಗ್ರಂಥಪ್ರಕಾಶನಕ್ಕೆ ಶ್ರದ್ಧೆಯಿಂದ ನೆರವಾಗಿದ್ದಾರೆ. ಈ ಮಹನೀಯ 


ಕೆಲ್ಲರಿಗೂ ನನ್ನ ಕೃತಜ್ಞ ತಾಪೂರ್ವಕವಾದ ವಂದನೆಗಳು ಸಲ್ಲುತ್ತವೆ. 


ಬೆಂಗಳೂರು ಎನ್‌. ರೆಂಗನಾಥಶರ್ಮಾ 
ಕೀಲಕ_-ಮಾಘ ಶುದ್ಧ-ದ್ವಿತೀಯಾ ಅನುವಾದಕ 


ಮುನ್ನುಡಿ 


ಸೀತಾನ್ಸೇಷಪರಿಶ್ರಾಂತಂ 
ಪಂಪಾಶ್ಲೇತ್ರಪ್ರಸಾದಿತವ್‌ | 
ಹನೂಮತ್ಸಾಂತ್ವಿತಂ ಧ್ಯಾಯೇತ್‌ 
ಪ್ರಾಪ್ರಸುಗ್ರೀನಸೌಹೃದಮ್‌ ॥ 

ಕಿಷ್ಟಿಂಧಾಕಾಂಡವು ಶ್ರೀಮದ್ರಾಮಾಯಣದ ಕಂಠೆಭಾಗ. ಅದರ 
ಶಿರೋಭಾಗವು ಯುದ್ಧ ಕಾಂಡ, ಅದು ರಾವಣಹನನರೂಪವಾದ ಶ್ರೀರಾಮ 
ವಿಜಯದೆ ಕಥೆ. ಅದರ ಭುಜಪರ್ಯಂತದ ಭಾಗ ಅರಣ್ಯ ಕಾಂಡ. ರಾವಣನ 
ಅನರಾಧವಾದ ಸೀತಾಪಹರಣಪ್ರಕರಣಕ್ಕೆ ಅಲ್ಲಿಯವರೆಗೆ ಸನ್ನಿ ವೇಶಸಿದ್ಧತೆ 
ಯಾಯಿತು. ಆದರೆ ಸೀತಾಪಹಾರಕನಾರು? ಅವನೆಲ್ಲಿಯವನು? 
ಅವನೆಂಧವನು?--ಇದು ತಿಳಿಯದೆ ಶ್ರೀರಾಮಚಂದ್ರನ ಕಾರ್ಯ ಮುಂದಕ್ಕೆ 
ಸಾಗಲಾರದು. ಈ ಅವಶ್ಯಾಂಶಗಳನ್ನು ಒದಗಿಸುವುದು ಕಿಷ್ಟ್ರಿಂಧಾಕಾಂಡ. 

ಕಿಷ್ಕಿಂಧಾ ಎಂದರೆ ಕನ್ನ ಡದಲ್ಲಿ “ ಇಕ್ಟಟ್ಟಾ ದದ್ದು” ಎಂಬ ರೂಢಿಯ 
ಅರ್ಥವಿದೆ. ಬಹುಶಃ ಈ ಮಾತು. ಸಂಸ ಶ್ರದ ¥ ಕಿಷ್ಟು >» ಎಂಬುದರಿಂದ 
ಬಂದಿರಬಹುದು. ಕೆಷ್ಟು ಎಂದರೆ ಗೇಣು, ಅಥವಾ ಚೋಟು ಸಣ್ಣ 
ಪ್ರದೇಶ ಎಂದು ತಾತ್ಸರ್ಯ 

ಈ ಕಾಂಡದಲ್ಲಿ "ಕಾವ ಧಾರೆ ಎಂದಿನಂತೆ ಮನೋಹರವಾಗಿ ಹರಿಯು 
ತ್ರ ಜೆ. ಇದರಲ್ಲಿಯ' ದೃ ಶ್ವ ಗಳು ರಮಣೀಯವಾಗಿ ಸಶಿ ಪಳ್ಳ 
ಕೋಟಾ ಜಟ್‌ ತೆ ಯು ಸಂಪಾತಿಗಳಿಗೆ ಸಂಬಂಧಪಟ 
ಕಥಾಭಾಗ ಅತ್ಯಂತ ಸುಂದರವಾದದ್ದು. ಪಂಪಾಪ್ರದೇಶದ ವರ್ಣನೆ ಪ್ರ ಕೃತಿ 
ಸೌಭಾಗ್ಯ ವನ್ನು ಅನುಭವಕ್ಕೆ ತಂದುಕೊಡುತ್ತ ದ. ಕೇಶಿರಾಜನು 

ಮ ಶಬ್ದದಿ- | 
ನಾವಾವಿಂದ್ರಿಯದ ವಿಷಯಮಂ ಶ್ರೋತ್ರದೊಳು- | 
ದ್ಭಾವಿಪ ಪ 

ಎಂದು ಹೇಳಿ ವಾಕ್ಕಿನ ಸ ಸಾಮಥಣ್ಯವನ್ನು ನಿರೂಪಿಸಿದ್ದಾನೆ. ಕಣ್ಣಿ ಕ್ಲಿನೆದುರಿಗೆ 


ಶಿ 
ಇಲ್ಲದ್ದನ್ನು ಕಣ್ಣು ಸ್ವಯಂ ಅನುಭವಿಸುವಂತೆ ಮಾಡಬಲ್ಲದ್ದು” ಕವಿಯ 


ಫಿ 
೪] 


ವಾಕ್ಟ್ರಭಾವ ಇದಕ್ಕೆ ದೃಷ್ಟಾಂತ ಶ್ರೀವ:ದ್ರಾ ಮಾಯಣದಲ್ಲಿ ಹೇರಳವಾಗಿ 
ದೊರೆಯುತ್ತದೆ. ಕೆಸ್ಟಿಂಧಾಕಾಂಡದಲ್ಲಿ ಅಂಥ ವರ್ಣನೆಗೆ ಅವಕಾಶ ಅಪಾರಿ 
ವಾಗಿ ದೂರೆಯಿತು ವಾಲ್ಮೀಕಿಮಹರ್ಷಿಗಳಿಗೆ ಕಧಾಸನ್ನಿವೇಶದ ಕಲ್ಪಸೆ 
ಯಲ್ಲಿಯೂ ಪಾತ್ರಾಭಿವ್ಯಕ್ತಿಯಲ್ಲಿಯೂ ಮಹಾಕವಿಯ ನೆ ಪುಣಿ ಎದ್ದು 
ಕಾಣುತ್ತದೆ. 
ಕಾವ್ಯವ್ಯಾಸಂಗದ ಮೂಲಸೂತ್ರಗಳು 

ಶ್ರೀಮದ್ರಾಮಾಯಣದಂಥ ಕಾವ್ಯವನ್ನು ಅನುಭವಿಸಬೇಕಾದಕೆ 
ವಾಚಕನು ಸಮಾಹಿತಚಿತ್ತನಾಗಿ, ಅವಧಾನವುಳ್ಳೆ ವನಾಗಿ ವ್ಯಾಸಂಗಮಾಡ 
ಬೇಕು ಅವಸರವಸರವಾಗಿ ಸರ್ಗ ಮುಗಿಸಬೇಕೆಂಬ ಆತುರದಕ್ಕೆರುವನನಿಗೆ 
ಕಾವ್ಕರಸ ದೊರೆಯಲಾರದು ವಾಚಕನು ಸರ್ವದಾ ಮನಸ್ಸಿನಲ್ಲಿ ಥರಿಸಿರ 
ಬೇಕಾದ ಕೆಲವು ಮೂಲಸೂತ್ರಗಳನ್ನು ನಾನು ಪದೇ ಪದೇ ಅರಿಕೆಮಾಡಿ 
ದ್ದೇನೆ. ಈಗ ಅವನ್ನು ಮತ್ತೊ ಮ್ಮ ಜ್ಞಾಪಕಕ್ಕೆ ತರಬಹುದೆಂದ. ಕೋರುತ್ತ ದೆ 

೧. ಕಾನ್ಯದೃಷ್ಟಿ: ಶ್ರೀಮದ್ರಾಮಾಯಣವು ಕಾವ್ಯ ಮಹಾ 
ಕಾವ್ಯ. ಅದು ಬರಿಯ ಕಥೆಯಲ್ಲ, ಚರಿತ್ರೆಯ ಪುಸ್ತ ಕವಲ್ಲ, ಶಾಸ್ತ್ರಗ್ರಂಥವೂ 
ಅಲ್ಲ. ಕಾವ್ಯವನ್ನೋದುವ ಮನಸ್ಸಿನಿಂದ ಅದನ್ನು ಓದಬೇಕು 

೨. ಜೀವಸಂಸ್ಥಾರ: ಕಾವ್ಯದಲ್ಲಿ ಕಥೆಯುಂಟಬೆಂಬುದು ನಿಜ 
ಅದರೆ ಕಾವ್ಯದ ಕಥೆ ಬರಿಯ ಕಥೆಯಲ್ಲ. ಮಹಾಕಾವ್ಯದ ಕಥೆ ಮನೋ 
ರಂಜಕ ಮಾತ್ರವಲ್ಲ ಮಹಾಕಾವ್ಯದಲ್ಲಿ ಕಥೆಯು ಜೀವಸ್ಪರ್ಶಿಯಾದ ರಸ 
ನಾಳಿಕೆಗಳಲ್ಲಿ ಹರಿದುಬರುತ್ತದೆ. ಇಲ್ಲಿ ಮುಖ್ಯವಾದದ್ದು ಕಥೆಯ ಘಟನೆಗಿಂತ 
ಅದರಲ್ಲಡಗಿರುವ ರಸದ್ರವ್ಯ. ರಸಸಾಮಗ್ರಿಯಲ್ಲಿ ವಿನೋದಕ್ಕಿಂತ 
ಸಂಸ್ಕಾರಕಾರಕವಾದ ಗುಣ ಮುಖ್ಯ. 

೩. ಆತ್ಮಾರ್ಪಣಬುದ್ಧಿ : ರಸ ಮುಖ್ಯ, ಜೀವಸಂಸ್ಕಾರ ಮುಖ್ಯ 
— ಎಂದು ಹೇಳಿದಮೇಲೆ ಮಹಾಕಾವ್ಯವ್ಯಾಸಂಗ ಒಂದು ಮಹಾ 
ಅನುಷ್ಕಾಫವೆಂದು ಸಿದ್ಧವಾಗುತ್ತದೆ. ಅನುಷ್ಕಾನಕ್ಕೆ ಅವಶ್ಯವಾದದ್ದು 
ಆತ್ಮಾರ್ಪಣಬುದ್ಧಿ : ಎಂದರೆ, ವಾಚಕನು ತನ್ನ ಸ್ವಂತ ಪ್ರಜ್ಞಿ, ತನ್ನ ಸ್ವಂತ 
ವಿಮರ್ಶನಶಕ್ತಿ, ಸ್ವಂತ ಪಾಂಡಿತ್ಯ, ಸ್ವಂತ ಚಾಲಾಕುತನ ಇವನ್ನು 
ವರ್ಜಿಸಬೇಕು. ಈ ಅಹಂಕಾರವರ್ಜನೆಯಿಲ್ಲದಿದ್ದಕೆ ಶರಣಾಗತಭಾವವಿಲ್ಲ. 


vii 


ಶರಣಾಗತಭಾವನಿಲದಿದ್ದರೆ ವಾಚಕನು ಗ್ರೇಥವನ್ನು ಅನುಭವಿಸಲಾರ 
ಈ.ಮಾತು ಎಲ್ಲ ಕಲಾಭ್ಯಾಸಕ್ಟೂ, ಎಲ್ಲ ಆತ್ಮೋಪಾಸನೆಗೂ ಅನ್ವಯಿಸುವು 
ದಾಗಿದೆ ಒಂದಾನೊಂದು Raa ಪೂರ್ಣಜ್ಞಾ, ನ ನಮಗೆ 
ಉಂಟಾಗಬೇಕಾದಕೆ ನಾವು ಆ ವಸು ವಿನಲ್ಲಿ ಸೇರಿಕೊಳ್ಳ£ ಕು, ನಾನು 
ಆ ವಸ್ತುವಾಗಬೇಕು.  ಇಯೀ in ಘ್ರ ತಿಲ್ಲೀನತೆಯುಂಟಾಗುವುದು 
ಸ್ವಾಹಂಕಾರವರ್ಜನೆಯಿಂದ, ಸ್ವತಾವಿಸ್ಮೃೃಕಿಯಿಂದ ಸ್ವತಾವಿಸ್ಮೃತಿ 
ಯನ್ನುಂಟುಮಾಡುವ ಶಕ್ತಿ ಮಹಾಕಾವ್ಯದಲ್ಲಿಯೇ ಇರುತ್ತದೆ. ಆದಕೆ 
ಅದರೊಡನೆ ಸಹಕರಿಸುವ ಯೋಗ್ಯತೆ ವಾಚಕನಲ್ಲಿರಬೇಕು. 

೪. ಯಥಾರ್ಥಗ್ರಹಣ: ಮೂರನೆಯ ಸೂತ್ರದಿಂದಲೇ ಸಿದ್ಧ 
ವಾಗುತ್ತದೆ ಮತ್ತೊಂದು ಸೂತ್ರ ವಾಚಕನು ಕವಿಯ ವಾಕ್ವನ್ನು ಯಥಾರ್ಥ 
ಬುದ್ಧಿಯಿಂದ ಗ್ರಹಿಸಬೇಕು. ಕಾವ್ಯವ್ಯಾಸಂಗಕಾಲದಲ್ಲಿ, ಆ ವ್ಯಾಸಂಗದ 
ಮಟ್ಟಿಗೆ, ಅವನು ತನ್ನ ಅಪನಂಬಿಕೆಗಳನ್ನೂ ಶಂಕೆಗಳನ್ನೂ ಬದಿಗಿರಿಸ 
ಬೇಕು. ಎಳೆಯ ಮಕ್ಕಳು ಅಜ್ಜಿ ಹೇಳುವ” ಕಥೆಯನ್ನು 'ಅಕ್ಷರಕ್ಷರವೂ 
ಯಥಾರ್ಥವೆಂದು ಗ್ರಹಿಸಿ ಹೂಂಗುಟ್ಟು ವಂತೆ ನಾವು ವಾಲಿ ಕೆಯ ಸನಿ ೩ 
ಯಲ್ಲಿ ನಡೆದುಕೊಳ್ಳ ಬೇಕು. ಶ್ರ ದ್ಧ ವಿಶ್ವಾ ಸಗಳಿಲ್ಲದಿದ್ದರೆ ಕಾವ್ಯದ ಕಾವ್ಯಾಂಶ 
ಹಾರಿಹೋಗುತ್ತದೆ, ಜೆಂಕಿಯವೇಲಿನ್‌ ಕಾವಲಿಯಲ್ಲಿ ಹಾಕಿದ ಹೂವಿನ 
ಸುವಾಸನೆಯಂತೆ 


೫. ಪ್ರವಾಹಾರ್ಥಭಧೋರಣೆ: ಕಾವ್ಯಪದಗಳ ಥೋರಣೆಯ 
ಅರ್ಥವನ್ನು ದೃಷ್ಟ್ರಿಯಲ್ಲಿರಿಸಿಕೊಳ್ಳ ಬೇಕು ಪದ ಪದನನಣ್ನಿ ಅಕ್ಷರಕ್ಷರವನ್ನೂ 
ವಿಂಗಡಿಸಿ ನೋಡಬಾರದು. ಕಮಲದ ಹೂವಿನಲ್ಲಿ ಚ ಕೇಕು ಇರುತ್ತದೆ. 
ಒಂದೊಂದು ರೇಕೆಗೂ ಏನು ಅರ್ಥ? ಏನು ತಾತ್ಸರ್ಯ ?- -ಎಂದು ಬಿಡಿಸಿ 
ನೋಡಿದರೆ ಹೂವಿನ ಸಮಗ್ರಸಾ ಎರಸ್ಯ್ಯ ಹೋಯಿತು; ಪ್ರಶ್ಯೇಕಾಂಶದಲ್ಲಿ 
ಸೌಂದರ್ಯವಿಲ್ಲ. ಮಹಾಕವಿಯ ವಾಗ್ಭೋರಣೆಯೇ ಒಂದು ಸೊಗಸು, 
ಅದು ಮಳೆಗಾಲದಲ್ಲಿ ನದಿಯಲ್ಲಿ ಬಂದ ಮಹಾಪ್ತವಾಹೆದಂತಿರುತ್ತದೆ. ಅದರ 
ಒಟ್ಟನ್ನು ನೋಡಿ ಅದರ ಸೊಗಸನ್ನು ನಾವು ಅನುಭವಿಸಬೇಕು. 

ಈಗ ಒಂದೆರಡು ಪ್ರಶ್ನೆಗಳ ವಿಚಾರ. 


viii 
ಅಸಂಗತೆ ಕರ್ಕ 


ಕೆಲವು ವರ್ಷಗಳ ಕೆಳಗೆ ಒಬ್ಬ ಸ್ನೇಹಿತರಿಗೂ ನನಗೂ ನಡೆದ ಒಂದ) 
ಚರ್ಚೆಯ ಭಾಗವನ್ನು ಇಲ್ಲಿ ಉದಾಹರಿಸುತ್ತೇನೆ. 

ಪ ಶ್ನೆ: ರಾಮನೂ ಆಂಜನೇಯನೂ ಮಾತನಾಡಿವರಂತಲ್ಲ ಅದು 
ಯಾವ ಭಾಷೆಯಲ್ಲಿ? 

ಉತ್ತರೆ: ಕನ ದಲ್ಲಿ. 

ಪ್ರ: ನೀವು ಹಾಗೆ ಹೇಳಲು ಏನು ಆಧಾರ? 

ಉ : ರಾಮಾಯಣ ಗ್ರಂಥನೇ ಆಧಾರ. ಅದರಲ್ಲಿ ಹೇಳಿದೆ, ರಾಮ 
ಆಂಜನೇಯರು ಸೇರಿದುದು ಕೆಪ್ಟಿಂಥೆಯಲ್ಲಿ ಎಂದು. ಕೆಪ್ಟಿಂಥೆಯಿರುವುದು 
ಕನ್ನಡ ದೇಶದಲ್ಲಿ ಆದದ್ದರಿಂದ ಅವರು ಕನ ,ಡದಲ್ಲಿಯೇ ಮಾತನಾಡಿರ 
ಬೇಕು 
; ಹಾಗಾದರೆ ರಾಮನಿಗೆ ಕನ್ನಡ ಬರುತ್ತಿತ್ತು ಎನ್ನು ಕ್ತೀರಾ? 

: ಹಾಗೆನ್ನುತ್ತೀನೆ. 
: ಅಲ್ಲ ಸ್ವಾಮಿ, ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ. ಅಲ್ಲಿ 
ಕನ್ನಡ ಇತ್ತೆ? 

ಉ: ಅಯೋಧ್ಯೆಯಲ್ಲಿ ಕನ್ನಡ ಇಲ್ಲದಿದ್ದರೂ ರಾಮನು ಕನ್ನಡ 
ಕಲಿತುಕೊಂಡಿರಬೇಕು. ನಿಮ್ಮ ಅಭಿಪ್ರಾಯವೇನು? 

ಪ್ರ: ರಾಮನಿಗೆ ಸಂಸ್ಕೃತ ಬರುತ್ತಿತ್ತೆಂದು ಊಹಿಸುವುದು ಯುಕ್ತ 
ವಾಗಿದೆ. ಅವರಿಬ್ಬರೂ ಸಂಸ್ಕೃತದಲ್ಲಿಯೇ ಮಾತನಾಡಿದರೆಂದು ಹೇಳು 


ವುದಾದಕೆ, ಆಂಜನೇಯನಿಗೆ ಸಂಸ್ಕೃತ ಬರುತ್ತಿತ್ತೆಂದು ಹೇಳಬೇಕಾಗುತ್ತದಲ್ಲ? 


ಉ: ಹಾಗೆಯೇ ಹೇಳೋಣ. ಆಂಜನೇಯನಿಗೆ ಸಂಸ್ಕೃತ ಬರುತ್ತಿ 
ತ್ರೆನ್ನಲು ನಾನು ಯಾವಾಗಲೂ ಸಿದ್ಧ ನಾಗಿದ್ದೇನೆ | 

ಪ್ರ: ಏನು ಸ್ವಾಮಿ, ಇದು ಹೇಗೆ ಹೊಂದಾವಣೆಯಾಗುತ್ತದೆ? 
ರಾಮನಿಗೆ ಸಂಸ್ಕೃತ ಬರುತ್ತಿರಬಹುದು. ಆಂಜನೇಯ ಶುದ್ಧ ಕಹಿ. ಅದಕ್ಕೆ 


ಸಂಸ್ಕೃತ ಬಕೋಣವೆಂದರೇನು? 


ಟಿ 6 ಯೀ 


ix 





ಉ : ಸ್ವಾಮಿ, ನೀವು ಆಂಜನೇಯನು ಸಮುದ್ರ ಹಾರಿದ ಕಹಿ 
ಎಂಬುದನು ಮರೆತುಬಿಟ್ಟದ್ದೀರಿ. ನಿಮ್ಮಂಥವರ ದೃಷ್ಟಿ ಒಂದು. ಬೇಕಿ 
ಇನ್ನೊಂದು ವೃಷ್ಟಿಯುಂಟು. ರಾಮನೂ ಹನುಮಂತನೂ ದೈವಾಂಶ 
ದಿಂದುಂಭಾದವರು. ಅವರಿಗೆ ಭಾಷೆ ಕಲಿತುಕೊಳ್ಳುವುದು ಅಸಾಧ್ಯವೆ? 
ಅವರಿಬ್ಬರೂ ಸಂಸ್ಕತ ಕನ ೩ಡ ಮಾತ್ರವೇ ಅಲ್ಲ, ಹಿಂದಿ ಇಂಗ್ಲಿಷುಗಳನ್ನೂ 
ಕಲಿತುಕೊಳ್ಳುವ ಶಕ್ತಿಯಿದ್ದವರು. ತಮಿಳು, ತೆಲುಗು, ಮರಾಠಿ, ಗುಜರಾತಿ 


ಗಳನ್ನೂ ಕಲಿತುಕೊಳ್ಳ ಬಲ್ಲವರು 

ಪ್ರ : ಹಾಗಾದರೆ ಏನು ನಿಷ್ಪರ್ಷೆ? 

ಉ: ನಿಷ್ಕರ್ಷೆ ಇಷ್ಟು : ಅವರಿಬ್ಬರೂ ತಮಗಿಬ್ಬರಿಗೂ ಬರುತ್ತಿದ್ದ 
೧ಬಾವುದೋ ಭಾಷೆಯಲ್ಲಿ ಮಾತನಾಡಿದರು. ಇಲ್ಲಿ ನಮಗೆ ಮುಖ್ಯವಾದದ್ದು 
ಅವರು ಯಾವ ಭಾಷೆಯಲ್ಲಿ ಮಾತನಾಡಿದರೆಂಬುದಲ್ಲ; ಏನನ್ನು ಮಾತ 
ನಾಡಿದರೆಂಬುದು. ಅವರು ಪರಸ್ಪರ ತಿಳಿಸಬೇಕಾಗಿದ್ದ ಸಂಗತಿ ಯಾವುದು? 
ಅದನ್ನು ಯಾವ ಮರ್ಯಾದಿಯಿಂದ, ಎಂಥ ನವುರಿನಿಂದ ತಿಳಿಸಿದರು? 
ಇದು ನಮಗೆ ಮುಖ್ಯ. ಭಾಷೆಯ ಪ್ರಶ್ನೆ ಇಲ್ಲಿ ಸಂಪೂರ್ಣವಾಗಿ ಅಸಂಗತ. 


ರಸಭಂಗ 


ಈಗ ವ್ಯಾಸಂಗಿಗಳಲ್ಲಿ ಒಂದು ಬಿನ್ನಹ ಮಾಡಬೇಕಾಗಿದೆ ; 
ಕಾವ್ಯೋಪಾಸನೆಯ ನಡುನಡುವೆ ಇಂಥ ತರ್ಕಗಳನ್ನೆ ತ್ತ ಬಾರದೆಂಬುದು. 
ನಮ್ಮ ವ್ಯಾಖ್ಯಾನಕರ್ತರೇ ಈ ನಿಯನುವನ್ನು ಉಲ್ಲಂಘಿಸಿ ರಸಭಂಗಕ್ಕೆ 
ಅವಕಾಶಮಾಡಿದ್ದಾರೆ. ಹೀಗೆ ತರ್ಕದಿಂದ ರಸಭಂಗಮಾಡುವುದು ಕವಿಯ 
ವಿಷಯದಲ್ಲಿ ಅಪರಾಧವೆಂದು ನಾನೆಜಿಸಿದ್ದೇನೆ 

ಕಾವ್ಯವು ಮನುಷ್ಯಜೀವನದ ರಸಸನಿ ೩ನೇಶದರ್ಶನ ಮಹಾಕಾವ್ಯವು 
ಒಂದು ಮಹಾಜೀವನದ ಒಂದು ಮಹಾರಸಸನಿ ಒನೇಶದ ದರ್ಶನ. ಶಕುಂತಲೆ 
ಯಸ್ಯಾ ಶ್ರಮದಿಂದ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಕಣ್ವರು 
ಆಶ್ರಮದ ಗಿಡಬಳ್ಳಿಗಳು ಆಕೆಗೆ ಅನುಜ್ಞಿಕೊಡಬೇಕೆಂದು ಬೇಡಿದರಂತೆ. 
ಗಿಡಬಳ್ಳಿಗಳು ದುಃಖಿಸುವುದೆಂದರೇನು? ಅನುಜ್ಞೆ , ಕೊಡುವುದೆಂದರೇನು ? 
ಯಕ್ಷನು ಮೇಘವನ್ನು ದೂತನಾಗೆಂದು ಹೇಳುವುದೆಂದರೇನು? ಮೇಫಕ್ಕೆ 


x 


ಹ ಸೈ ಡಯಭಾವಗಳುಟಿ : ? ಇಂಥ ಪ್ರಶ್ನೆಗಳನ್ನು ಚರ್ಚೆಸುವವರು ಅಕೌಂಟೆನ್ಸಿ 
ನರೀಕ್ಷಿಗ ಹೋಗಬೇಕು, ಕಾನ ವ್ಯಾಸುಗತ್ಳಲ್ಲ. « ಜಚೇತನದಲ್ಲಿ ಜೈತನ ವನ್ನು 
ಆರೋಪಿಸಿ ಅದು ಸಜೇತನವಾ? ದ್ದಿದ್ದಕೆ ಹೇಗೆ ನಡೆದಿದ್ದಿರಬಹುದೋ ಹಾಗೆ 
ನಡೆಯಿತೆಂದು ಭಾನಿಸಿಕೊಳು ವುದು "ವಿನ ಪ್ರನಂಚಕ್ಕೆ ಸಹೆಜವಾದ ರೀತಿ. 


ಕಪಿಲೋಕಸೃಸ್ಟಿ ಏಕೆ? 


ಇದಕ್ಕಿಂತ ಹೆಚ್ಚು ಕಚಳುಳಿಯಿಡುವ ಪ್ರ ಸೆ ಬೇರೆ ಇಜೆ. ವಾಲಿ ತೆ 
ಗಳು ತಮ್ಮ ಪ್ರಸ ನಂಚದೂಳಕ್ಕೆ $ಪಿಕೋಕವನ್ನು ಏಕೆ EE 3 
ಆ ಕಡೆ ಅಯೋಧ್ಯೆ ಯಲ್ಲಿಯೂ ಮಿಧಿರೆಯಲ್ಲಿಯೂ ಮನುಷ 3ರೋಕ. 
ಅದು ಸಹಜವಾದದ್ದು. ನಾವೆಲ್ಲ ಅದನ್ನು ಒಪ್ಪಿಕೊಳ್ಳುತ್ತೇವೆ. ತ ಕಡೆ 
ದಂಡಕಾರಣ್ಯ ದಲ್ಲಿಯೂ ಬಂಕೆಯಲ್ಲಿಯೂ' ರಾಕ್ಷಸಲೋನ, ರಾಕಸರೆಂಬ 
ಪ್ರಾಣಿನರ್ಗವಿದ್ದದ್ದನ್ನು ವೇದದಲ್ಲಿ ಹೇಳಿದೆ ಮತ್ತು ಗುಣದಲ್ಲಿ ರಾಕ್ಷಸರನ್ನು 
ಹೋಲುವಂಥ ಮನುಷ್ಯಜಾಕಿ ಇರುವುದನ್ನು ನಾನು ಕಣ್ಣಾ ರ ಕಾಣು 
ತ್ರಿದ್ದೇವೆ. ಆದದ್ದರಿಂದ ರಾಕ್ಷಸಲೋಕವನ್ನು ಒಪ್ಪಿ ಕೊಳೊ ಶಣ, ಆದರೆ 
ಮನುಷ್ಯ ರಿಗೂ ರಾಕ್ಷಸರಿಗೂ ನಡುವಣ ವಾಸ ಕಲೋಕ' ಮಿಕ್ಟೈರಡು 
ತತ ವ್ಯಾಪಾರವನ್ನೂ ಪ್ರವೇಶಿಸಿ ಅವಾಂತರ ಮಾಡಿದ್ದು ಎಲ್ಲಿಯ 
ಯೋಜನೆ! ವ್ಯಾಸರ ಕಲ್ಲ ) ನೆಯಲ್ಲಿ ಇಂಥಾದ್ದಿಲ್ಲ. ಈ ವಿಲಕ್ಷಣ ಲೋಕವನ್ನು 
ವಾಲ್ಮೀಕಿಗಳು ತೆ ಸೃಷ್ಟಿಮಾಡಿದರು? ಕಫಿಗಳೆಲ್ಲಿಯಾದರೂ ಮನುಷ್ಯರ 
ಸಂತೋಷದಲ್ಲಿಯಾಗಲಿ ದುಃಖದಲ್ಲಿಯಾಗಲಿ ಪಾಲುದಾರರಾಗುವುದುಂಟಿ ? 
ವಾನರನು ನರನೊಡನೆ ಸುಖದುಃಖಸಹೆಭಾಗಿಯಾದದ್ದುಂಟೆಂಬುದನ್ನು ನಾವು 
ಒಪ್ಸಿದಮೇಲೆ ನರಭಾಷೆಯನ್ನು ವಾನರನು ಕಲಿತನೆಂಬುದು ಅಸಾಧ್ಯದ 
ಮಾತಾಗಲಾರದು. ಆದರೆ ಮನುಷ್ಯರ ನೀತಿನಿಯಮಗಳನ್ನೂ ಉತ್ಸಾಹ 
ವಿಸಾದಗಳನ್ನೂ ಅನುಭವಿಸಿ ನಡೆದುಕೊಂಡ ವಾನರರು ಆಂಜನೇಯ 
ಸುಗ್ರೀವಾದಿಗಳು. ಇದು ಚೋದ್ಯದ ಸಂಗತಿ. 

ಇಲ್ಲಿ ಉತ್ತರ ಕೊಡಲು ನಮಗೆ ಸಹಾಯಮಾಡುವ ಶಕ್ತಿ 
ಊಹಾಪೋಹನವೊಂದೇ ಗ್ರಂಥಪ್ರಮಾಣವೇ ನೂ ಕಾಣುವುದಿಲ್ಲ. 
ವಾಲ್ಮೀಕಿಗಳು ಸ್ಪೋಸಪಜ್ಞತೆಯಿಂದ ಮಾಡಿದ ಸೃಷ್ಟಿ ಕಪಿರಾಜ್ಯ. ಭಾರತ 


x1 


ಕಥೆಯಲ್ಲಿ ವ್ಯಾಸರು ನಾಗಲೋಕವನ್ನೂ ಪ್ರಮೀಳಾಲೋಕವನ್ನೂ ತಮ್ಮ 

ಪ್ರವಂಚದೊಳಕ್ಕೆ ತಂದಿದ್ದಾರೆ. ಟಿ ಲೋಕಗಳ ಲಕ್ಷಣವುಳ್ಳ ಜಾ (ಗ 
ವಾಸ್ತವವಾಗಿ ಉಂಟೆಂದು ಚಾರಿತ್ರಿಕರೂ ವಂಶತತ್ತ ಎನಿಜ್ಞಾನಿಗಳೊ ಹೇಳು 
ತ್ತಾರೆ. ಆದರೆ ಕಪಿಜನಾಂಗವು 'ವಾಸ್ತ ವಿಕವೆಂಬುಡಕೆ, ಅಂಥ ಸಮರ್ಥನೆ 
ಯೇನೂ ಕಾಣುವುದಿಲ್ಲ. ವಾಲಿಸುಗ್ರೀವರ ಲೋಕವು ಸಂಪೂರ್ಣವಾಗಿ 
ವಾಲ್ಮೀಕೆಗಳ ನಿರ್ಮಾಣನೆಂದು ತೋರುತ್ತದೆ. ಕಿಷ್ಟಿಂಧೆಯು ವಾಲ್ಮೀಕಿಗಳ 
ಖಯಾಲಿಯಿಂದ (Fancy) ಉತ ತನ್ನ ವಾದದ್ದು ಮ ನುಷ್ಯಲೋಕವನ್ನು 
ಕೊಂಚ ಹೇಳನಮಾಡಬೇಕೆಂದು ವಾ ಫ್ಲೀಕಿಗಳಗೆ ಅನಿ ಎಸಿರಬೇಕು. ನಮ್ಮ 
ಕಾಲದಲ್ಲಿ ಸಮಾಜಶ್ರೇಷ್ಮ ರೆನಿಸಿಕೊಂಡವರಲ್ಲಿ ನಾಯಿಮರಿಯನ್ನು ಸಾಕುವ 
ಫ್ಯಾಷನ್‌ ಬೆಳೆದಿದೆಯಷ್ಟೆ ? ನಾಯಿಗೆ ಇದೆಷ್ಟು ಜೊಡ್ಡತನನೆಂದು ಅವರನ್ನು 
ಕೇಳಿದರೆ ಅವರು ಹೇಳುತ್ತಾರೆ; “ ಮನುಷ್ಯ ನಿಗಿಂತ ಶ್ರೇಷ್ಠವಾದ ಪ್ರಾಜಿ 
ನಾಯಿ; ನಾಯಿ ಸತ  ಸಂಥೆವಾದದ್ದು ; ನಾಯಿಯಲ್ಲಿರುವ ಕೃತಜ್ಞ ತೆಯ 
ಗುಣ ಮನುಷ್ಯ ನಲ್ಲನೆ 9೫ ಎಂದು. ಹೀಗೆ ಒಂದು ದೃಷ್ಟಿಯಿಂದ ನ ನಾಯಿ 
ಉತ್ತಮ ಜತ ಡು ಹೇಗೆ ಒಫ್ಪಿಕೊಳ ಲಾಗುತ್ತಜೋ ಹಾಗೆಯೇ 
ಇನ್ನೊಂದು ದೃಷಿ ಯಿಂದ ಕಫಿಯು ಮನುಷ್ಯನಿಗಿಂತ ಉತ್ತಮವಾದದ್ದೆಂದು 
ಕಿಷ್ಟಿಂಧಾಕಾಂಡದ ಕಥೆಯಿಂದ ತೋರುತ್ತದೆ 


ಯಾಂತಿ ನ್ಯಾಯಪ್ರವೃತ್ತಸ್ಯ 
ತಿರ್ಯಂಚೋಪಿ ಸಹಾಯತಾವಾ | 

ಅಪಂಥಾನಂ ತು ಗಚ್ಛಂತಂ 
ಸೋದರೋಸಹಿ ವಿಮುಂಚತಿ ॥ 


ನ್ಯಾಯಕ್ಸ ತಿರ್ಯಗ್ಹ ಂತುಗಳೂ ಸಹಾಯಮಾಡುತ್ತವೆ. ಉದಾಹರಣೆ, 
ಕಿಪ್ಟಿಂಥೆಯ ಕಪಿಗಳು. ದುರ್ಮಾರ್ಗಿಯಾದವನನ್ನು ಒಡಹುಟ್ಟಿದವನೂ 
ತೊರೆದುಬಿಜುತ್ತಾನೆ. ಉದಾಹರಣೆ, ವಿಭೀಷಣ. 


ಇಂಥ ಅಭಿಪ್ರಾಯವು ವಾಲಿ ಕೆಗಳ ಮನಸ್ಸಿ ನಲ್ಲಿತ್ತೆಂದು ಅನಿ ಸುತ್ತದೆ. 
ಮನುಷ, ಜಾಕಿಯವರು ತಾವು ಮಾತ ತ್ರವೇ ಧರ್ಮಜ್ಞ ರ್ಳು ನ್ಯಾಯಾನ್ಯಾಯ 
ವಿನೇಕೆಗಳು--ಎಂದು ಜಂಬಪಟ್ಟು ಕೊಳ | ಬೇಕಾಗಿಲ್ಲ ಜರ್ಮವಿವೇಕವೂ 


xii 
ನ್ಯಾಯದೃಷ್ಟಿಯೂ ಮನುಷ್ಯರಿಗಿಂತ ಫಳಗಿನವರೆನಿಸಿಕೊಂಡಿರುವ ಕಪಿ 
ಗಳಲ್ಲಿಯೂ ಇರುತ್ತದಂತೆ ಕಪಿಗಳ ನ್ಯಾಯತತ್ಸ ರತೆಯ ಸೂಚನೆ 
ರಾಮಾಂಜನೇಯರ ಪ್ರಥಮ ಸಮಾಗಮದಲ್ಲಿಯೇ ದೊರೆಯುತ್ತ ದೆ 
(ಪುಟ ೩೪) : 
ಸುಗ್ರೀವೋ ನಾಮ ಧರ್ಮಾತ್ಮಾ 


ಕತ್ತಿ ದ್ವಾನರೆಯೂಥಪಃ | 
--ಸರ್ಗ ಫಿ ಶ್ಲೋಕ ೨೦ 


ಇಂಥ ವಾಕ್ಯಗಳು ಪದೇ ಪದೇ ಬರುತ್ತವೆ. ಕೆಸ್ಟಿಂಥೆಯಲ್ಲಿ ಮನುಷ್ಯ 
ಸಮಾಜದಲ್ಲಿರುವಂತೆ ಮಾನಮರ್ಯಾಜೆಗಳ ತಿಳಿವಳಿಕೆಯೂ ಸಭ್ಯನೀತಿಯ 
ಪರಿಜ್ಞಾನವೂ ಇತ್ತೆಂದು ಸ್ಪಷ್ಟವಾಗುತ್ತದೆ. 

ಕವಿಯು ಇಂಥ ಮನುಸ್ಯರಾಜ್ಯ ಮತ್ತೊ ಂದನ್ನು ಕಲ್ಪನೆಮಾಡುವುದು 
ಕಷ್ಟವಾಗಿರಲಿಲ್ಲ. ದಶರಥನ ಕಾಲದಲ್ಲ ನಾನಾ ರಾಜ್ಯಗಳೂ ರಾಜಾಧಿ 
ರಾಜರುಗಳೂ ಬೇಕೆ ಎಷ್ಟೋ ಇದ್ದರು. ಸೀತಾಸ್ವಯಂವರ ಕಾಲದಲ್ಲಿ 
ಮಿಥಿಲಾಸಟ್ಟಣದಲ್ಲಿ ಎಷ್ಟೋ ಮಂದಿ ರಾಜರುಗಳು ಅಹಮಹೆನಿಕೆಯಿಂದ 
ನೆರೆದಿದ್ದರು. ಅಂಥ ಇನ್ನೊಬ್ಬ ರಾಜನನ್ನೂ ಇನ್ನೊಂದು ಅಂಥ ರಾಜ್ಯವನ್ನೂ 
ವಾಲ್ಮೀಕಿಗಳು ಸುಲಭವಾಗಿ ಕಟ್ಟಿ ಬಹುದಾಗಿತ್ತು. ಹಾಗಿಲ್ಲದೆ ಕಪಿರಾಜ್ಯ 
ವನ್ನು ಸೃಷ್ಟಿ ಮಾಡಿದ್ದು ವಾಲ್ಮೀಕಿಗಳ ಒಂದು ವಿಶೇಷ ಮನಃಪ್ರವೃತ್ತಿ 
ಯೆಂದು, ಅಥವಾ ಒಂದು ವಿಶೇಷ ಮನೋಲೀಲೆ ಎಂದು ಭಾವಿಸಬೇಕಾಗು 
ತ್ತಜಿ. ಮನುಷ್ಯ-ರಾಕ್ಷಸರ ನಡುವೆ ಒಂದು ವಿನೋದವನ್ನು ಕಲ್ಪಿ ಸುವುದು 
ಅವರ ತಾತ್ಸರ್ಯವಾಗಿದ್ದಿರಬಹುದು 

ಅಯೋಧ್ಯೆಯ ಸಥ ಹೈ ದಯಭೇದಕವಾದದ್ದು. ಲಂಕೆಯದಂತೂ 
ಭಯಂಕರವಾದದ್ದು. ಎರಡರ ನಡುವೆ ಕೊಂಚ ಮನಸ್ಸಿನ ಉದ್ವೇಗವನ್ನು 
ಇಳಿಸುವ ಒಂದು ರಚನೆ ಯುಕ್ತವೆಂದು ವಾಲ್ಮೀಕೆಗಳಿಗನಿ ೬ಸಿರಬೇಕು. 
ಶ್ರೀರಾಮನು ಕೂಡ ಹಾಸ್ಯಪ್ರಿಯನೆಂದು ಅಲ್ಲಲ್ಲಿ ಕಾಣಬರುತ್ತದೆ. 
ವಾಲ್ಮೀಕಿಗಳು ಒಂದು ಉಗ್ರವಾದ ಹಠೆವನ್ನು ತೊಟ್ಟು ಹುಬ್ಬು ಬಿಗಿದು 
ಔಡುಕಚ್ಚೆ ಕುಳಿತಿದ್ದವರೆಂದು ನನಗನ್ನಿಸುವುದಿಲ್ಲ. ಅವರು ಸೌಮ್ಯ 
ವುಳ್ಳವರು. ಸರಳರು. ವಿನೋದಪ್ರಿಯರು. ಶಾವು ನಕ್ಕು ಇತರರನ್ನು 


2111 


ನಗಿಸುವುದರೆಲ್ಲಿ ಸಂಶೋಹಷಪಡುವವರು. ನಿನೋದಕ್ಕಾಗಿ ಒಂದು ಮನೋ 
ಛೀಣೆಯಿಂದ ಅವರು ಕಪಿರಾಜ್ಯ ವನ್ನು ನಿರ್ಮಿಸಿರಬೇಕೆಂದು ನನಗನ್ನಿಸು 
ತ್ತಜಿ. ಇದಕ್ಕೆ ಇತರೆ ಬಜ ಗಳೂ ಇವೆ.  ಸುಂದರಕಾಂಡದಲ್ಲಿ 
ಆಂಜನೇಯನು ೫ ತಕ್ಕ ಸತ್ಯವಾಗಿ ಹಿಂದಿರುಗಿದ ನಾರ್ಕೆಯಿಂದ ಹರ್ಷಾವೇಶ 
ದಲ್ಲಿದ್ದ ಕಪಿಗಳು ಮಧುವನವನ್ನು ಥೆ.ಂ ಎ೦ ಸಮಾಡಿದ ವರ್ಣನೆಯನ್ನು ನೋಡ 
ದು (ಸರ್ಗ ೬೨) ಹೀಗೆ ವಾಲಿ ಕೆಗಳ ಮನಸ್ಸು ಮನುಷ್ಯ ಗರ್ವಭಂಗ್ಯ 
ಕಿಂಚಿದುಹಹಾಸ ಈ ಎರಡು 'ಉದ್ದೇಶಗಳನ್ನೊ, ೩ ಕಲ್ಪಿ ಸಿದ್ದು 
ಕೆಥಿರಾಜ್ನ, 


ಚರಿತ್ರೆ ಯಲ್ಲ 


ಮೊದಲೇ ವಿಜ್ಞಾ, ನಿಸಿದ್ದೇನೆ, ಮಹಾಶಾವ್ಯವ್ಯಾಸಂಗಿಯು ಕಥಾಘಟನೆ 
ಗಳ ಸಾಧ್ಯಾ ಸಾಥ ತೆಯ ವಿಷಯದಲ್ಲಿ ಉದಿಸುವ ಸಂಡೇಹಗಳನ್ನೂ ಶಂಕೆ 
ಗಳನ್ನೂ ಬದಿಗಿರಿಸಬೇಕೆಂದು. ಕಾವ್ಯವು ಚರಿತ್ರೆ (story) ಅಲ್ಲ. 
ಕಾವ್ಯವು ಮುಖ್ಯವಾಗಿ ಅಂತರಂಗಪ್ರಪಂಚವನ್ನು ಕುರಿತದ್ದು. ಚರಿತ್ರೆಯು 
ಮುಖ್ಯವಾಗಿ ಬಹಿರಂಗಪ್ರಪಂಚವನ್ನು ಕುರಿತದ್ದು. ಚರಿತ್ರೆಗೆ ಬೇಕಾದದ್ದು 
ಸಾಮಾನ್ಯವಾದ ಮನುಷ್ಯಲೋಕ ; ಮತ್ತು ಸಾಮಾನ ಲೋಕದಲ್ಲಿ 
ಒಫ್ಪಿಕೆಗೆ ಬರುವ ಬ ಚ ದಾಖಲೆಗಳು, ತಾರೀಖುಗಳು, 
ಕೈ ಭಯತ್ತುಗಳು, ಇತ್ಯಾದಿ. ಅಂತರಂಗಲೋಕದಲ್ಲಾದರೋ ಮುಖ್ಯ 
ವಾದವು ಅನುಭವಗಳು. ಕನಿ ಹೇಗೆ ಸಂತೋಷಪಟ್ಟ ತು, ಅದರೆ ಸಂತೋಷ 
ಪನ್ನು ಅದು ಹೇಗೆ ವ್ಯಕ್ತಪಡಿಸಿತು, ಅದನ್ನು ಜೀ ೩ ನೋಡಿದವರ 
ಮನಸ್ಸಿಗೆ ಏನನಿ ಸಿತು ಹೀಗೆ. ಆದದ್ದರಿಂದ ಯಾರು ಮಹಾಕಾವ್ಯವು 
ಚಾರಿಕ್ರಿಕವಾಗಿಲ್ಲವೆಂದು ಬೊಬ್ಬೆಯಿಡುತ್ತಾ ರೋ ಅವರು ಮಲ್ಲಿಗೆ ಹೊವಿನ 
ರಾಶಿಯಲ್ಲಿ ಗೊಬ್ಬರದ ಗುಣವಿಲ್ಲವೆಂದು ಕೊರಗುವವರು. 


ಆಕಾರ ವಿಕಾರಗಳಿಗಿಂತ ಅಂತರಂಗಭಾವ ಮುಖ್ಯವೆಂದು ಸೂಚಿಸು 
ವುದೂ ವಾಲ್ಮೀಕಿಗಳ ಆಶಯವಿದ್ದಿರಬಹುದು. 
ಗುಣಾಃ ಪೊಜಾಸ್ಥಾನಂ ಗುಣಿಷು 
ನಚ ಲಿಂಗಂನೆಚ ವಯಃ॥ 


XIV 
ಕಾವ್ಯವೆಂದರೆ ಜೀವನದರ್ಶನ, ಆ ದರ್ಶನದಲ್ಲಿ ಉಂಟಾಗುವ 
ರಸಸನ್ನಿ ವೇಶಗಳ ಅನುಭವ. ಮಹಾಕಾವ್ಯವೆಂದಕೆ ಮಹಾಜೀವನದರ್ಶನ ; 
ಮಹಾಜೀವನದೆಲ್ಲಿ ಕಾಣಲಾಗುವ ರಸಗಳ ಅನುಭವ. ಸೀತಾ ರಾಮ 
ಭರತ ಲಕ್ಷ ಹಾದಿಗಳ ಮಹಾಸರೀಕ್ಷೆಗಳ ದರ್ಶನದಿಂದಲೂ ಆ ಪರೀಕ್ಷೆಗಳಿಗೆ 
ಅವರು ಪ್ರತ್ಯುತ್ತರರೂಸವಾಗಿ ತೋರಿಸುವ ಮಹಾಚರ್ಯೆಗಳಿಂದಲೂ 
ಹೊರಹೊಮ್ಮುವ ಮಹಾರಸಗಳ ಅನುಭವ. 


ರೆಸನೆಂದರೇನು? 


ರಸನೆಂಬುದು ನಮಗೆ ಇಷ್ಟವಾದ ಹೃ ದಯಾನುಭವವನ್ನು ಮಾಡಿಸಿ 
ಕೊಡಬಲ್ಲ ದ್ರ ವ್ಯವಿಶೇಷ ನಾವು ಒಂದಾನೊಂದು ಸಂದರ್ಭವನ್ನು ಕಂಡಾಗ 
ಅಥವಾ ಕೇಳಿದಾಗ ನಮ್ಮ ಅಂತರಂಗದಲ್ಲಿ “ ಅಯ್ಯೊ |” ಎಂದಾಗಲಿ, 
«ಆಹಾ !* ಎಂದಾಗಲಿ, “ಹೊಹೊ!” ಎಂದಾಗಲಿ, “ಭೇಷ್‌!” 
ಎಂದಾಗಲಿ ಎನ್ನು ವಂತೆ ಮಾಡಿಸುವ ಸಂಗತಿ ಯಾವುದೋ ಅದು ರಸಮೂಲ. 
ಆ ವಿಶೇಷಗುಣ ಆ ಸಂದರ್ಭದಲ್ಲಿರುವುದರಿಂದಲೇ ನಮ್ಮ ಅಂತರಂಗದಲ್ಲಿ 
ಒಂದು ಚಲನೆಯುಂಟಾಗಿ, ಒಂದು ಕಂಪನವಪುಂಟಾಗಿ, ಒಂದು ಜೀವನ 
ಪರಾಮರ್ಶೆ ಪ್ರಜೋದಿತವಾಗುತ್ತದೆ. ಅದೇ ರಸಾನುಭವ. ಎಲ್ಲಿ ಹೀಗೆ 
ಅಂತರಂಗವನ್ನು ಚುಚ್ಚುವ ಅಥವಾ ಕಲಕುವ ಅಥವಾ ಕೆಣಕುವ ಪ್ರೇರಣೆ 
ಯಿಲ್ಲವೋ ಅಲ್ಲಿ ರಸವಿಲ್ಲ. 

ರಸವೆಂಬುದು ಬರಿಯ ಶಬ್ದ ಚಮತ್ವಾರವಲ್ಲ. ಶಬ್ದ ಬಾಹುಳ್ಯವೂ 
ಅಲ್ಲ. ಅಥವಾ ವಾಕ್ಯರಚನೆಯ ವಿಶೇಷವೂ ಅಲ್ಲ ಅದು ಹೈದಯಸ್ಸರ್ಶನ 
ಶಕ್ತಿ ಯುಳ್ಳ ದ್ರ ವ್ಯ ಆ ದ್ರವ್ಯದ ಮೂಲಸ್ಥಾನ ಒಂದು ಮಾನುಷ 
ಸನ್ನಿ ವೇಶದಲ್ಲಿರುತ್ತದೆ. ಕವಿ ಆ ಸಥಿ _ನೇಶದ ಕಡೆಗೆ ನಮ್ಮ ದೃಷ್ಟಿಯನ್ನು 
ತಿರುಗಿಸುತ್ತಾನೆ. ಇದೇ ಅವನಿಂದ ನಮಗಾಗುವ ಉಪಕಾರ. 


ಪಾತ್ರಾಭಿವ್ಯಕ್ತಿ 
ಮಹಾಕಾವ್ಯದ ಮುಖ್ಯಸ್ವಾರಸ್ಯವಿರುವುದು ಅದರ ಪಾತ್ರಾಭಿ 
ವ್ಯಕ್ತಿಯಲ್ಲಿ (Character development) ಅದರ ಚಾರಿತ್ರಿಕ 


Xv 


ಜಾಣಾ? 


ದಲ್ಲೂ ವಾಗ್ಧಾ ಟಯ ಲ್ಲೂ ಅಲ್ಲ, ಅದರ ಮುಖ್ಯಪಾತ್ರಗಳ 
ಸ್ವಭಾವವಿಕಾಸದಲ್ಲಿ. 

ಒಂದಾನೊಂದು ವಿಶೇಷ ಸಂದರ್ಭದಲ್ಲಿ ಒಬ್ಬ ಮಹಾಪುರುಷನ 
ಮನಸ್ಸು ಅದಕ್ಕೆ ಹೇಗೆ ಪ್ರತಿಹೇಳುತ್ತಡೆ? ಇದು ವ್ಯಾಸಂಗಕ್ಕೆ ತಕ್ಕ 
ವಿಷಯ. ಹವಾಮಾನಶಾಲೆಯಲ್ಲಿ (Meteorological Observa- 
101) ಒಂದು ಎತ್ತರವಾದ ಶಿಖರದಮೇಲೆ ಒಂದು ಹುಂಜದ ಆಕಾರದ 
(Weathercock) ಯಂತ್ರವನ್ನಿರಿಸಿರುತ್ತಾರೆ. ಆ ಯಂತ್ರವು ಸಾಮಾನ್ಯ 
, ವಾಗಿ ಯಾವಾಗಲೂ ಸುತ್ತುತಿ ರುತ್ತದೆ--ಗಾಳಿ ಯಾವ ದಿಕ್ಕಿಗೆ ಬೀಸು 
ತ್ರಜಿಯೋ ಆ ಕಡೆಗೆ, ಎಷ್ಟು ವೇಗದಿಂದ ಬೀಸುತ್ತದೆಯೋ ಅಷ್ಟು ರಭಸ 
ದಿಂದ; ಗಿರಗಿರನೆಯೋ ಮೆಲ್ಲಮೆಲ್ಲಗೋ ಸುತ್ತುತ್ತಡೆ. ಆ ಹೆವಾಹುಂಜದ 
ಗತಿವೇಗಗಳಿಂದ ವಾಯು ಚಲನೆಯ ಗತಿನೇಗಗಳನ್ನು ಗೊತ್ತು ಮಾಡಲಾಗು 
ತ್ತದೆ. ಮಹಾಕಾವ್ಯವು ಇಂಥ ಹವಾಹುಂಜಗಳ ಪ್ರದರ್ಶನಶಾಳೆ. ಕಷ್ಟ 
ಬಂದಾಗ, ಸಂಕಟ ಬಂದಾಗ, ಭಯ ಬಂದಾಗ, ಸತ್ತ ಎಸರೀಕ್ಷೆ ಬಂದಾಗ, 
ಜಯ ಬಂದಾಗ, ಸೋಲು ಬಂದಾಗ, ಯಾವಯಾವ ಕಥಾಪಾತ್ರವ್ಯಕ್ತಿ 
ಹೇಗೆ ಹೇಗೆ ಪ್ರಕಿವರ್ತನೆ ತೋರುತ್ತದೆ? ಇದು ನಮ್ಮ ಗಮನದಲ್ಲಿರಬೇಕಾದ 
ಸಂಗತಿ. 


(Historical) ಘೆಟನೆಯಲ್ಲಲ್ಲ; ಅದರ ವರ್ಣನೆಗಳಲ್ಲಲ್ಲ; ಶಬ್ದಚಮತ್ಕಾರ 


ಕಾವ್ಯ-ಸತ್ಯ ಸಂಬಂಧೆ 


ಕಾವ್ಯಕ್ಕೂ ಸತ್ಯಕ್ಕೂ ಏನು ಸಂಬಂಧ? ಇದನ್ನು ವಿಚಾರಮಾಡೋಣ 
ಲೋಕವ್ಯವಹಾರದಲ್ಲಿ ಸತ್ಯವನ್ನು ಎರಡು ಪ್ರಕಾರಗಳಲ್ಲಿ ಕಾಣುತ್ತೇವೆ : 

ಒಂದು ಬಹಿಷ್ಟ್ರಮಾಣದ್ದು : ತಾರೀಖು, ಘಂಟಿ, ಚಹರೆಯ ಪಟ್ಟ, 
ಅಳತೆ, ರುಜುವಾತು; ಸಾ ಕ್ಷ್ಯ ಗಳ ಕೈ ಭಿಯತ್ತು —ಅಂಥನುಗಳಿಂದೆ 
ಗೊತ್ತಾಗತಕ್ಕ ಸತ್ಯ... ಕೋರ್ಟುಗಳಲ್ಲಿ ನ್ಯಾಯನಿರ್ಣಯಕ್ಕೆ ಆಧಾರ 
ವಾದದ್ದು ಇಂಥ ಸತ್ಯ. ಕಳ್ಳತನದ ಆಪಾದನೆ ಹೊತ್ತಿರುವ ಮನುಷ್ಯನು 
ಕಳ್ಳ ಹೌದೊ, ಅಲ್ಲವೊ? ಅಪಾದಿತರು ಹೇಳಿದೆ ದಿನ ಆ ಹೊತ್ತಿ ನಲ್ಲಿ 
ಆ ಸ್ಥಳದಲ್ಲಿ ಅದೇ ಪದಾರ್ಥವನ್ನು ಅವನು ಕಳುವು ಮಾಡಿದ್ದು 


XVI 

ರುಜುವಾತಾಗದೆ ಹೋದಲ್ಲಿ ಅವನು ಕಳ್ಳನಲ್ಲ ಪಕ್ಕದ ಮನೆಯವರೂ 
ಹತ್ತಲುಕಡೆಯವರೂ ಅವನು ಕಳ್ಳತನ ನಡಸಿದ್ದನ್ನು ಸಾವಿಗಸಲ ಕಂಡಿರ 
ಬಹುದು. ಆದರೂ ಅವನು ಸತ್ತವಂತ ಇದು ಒಂದು ಬಗೆಯ ಸತ್ಯ. 
ನಮ್ಮ ಚರಿತ್ರೆಯ ಪುಸ್ತಕಗಳನ್ನು ಬರೆಯುವವರಿಗೆ ಬೇಕಾದದ್ದು ಈ ಸತ್ಯ. 
ಇದನ್ನು ವಾಸ್ತವಿಕ ಸತ್ಯವೆಂದು ಕರೆಯೋಣ. 
ಎರಡನೆಯದು ಕಾಲ್ಪನಿಕ ಸತ್ಯ, ಇದು ಕನಿಕರ್ಮದ್ದು. ಹೆರಿಶ್ಚಂದ್ರ 
ಕಥೆ ವಾಸ್ತವಿಕವೋ ಅಲ್ಲವೊ. ಅದು ಕಾಲ್ಪನಿಕವೆಂಜೇ ಇಟ್ಟುಕೊಳೊ Ko 
ಆದರೆ ಅದರಲ್ಲಿ ನಕ್ಷತ್ರಿಕನು ಹೆರಿ ಶ್ಚ ೦ದ್ರನನ್ನು ಹಂಸೆಮಾಡಿದ್ದಾ ಗಲಿ, 
ಚಂದ್ರಮತಿಯು ಮಗ ರೋಹಿತಾಶ್ಚ ನ ಶವವನ್ನು ಹೊತ್ತು ಶ ಶಾಸನಕ್ಕೆ 
ಬಂದದ್ದಾ ಗಲಿ ನಾಟಕಶಾಲೆಯಲ್ಲಿ ಕಣ್ಣ ನ ಡು ಕಣ್ಣಿ ರು 
ಬಿಡದವರು ಯಾರು? ಆದ ಶ್ಯ ಸಂಪೂರ್ಣ ಸತ್ಯ ವೆಂದು ಅನುಭವವಾದದ್ದ 
ರಿಂದಲೇ ಅಲ್ಲವೆ ಕಣ್ಣೀರು ಉಕ್ಕಿದ್ದು? ಹೀಗೆ ಕಾಲ್ಪ ನಿಕ ಸತ್ಯ ವು ಅಂತರಂಗ 
ದಲ್ಲಿ ರುಜುವಾಕಿಗೆ ಬಂದಕೆ ಜು ಕಾವ್ಯದ ಸತ್ಯವಾಗುತ್ತ ಜಿ. 

ಕಾವ್ಯದಲ್ಲಿ ನಮಗೆ ಬೇಕಾದದ್ದು ವಾಸ್ತವಿಕ ಸತ್ಯವಲ್ಲ, ಪ್ರತ್ಯಕ್ಷ 
ಸತ್ಯವಲ್ಲ; ಆಂತರಂಗಿಕ ಸತ್ಯ, ಊಹನಲಭ್ಯ ಸತ್ಯ. ಇದನ್ನೇ ಇಂಗ್ಲಿಸಿನಲ್ಲಿ 
4« Verisimilitude ಹ ಟಿ? ಎನ್ನುತ್ತಾರೆ. ಅದು ಸತ್ಯದ 
ಸಾದ ಶ್ಯ, ಸತೌಪ ,ಪಮ್ಯ, ಸತ್ಯಪ್ಪ ಪ್ರತೀತಿ. 

ಇಂಥ ಸತ್ತ ಪ್ರತೀತಿ ಕಾವ್ಯದಲ್ಲಿರರೆಹೋದರೆ ಅದು ಮನುಷ್ಯರಮೇಲೆ 
ಪ್ರಭಾವಶಾಲಿಯಾಗಲಾರದು. ಕಾವ್ಯದ ಬಲವೇ ಆ ಅಂಕದ್ಯೃಷ್ಟವಾದ ಸತ್ಯ. 
ಕಾವ್ಯಾಭ್ಯಾಸಿಗೆ ಬೇಕಾದದ್ದು ಇಂಥ ಅಂತದಗ್ಯಷ್ಟಿ. ಅದರ ಒಂದು ರೂಪವೇ 
ಪ್ರತಿಭೆ. ಫೋಟೊಗ್ರಾಫ್‌ ಯಂತ್ರವು ವಸ್ತುನಿನ ಬಾಹ್ಯಾಕಾರವನ್ನು 
ಹೇಗೆ ಹಿಡಿಯಬಲ್ಲದೋ ಹಾಗೆ ಪ್ರತಿಭೆಯು ಒಂದು ಸಂದರ್ಭದ ಆಂತರ್ಯ 
ವನ್ನು ಗ್ರಹಿಸಬಲ್ಲದ್ದು. 


ಇಸ 


ಅಂ 


ಒಂದು ವಿವಾದ 


ಈಗ ಒಂದು ಪ ಪ್ರಸಿದ್ಧ ತಕರಾರಿನ ವಿಚಾರಕ್ಕೆ ಹೋಗೋಣ. ಅದು 
ಅನಿನಾರ್ಯವಾದ ತಕರಾರೆಂದು ನನಗನ್ನಿಸುವುದಿಲ್ಲ. ಪೌರಾಣಿಕರೂ 


xvii 

ಹೆರಿಕಧಾಕಾರೆರೊ ಬೆಳಸಿದ. ತಕರಾರು ಇದೆಂದು. ನನಗನಿ ಸುತ್ತದೆ. 
ಶ್ರೀರಾಮನು ವಾಲಿಯನ್ನು ಕೂಂದದ್ದು ನೀತಿಯೆ? ಮೊದಲನೆಯದಾಗಿ, 
ರಾಮನು ಆ ಯುದ್ಧಕ್ಕೆ ಸಂಬಂಧೆಸಟ್ಟಿ ವಲ್ಲ. ಎರಡನೆಯದಾಗಿ. ತಾನು 
ಅದರಲ್ಲಿ ಭಾಗವಹಿಸತಸ್ವಿದ್ದೆಂಬುದನ್ನು ವಾಲಿಗೆ ತಿಳಿಯಪಡಿಸಿರಲಿಲ್ಲ. 
ಮೂರನೆಯದಾಗಿ, ವಾಲಿ ಬೇನೆಕಡ ಮುಖ ತಿರುಗಿಸಿದ್ದಾಗ ಅವನನ್ನು 
ಹೊಡೆದದ್ದು ಸರಿಯೆ? ಈ ಮೂರು ಸಂದರ್ಭಗಳೂ ಇನ್ನೂ ಎಷ್ಟೋ 
ಅಸಂದರ್ಭಗಳೂ ರಾಮನ ಮಹಾಪುರುಷತ್ವಕ್ಕೆ ಹಾಸಿ ತರುತ್ತವೆ. ಆ ಹಾಠಿ 
ಗಳಿಂದ ರಾಮನನು ರಕ್ಷಿಸಿ ಪಾರುಮಾಡಬೇಕೆಂಬುದು ನಮ್ಮ ಪೌರಾಣಿಕ 
ಕಥಕರುಗಳ ಮಹೋದ್ದೇಶ. ಕೆಲಮಂದಿ ವ್ಯಾಖ್ಯಾಫಕಾರರುಗಳೂ ಈ ಮಹಾ 
ಪ್ರಯತ್ನಕ್ಕೆ ಸೇರಿದ್ದಾರೆ. 

ಆದಕೆ ರಾಮನಮೇಲೆ ಹೊರಿಸಬಹುದಾದೆ ಆಕ್ಷೇವಣೆಗಳನ್ನು 
ವಾಲಿಯೇ ಹೊರಿಸಿದ್ದಾನೆ. ಅದಕ್ಕೆ ಹೇಳಬಹುದಾದ ಪ್ರತ್ಯುತ್ತ ರಗಳನ್ನು 
ರಾಮನೇ ಹೇಳಿದ್ದಾನೆ. ಈ ಸಮಾಧಾನವನ್ನು ವಾಲಿಎಖೂ ಅವನ 
ಸಂಬಂಧಿಗಳೂ ಅಂಗೀಕರಿಸಿದ್ದಾರೆ (ಸರ್ಗ ೧೮). ವಾಲಿಯೇ ರಾಮನಲ್ಲಿ 
ಜೋಷವಿಲ್ಲವೆಂಬು ಒಪ್ಪಿಕೊಂಡಮೇಲೆ ತಕರಾರು ಬೆಳಸುವುದಕ್ಕೆ ನಾವು 
ಯಾರು? 


ಈ ವಿಚಾರವನ್ನು ಇನ್ನೊಂದು ದೃಷ್ಟಿಯಿಂದ ನೋಡಬಹುದಾಗಿದೆ. 
ಪ್ರಶ್ನೆ ಕೇಳುವವರು ರಾಮನ ಮಹಾಫುರುಷತ್ತ್ವದ ದೃಷ್ಟಿಯಿಂದತಾನೆ ಹಾಗೆ 
ಕೇಳುವುದು? ಸಾಮಾನ್ಯ ಮನುಷ್ಯ ರು ಹಾಗೆ ನಡೆದುಕೊಂಡಿದ್ದಿದ್ದರೆ ವ್ರಶ್ನೆ 
ಯೇಕುತ್ತಿ ರಲಿಲ್ಲ. ಅದು ಮನುಷ್ಯನಿಗೆ ಸ್ವಾಭಾವಿಕವಾದದ್ದೆಂದು ಉಪೇಕ್ಷೆ 
ಮಾಡಬಹುದಾಗಿತ್ತು. ಆದರೆ ರಾಮನು ಸಾಮಾನ್ಯ ಮನುಷ್ಯನಲ್ಲ; 


ಮಹಾಪುರುಷ ಧೀರೋದಾತ್ತ. ಅಂಥವನು ಹೀಗೆ ಮಾಡಬಹುದೆ? 
ಶ್ರೀರಾಮಚಂದ್ರ ನನ್ನು ಎರಡು ಬೇರೆಬೇರೆ ಪ್ರಸ್ಥಾನಗಳಿಂದ ನೋಡು 
ವುದು ಪೂರ್ವದಿಂದ ಬಂದಿರುವ ವಾಡಿಕೆ : 
(೧) ರಾಮನು ಮನುಷ್ಯತ್ವದಿಂದ ದೇವತ್ವಕ್ಕೆ ಹತ್ತಿ ದವನು. ತನ್ನ 
ಪ್ರಯತ್ನದಿಂದ ಡೀವಸಮಾನತ್ವವನ್ನು ಸಂಪಾದಿಸಿದವನು. 
B 


xviii 

(೨) ರಾಮನು ದೇವತ್ವದಿಂದ ಮನುಷ್ಯತ್ವಕ್ಕೆ ಇಳಿದವರು. 
ಮನುಷ್ಯತ್ವದ ಉಪಾಧಿಗಳನ್ನು ಮೀರಿದವನು. ಸಾಕ್ಷಾತ್‌ ಮಹಾವಿಷ್ಣು ಶೆ 

ಈ ಎರಡು ದೃಷ್ಟಿಗಳಲ್ಲಿ ಎರಡನೆಯ ದೃಷ್ಟಿಗೆ, ಎಂದರೆ ಸಾಕ್ಷಾತ್‌ 
ನಿಷ್ಣು ಎಂಬ ಅಭಿಪ್ರಾಯಕ್ಕೆ ವಾಲಿವಧೋಪಾಯಸಮರ್ಶನೆಯು ಕೊಂಚ 
ಕಷ್ಟವಾಗುತ್ತ ದೆ. ಆ ಕಷ್ಟದಿಂದ ರಾಮನನ್ನು ಪಾರುಮಾಡುವುದಕ್ಕಾಗಿ 
ಕೋರ್ಟಿನಲ್ಲಿ ಲಾಯರುಗಳು ನಾದಿಸುವಂತೆ ಪಾಯಿಂಟ್‌ ಒಂದು, 
ಪಾಯಿಂಟ್‌ ಎರಡು--ಎಂದು ಪ್ರತಿವಾದ ಹೇಳಿ ಚಮತ್ಕಾರವಿಜೃಂಭಣೆ 
ಮಾಡಬೇಕಾಗುತ್ತದೆ. 


ಆದೆಕೆ ರಾಮನು ಮೊದಮೊದಲು ಮನುಸ್ಯನಾಗಿದ್ದವನು ಎಂಬ 
ಕಕ್ಷಿಯವರಿಗೆ ವಾಲಿವಥೆಪ್ರಕರಣದಲ್ಲಿ ಅಸಂಗತವೇನೂ ಕಾಣುವುದಿಲ್ಲ. 
ಎಲ್ಲ ಸಾಮಾನ್ಯ ಮನುಷ್ಯರೂ ಎಂಥ ವಿನೇಕದಿಂದಲೂ ಎಂಥ ಉಪಾಯ 
ದಿಂದಲೂ ನಡೆದುಕೊಳ್ಳುತ್ತಿದ್ದರೋ ಅದರಂತೆಯೇ ರಾಮನು ನಡೆದ. 
ಸಂದರ್ಭದ ವಿವರಾಂಶಗಳನ್ನು ಮೊದಲು ಜ್ಞಾಪಕಕ್ಕೆ ತಂದುಕೊಳ್ಳೋಣ. 


ವಾಲಿವಧಥೆಯ ಸೌರ್ವಾಹರ್ಯೆ 


ಆಂಜನೇಯಸ್ವಾಮಿ ಶ್ರೀರಾಮನಿಗೆ ಸುಗ್ರೀವನ ಪರಿಚಯವನ್ನು 
ಮಾಡಿಕೊಡುವ ಸಂದರ್ಭದಲ್ಲಿ ಹೇಳಿದ್ದು ಹೀಗೆ (ಪುಟ ೪೩) : 
ಸಹಿ ರಾಜ್ಯಾತ್‌ ಪರಿಭ್ರಷ್ಟಃ 
ಕೃತನೈರೆಶ್ಚ ವಾಲಿನಾ | 
ಹೃತದಾರೋ ನನೇ ತೈಕ್ತಃ 
ಭ್ರಾತ್ರಾ ವಿನಿಕೃತೋ ಭೃಶಮ್‌ ॥ 
--ಸರ್ಗ ಇ, ಶ್ಲೋಕೆ ೨೩ 
ಶೆರಿಸ್ಕತಿಸ ಸಾಹಾಯ್ಯೆಂ 
ಯುವಯೋರ್ಥಾಸ್ಥರಾತ್ಮಜಃ | 
ಸುಗ್ರೀನಃ ಸಹ ಚಾಸ್ಮಾಭಿಃ 
ಸೀತಾಯಾಃ ಹರಿಮಾರ್ಗಣೇ ॥ 


ಸರ್ಗ ೪ ಶ್ಲೊ (ಕೆ ೨೮ 


XIX 


ಶ್ರೀರಾಮನ ಸಮಸ್ತ ವರ್ತನೆಗೂ ತಳಹದಿ ಇಲ್ಲಿದೆ. ರಾಮನ 
ಮುಖ್ಯೋದ್ದೇಶ ಸೀತಾನ್ವೇಷಣ. (೧) ಅದು ಆತನಿಗಿದ್ದ ಪ್ರಪ್ರಥಮ 
ಕರ್ತವ್ಯ. (೨) ಅದಕ್ಕೆ ಆಗಬೇಕಾಗಿದ್ದ ಪ್ರಪ್ರಥಮ ಸಾಧನ ಸಮರ್ಥ 
ರಾದವರ ಸಹಾಯ. (೩) ಅಂಧ ಸಹಾಯವನ್ನು ಕೊಡಲು ಪ್ರಪ್ರಥಮ 
ವಾಗಿ ಸಿದ್ಧನಾಗಿ ಬಂದವನು ಸುಗ್ರೀವ, ಆದದ್ದರಿಂದ ಸುಗ್ರೀವನನ್ನು 
ತೃಪ್ತಿ ಪಡಿಸುವುದು ಶ್ರೀರಾಮನಿಗೆ ಸ್ವಕರ್ತವ್ಯದ ಪ್ರಪ್ರಥೆಮಾಂಗವಾಯಿತು. 


ರಾಮನು ಹೇಳಿದ ಉತ್ತರೆ (ಪುಟ ೪೯) : 


ವಾಲಿನೆಂ ತೆಂ ನಧಿಷ್ಯಾನಿಂ 
ತನ ಭಾರ್ಯಾಪಹಾರಿಜವಾ್‌ ॥ 
ಸರ್ಗ ಜ್ಯ ಶ್ಲೋಕ ೨೭ 


ಹೀಗೆಂದು ಭಾಷೆಕೊಟ್ಟ. ಇದು ಅಗ್ನಿ ಸಾಕ್ಷಿಕವಾಗಿ ನಡೆಯಿತು. 
ಅವರು ಕೈಯಮೇಲೆ ಕೈಹಾಕಿ ಪ್ರಮಾಣ ಮಾಡಿಕೊಟ್ಟರು. ಈ ಒಪ್ಪಂದವೇ 
ರಾಮನ ಚರ್ಯೆಗೆ ಅಡಿಗಲ್ಲು. 


ರಾಮನು ವಾಲಿಯ ಸಾಹಾಯ್ಯವನೆ ie ಪಡೆದುಕೊಳ್ಳಬಹುದಾಗಿ 
ತ್ತ್ರಲ್ಲ? ವಾಲಿಯು ತಾನು ರಾವಣನಿಗಿಂತ ಮಹಾಪರಾಕ್ರಮಿಯೆಂದೂ 
ಸೀತೆಯನ್ನು ತಾನೇ ತಂದು ಒಪ್ಪಿ ಸಬಲ್ಲಿನೆಂದೂ ಹೇಳಿದೆನಲ್ಲ? ಅಂಧವನನ್ನು 
ಬಿಟ್ಟು ರಾಮನು ಈ ದುರ್ಬಲನಾದ ಸುಗ್ರೀವನನ್ನೇ ಏಕೆ ಹಿಡಿಯ 
ಬೇಕಾಗಿತ್ತು ? ಇದಕ್ಕೆ ಪ್ರತ್ಯುತ್ತರವಾದ ಮೂರು ಸಂಗತಿಗಳು ರಾಮನ 
ಮನಸ್ಸಿನಲ್ಲಿದ್ದಿರಬೇಕು ಕ 


(೧) ವಾಲಿ ಸಮರ್ಥನೇನೋ ಹೌದು. ಸೀತೆಯನ್ನು ಹುಡುಕಿ 
ತರುವ ಶಕ್ತಿ ಅವನಲ್ಲುಂಟು. ಆದರೆ ತನ್ನ ಶಕ್ತಿ ಯನ್ನು ಬೇರೆ ರೀತಿ 
ತಿರುಗಿಸುವ ಪ್ರವೃತ್ತಿ ಯೂ ಅವನಲ್ಲುಂಟು. ರಾವಣನು ಶಾಪಭೀತನಾಗಿ 
ಸೀತೆಯನ್ನು ಮುಟ್ಟುವ ಗೋಜಿಗೆ ಹೋಗಲಿಲ್ಲ. ವಾಲಿಗೆ ಅಂಥ ಭೀತಿ 
ಯೇನೂ ಇರಲಿಲ್ಲ. 


(೨) ವಾಲಿಯಲ್ಲಿ ಚಾಪಲ್ಯವಿದ್ದದ್ದು ರುಜುವಾತಿಗೆ ಬಂದಿತ್ತು. 


XX 


(೩) ಎಲ್ಲಕ್ತಿಂತ ಮುಖ್ಯವಾಗಿ, ಸುಗ್ರೀವನಿಗೆ ಆಗಲೇ ಮಾತು 
ಕೊಟ್ಟಿ ದ್ಹಾಗಿತ್ತು. ಅವರ ಸೇಹ ಅಗ್ನಿಸಾಕ್ಷಿಕವಾದದ್ದು (ಪುಟ ೪೭) : 


ಮರ್ಯಾದಾ ಬಧ್ಯೆತಾಂ ಧ್ರುನಾ | 
—ಸರ್ಗ ಜ್ಯ ಶ್ಲೋಕ ೧೨ 


ಉಪಾಯವು ಗೌಣ 


ಹೀಗೆ ಶ್ರೀರಾಮನು ತನ್ನ ಮಾತಿನಿಂದಲೇ ತನ್ನ ನಡನಳಿಕೆಯಿಂದಲೇ 
ತಟ್ಟಿಗೊಳನಟ್ಟಿದ್ದನು. ವಾಲಿವಥೆ ಹೀಗೆ ಅನಿವಾರ್ಯ ಕರ್ತವ್ಯವಾಯಿತು. 

ಇದಾದಮೇಲೆ ಉಪಾಯದಡೆ ವಿಚಾರ. ಉದ್ದೇಶವು ಮುಖ್ಯ ಪ್ರಶ್ನೆಯಾದೆ 
ಮೇಲೆ ಉಪಾಯವು ಗೌಣಪ ಶ್ನೆ ಯಾಗುತ್ತ ಜಿ. ಉದ್ದೇಶವು ಅನಿವಾರ್ಯ ; 
ಉಪಾಯವು ಐಚ್ಛೆಕ. ವಾಲಿಯ ಬಲಾಬಲಗಳನ್ನು ನಿರ್ಣಯಿಸುವುದೂ 
ತನ್ನ ಅನುಕೂಲಪ್ರತಿಕೂಲಗಳನ್ನು ನಿರ್ಣಯಿಸಿಕೊಳ್ಳುವುದೂ ರಾಮನ 
ಕರ್ತವ್ಯವಾಯಿತು. ಇಲ್ಲಿ ಸಂಗತವಾಗತಕ್ಕದ್ದು ಬೇರೊಬ್ಬರು ಮಾಡಿಟ್ಟ 
ನಿಯಮವಲ್ಲ; ತನ್ನ ಸ್ವಂತ ನಿನೇಚನೆ, ತನ್ನ ಸ್ವಂತ ನಯಚಿಂತನೆ. 
ಜಯಸಿದ್ಧಿಗೆ ಯಾವುದು ದಾರಿಯೋ, ಎಂಥ ಪ್ರಯತ್ನದಿಂದ ಬಲವ್ಯಯ 
*ಡಮೆಯಾಗಿ ಲಾಭಸಂಪಾದನೆ-ಹೆಜ್ಜೋ, ಎಂಥ ಉಪಾಯದಲ್ಲಿ ನಷ್ಟಭಯ 
ಕಡನೆಯೋ, ಆದಾಯಸಂಭವ ಹೆಚ್ಚೋ ಅದನ್ನು ಆಳೋಚಿಸಬೇಕಾದದ್ದು 
ಕಾರ್ಯಮಾರ್ಗ. ಈ ವಿಚಾರ ನೀತಿತೆತ್ತ್ವದ್ದಲ್ಲ ಕಾರ್ಯನಯದ್ದು. 
ಇದನ್ನು ಶ್ರೀರಾಮನು ಅನುಸರಿಸಿದ. ತನಗೆ ಶ್ರಮ ಕಡಮೆಯಾಗಬೇಕು, 
ಫಲ ಪೂರ್ಣವಾಗಬೇಕು. ಆಶಾಭಂಗದ ಸಂಭವ ಕಡಮೆಯಾಗಬೇಕು, 
ಉದ್ದೇಶಸಾಧನೆಯ ಸಂಭವ ಹೆಚ್ಚಾಗಬೇಕು. ಇದು ಲೋಕದಲ್ಲಿ ಎಲ್ಲ 
ಸಜ್ಜ ನರೂ ಸಂಭಾವಿತರೂ ಅಂಗೀಕರಿಸಿರುವ ಮಾರ್ಗ, ಇದನ್ನು ರಾಮನು 
ಅನುಸರಿಸಿದ. 

ಆದದ್ದರಿಂದ ವಾಲಿವಥೆಪ್ರಕರಣದಲ್ಲಿ ಹೆಚ್ಚಿ ನ ತತ್ತ್ವಪ್ರಸಕ್ತಿಯೇನೂ 
ಇಲ್ಲ ದೈವಾಂಶಪುರುಷನು ಸಾಮಾನ 3 ಪುರುಷನಂತೆ ನಡೆಯಬಹುಜೆ ? 
—ಎಂಬುದು ಒಂದು ಅತಿವಾದಿ ಪಕ್ಷದ ಪ್ರಶ್ನೆ. ನಮ್ಮ ಉತ್ತರ ಅವನು 
ಹಾಗೆ ನಡೆಯಬಹುದು ಮಾತ್ರವಲ್ಲ, ನಡೆಯಬೇಕು. -ಎಂದು. ಶ್ರೀರಾಮನು 


xxi 


ಸಾಮಾನ್ಯ ಪುರುಷರಂತೆಯೇ ಹಸಿದ; ಅವರಂತೆಯೇ ಊಟಮಾಡಿದ ; 
ಅವರಂತೆಯೇ ನಕ್ಸ ; ಅವರಂತೆಯೇ ಅತ್ತೆ. ಸಾಮಾನ್ಯ ಮನುಷ್ಯನು ತನ್ನ 
ಪ್ರಿಯೆಗಾಗಿ ಹಾರೊರೆಯುವಂತೆ ಅವನೂ ಹಾತೊರೆದ. ಅವನು ನೂರರಲ್ಲ 
ತೊಂಬತ್ತೊ ಬತ್ತು ಕಡೆ ಸಾಮಾನ್ಯನಂತೆ ನಡೆದದ್ದರಿಂದಲೇ ಅವನನ್ನು ಮಿಕ್ಸ 
ಒಂದು ವಿಷಯದಲ್ಲಿ ಅವನು ತೆಮಗಿಂತೆ ಉತ್ತ ಸ್ಪನೆಂದು ಕಂಡುಕೊಂಡು 
ಅವನನ್ನು ಅನುಕರಣಚೇಯನೆಂದು ಅಂಗೀಕರಿಸಿದರು. ಅವನು ಮನುಷ್ಯತ್ವ 
ದಿಂದ ದೈವತ್ವಕ್ಕೆ ಹಕ್ತಿದವನು. 


ಅನೃತಾಶ್ಸಶ್ಯಮುಶ್ಯೆಮಿ | 
ಮಾನುಷಾದ್ದೆ 3 ಸೃಮುಸಷ್ಟೆಮಿ || 
ಜೇ ಜೆ % 


ಸೀತಾರಾಮವೃತ್ತಾ €ತದ ಕ್ಷೀರಪಾನದ ನಡುವೆ ವಾನರಪ್ರ ಕರಣವು 
ದ್ರಾಕ್ಷಿಯ ಕಾಳಿನಂತೆ--ಹುಳ್ಳಹುಳ್ಳಗೆ ಆದರೂ" ಮಥುರದೊಡನೆ ಬೆರೆತು 
ಕೊಳ್ಳುವ ಹುಳಿಯಾಗಿಯೂ ಮುಖ್ಯರಸದ ಮಥುರವನ್ನು ಪ್ರಗುಣಿತಪಡಿಸಿ 
ತೋರಿಸುವುದಾಗಿಯೂ ಯಶಸ್ವಿಯಾಗಿದೆ. 


ಎರೆಡು ಅನುಕರಣೀಯ ಗುಣಗಳು 


ಕಿಪ್ಪಿಂಧಾಕಾಂಡದಲ್ಲಿ ಮನೋಹೆರಗಳಾದ ಪ್ರಕರಣಗಳು ಹತ್ತಾರಿವೆ. 
ಒಂದು ಪ್ರಕರಣವನ್ನು ಕುರಿತು ಒಂದು ಮಾತನ್ನು ವಿಶೇಷವಾಗಿ ಹೇಳ 
ಬಯಸುತ್ತೇನೆ... ಅದು ರಾಮ-ಹನುಮಂತರ ಪ್ರಥಮವರಿಚಯ ಕಥ. 
ಆಂಜನೇಯಸಾ ಮಿಯ ಮಾತನಾಡಿದ ರೀತಿಯನ್ನು ಶ್ರೀರಾಮನು ಪ್ರಶಂಸೆ 
ಮಾಡಿರುವುದರಲ್ಲಿ ಎರಡು ಅಂಶಗಳು ನಮ್ಮ ದೃಷ್ಟಿಯಲ್ಲಿರಬೇಕಾದದ್ದು. 


ಮೊದಲನೆಯದು ಆಂಜನೇಯನ ವಾಕ್ಯ ರೀತಿಯ ಚಿಚಿತ್ಯ (ಪುಟ ೩೬); 


ಅವಿಸ್ತರೆಮಸಂದಿಗ್ನಂ 
ಅವಿಲಂಬಿತಮುಪ್ರುತವತ್‌ ॥ 
—ಸರ್ಗ ತ್ರ ಶ್ಲೋಕ ೩೧ 


xxii 
ವಿಷಯವನ್ನು ಬೆಳಸಿಲ್ಲ ಆದರೆ ಸಂಶಯಕ್ಕೆ ಅವಕಾಶ ಬಿಟ್ಟಿಲ್ಲ. 
ಮಾತುಗಳ ಉಚ್ಛಾರಣೆ ಬಹು ಸಾವಕಾಶವಲ್ಲ, ಬಹು ವೇಗವೂ ಅಲ್ಲ 
ಇದನ್ನು ನಮ್ಮ ಜನ ಗಮನವಿಟ್ಟು ನೋಡಬೇಕಾದದ್ದು. ನಮ್ಮಲ್ಲಿ 
ಕನ್ನಡದಲ್ಲಿ ಮಾತನಾಡುವವರು ಸಾಮಾನ್ಯವಾಗಿ ಮಾತಿನ ಕಡೆಯ ಅಕ್ಷರ 
ವನ್ನು, ಅದರಲ್ಲಿಯೂ ಕ್ರಿಯಾಪದದ ಕಡೆಯ ಅಕ್ಷರವನ್ನು, ನುಂಗಿಬಿಡು 
ತ್ತಾರೆ. 


ಪ್ರಶ್ನೆ: ಶಾಲೆಗೆ ಹೋಗಿದ್ದೆಯೊ? 


ಉತ್ತರೆ: ಹೋ... 
ಪ್ರ : ಆ? 
ಉ: ಹೋಗಿ... 
“ದ್ವಿ” ಎಂಬುದು ಹೊರಡುವುದೇ ಇಲ್ಲ. 
ಒಂದೊಂದು ಅಕ್ಷರಕ್ಕೂ ಸಲ್ಲಬೇಕಾದ ಬೆಲೆಯುಂಟು, ಆಂಜನೇಯ 
ಸ್ವಾಮಿ ಹಾಗೆ ಒಂದೊಂದು ಅಕ್ಷರಕ್ಕೂ ಅದಕ್ಕೆ ತಕ್ಕ ಬೆಲೆ ಸಲ್ಲಿಸಿದನಂತೆ. 
ಅಕ್ಷರರೋಪ ಸ್ವರರೋಸಗಳಿರಲಿಲ್ಲ. 
ಇದು ರಾಮನಿಗೆ ಮೆಚ್ಚಿ ಕೆಯಾದ ಮೊದಲನೆಯ ಗುಣ. 
ಎರಡನೆಯ ಗುಣ ಆಂಜನೇಯನ ವಿನಯಪೂರ್ವಕನಾದ ನಯ 
(ಪುಟ ೩೬) ; 
ಏವಂ ಗುಜಗಣೈರ್ಯುಕ್ತಾಃ 
ಯಸ್ಯ ಸ್ಯುಃ ಕಾರ್ಯಸಾಧಕಾಃ | 
ತಸ್ಯ ಸಿಧ್ಯಂತಿ ಸರ್ವಾರ್ಥಾಃ 
ದೂತವಾಕ್ಕ ಪ್ರ ಚೋದಿತಾಃ ॥ 
ಸರ್ಗ ಶ್ರ ಶ್ಲೋಕ ೩ಜಿ 


ಇಂಡಿಯ ದೇಶದ ಪರವಾಗಿ ಹೊರದೇಶಗಳಿಗೆ ರಾಯಭಾರಿಗಳನ್ನು 
ನಿಯಮಿಸಿ ಕಳುಹಿಸುವ ಅಧಿಕಾರಸ್ಥ ರು ಈ ಪ್ರಕರಣವನ್ನು ನಾಲ್ಯಾರು 
ಬಾರಿ ಮನನಮಾಡಿದರೆ ಒಳ್ಳೆಯದೆನಿ ಸುತ್ತದೆ. 


XXL 

ಆಂಜನೇಯನು ಉಪಾಯಜ್ಞ. ಭಿ ನುಮವೇಷೆವನ್ನು ಧೆರಿಸಿ 
ಕಾಣಿಸಿಕೊಂಡ ಕಾರ್ಯಸಿದ್ದಿಯಾದ ಬಳಿಕ ಭಿಕ್ಷುರೂಪವನ್ನುು ಬಿಟ್ಟು 
ಮತ್ತೆ ವಾನರನಾದ. ವೀರಸತ್ಯವಾದಿಗಳು ಸ್ರ ಸಂಗತಿಯನ್ನು ಮನನ 
ಮಾಡಬೇಕು ಸತ್ಯವನ್ನು ಬಿಡಬಾರದು. ಆದರೆ ಸತ್ಯವೆಂಬ ಹೆಸರಿನಿಂದ 
ಕಾರ್ಯೋಪಾಯವನ್ನು ಮರೆಯಬಾರದು. ಸತ್ಯಕ್ಕೆ ವಿರೋಧವಲ್ಲದ 
ಉಪಾಯಕ್ಕೆ ಧಾರ್ಮಿಕ ಜೀವನದಲ್ಲಿ ಒಂದು ಸ್ಥಾನ ಅವಶ್ಯವಾಗುಂಟು. 
ಸತ್ಯಸಹೆಕಾರಿಯಾದ ಉಪಾಯವನ್ನು ಇಂಗ್ಲಿಷಿನಲ್ಲಿ “ಟ್ಯಾಕ್ಸ? (Tact) 
ಎಂದು ಕರೆಯುತ್ತಾರೆ. ಈ ನಯೋಪಾಯನಿನೇಕವಿಲ್ಲದಿದ್ದರೆ ವ್ಯವಹಾರದಲ್ಲಿ 
ಸತ್ಯ ಸಾಧನೆ ದುರ್ಲಭವಾದೀತು. 

ಇದು ಕೆಷಿ ೦ಧಾಕಾಂಡದಲ್ಲಿ ಬಹು ಸುಂದರವಾದ ಪ್ರಕರಣ. 

ಜೇ ಜ್ಜ ೫ 

ವಿದ್ವಾನ್‌ ಶ್ರೀ ಎನ್‌ ರಂಗನಎಧಶರ್ಮಾರನರು ಮಾಡಿರುವ ಕನ ಡೆ 
ಅನುವಾದವನ್ನು ನಾನು ಅಲ್ಲಲ್ಲಿ ಓದಿಸಿ ಕೇಳಿ ಆನಂದಿತನಾಗಿದ್ದೇನೆ. ಅವರು 
ನಾಲ್ಕಾರು ವ್ಯಾಖ್ಯಾನಗಳನ್ನು ಪರಿಶೀಲನೆ ಮಾಡಿ ಅರ್ಥನಿಷ್ಟರ್ಷೆ 
ಮಾಡಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಒಂದೆರಡನ್ನು ಕುರಿತು ನಾವಿಬ್ಬರೂ 
ಅಭಿಪ್ರಾಯವಿನಿಮಯ ಮಾಡಿಕೊಂಡಿದ್ದೇವೆ. ನಾನು ವ್ಯಾಖ್ಯಾನಕಾರರಿಗೆ 
ಕರಣುಹೊಗುವವನಲ್ಲ. ಹೀಗೆ ನಾನು ವಿಜ್ಞಾ ನನೆಮಾಡಿದ್ದನ್ನು ಶರ್ಮಾ 
ರವರು ಔದೃತ್ಯವೆಂದು ಭಾನಿಸಲಿಲ್ಲ. ಅದು ನನ್ನ ಸುಯೋಗ ಶರ್ಮಾ 
ರವರು ಸ್ವತಂತ್ರ ವಿಮರ್ಶಕರು; ಅನುವಾದದ ಕಾರ್ಯದಲ್ಲಿ ಶಬ್ದ ಕಂತ 
ಅರ್ಥ ಪುಷ್ಟಿ, ರಸಪುಷ್ಟಿ ಹೆಚ್ಚಿ ನದೆಂದು ನಂಬಿದವರು. ಆದದ್ದರಿಂದ ಅವರ 
ಅನುವಾದವು ಸರ್ವರಿಗೂ ಉಪಾದೇಯವಾಗಿದೆ. ಇಂಥ ಒಳ್ಳೆಯ ಕನ್ನಡ 
ವಚನಸಾಹಿತ್ಯವನ್ನು ಅವರು ನಮ್ಮ ವಾಚಕರಿಗೆ ಒದಗಿಸಿಕೊಟ್ಟ ರುವುದಕ್ಕಾಗಿ 
ಅವರನ್ನು ನಾನು ಅಭಿನಂದಿಸುತ್ತೇನೆ. 

ಶ್ರೀಮಾನ್‌ ಡಿ. ಸಿ. ಅನಂತರಾಮಯ್ಯನವರೂ ಅವರ ಸ್ನೇಹಿತರೂ 
ಈ ಪವಿತ್ರವೂ ಮಂಗಳಕರವೂ ಆದ ಕಾರ್ಯದಲ್ಲಿ ಉತ್ಪಾಹೆಗುಂದದೆ 
ಪೂರ್ಣಶ್ರದ್ಧೆಯಿಂದ ದುಡಿದಿದ್ದಾರೆ. ಅವರು ಸಟ್ಟಿರುವ ಶ್ರಮವು 
ಮಹಾಜನರ ಕೃಪೆಯಿಂದ ಸಾರ್ಥಕವಾದೀತೆಂದು ನಾನು ನಂಬಿಕೊಂಡಿದ್ದೇನೆ. 


XKIV 
ಯುದ್ಧ ಕಾಂಡದ ಅನುವಾದವೂ ಅನಂತರ ಉತ್ತರಕಾಂಡದ 


ಅನುವಾಗವೂ ಶ್ರೀರಾಮಚಂದ್ರ ಪ್ರಭುವಿನ ನೃಷೆಯಿಂದ ಬೇಗೆ ವಾಚಕರಿಗೆ 
ದೊರೆಯುವಂತಾಗಲಿ ಎಂದು ಹಾಕೆ ೈಸುತ್ತೆ ನೆ. 





ಪನುಮತ್ಸನುನೇತಾಯ 
ಹರೀಶಾಭೀಷ್ಟದಾಯಿನೇ 
ವಾಲಿಪ್ರ ಮಥನಾಯಾಸ್ತು 
ಮಹಾಧೀರಾಯ ಮಂಗಲಮ್‌ || 
(ಪಾರಾಯಣ ಶ್ಲೊ (ಕ) 


ಡಿ. ನಿ, ಜಿ, 


ಸರ್ಗ 


೧೦ 


೧೧ 


(೨ 


ಅನುಕ್ರಮಣಿಕೆ 


ವಿಷಯ 
ರಾ ಮವಿಪ್ರಲಂಭಾವೇಶಃ (ಪಂಪಾಸರೋವರದ ವರ್ಣನೆ; ಶ್ರೀರಾಮನ 
ವಿರಹದುಃಖ) 
ಸುಗ್ರೀನಮಂತ್ರಃ (ಸುಗ್ರೀವನು ಸಚಿವರೊಡನೆ ಆಲೋಚಿಸಿ ಹನುಮಂತ 
ನನ್ನು ಶ್ರೀರಾಮಲಕ್ಷ್ಮಣರಿದ್ದೆಡೆಗೆ ಕಳಿಸುವುದು) 
ಹನೂಮತ್ರೇಷಣನರ್‌ (ಹನುಮಂತನು ಶ್ರೀರಾಮಲಕ್ಷ್ಮಣರ ಬಳಿಗೆ 
ಚ ಸಂಭಾಷಿಸುವುದು) A 


ಸುಗ್ರೀವಸಮೀಪಗಮನವರ್‌ (ಹನುಮಂತನು ಶ್ರೀರಾಮಲಕ್ಷ i 
ಸುಗ್ರೀವನ ಸಮೀಪಕ್ಕೆ ಹೋಗುವುದು) oe 
ಸುಗ್ರೀನಸಖ್ಯವರ್‌ (ಶ್ರೀರಾಮನು ಸುಗ್ರೀವನೊಡನೆ ಅಗ್ನಿಸಾಕ್ಷಿಕವಾಗಿ 
ಸ್ನೇಹವನ್ನು ಬೆಳೆಸುವುದು) ನ 
ಭೂಷಣಪ್ರತ್ಯಭಿಜ್ಞಾನವರ್‌ (ಸೀತೆಯ ಅಭರಣಗಳನ್ನು ನೋಡಿ 
ಶ್ರೀರಾಮನ ದುಃಖ) 
ರಾಮಸಮಾಶ್ವಾಸನವರ್‌ (ಸುಗ್ರೀವನು ಶ್ರೀರಾಮನನ್ನು ಸಂತೈಸುವುದು) 
ವಾಲಿನಧಪ್ರುತಿಜ್ಞಾ (ವಾಲಿಯನ್ನು ವಧಿಸುನೆನೆಂದು ಶ್ರೀರಾಮನ ಪ್ರತಿಜ್ಞೆ ) 
ವೈರವೃತ್ತಾ ೦ತಾನುಕ್ರಮಃ (ಸುಗ್ರೀವನು ವಾಲಿಯ ವೈರಕ್ಕೆ ಕಾರಣವನ್ನು 
ಹೇಳುವುದು; ಮಾಯಾವಿಯ ವೃತ್ತಾಂತ) ಸ 
ರಾಜ್ಯನಿರ್ವಾಸಕಥನವರ್‌' (ವಾಲಿಯು ತನ್ನನ್ನು ರಾಜ್ಯದ ಹೊರಗೆ 
ಅಟ್ಟದನೆಂದು ಸುಗ್ರೀವನ ಹೇಳಿಕೆ) ೫ 
ವಾಲಿಬಲಾವಿಷ್ವರಣವರ್‌ (ಸುಗ್ರೀವನು ವಾಲಿಯ ಪರಾಕ್ರಮವನ್ನು 
ವರ್ಣಿಸುವುದು; ಶ್ರೀರಾಮನು ದುಂದುಭಿಯ ಅಸ್ಥಿಪಂಜರವನ್ನು 
ಚಿಮ್ಮುವುದು) ಹ 
ಸುಗ್ರೀವಪ್ರತ್ಕ್ಯಯದಾನವರ್‌ (ಶ್ರೀರಾಮನು ಸಪ್ತಸಾಲಗಳನ್ನು ಭೇದಿಸಿ 
ಸುಗ್ರೀವನಿಗೆ ನಂಬಿಕೆಯನ್ನು ೦ಟುವಕಾಡುವುದು ; ವಾಲಿಸುಗ್ರೀವರ 
ಯುದ್ಧ) 


ಗಳ 


ಪುಟ 


೨೫೪ 


ಷ್ಲಿರಿ 


೩೮ 


೪೫. 


೫೧ 
೫೬ 
೩೦ 


೬೯ 


೭೪ 


ಆರಿ 


೯೭ 


ಸರ್ಗ 
೧೩ 


೧೪ 


೧೫ 


ಗಿ& 


ಗಿ೭ 


೧೯ 


೨೦ 


ಗಿ 


ಪಿಪಿ 


ತಿಷ 


೨೫ 
೨೬ 


೨೩೭ 


ಔ 


೫೫1೪೬ 


ವಿಷಯ ಪುಟ 
ಸಪ್ತಜನಾಶ್ರಮಪ್ರಣಾಮಃ (ಶ್ರೀರಾಮನು ಕಿಸ್ಕಿಂಥೆಗೆ ಹೋಗುವಾಗ 
ಸಪ್ತಜನಾಶ್ರನುವನ್ನು ಕಂಡು ನಂದಿಸುವುದು) .- ೧೦೪ 
ಸುಗ್ರೀವಗರ್ಜನನರ್‌ (ವಾಲಿಯನ್ನು ಕರೆಯುವುದೆಕ್ಕಾಗಿ ಸುಗ್ರೀವನ 
ಗರ್ಜನೆ) - ೧೧೦ 
ತಾರಾಹಿತೋಕ್ತಿಃ (ವಾಲಿಯು ಯುದ್ಧಕ್ಕೆ ಹೊರಟಾಗ ತಾರೆಯ 
ಹಿತೋಪದೇಶ) ಎ... ೧೧೪ 
ವಾಲಿಸಂಹಾರಃ (ವಾಲಿಸುಗ್ರೀವರ ಯುದ್ಧ ; ಶ್ರೀರಾಮನಿಂದ ಬಾಣ 
ಪ್ರಯೋಗ) ೬೬ ೧30 
ರಾಮಾಧಿಕ್ಷೇಪಃ (ವಾಲಿಯು ಶ್ರೀರಾಮನನ್ನು ನಿಂದಿಸುವುದು) ೬೬. ೧೨೮ 
ವಾಲಿವಧಸಮರ್ಥನಮ್‌ (ಶ್ರೀರಾಮನು ವಾಲಿವಧೆಯನ್ನು ಸಮರ್ಥಿಸು 
ವುದು; ನಾಲಿಯ ಕ್ಷಮಾಯಾಚನೆ) --- ೧ಿತಿಲೆ 
ತಾರಾಗಮನವರ್‌ (ತಾರೆಯು ಬಂದು ರಣಶಯ್ಕೆಯಲ್ಲಿ ಮಲಗಿದ್ದ ವಾಲಿ 
ಯನ್ನು ನೋಡುವುದು) ೧೫೧ 
ತಾರಾನಿಲಾಪಃ (ತಾರೆಯ ವಿಲಾಪ) -- ೧೫೭ 
ಹನುಮುದಾಶ್ವಾಸನವರ್‌ (ಹನುಮಂತನು ತಾರೆಗೆ ಸಮಾಧಾನ ಹೇಳು 
ವುದು) ೬೬. ದಿ 
ವಾಲ್ಯನುಶಾಸನನರ್‌ (ವಾಲಿಯು ಮುಂದಿನ ಕರ್ತವ್ಯವನ್ನು ಸುಗ್ರೀವನಿಗೆ 
ತಿಳಿಸುವುದು; ವಾಲಿಯ ಮರಣ) . ದಿಸಿ 
ಅಂಗದಾಭಿವಾದನವರ್‌ (ನೀಲನು ವಾಲಿಯ ಎದೆಯಿಂದ ಬಾಣವನ್ನು 
ಕೀಳುವುದು; ಅಂಗದನು ತಂದೆಗೆ ಅಭಿವಾದಿಸುವುದು) ೧೬೭.೨ 
ಸುಗ್ರೀವತಾರಾಶ್ವಾಸನವರ್‌ (ಸುಗ್ರೀವ ಮತ್ತು ತಾರೆಯರಿಗೆ ಶ್ರೀರಾಮನ 
ಹಿತೋಕ್ತಿ) ಎ... ೧೭೮ 
ವಾಲಿಸಂಸ್ಕಾರಃ (ಶ್ರೀರಾಮನ ಹಿತೋಪದೇಶ; ವಾಲಿಯ ಸಂಸ್ಕಾರ) ೧೯೧ 
ಸುಗ್ರೀವಾಭಿಸೇಕಃ (ಸುಗ್ರೀವನ ಪಟ್ಟಾಭಿಷೇಕ) . ೨೦೧ 
ಮಾಲ್ಯನನ್ನಿವಾಸಃ (ಪ್ರಸ್ರವಣಗಿರಿಯಲ್ಲಿ ಶ್ರೀರಾಮನ ನಿವಾಸ; ಸೀತಾ 
ಸ್ಮರಣೆಯಿಂದ ದುಃಖ; ಲಕ್ಷ್ಮಣನ ಸಮಾಧಾನ) . ೨೦೯ 
ಪ್ರಾವೃಡುಜ್ಞಂಭಣವರ್‌ (ಮಳೆಗಾಲದ ವಿಜೃಂಭಣೆ) ಎ. ೧೪ 


ಸರ್ಗ 


೨೯ 


ಫ್ಲಿ೦ 
ಷ೧ 


೩೨ 
ಪ್ಲಿಷ್ಠಿ 


೩೪ 


೩೫ 
೩೬ 


೩೭ 


ಷಿ 


೩೯ 


೪೦ 


೪ಗಿ 


೪೨ 


ಅನ್ನಿ 


xxvil 


ವಿಷಯ ಪುಟ 
ಹನುಮತ್ರತಿಬೋಧನವಕ್‌ (ಹನುಮಂತನು ಶ್ರೀರಾಮನ ಕಾರ್ಯವನ್ನು 
ಸುಗ್ರೀವನಿಗೆ ಜ್ಞಾಪಿಸುವುದು) ಎ. ಚಿಪ್ಪಿ 
ಶರದ್ವರ್ಣನವರ್‌ (ಶರತ್ಕಾಲದ ವರ್ಣನೆ) ಎ... B೪೨ 
ಲಕ್ಷ್ಮಣಕ್ರೋಧಃ (ಲಕ್ಷ್ಮಣನು ಕ್ರೋಧಾವಿಷ್ಟನಾಗಿ ಕಿಸ್ಕಿಂಥೆಯನ್ನು 
ಪ್ರವೇಶಿಸುವುದು) ೬೬. ತಿರಿ 
ಹನುಮನ್ಮಂತ್ರಃ (ಸುಗ್ರೀವನಿಗೆ ಹನುಮಂತನ ಹಿತೋಪದೇಶ) ಎ. ೨೩೨ 
ತಾರಾಸಾಂತ್ವವಚನವರ್‌ (ತಾರೆಯು ಲಕ್ಷ್ಮಣನಿಗೆ ಸಮಾಧಾನ ಹೇಳು 
ವುದು)  ಚೆಫಿಹಿ 
ಸುಗ್ರೀವತರ್ಜನವರ್‌ (ಲಕ್ಷ್ಮಣನು ಸುಗ್ರೀವನನ್ನು ಗದರಿಸಿ ಎಚ್ಚರಿಕೆ 
ಹೇಳುವುದು) .. ೨೯೦ 


ತಾರಾಸಮಾಧಾನವರ್‌ (ತಾರೆಯು ಲಕ್ಷ್ಮಣನಿಗೆ ಸಮಾಭಾನಹೇಳುವುದು) ೨೯೪ 
ಸುಗ್ರೀವಲಕ್ಷ್ಮಣಾನುರೋಧಃ (ಸುಗ್ರೀವಲಕ್ಷ್ಮಣರು ಸ್ನೇಹಪೂರ್ವಕವಾಗಿ 
ಸಂಭಾಷಿಸುವುದು) ಎ ಚಳ 
ಕಪಿಸೇನಾಸಮಾನಯನನರ್‌ (ಸುಗ್ರೀವನು ಸಮಸ್ತವಾನರಸೇನೆಯನ್ನು 
ಕರೆಸುವುದು) _. ಷ್ಠಿ೦೨ 
ರಾಮಸಮೀಪಗಮನವರ್‌ (ಶ್ರೀರಾಮನ ಸಮೀಪಕ್ಕೆ ಸುಗ್ರೀವಲಕ್ಷ್ಮಣರ 
ಅಗಮನ) .- ತಿರಿ 
ಸೇಸಾನಿವೇಶಃ (ಕಪಿನಾಯಕರು ತಮ್ಮು ಸೇನೆಗಳೊಡನೆ ಬಂದು ಸೇರು 
ವುದು) ೬. ಜಳ 
ಪ್ರಾಚೀಪ್ರೇಷಣವರ್‌ (ಸುಗ್ರೀವನು ಸೀತಾಸ್ವೇಷಣಕ್ಕಾಗಿ ವಿಸತನನ್ನು 
ಕಪಿಸೇನೆಯೊಂದಿಗೆ ಪೂರ್ವದಿಕ್ಕಿಗೆ ಕಳಿಸುವುದು) ೬. ಷಿ೨೨ 
ದಕ್ಷಿಣಾಪ್ರೇಷಣವರ್‌ (ನೀಲ, ಹನುಮಂತ ಮೊದಲಾದವರನ್ನು ದಕ್ಷಿಣ 
ದಿಕ್ಕಿಗೆ ಕಳಿಸುವುದು) ೨೬೬೨ ಖಷಿ 
ಪ್ರತೀಚೀಪ್ರೇಷಣವರ್‌ (ಸುಷೇಣಾದಿ ವಾನರರನ್ನು ಸುಗ್ರೀವನು ಪಶ್ಚಿಮ 
ದಿಕ್ಕಿಗೆ ಕಳಿಸುವುದು) ಫಳ 
ಉದೀಚೀಪ್ರೇಷಣವರ್‌ (ಶತಬಲಿ ಮೊದಲಾದವರನ್ನು ಉತ್ತರದಿಳ್ಳಿಗೆ 
ಕಳಿಸುವುದು) ೬. ಜ೫೪ 


ಸರ್ಗ 


೪೪ 


ಭಜ್ಜಿ 


೪೬ 


೪೩ 


೪ಲ್ರ 


೪೯ 


೫೦ 


೫೧ 


೫೨ 


೫ಷಿ 


೫೪ 


೫೫ 
೫೬ 


೫೩ 


೫೮ 


೫೯ 


೫1೪೫8೫1 


ವಿಷಯ ಪುಟ 
ಹನುಮತ್ಸಂದೇಶಃ (ಸುಗ್ರೀವನಿಂದ ಹನುಮಂತನಿಗೆ ವಿಶೇಷವಾದ 
ಸಂದೇಶ, ಶ್ರೀರಾಮನಿಂದ ಅಂಗುಲೀಯಕಪ್ರದಾನ) ೩೬೬ 
ನಾನರಬಲಪ್ರತಿಷ್ಮಾ (ಕಪಿಸೇನೆಯ ಪ್ರಯಾಣಸಂಭ್ರಮ) ಎ. ಐಂ 
ಭೂಮಂಡಲಭ ್ರಮಣಕಥನವರ್‌ (ಭೂಮಂಡಲವನ್ನು ಸುತ್ತಿದ ಪ್ರಕಾರ 
ವನ್ನು ಸುಗ್ರೀನನು ಶ್ರೀರಾಮನಿಗೆ ಹೇಳುವುದು)  ಪಿಕಿಪ್ಲಿ 
ಕಪಿಸೇನಾಪ್ರತ್ಯಾಗನುನನರ್‌ (ಕಪಿಸೈನಿಕರು ಹಿಂದಿರುಗಿ ಬರುವುದು) .. ೩೭೮ 


ಕಂಡೂನನಾದಿನಿಚಯಃ (ಹನುಮುದಾದಿಗಳಿಂದ ಕಂಡೂವನಪ್ರನೇಶ ; 
ಅಂಗದನಿಂದ ಒಬ್ಬ ರಾಕ್ಷಸನ ಸಂಹಾರ) »- ಷಿಲೆ೧ಿ 


ರಜತಪರ್ವತೆನಿಚಯಃ (ರಜತಪರ್ವತದಲ್ಲಿ ಸೀತೆಯನ್ನು ಹುಡುಕುವುದು) ೩೮೫ 
ಖುಕ್ಷಬಿಲವಿಚಯಃ (ವಾನರರು ಖುಕ್ತಬಿಲನನ್ನು ಪ್ರವೇಶಿಸಿ ಸ್ವಯಂಪ್ರಭೆ 
ಯನ್ನು ಕಾಣುವುದು) ೩೯೦ 
ಸ್ವಯಂಪ್ರಭಾತಿಥ್ಯವರ್‌ (ಸ್ವಯಂಪ್ರಭೆಯು ವಾನರರನ್ನು ಸತ್ಯರಿಸುವುದು) ೩೯೮ 
ಬಿಲಪ್ರವೇಶಕಾರಣಕಥನವರ್‌ (ಬಿಲದೊಳಗೆ ಬಂದ ಕಾರಣವನ್ನು 


ಹನುಮಂತನು ಸ್ವಯಂಪ್ರಭೆಗೆ ತಿಳಿಸುವುದು) . ೪೦೨ 
ಅಂಗದಾದಿನಿರ್ವೇದಃ (ಸೀತೆಯು ದೊರಕಲಿಲ್ಲನೆಂದು ಅಂಗದಾದಿಗಳ 
ವಿಷಾದ) .- ೪೦೬ 
ಹನೂಮದ್ಭೇದನವರ್‌ (ಸುಗ್ರೀನನ ಬಳಿಗೆ ಹೋಗುವುದೇ ಯುಕ್ತನೆಂದು 
ಹನುಮಂತನು ಪ್ರತಿಪಾದಿಸುವುದು) ಎ. ೪೧೪ 
ಪ್ರಾಯೋಪನೇಶಃ (ಅಂಗದಾದಿ ನಾನರರ ಪ್ರಾಯೋಪನೇಶ) - ೪೧೯ 
ಸಂಪಾತಿಪ್ರಶ್ನಃ (ಸಂಪಾತಿಯ ಆಗಮನ; ವಾನರರ ದುಃಖೋದ್ಲಾರ; 
ಸಂಪಾತಿಯ ಪ್ರಶ್ನೆ) ವ ೨೪ 
ಜಟಾಯುರ್ದಿಷ್ಟಕಥನವರ್‌ (ವಾನರರು ಜಟಾಯುಪಿನ ವೃತ್ತಾಂತವನ್ನು 
ತಿಳಿಸುವುದು) ೪೨೮ 
ಸೀತಾಪ್ರವೃತ್ತುಪಲಂಭಃ (ಸಂಪಾತಿಯು ಸೀತಾಡೇವಿಯಿರುನ ಸ್ಥಳನನ್ನು 
ವಾನರರಿಗೆ ತಿಳಿಸುವುದು) ಎ. ಭತ್ಪಿತ್ತಿ 


ಸುಪಾಶ್ವನಚನಾನುವಾದಃ (ಸುಪಾಶಣ್ವ್ಯನಿಂದ ಸೀತಾಹರಣದ ಸುದ್ದಿ 
ಯನ್ನು ತಿಳಿದುಹಾಗಿ ಸಂಪಾತಿಯು ಹೇಳುವುದು) -- ೪೪೦ 


xxix 
ಸರ್ಗ ನಿಷಯ ಪುಟ 


೬೦ ಸಂಪಾತಿಪುರಾವೃತ್ತವರ್ಣಸನರ್‌ (ಸಂಪಾತಿಯು ತನ್ನ ಪೂರ್ವಕಥೆಯನ್ನು 
ಮಾನರೆರಿಗೆ ತಿಳಿಸುವುದು) ೨ VE 


೬೧ ಸೂರ್ಯಾನುಗಮನಾಖ್ಯಾನವರ (ಜ`ಟಾಯುವೂ ತಾನೂ ಸೂರ್ಯನ 
ಬಳಿಗೆ ಹಾರಿಡೆವೆಂದು ಸಂಪಾತಿಯು ನಿಶಾಕರಮುನಿಗೆ ಹೇಳುವುದು) ೪೫೦ 


೬೨ ನಿಶಾಕರಚನಿಷ್ಕಾಖ್ಯಾನವ್‌ (ಸಂಪಾತಿಗೆ ಪುನಃ ರೆಕ್ಕೆಗಳು ಬರುತ್ತವೆಂದು 


ನಿಶಾಕರಮುನಿಯ ಭವಿಸ್ಯಕಥನ) . ೪೫ಷಿ 
೬ನ ಸಂಪಾತಿಪಕ್ಷಪ್ರರೋಹಃ (ಸಂಪಾತಿಗೆ ರೆಕ್ಕೆಗಳು ಹುಟ್ಟುವುದು) ಎ... ೪೫೭ 
೩೪ ಸಮುದ್ರಲಂಘನಮಂತ್ರಣನರ್‌ (ಸಾಗರವನ್ನು ಲಂಘಿಸುವ ಸಾಮರ್ಥ 
ಯಾರಲ್ಲಿಡೆಯೆಂದು ಅಂಗದನ ಪ್ರಶ್ನೆ) . ೪೬೦ 
೬೫ ಬಲೇಯತ್ತಾ ಪಿಷ್ಠರಣನರ್‌ (ವಾನರರು ತಮ್ಮ ಸಾಮರ್ಥ್ಯವನ್ನು ಹೇಳಿ 
ಕೊಳ್ಳುವುದು) ೬. ೪೬೫ 
೬೬ ಹನುಮದ್ಬಲಸಂಧುಕ್ಷಣವರ್‌ (ಜಾಂಬವಂತನು ಸಮುದ್ರ ಲಂಘನಕ್ಕಾಗಿ 
ಹನುಮಂತನನ್ನು ಪ್ರೇರಿಸುವುದು) ೫. ೪೭೧ 
೬೭ ಲಂಘನಾವಷ್ಟಂಭಃ (ಸಮುದ್ರಲಂಘನಕ್ಕಾಗಿ ಹನುಮಂತನ ಸಿದ್ದತೆ) .... ೪೭೯ 
(1) ಅನುಬಂಧ ಎ ೪೮೯ 
(11) ಅನುಬಂಧ (ಆರಣ್ಯ ಕಾಂಡದ ಅವಶಿಷ್ಟ) ಎ ೪ಳ೪೯ 
(111) ಚಿತ್ರಗಳು: 
೧ ಆಭರಣದರ್ಶನ ೬. ೫೪ 
೨ ಸಂಪಾತಿಯ ಸಮಾಗವು ೬ ೪೪ 


ರಾಮಾಯಣ ಪ್ರಕಾ ಶನ ಸಮಿತಿ 


ಶ್ರೀಯುತರಾದ 


೧ 


ಪಿ 


ತ 


ಸದಸ್ಯರು 


ಹೆಚ್‌. ಎಸ್‌. ಕೃಷ್ಣ ಸ್ವಾಮಿ 
ಎಸ್‌ ಎನ್‌. ಮೂರ್ತಿ 
ಹೆಚ್‌. ಸಿ. ನಂಜುಂಡಭಟ } 
ಬಿ.ಕೆ. ಅನಂತರಾಮಯ್ಯ 
ಬ. ಆರ್‌. ಶಾಮಣ 

ಮ 
ಹೆಚ್‌. ವಿ. ಅಪ್ರಮೇಯ 
ಥೆ ಸಿ. ಎಸ್‌. ರಾಮನ್‌ 
ಜಿ. ನಾರಾಯಣರಾವ್‌ 
ಎನ್‌. ರಂಗನಾಥಶರ್ಮಾ 


ಡಿ. ಸಿ. ಅನಂತರಾಮಯ್ಯ (ಕಾರ್ಯದರ್ಶಿ) 





ಕಿಹ್ಕಿಂಧಾಕಾಂಡಃ 





ವಂದಾಮಹೇ ಮಹೋದ್ದಂಡಜೋರ್ದಂಡೌ ರಘುನಂದನ್‌ | 
ತೇಜೋನಿರ್ಜಿತಮಾರ್ತಂಡಮಂಡಲೌ ಲೋಕನಂದನೌ | 


ಸಂಜೀವನಂ ಮೆ [| ಥಿಲಕನ 3 ಕಾಯಾಃ 
ಸೌಂದರ್ಯಸರ್ವಸ್ಪಮಹಾನಿಧಾನಮ್‌ | 
ಶಶಾಂಕಪಂಕೇರುಹಯೋಃ ಸಮಾನಂ 

ರಾಮಸ್ಯ ವಂದೇ ರಮಣೀಯಮಾಸ್ಯಮ್‌ | 


ಹೆನುಮತ್ಸಮನೇತಾಯ ಹರೀಶಾಭೀಷ್ಟ ದಾಯಿನೇ | 
ವಾಲಿಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಲಮ್‌ | 


ll ಶ್ರೀ8 ! 
| ಶ್ರೀಮದ್ವಾಲ್ಮೀಕಿ ರಾಮಾಯಣಮ್‌ | 
ಕಪ್ಟಿಂಧಾಕಾಂಡಃ 


ಪ್ರಥಮಃ ಸರ್ಗಃ 
ರಾಮನಿಪ್ರಲಂಭಾವೇಶಃ 


ಸತಾಂ ಪುಷ್ಕರಿಣೀಂ ಗತ್ವಾ ಪಮ್ಮೋತ್ಸಲರುುಷಾಕುಲಾಮ್‌ | 
ರಾಮಃ ಸೌಮಿತ್ರಿಸಹಿತೋ ನಿಲಲಾಪಾಕುಲೇಂದ್ರಿಯಃ ॥| ೧ 
ತಸ್ಯ ದೃಷ್ಟ್ವೈವ ತಾಂ ಹರ್ಷಾದಿಂದ್ರಿಯಾಣಿ ಚಕಂಪಿರೇ | 
ಸ ಕಾಮುವಶಸಂಪನ್ನಃ ಸೌಮಿತ್ರಿ ಮಿದಮಬ್ರವೀತ್‌ ॥ ೨ 
ಸೌಮಿಕ್ರೇ ಶೋಭತೇ ಪಂಪಾ ನೈವಮೂರ್ಯನಿಮಲೋದಕಾ | 
ಫುಲ್ಲಪದ್ಮೋತ್ಸ ಲವತೀ ಶೋಭಿತಾ ನಿನಿಧೈರ್ದ್ರುಮೈಃ || ೩ 
ಕಿಷ್ಟಿಂಧಾಕಾಂಡ 
ಸರ್ಗ ೧ 
ಪಂಪಾಸರೋವರದ ವರ್ಣನೆ. ಶ್ರೀರಾಮನ ನಿರಹದುಃಖ. 
ಶ್ರೀರಾಮನು ಲಕ್ಷ್ಮಣಸಮೇತನಾಗಿ ಸಂಪಾಸರೋವರದ ಬಳಿಗೆ 
ಹೋದನು. ಆ ಪುಷ್ಪರಿಣಿಯಲ್ಲಿ ತಾವರೆ ನೈ ದಿಲೆಗಳು ತುಂಬಿದ್ದವು. 
ಮೀನುಗಳು ಸಳಸಳನೆ ಈಜಾಡುತ್ತಿದ್ದವು ಅದನ್ನು ನೋಡಿದೊಡನೆ 
ಶ್ರೀರಾಮನಿಗೆ ಸೀತೆಯ ನೆನಪಾಗಿ ರೋಮಾಂಚವಾಯಿತು ಮನಸ್ಸು 
ಕದಲಿತು ಇಂದ್ರಿಯಗಳು ಚಂಚಲವಾದವು. ದುಃಖವು ಒತ್ತರಿಸಿತು. 
ಅವನು ಕಾಮಾರ್ತನಾಗಿ ಸೌಮಿತ್ರಿಯನ್ನು ಕುರಿತು ಹೀಗೆಂದನು (೧-೨) : 
“ ಲಕ್ಷ್ಮಣ, ವೈಡೂರ್ಯದಂತಿರುವ ತಿಳಿನೀರಿನಿಂದ ತುಂಬಿದ ಈ ಪಂಪೆ 


ಜೇ ತಾವರೆ-ನೈದಿಲೆ-ಮೀನುಗಳನ್ನು ನೋಡಿ ಅವುಗಳಂತಿದ್ದ ಸೀತೆಯ ಮುಖ- 
ಕಣ್ಣು-ಕಟಾಕ್ಷಗಳ ಸ್ಮರಣೆಯಾಯಿತು ಎಂದು ಅಭಿಪ್ರಾಯ. 


೨ ಕಸ್ಟಿಂಧಾಕಾಂಡಃ [ ಸರ್ಗಃ ೧ 


ಸೌಮಿಕ್ರೇ ಪಶ್ಯ ಪಂಪಾಯಾಃ ಕಾನನಂ ಶುಭದರ್ಶನಮ್‌ | 


ಯತ್ರ ರಾಜಂತಿ ಶೈಲಾಭಾ ದ್ರುಮಾಃ ಸಶಿಖರಾ ಇವ ॥ ೪ 
ಮಾಂ ತು ಕೋಕಾಭಿಸಂತಪ್ತಮಾಧಯಃ ಪೀಡಯಂತಿ ವೈ | 
ಭರತಸ್ಯ ಚ ದುಃಖೇನ ನೈದೇಹ್ಯಾ ಹರಣೇನ ಚ ॥ ೫ 
ಶೋಕಾರ್ತಸ್ಯಾಪಿ ಮೇ ಪಂಪಾ ಶೋಭತೇ ಚಿತ್ರಕಾನನಾ | 
ವ್ಯನಕೀರ್ಣಾ ಬಹುನಿಫೈಃ ಪುಷ್ಬೈಃ ಶೀತೋದಕಾ ಶಿನಾ || ೬ 
ನಲಿನೈರಪಿ ಸಂಭನ್ನಾ ಹ್ಯತ್ಯರ್ಥಂ ಶುಭದರ್ಶನಾ | 
ಸರ್ಪವ್ಯಾಲಾನುಚರಿ ತಾ ಮೃಗದ್ವಿಜಸಮಾಕುಲಾ | ೭ 


ಅಧಿಕಂ ಪ್ರತಿಭಾತ್ಯೇತನ್ನೀಲನೀತಂ ತು ಶಾದ್ವಲಮ್‌ | 
ದ್ರುಮಾಣಾಂ ವಿವಿಧೈಃ ಪುಷ್ಪೈಃ ಪರಿಸ್ತೋಮೈರಿನಾರ್ಸಿತಮ್‌ ॥ ೮ 





ಎಷ್ಟು ಚೆನ್ನಾಗಿದೆ! ತಾವರೆ ನೈದಿಲೆಗಳು ಅರಳಿ ನಿಂತಿವೆ. ತೀರ 
ದಲ್ಲಿರುವ ವಿವಿಧವೃ ಕ್ಷಗಳಿಂದ ಈ ಕೊಳವು ಮನೋಹರವಾಗಿದೆ. ಸುತ್ತಲೂ 
ಬೆಳೆದಿರುವ ಮನೋಜ್ಞ ವಾದ ಈ ಕಾನನವನ್ನು ನೋಡು! ವರ್ವಶಾಕಾರ 
ವಾದ ಉನ್ಮ್ನತವೃಕ್ಷಗಳನ್ನು ನೋಡು! ಎತ್ತರದಲ್ಲಿರುವ ಕೊಂಬೆಗಳು 
ಶಿಖರಗಳಂತೆ ಕಾಣಿಸುತ್ತವೆ (೩-೪). ತಮ್ಮ, ಭರತನ ಕಷ್ಟವನ್ನು ನೆನೆದು 
ಶೋಕಸಂತಸ್ತನಾಗಿದ್ದ ನನಗೆ, ವೈದೇಹಿಯ ಅಪಹಾರೆದಿಂದ ಮನೋವ್ಯಥೆ 
ಗಳು ಕಾಡಿಸತೊಡಗಿದುಿ ಶೋಕಾರ್ತನಾದ ನನಗೂ ಈ ಸಂಸೆಯು 
ಮನೋಹರವಾಗಿ ಕಾಣುವುದು ! ವಿವಿಧ ಪುಷ್ಪಗಳಿಂದ ಚಿತ್ರವರ್ಣವಾದ 
ವನನು ತೀರದಲ್ಲಿ ಹೇಗೆ ಶೋಭಿಸುತ್ತಿದೆ! ಕೊಳದಲ್ಲಿ ತಿಳಿಯಾದ ತಣ್ಣೀರು 
ತುಂಬಿದೆ (೫-೬). ಕಮಲಗಳಿಂದ ಮುಚ್ಚಿ ಹೋದ ಈ ಸರೋವರವು 
ನೋಡಲು ಎಷ್ಟು ಸುಂದರವಾಗಿಜಿ! ಇಲ್ಲಿ ಸರ್ಹ್ಪಗಳೂ ಇತರ ಹಾವುಗಳೂ 
ಸಂಚರಿಸುತ್ತಿವೆ. (ನೀರಿಗಾಗಿ) ಮೃಗಗಳೂ ಹಕ್ಕಿಗಳೂ ಮುತ್ತಿ ಕೊಂಡಿನೆ. 
ಹಸಿರುಬಣ್ಣದ ಈ ಹುಲ್ಲುಗಾವಲು ಮರಗಳ ಬಗೆಬಗೆಯ ಉದುರಿದ ಹೂ 
ಗಳಿಂದ ಅಲ್ಲಲ್ಲಿ ಕಪ್ಪಾಗಿಯೂ ಹಳದಿಯಾಗಿಯೂ ಗೋಚರಿಸುತ್ತದೆ. 
ನೆಲದಮೇಲೆ ಚಿತ್ರ ವರ್ಣದ ರತ್ನ ಗಂಬಳಿಗಳನ್ನು ಹಾಸಿದಂತಿದೆ (೭-೮) 


ಸರ್ಗಃ ೧] ರಾಮಪಿಪ್ರಲಂಭಾವೇಶಃ ಷಿ 


ಪುಸ್ಸಭಾರಸಮೃದ್ಧಾನಿ ಶಿಖರಾಣಿ ಸಮಂತತಃ | 


ಲತಾಭಿಃ ಪುಷ್ಟಿ ತಾಗ್ರಾಭಿರುಷಗೂಢಾನಿ ಸರ್ವತಃ ॥ ೯ 
ಸುಖಾನಿಲೋ*ಯಂ ಸೌಮಿತ್ರೇ ಕಾಲಃ ಪ್ರಚುರಮುನ್ಮಥಃ ! 
ಗಂಧನಾನ್‌ ಸುರಭಿರ್ಮಾಸೋ ಜಾತಪುಷ್ಪಫಲದ್ರುಮಃ ॥ ೧೦ 


ಪಶ್ಯ ರೂಪಾಣಿ ಸೌಮಿತ್ರೇ ನನಾನಾಂ ಪುಸ್ಸಶಶಾಲಿನಾಮ್‌ | 
ಸೃಜತಾಂ ಪುಷ್ಪ ವರ್ಷಾಣಿ ತೋಯಂ ಶತೋಯಮುಚಾಮಿನ | ೧೧ 


ಪ್ರಸ್ತರೇಷು ಚ ರಮ್ಯೇಷು ವಿನಿಧಾಃ ಕಾನನದ್ರುಮಾಃ | 


ವಾಯುವೇಗಪ್ರ ಚಲಿತಾಃ ಪುಷ್ಪೈರನಕಿರಂತಿ ಗಾಮ್‌ | ೧೨ 
ಪತಿತೈಃ ಪತಮಾನೈಶ್ಚ ಹಾದಪೆಸ್ಸೈಶ್ತ ಮಾರುತಃ | 

ಕುಸುಮೈಃ ಪಶ್ಯ ಸೌಮಿತ್ರೇ ಕ್ರೀಡನ್ನಿನ ಸಮಂತತಃ ॥ ೧೩ 
ವಿಕ್ಷಪನ್‌ ನಿನಿಧಾಃ ಶಾಖಾ ನಗಾನಾಂ ಕುಸುಮೋತ್ತಚಾಃ | 
ಮಾರುಶಶ್ಚೆ ಲಿತಸ್ಥಾ ನಃ ಷಟ್ಟಿದೈರನುಗೀಯತೇ ॥ ೧೪ 


ವೃಕ್ಷಾಗ್ರಗಳು ಸುತ್ತಲೂ ಹೊನಿನ ಭಾರದಿಂದ ಬೀಗುತ್ತಿವೆ. ಈವ್ನ ಕ 
ಗಳನ್ನು ಪುಷ್ಟಿ ತಲಕೆಗಳು. ಗಾಢವಾಗಿ ಅನ್ಸಿಕೊಂಡಿವೆ | ಅಕ್ಷ ಲ ನ 
ಕಾಮಪ್ರಜೋಡಕವಾದ ವಸಂತಕಾಲ. ERR ಸಹಾ ಬೀಸುವ 
ಕಾಲ. ಮರಗಳಲ್ಲಿ ಹೂಗಳರಳಿ ಹೆಣ್ಣು ಗಳು ಸೂಸುವ ಸುಗಂಧಮಯ 
ವಾದ ಕಾಲ (೯-೧೦). ಸೌಮಿತ್ರಿ, ಹೂಗಳಿಂದ ಬೀಗಿದ ಈ ವನಗಳು, 
ಮೋಡಗಳು ಮಳೆಗರೆಯುವಂತೈೆ ಹೊಮಳೆಗೈ ಯುವುದನ್ನು ನೋಡು! 
ನಾನಾಜಾಕಿಯ ಕಾನನವೃಕ್ಷಗಳು ಗಾಳಿಯ ವೇಗಕ್ಕೆ ತೂಗುತ್ತ ರಮ್ಯವಾದ 
ಬಂಡೆಗಳ ಮೇಲೆ ಹೂಗಳನ್ನು ಸುರಿಸುತ್ತ ಭೂಮಿಯನ್ನು 'ಮುಚ್ಚುತ್ತಿನೆ 
(೧೧-೧೨). ಅತ್ತ ಜು ಲಕ್ಷ್ಮಣ! ಬಿದ್ದಿರುವ ಹೂಗಳನ್ನೂ ಬೀಳುತ್ತ 
ರುವ ಹೂಗಳನ್ನೂ, ಹಾರಿಸುತ್ತ, ಮರದಲ್ಲಿರುವ ಹೂಗಳನ್ನೂ ಅಲ್ಲಾಡಿಸುತ್ತ 
ಮಾರುತನು SU ಕಾಣುವನು | ಹೂಗಳನ್ನು ತೇರಿಕೊಂಡಿರುವ 
ಮರದ ಕೊಂಬೆಗಳನ್ನು ಜಾಲಿಸುತ್ತ ಮಾರುತನು ಮುಂಡೆ ಸಾಗು 
ವನು. ದುಂಬಿಗಳು ಕುಳಿತ ಸ್ಥಳವನ್ನು ಬಿಟ್ಟು ಹಾರಿ ಹಾಡುತ್ತ ಹಿಂಜಿ 


ಸೆ 


ಲ ಕಿಷ್ಕಿಂಧಾಕಾಂಡಃ [ ಸರ್ಗಃ ೧ 


ಮತ್ತ ಕೋಕಿಲಸಂನಾದೈರ್ನರ್ತಯನ್ನಿನ ಸಾದಪಾನ್‌ | 


ಶೈಲಕೆಂದರನಿಸ್ಕಾ ಅಂತಃ ಪ್ರಗೀತ ಇನ ಚಾನಿಲಃ ॥ ೧೫ 
ತೇನ ನಿಕ್ಷಿಪತಾತ್ಯರ್ಥಂ ಪನನೇನ ಸಮಂತತಃ | 
ಅಮೀ ಸಂಸಕ್ತ ಶಾಖಾಗ್ರಾ ಗೃಥಿತಾ ಇವ ಪಾದಪಾಃ ॥ ೧೬ 


ಸ ಏಷ ಸುಖಸಂಸ್ಪ ಶೋ ವಾತಿ ಚಂದನಶೀಶಲಃ | 
ಗಂಧಮುಭ್ಯಾನಹನ್‌ ಪುಣ್ಯಂ ಶ್ರಮಾಪನಯನೊನಿಲಃ ॥ ೧೭ 


ಅನೀ ಪವನವಿಕ್ಷಿಸ್ತಾ ನಿನದಂತೀನ ಪಾದಪಾಃ | 


ಷಟ್ಟದೈರನುಕೂಜದ್ಭಿರ್ನನೇಷು ಮಧುಗಂಧಿಷು ॥ ೧೮ 
ಗಿರಿಪ್ರಸ್ಥೆ (ಷು ರಮ್ಯೇಷು ಪುಷ್ಪನದ್ಭಿರ್ಮನೋರನೈಃ | 
ಸಂಸಕ್ತಶಿಖರಾಃ ಶೈಲಾ ನಿರಾಜಂತೇ ಮಹಾದ್ರುಮೈಃ॥ ೧೯ 
ಪುಸ್ಪಸಂಛನ್ನಶಿಖರಾ ಮಾರುತೋತ್ಸೇಪಚಂಚಲಾಃ | 
ಅಮೀ ಮಧುಕರೋತಕ್ರಂಸಾಃ ಪ್ರಗೀತಾ ಇನ ಪಾಜಪಾಃ॥ ೨೦ 


ಸಾಗುವುವು! (೧೩-೧೪) ಈ ಮಾರುತನು ಮತ್ತಕೋಗಿಲೆಗಳಿಂದ ಕುಹೊ 
ಎಂದು ಕೂಗಿಸುತ್ತ ಮರಗಳಿಂದ ನ ಎತ್ರಮಾಡಿಸುವಂತಿದೆ | ಗಿರಿಗುಹೆಗಳಿಂದ 
ಹೊರಟು « ತನನನ” ಎಂದು ಹಾಡಲಾರಂಭಿಸಿದಂತಿದೆ! ಗಾಳಿಯು ಬಲ 
ವಾಗಿ ಬೀಸಿದ್ದರಿಂದ ಮರದ ತುದಿಗಳನ್ನು ಒಂದಕ್ಕೊಂದು ಸೇರಿಸಿ ಹೆಣೆದಂತೆ 
ಕಾಣುತ್ತದೆ (೧೫-೧೬). ಸುಗಂಧವನ್ನು ಹೊತ್ತಿರುವ ಚಂದನಶೀತಲವಾದ 
ಮಂದಾನಿಲವು ಸುಖಕರವಾಗಿ ಬೀಸುತ್ತ ಬಳಲಿಕೆಯನ್ನು ನೀಗಿಸುತ್ತದೆ. 
ಮಕರಂದಗಂಧಿಯಾದ ಈ ವನಗಳಲ್ಲಿ ದುಂಬಿಗಳು ರೀಂಕರಿಸುವುದನ್ನು 
ಕೇಳಿದರೆ, ವಾಯುವು ತಮ್ಮನ್ನು ತಳ್ಳುತ್ತಿ ರುವನೆಂದು ಮರಗಳು ಕೂಗಿಕೊಳು ) 
ತ್ರಿನೆಯೋ ಎನ್ನಿಸುತ್ತದೆ (೧೭-೧೮). ರಮ್ಯವಾದ ಬೆಟ್ಟದ ತನ್ಸಲುಗಳಲ್ಲಿ 
ಹೊಗಳಿದ ಮನೋರಮವಾದ ಮಹಾವೃಕ್ಷಗಳು ಬೆಟ್ಟದ ಶಿಖರದವರೆಗೂ 
ಬೆಳೆದು ವಿರಾಜಿಸುತ್ತಿ ವೆ. ಪುಷ್ಪ ಮಾಲೆಗಳನ್ನು ಮುಡಿದು ಗಾಳಿಯಿಂದ 
ತೂಗುತ್ತ, ಗುಂಯ್‌ ಎನ್ನುವ ದುಂಬಿಗಳಿಂದ ತುಂಬಿದ ಈ ಮರಗಳು 
ಹಾಡಲಾರಂಭಿಸಿದ ಸಂಗೀತಗಾರರಂತೆ ಶೋಭಿಸುತ್ತವೆ! (೧೯-೨೦). 


ಸರ್ಗಃ ೧] ರಾಮಪಿಪ್ರಲಂಭಾವೇಶಃ ೫ 


ಸುಪುಷ್ಪಿತಾಂಸ್ತು ಪಶ್ಯೇಮಾನ್‌ ಕರ್ಣೆಕಾರಾನ್‌ ಸಮಂತತಃ | 


ಹಾಟಕಪ್ರತಿಸಂಛನ್ನಾನ್ನರಾನ್‌ ಹೀತಾಂಬರಾನಿವ ॥| ೨೧ 

ಅಯಂ ವಸಂಶಃ ಸೌಮಿತ್ರೇ ನಾನಾನಿಹಗನಾದಿತಃ | 

ಸೀತಯಾ ನಿಪ್ರಹೀಣಸ್ಯ ಶೋಕಸಂದೀಪನೋ ಮುಮ॥ ೨೨ 

ಮಾಂಹಿ ಶೋಕಸಮಾಕ್ರಾಂತಂ ಸಂತಾಪಯತಿ ಮನ್ಮಥಃ | 

ಹೃಷ್ಟಃ ಪ್ರವದಮಾನಶ್ಚ ಮಾಮಾಹ್ವಯತಿ ಕೋಕಿಲಃ ॥ ೨೩ 

ಏಷ ದಾತ್ಯೂಹಕೋ ಹೃಷ್ಟೋ ರಮ್ಯೇ ಮಾಂ ವನನಿರ್ಕೂರೇ | 

ಪ್ರಣದನ್‌ ಮನ ಹಾವಿಷ್ಟ ೦ ಶೋಚಯಿಷ್ಯ ತಿ ಲಕ್ಷ್ಮಣ !! ೨೪ 
ಶ್ರುತ್ತೈತಸ್ಯ ಪುರಾ ಶಬ್ದಮಾಶ್ರ ಮಸ್ಸಾ ಮನು ಪ್ರಿಯಾ | 

ಮಾಮಾಹೂಯ ಪ್ರ ಮುದಿತಾ ಪರಮಂ ಪ್ರತ್ಯ ನೌವತ || ೨೫ 


ಏವಂ ನಿಚಿತ್ರಾಃ ಹತಗಾ ನಾನಾರಾವವಿರಾನಿಣಃ | 
ವೃಕ್ಷಗುಲ್ಮಲತಾಃ ಪಶ್ಯ ಸಂಪತಂತಿ ಸಮಂತತಃ ॥ ೨೬ 


ಲಕ್ಷ್ಮಣ, ಇತ್ತ ನೋಡು! ಪುಸ್ಕಿತಗಳಾದ ಈ ಬೆಟ್ಟದಾವರೆಯ 
ಗಿಡಗಳು, ಪೀತಾಂಬರವನ್ನು ಟ್ಟು ಚಿನ್ನದ ಒಡವೆಗಳನ್ನು ತೊಟ್ಟ ರುವ ಜನರಂತೆ 
ಒಪ್ಪುತ್ತಿವೆ ಹಕ್ಕಿಗಳ ಬಗೆಬಗೆಯ ಸಾದಗಳಿಂದ ಹಸಿ ಈ ವಸಂತವು, 
ಸೌಮಿತ್ರಿ, ಸೀತಾಹೀನನಾದ ನನ್ನ ಶೋಕವನ್ನು ದೀಪ್ರಗೊಳಿಸುತ್ತದೆ 
(೨೧-೨೨). ಶೋಕದಿಂದ ತ ಕಟ ನನ್ನನ್ನು ಮನ್ಮಹನು ಮತ್ತೆ 
ಪೀಡಿಸುವನು. ಆ ಕೋಗಿಲೆಯು ಸಂತೋಷದಿಂದ ಉಬ್ಬಿ ಗರ್ವದಿಂದ 
ಕೂಗುತ್ತ ನನ್ನನ್ನು ಕರೆದು ಹೆಂಗಿಸುತ್ತಿದೆ! ರಮ್ಯವಾದ ಆ ಹೊಳೆಯಲ್ಲಿ 
ಆನಂದದಿಂದ ಕೂಗುವ ನೀರುಕೋಳಿಯು ಮದನಾವಿಷ್ಟನಾದ ನನಗೆ 
ಮತ್ತಷ್ಟು ಶೋಕವನ್ನು ತಂದೊಡ್ಡುವುದು (೨೩-೨೪). ಹಿಂಜಿ 
ಆಶ್ರಮದಲ್ಲಿದ್ದಾಗ ಈ ಬಗೆಯ ಹಕ್ಕಿಯ ಕೂಗನ್ನು ಕೇಳಿದೊಡನೆ, ನನ ii 
ಕಾಂತೆ ನನ ನ್ನು ಸಂತೋಷದಿಂದ ಕರೆದು ಎಷ್ಟು ನಲಿಯುತ್ತಿ ದಳು! 
ಲಕ್ಷ್ಮಣ, ಬಣ್ಣ ಬಣ್ಣ ದೆ ಹಕ್ಕಿಗಳು ಬಗೆಬಗೆಯಾಗಿ ಚಿಲಿಸಿಲಿಗುಟ್ಟುತ್ತ ಮರ 
ಬಳ್ಳಿ ಪೊದೆಗಳಿಗೆ ಬಂದು ಎರಗುವುದನ್ನು ನೋಡಿದೆಯಾ? (೨೫-೨೬). 


೬ ಕಿಪ್ಟಿಂಧಾಕಾಂಡಃ [ ಸರ್ಗಃ ೧ 


ವಿನಿಶ್ರಾ ನಿಹಗಾಃ ಪುಂಭಿರಾತ್ಮವ್ಯೂ ಹಾಭಿನಂದಿತಾಃ | 


ಭ ಃ೦ಗರಾಜಪ್ರಮುದಿತಾಃ ಸೌನಿತ್ರೇ ಮಧುರಸ್ವರಾಃ || ೨೩೭ 
ಅಸ್ಯಾಃ ಕೊಲೇ ಪ್ರಮುದಿತಾಃ ಶಕುನಾಃ ಸಂಘ ಶಸ್ತ್ರಿಹ | 
ದಾತ್ಕೂಹರತಿನಿಕ್ರಂದೈಃ ಪುಂಸ್ಕೋಕಿಲರುತೈರಸಿ || ೨೮ 
ಸ್ವನಂತಿ ಪಾದಪಾಶ್ಲೇಮೇ ಮಮಾನಂಗಪ್ರದೀಪನಾಃ | 

ಅಶೋಕಸ್ತ ಬಕಾಂಗಾರಃ ಸಟ್ಟದಸ್ಪನನಿಃಸ್ಟನಂಃ ॥ ೨೯ 


ಮಾಂ ಹಿ ಪಲ್ಸ್ಪನತಾಮ್ರಾರ್ಜೆರ್ನಸಂತಾಗ್ನಿಃ ಪ್ರಧಕ್ಶ್ಯತಿ | 
ನ ಹಿ ತಾಂ ಸೂಸ್ಸ್ಮಪಕ್ಸ್ಯಾಕ್ಷೀಂ ಸುಕೇಶೀಂ ಮೃದುಭಾಷಿಣೀನು್‌ ॥ 


ಅಪಶ್ಯತೋ ಮೇ ಸೌಮಿತ್ರೇ ಜೀನಿತೆಆಸ್ತಿ ಪ್ರಯೋಜನನು್‌ | 
ಅಯಂ ಹಿ ದಯಿಶಸ್ತಸ್ಯಾಃ ಕಾಲೋ ರುಚಿರಕಾನನಃ ॥ ೩೧ 





ಈ ಹೆಣ್ಣು ಹಕ್ಕಿಗಳು ಗಂಡುಹಕ್ಳಿಗಳೊಡನೆ ನಲಿಯುವಾಗ, ಅವುಗಳ 
ಅನುರೂನದಾಂಪತ್ಯವನ್ನು ಕಂಡು ಗುಂಪಿನ ಉಳಿದ ಹೆಕ್ಕೆಗಳು ಅಭಿನಂದಿಸು 
ತ್ತಿವೆ! ಆ ಸಮಯದಲ್ಲಿ ದುಂಬಿಗಳ ರೀಂಕಾರವನ್ನು ಕೇಳಿ ಮತ್ತ ಸು 
ಉಬ್ಬಿ ಈ ಹಕ್ಕಿಗಳು ಮಧುರವಾಗಿ ಕೂಗುತ್ತಿವೆ, ನೋಡು ಲಕ್ಷ್ಮಣ! (೨೭). 
ಈ ಪಂಪಾತೀರದಲ್ಲಿ ಹಕ್ಕಿಗಳು ಹಿಂಡುಹಿಂಡಾಗಿ ಆನಂದದಿಂದ 
ನಲಿಯುತ್ತಿವೆ. ಇತ್ತ ನೀರ್ಗೊಳಿಗಳ ನಲ್ಮೆಯ ಚೇತ್ಕಾರ ! ಅತ್ತ 
ಪುಂಸ್ಕೋಕಿಲಗಳ ಮಧುರಗಾನ! ಇವುಗಳೊಡನೆ ಈ ಪುಸ್ಸಿತವೃಕ್ಷ 
ಗಳು ದನಿಗೂಡಿಸಿ ನನ್ನ ವಿರಹದುಃಖವನ್ನು ಕೆರಳಿಸುತ್ತಿವೆ ! (೨೮). 
ವತ್ಸ, ಈ ವಸಂತನು ಅಗ್ನಿಯಾಗಿ ನನ ನ್ನು ಸುಡುವನು. ಅಶೋಕ 
ಪುಷ್ಪದ ಗೊಂಚಲುಗಳೇ ಕೆಂಡಗಳು. ದುಂಬಿಗಳ ಕೋಂಕಾರವೇ ಇದರ 
ಛಟಭಟತ್ಕಾರ. ಚಿಗುರೆಲೆಗಳು ಕೆಂಸನೆಯ ಜ್ವಾಲೆಗಳು. ನನ ಕೆ ಸೀತೆಯ 
ಕಣ್ಣೆ ವೆಗಳು ಎಷ್ಟು ನವಿರಾದವು ! ತಲೆಗೂದಲು ಎಷ್ಟು ಸುಂದರವಾದವು ! 
ಲಕ್ಷ್ಮಣ, ಆ ಮೃದುಭಾಷಿಣಿಯನ್ನು ಕಾಣದಮೇಲೆ ನಾನು ಬದುಕಿ 
ಪ್ರಯೋಜನವಿಲ್ಲ. ಎಲ್ಲೆಲ್ಲಿಯೂ ಕೋಗಿಲೆಗಳಿಂದ ಆಕುಲವಾಗಿ, ಅರಣ್ಯಕ್ಕೆ 
ಸೌಂದರ್ಯವನ್ನು ತಂದುಕೊಡುವ ಈ ವಸಂತಕಾಲವು ನನ ೩ ದಯಿತೆಗೆ 


ಸರ್ಗಃ ೧] ರಾಮವನಿಪ್ರಲಂಭಾವೇಶಃ ೭ 


ಕೋಕಿಲಾಕುಲಸೀಮಾಂತೋ ದಯಿತಾಯಾ ಮಮಾನಘು | 


ಮನ್ಮಥಾಯಾಸಸಂಭೂತೋ ವಸಂತಗುಣವರ್ಧಿತಃ ॥ ೩೨ 
ಅಯಂ ಮಾಂ ಧಸ್ರ್ಯತಿ ಕ್ಷಿಪ್ರಂ ಶೋಕಾಗ್ನಿರ್ನಚಿರಾದಿವ | 
ಅಪಶ್ಯತಸ್ತಾಂ ದಯಿತಾಂ ಪಶ್ಯತೋ ರುಚಿರದ್ರುಮಾನ್‌ ॥ ೩೩ 
ಮಮಾಯಮಾತ್ಮಪ್ಪ ಪ್ರಭಮವೋ ಭೂಯಸ್ತೃಮುಪಯಾಸ್ಕ ತಿ | 

ಆದೃ ಶ್ಯಮಾನಾ ವೆ ದೇಹೀ ಶೋಕಂ ನರ್ಧಯತೀಹ ಮೇ ೩೪ 


ದೃಶ್ಯಮಾನೋ ವಸಂತಶ್ಚ ಸ್ಟೇದಸಂಸರ್ಗದೂಷಕಃ | 
ಮಾಂಹಿ ಸಾಮೃಗಶಾಜಾಕ್ಷೀ ಚಿಂತಾಶೋಕೆಬಲಾತೃತಮ್‌ | ೩೫ 


ಸಂತಾಪಯತಿ ಸೌಮಿತ್ರೆ (ಶೊ ರಶ್ವೆ ತ್ರೋ ವನಾನಿಲಃ | 


ಅನೀ ಮಯೂರಾಃ ತೋಚಂತೇ ಪ ಸ್ರನೃತ್ಯ ಂತೆಸ್ತ ತಸ್ಮ ತಃ |! ೩ಿ೬ಿ 
ಸ್ಪೈ ಸಕ್ಸೈ8 ಪನನೋದ್ಧೂತೈರ್ಗವಾಸ್ತೈಃ ಸ್ಫಾಟಕ್ಕೆರಿವ! 
ಶಿಖಿನೀಭಿಃ ಪರಿವೃ ತಾಸ್ತ ಏತೇ Ep | ೩೭ 


ಬಹಳ ಪ್ರಿಯವಾದುದು (೨೯-೩೧). ಮದನಪೀಡೆಯಿಂದ ಜನಿಸಿ ವಸಂತನ 
ದ ಭುಗಿಲ್‌ ಎನ್ನುವ ಈ ಶೋಕಾಗ್ನಿಯು ನನ್ನನ್ನು 
ಬೇಗನೆ ದಹಿಸಿಬಿಡುವುದು ; ವಿಳಂಬವಾಗದು. ಆ ದಯಿತೆಯನ್ನು ಕಾಣದೆ 
ಈ ಸುಂದರವ ಸ ಕ್ಷಗಳನ್ನು ಮಾತ್ರ ನೋಡುತ್ತಿರುವ ನನಗೆ ಕಾಮಸಂತಾಪವು 
ಹೆಚ್ಚುವುದು (೩೨-೩. ಕಣ್ಣಿಗೆ ಕಾಣಿಸದ ವೈದೇಹಿ, (ಮಲಯಾ 
ನಿಲದಿಂದ) ಬೆವರಿನ ಸೋಂಕನ್ಸ ತೊಡೆಯುತ್ತ ಕಣ್ಣಿಗೆ ಕಾಣಿಸುವ 
ಈ ವಸಂತ-ಇವರಿಬ್ಬ ರು ನನ್ನ ಶೋಕವನ್ನು ಬೆಳೆಸುತ್ತಿ ದ್ದಾ ರ. ಚಿಂತಾ 
ಶೋಕಗಳಿಂದ ಚ ನನಗೆ, ಲಕ್ಷ್ಮಣ, ಚಿಗರಿಯ “ಕಣ್ಣಿನ ನನ A 
ಕಾಂತೆಯು ಸಂತಾವವನ್ನು ತಂದಿದ್ದಾಳ. ವನದಲ್ಲಿ ಬೀಸುವ ಈ ವಸಂತಾ 
ನಿಲನು ಬಹಳ ಕ್ರೂರ ! (೩೪-೩೫). ಅಲ್ಲಲ್ಲಿ ಕುಣಿಯುತ್ತಿರುವ ಈ ನವಿಲು 
ಗಳು ಎಷ್ಟು ಸುಂದರವಾಗಿ ಕಾಣುತ್ತವೆ! ಗಾಳಿಯಿಂದ ಕೆದರಿದ 
ಗರಿಗಳು ಸ್ಪಟಕಮಯವಾದ ಗವಾಕ್ಷಗಳಂತೆ ರಾಜಿಸುತ್ತವೆ. ಸುತ್ತಲೂ 
ಹೆಣ್ಣು ನವಿಲುಗಳಿಂದ ವರಿವೃತವಾಗಿರುವ ಈ ನವಿಲುಗಳು ಮದದಿಂದ 


೮ ಕಿಪ್ಟಿಂಧಾಕಾಂಡಃ | ಸರ್ಗಃ ೧ 
ಮನ್ಮಥಾಭಿಪರೀತಸ್ಯ ಮನು ಮನ್ಮಥವರ್ಥನಾಃ | 
ಪಶ್ಯ ಲಕ್ಷ್ಮಣ ನೃತ್ಯಂತಂ ಮಯೂರಮುಪನೃತ್ಯತಿ ॥ ೩೮ 


ಶಿಖಿನೀ ಮನ್ಮಥಾರ್ತೈಷಾ ಭರ್ತಾರಂ ಗಿರಿಸಾನುಷು | 
ತಾಮೇವ ಮನಸಾ ರಾಮಾಂ ಮಯೂರೋಜಪ್ಯು ಪಧಾವಶಿ | ೩೯ 


ನಿತತ್ಯ ರುಚಿರೌ ಸಕ್ಸ್‌ ರುತೈರುಪಹಸಸ್ನಿನ | 


ಮಯೂರೆಸ್ಯ ವನೇ ನೂನಂ ರಕ್ಷಸಾ ನ ಹೃತಾ ಪ್ರಿಯಾ || ೪೦ 
ತಸ್ಮಾನ್ಸೃತ್ಯತಿ ರಮ್ಯೇಷು ನನೇಷು ಸಹ ಕಾಂತಯಾ | 

ಮಮ ತ್ವಯಂ ವಿನಾ ವಾಸಃ ಪುಷ್ಪಮಾಸೇ ಸುದುಃಸಹಃ ॥ ೪೧ 
ಪಶ್ಯ ಲಕ್ಷ್ಮಣ ಸಂರಾಗಂ ತಿರ್ಯಗ್ಯೋನಿಗತೇಷ್ಟಪಿ | 

ಯದೇಷಾ ಶಿಖಿನೀ ಕಾಮಾದ್ಭರ್ತಾರಮಭಿನರ್ತಶೇ || ೪೨ 
ಮಮಾಪ್ಯೇನಂ ವಿಶಾಲಾಕ್ಷೀ ಜಾನಕೀ ಜಾತಸಂಭ್ರಮಾ | 
ಮದನೇನಾಭಿನರ್ಕೇತ ಯದಿ ನಾಪಹೃತಾ ಭನೇತ್‌ ॥ ೪೩ 


ಮೈ ಮರೆತಿವೆ (೩೬-೩೭), ಕಾಮಸಂತಸಪ್ತನಾದ ನನ್ನ ನಿರಹೆದುಃಖನನ್ನು 
ವರ್ಧಿಸುತ್ತಿನೆ. ಲಕ್ಷ್ಮಣ, ಇಲ್ಲಿ ನೋಡು! ಈ ಬೆಟ್ಟದ ತಪ್ಪಲಿನಲ್ಲಿ ನರ್ತಿಸುವ 
ಮಯೂರವನ್ನು ಕಂಡು ಕಾಮಾರಳಾದ ಈ ಮಯೂರಿಯ ತನ್ನ 
ಪತಿಯಂತೆ ತಾನೂ ನೃತ್ಯವಾಡುತ್ತಿ ದೆ! ಮಯೂರವು ತನ ೩ ಕಾಂತೆಯ 
ಭಾವವನ್ನರಿತು ಸುಂದರವಾದ ರೆಕ್ಸೆಗಳನ್ನು ಕೆದರಿಕೊಂಡು ಕೇಕೆಹಾಕುತ್ತ 
ಮಯೂರಿಯ ಬಳಿಗೆ ಓಡುತ್ತಿದೆ. ಅದು ಕೇಕಾಧ ೨ ನಿಯಿಂದೆ ನನ್ನನ್ನು 
ಅಣಕಿಸುವಂತೆ ಕಾಣುತ್ತದೆ! ಆಹಾ! ಈ ಮಯೂರದ ಕಾಂತೆಯನ್ನು 
ರಾಕ್ಷಸನು ಅಪಹೆರಿಸಿಲ್ಲ ! (೩೮-೪೦) ಆದ್ದರಿಂದ ರಮ್ಯವಾದ ವನಪ್ರದೇಶ 
ದಲ್ಲಿ ಕಾಂತೆಯೊಡನೆ ಕುಣಿಯುತ್ತಿದೆ ನನಗಾದರೋ ಈ ಪುಷ್ಟ ಮಾಸದಲ್ಲಿ 
ಸೀತೆಯಿಲ್ಲದಿರುವುದು ದುಸ್ಸಹವಾಗಿದೆ. ಲಕ್ಷ್ಮಣ, ಈ ತಿರ್ಯಗ್ಹಂತು 
ಗಳಲ್ಲಿಯೂ ಎಷ್ಟು ಅನುರಾಗವಿರುವುದು, ನೋಡು ಈ ಹೆಣ್ಣು ನವಿಲು 
ಕಾಮವಶವಾಗಿ ತನ ೩ ಪತಿಯ ಬಳಿಗೆ ಹೋಗುತ್ತಿ ದೆ (೪೧-೪೨). 
ಜಾನಕಿಯನ್ನು ರಾಕ್ಷಸನು ಅಸಹರಿಸದಿದ್ದ ಕೆ, ಈ ಸಮಯದಲ್ಲಿ ಸಂಭ | ಮ 
ದಿಂದ ಅವಳು ಕಣ್ಣರಳಿಸಿಕೂಂಡು ನನ್ನ ಬಳಿಗೂ ಬರುತ್ತಿದ್ದಳು. ಲಕ್ಷ ಟೌ; 


ಸರ್ಗಃ ೧] ರಾಮಪಿಪ್ರಲಂಭಾವೇಶಃ ೯ 


ಪಶ್ಯ ಲಕ್ಷ್ಮಣ ಪುಷ್ಪಾಣಿ ನಿಷ್ಟ ಲಾನಿ ಭವಂತಿ ಮೇ ! 


ಪುಸ್ಸಭಾರಸನೃ ದ್ಧಾನಾಂ ನನಾನಾಂ ಶಿಶಿರಾತ್ಯಯೇ ॥| ೪೪ 
ರುಚಿರಾಣ್ಯಪಿ ಪುಷ್ಪಾಣಿ ಸಾದಪಾನಾಮತಿಶ್ರಿಯಾ | 

ನಿಷ್ಟ ಲಾನಿ ಮಹೀಂ ಯಾಂತಿ ಸಮಂ ಮುಧುಕರೋತ್ವರೈಃ | ೪೫ 
ನದಂತಿ ಕಾಮಂ ಮುದಿತಾಃ ಶಕುನಾಃ ಸಂಘಶಃ ಕಲನ | 
ಆಹ್ರಯಂತ ಇನಾನ್ಕೋನ್ಯಂ ಕಾಮೋನ್ಮಾದಕರಾ ಮಮ | ೪೬ 
ನಸಂತೋ ಯದಿ ತತ್ರಾಪಿ ಯತ್ರ ಮೇ ವಸತಿ ಪ್ರಿಯಾ | 

ನೂನಂ ಪರನಶಾ ಸೀತಾ ಸಾಪಿ ಶೋಚತ್ಯಹಂ ಯಥಾ ॥ ೪೭ 


ನೂನಂ ನತು ನಸಂತೋಯಂ ದೇಶಂ ಸ್ಪೃಶತಿ ಯತ್ರ ಸಾ! 
ಕಥಂ ಹ್ಯಸಿತಪದ್ಮಾಕ್ಸೀ ನರ್ತಯೇತ್‌ ಸಾ ಮಯಾ ವಿನಾ | ೪೮ 


ಅಥವಾ ವರ್ತತೇ ತತ್ರ ನಸಂತೋ ಯತ್ರ ಮೇ ಪ್ರಿಯಾ | 


ಕ೦ ಕರಿಷ್ಯತಿ ಸುಶ್ರೋಣೀ ಸಾ ತು ನಿರ್ಭತಿ್ಸಿತಾ ಪರೈಃ ॥॥ ೪೯ 
ಶ್ಯಾಮಾ ಪದ್ಮಪಲಾಶಾಸ್ಷೀ ಮೃದುಪೂರ್ವಾಭಿಭಾಷಿಣೀ | 
ನೂನಂ ವಸಂತಮಾಸಾದ್ಯ ಪರಿತ್ಯಶ್ಷ್ಯತಿ ಜೀನಿತವಶ್‌ ॥ ೫೦ 


ಪುಷ್ಪಭಾರದಿಂದ ಬಳುಕುವ ಈ ವನದ ಹೂಗಳೆಲ್ಲವೂ ವಸಂತಕಾಲದಲ್ಲಿ 
ನನ್ನ ಪಾಲಿಗೆ ನಿಷ್ಟಲವಾಗಿವೆ (೪೩-೪೪). ಮರಗಳ ಸೊಬಗಿನಿಂದ 
ಮನೋಹರವಾದ ಈ ಹೂಗಳು ವ್ಯರ್ಥವಾಗಿ ದುಂಬಿಗಳ ಹಿಂಡಿನೊಡನೆ 
ನೆಲದಮೇಲುದುರುವುವು. ಹಕ್ಕಿಗಳು ಗುಂಪುಗುಂಪಾಗಿ ನಲಿಯುತ್ತ 
ಒಂದನ್ನೊಂದು ಕರೆಯುವಂತೆ ಇಂಪಾಗಿ ಕೂಗುತ್ತಿವೆ. ಇವೆಲ್ಲವೂ ನನಗೆ 
ಕಾಮೋನ್ಮಾದವನ್ನುಂಟುಮಾಡುತ್ತಿ ವೆ (೪೫-೪೬). ನನ ೩ ಡನಿಯಳು 
ಇರುವಲ್ಲಿಯೂ, ಲಕ್ಷ್ಮಣ, ಈ ವಸಂತನ ದಾಳಿಯು ನಡೆದಿದ್ದರೆ, ಸೀತೆಯೂ 
ಪರವಶಳಾಗಿ ನನ ೩೦ತೆಯೇ ದುಃಖಪಡುವಳು. ಅಥವಾ ನನ ೩ ಇನಿಯಳು 
ಇರುವ ಸ್ತಳದಲ್ಲಿ ವಸಂತನ ಸೋಂಕು ಇರಲಾರದು. ಇದ್ದಕಿ, ಆ 
ನೀಲೋತ್ಸಲಾಕ್ಷಿಯು ನಾನಿಲ್ಲದೆ ಹೇಗೆತಾನೆ ಬದುಕಿಯಾಳು? (೪೭-೪೮). 
ಒಂದುವೇಳೆ ನನ್ನ ಪ್ರಿಯಳಿದ್ದಲ್ಲಿ ವಸಂತಕಾಲವು ಬಂದಿರಬಹುದು. ಆದರೂ 
ಶತ್ರುಗಳ ಹೆಂಗಿನಲ್ಲಿರುವ ಆ ಸುಂದರಿಯು ಏನು ಮಾಡಿಯಾಳು? 


೧೦ ಕಿಹ್ಕಿಂಧಾಕಾಂಡಃ [ ಸರ್ಗಃ ೧ 


ದೃಢಂ ಹಿ ಹೃದಯೇ ಬುದ್ಧಿರ್ಮನು ಸಂಪ್ರತಿ ವರ್ತತೇ | 


ನಾಲಂ ನರ್ತಯಿತುಂ ಸೀತಾ ಸಾಧ್ವೀ ಮದ್ವಿರಹಂ ಗತಾ ॥| ೫೦ 
ಮಯಿ ಭಾವೋ ಹಿ ನೈದೇಹ್ಯಾಸ್ತ ತ್ತ ತೋ ವಿನಿವೇಶಿತಃ | 
ಮುಮಾಪಿ ಭಾವಃ ಸೀತಾಯಾಂ ಸರ್ವಥಾ ನಿನಿನೇಶಿತಃ ॥ ೫೨ 
ಏಷ ಪುಷ್ಪನಹೋ ವಾಯುಃ ಸುಖಸ್ಪರ್ಶೊೋ ಹಿಮಾನಹಃ | 

ತಾಂ ವಿಚಿಂತೆಯೆತ8 ಕಾಂತಾಂ ಸಾನಕಪ್ರತಿನೋ ಮಮ ॥ ೫೩ 


ಸದಾ ಸುಖಮಹಂ ಮನ್ಯೇ ಯಂ ಪುರಾ ಸಹ ಸೀತಯಾ | 
ಮಾರುತಃ ಸ ವಿನಾ ಸೀತಾಂ ಶೋಕೆಂ ನರ್ಧೆೇಯತೇ ಮನು ॥ ೫೪ 


ತಾಂ ನಿನಾ ಸ ನಿಹಂಗೋಃಸ್‌ೌ ಪಕ್ಷೀ ಪ್ರಣದಿತೆಸ್ತದಾ | 


ವಾಯಸಃ ಪಾದಪಗತಃ ಪ್ರಹೃಷ್ಟನುಭಿನರ್ದತಿ | ೫೫ 
ಏಷ ನೈ ತತ್ರ ನೈದೇಹ್ಯಾ ನಿಹಗಃ ಪ್ರತಿಹಾರಕಃ | 
ಪಕ್ಷೀ ಮಾಂ ತು ನಿಶಾಲಾಕ್ಸ್ಯಾಃ ಸನೀಪಮುಪನೇಸ್ಯತಿ॥! ೫೬ 


ಪದ್ಮದಳಾಯತಾಕ್ಷೆಯೂ ಮೃ ದುಭಾಷಿಣಿಯೂ ಆದ ಆ ತರುಣಿಯು 
ಪ್ರಾಣವನ್ನು ಬಿಡುವುದೇ ನಿಶ್ಚಯ (೪೯-೫೦) ನನ್ನ ಮನಸ್ಸಿಗೆ ದೃಢವಾದ 
ನಂಬುಗೆಯಾಗುತ್ತಿ ದೆಸಾಧಿ ಯಾದ ಸೀತೆಗೆ ನನ ೩ ನಿರಹೆದಲ್ಲಿ ಜೀವದಿಂದ 
ಉಳಿಯಲು ಶಕ್ಯವಿಲ್ಲ ವೈದೇಹಿಯ ಹೃದಯವು ಸಂಪೂರ್ಣವಾಗಿ ನನ ಲಿ 
ಎರಕವಾಗಿದೆ. ನನ್ನ ಹೈದಯವೂ ವೈ ದೇಹಿಯಲ್ಲಿ ಪೂರ್ತಿಯಾಗಿ ಎರಕ 
ವಾಗಿದೆ (೫೧-೫೨). ಹೂಗಳನ್ನು ಹಾರಿಸುತ್ತ ಸುಗಂಧಿಯೂ ಸುಖಸ್ಪರ್ಶನೂ 
ಆದ ಈ ಶೀತಲಮಾರುತನು ಕಾಂತೆಯನೆ ೩ ಚಿಂತಿಸುವ ನನಗೆ ಬೆಂಕಿ 
ಯಾಗಿದ್ದಾನೆ. ಹಿಂದೆ ಸೀತೆಯೊಡಸಿದ್ದಾಗ ಯಾವ ಮಾರುತನು ಸದಾ 
ಸುಖಕರನೆಂದು ತಿಳಿದಿದ್ದೆ ನೋ » ಆತನೇ ಸೀತೆಯಿಲ್ಲದಾಗ ನನ ಸ್ಸ ದುಃಖವನ್ನು 
ಹೆಚ್ಚೆ ಸುತ್ತಿ ದ್ಹಾನೆ (೫೩-೫೪). ಲಕ್ಷ್ಮಣ, ನನಗೆ ಮುಂದೊದಗುವ ಸೀತಾ 
ವಿಯೋಗವನ್ನು ಸೂಚಿಸುತ್ತ ಕಾಗೆಯು ಆಕಾಶದಲ್ಲಿ ಕೆಟ್ಟ ಸ್ಪರದಿಂದ ಕೂಗು 
ತ್ತಿತ್ತು. ಈಗ ಮರದಮೇಲೆ ಕುಳಿತು ಕಾಗೆಯು ಹರ್ಷದಿಂದ ಕೂಗುತ್ತಿದೆ. 
ಆಗ ಸೀತಾವಿರಹವನ್ನು ಸೂಚಿಸಿದ ಈ ನಕ್ಷಿ, ಈಗ ಆ ವಿಶಾಲಾಕ್ಟಿಯ ಪುನಃ 


ಸರ್ಗಃ ೧] ರಾಮನಿಪ್ರಲಂಭಾವೇಶಃ ೧೧ 


ಶೃಣು ಲಕ್ಷ್ಮಣ ಸಂನಾದಂ ವನೇ ಮದವಿವರ್ಧನವ್‌್‌ | 
ಪುಷ್ಪಿತಾಗ್ರೇಷು ವೃಸ್ಲೇಷು ದ್ವಿಜಾನಾಮುಪೆಕೊಜತಾಮ್‌ | ೫೭ 


ನಿಕ್ಷಿಪ್ತಾಂ ಪನನೇನೈತಾಮಸೌ ತಿಲಕೆಮಂಜರೀವರ್‌ | 
ಸಷಟ್ಟದಃ ಸಹಸಾಭ್ಯೇತಿ ಮದೋದ್ಧೂತಾಮಿನ ಪ್ರಿಯಾವಂ್‌ ॥ ೫೮ 


ಕಾಮಿನಾನುಯಮತ್ಯಂತೆಮುಶೋಕೆಃ ಶೋಕವರ್ಧನಃ | 


ಸ್ತಬಕ್ಕೆಃ ಪನನೋತ್ತ್ರಿಸ್ಟೈಸ್ತರ್ಜಯನ್ನಿನ ಮಾಂಸ್ಥ್ಸಿತೇ॥ ೫೯ 
ಅಮೀ ಲಕ್ಷ್ಮಣ ದೃಶ್ಯಂತೇ ಚೂತಾಃ ಕುಸುಮಶಾಲಿನಃ | 
ನಿಭ್ರಮೋತ್ಸಿಕ್ತ ಮನಸಃ ಸಾಂಗರಾಗಾ ನರಾ ಇವ || ೬೦. 
ಸೌಮಿತ್ರೇ ಪಶ್ಯ ಪಂಪಾಯಾಶ್ಲಿತ್ರಾಸು ವನರಾಜಿಷು | 

ಕಿಂನರಾ ನರಶಾರ್ದೂಲ ವಿಚರಂತಿ ತತಸ್ತತಃ ॥ ೬೧ 
ಇಮಾನಿ ಶುಭಗಂಧೀಸಿ ಪಶ್ಯ ಲಕ್ಷ್ಮಣ ಸರ್ವಶಃ | 

ನಲಿನಾನಿ ಪ್ರಕಾಶಂತೇ ಜಲೇ ತರುಣಸೂರ್ಯನವತ್‌ ॥ ೬೨ 


ಸಮಾಗಮವನ್ನು ಸೂಚಿಸುತ್ತಿದೆ (೫೫-೫೬) ಕೇಳಿದೆಯಾ, ಲಕ್ಷ್ಮಣ, 
ಹೂವರಳಿದ ಮರಗಳಲ್ಲಿ ಕುಳಿತು ಚಿಲಿಸಿಲಿಗುಟ್ಟುವ ಹಕ್ಕಿಗಳ ಮದವಿವರ್ಥಕ 
ವಾದ ಕೋಲಾಹಲಧ ಎನಿಯನ್ನು? ಗಾಳಿಯಿಂದ ಚಾಲಿತವಾದ ತಿಲಕ 
ಮಂಜರಿಯನ್ನು ದುಂಬಿಯು ಹಿಂಬಾಲಿಸಿ ಹಾರಿಹೋಗುವುದನ್ನು ನೋಡು! 
ಯೌವನಮದದಿಂದ ಓಡುವ ಪ್ರಿಯಳನ್ನು ಕಾಮಿಯು ಹಿಂಬಾಲಿಸಿ 
ಹೋಗಿ ಹಿಡಿಯುವಂತಿದೆ! (೫೭-೫೮). ಈ ವೃಕ್ಷವು ಅಶೋಕವೆನಿಸಿದರೂ 
ವಿರಹಿಗಳಿಗೆ ಶೋಕವನ್ನೇ ವರ್ಧಿಸುವುದು ತನ್ನ ಹೂಗೊಂಚಲುಗಳನ್ನು 
ಗಾಳಿಯಿಂದ ಅಲುಗಿಸುತ್ತ ನನ ೩ನ್ನು ಹೆದರಿಸುತ್ತಿ ದಿ! ಲಕ್ಷ್ಮಣ, ಹೂವಿನ 
ತೆನೆಗಳಿಂದ ಮೆರೆಯುವ ಈ ಮಾವಿನಮರಗಳನ್ನು ನೋಡು. ಅಂಗರಾಗ 
ಗಳನ್ನು ಬಳಿದುಕೊಂಡು ಗರ್ವದಿಂದ ಉಬ್ಬಿದ ಕಾಮುಕರಂತೆ ಕಾಣುತ್ತವೆ 
(೫೯-೬೦). ಪಂಪಾಸರೋವರದ ವಿಚಿತ್ರವಾದ ವನರಾಜಿಗಳಲ್ಲಿ ಕಿನ ೩ರರು 
ಅಲ್ಲಲ್ಲಿ ವಿಹೆರಿಸುವುದನ್ನು ನೋಡು. ಇತ್ತ ನೋಡು, ಲಕ್ಷ ೬8. ಸುಗಂಧ 
ವನ್ನು ಬೀರುತ್ತ ನೀರಿನಲ್ಲಿ ರಾಜಿಸುವ ತಾವರೆಗಳು ಜಲದಲ್ಲಿ ಪ್ರತಿಬಿಂಬಿಸಿದ 


೧೨ ಕಷ್ಕಿ ೦ಛಾಕಾಂಡಃ [| ಸರ್ಗಃ ೧ 


ಏಷಾ ಪ್ರಸನ್ನಸಲಿಲಾ ಪದ್ಮನೀಲೋತ್ಸ ಲಾಯುತಾ 


ಹಂಸಕಾರಂಡವಾಕೀರ್ಣಾ ಪಂಪಾ ಸೌಗಂಧಿಕಾನ್ವಿತಾ || ೬೩ 
ಜಲೇ ತರುಣಸೂರ್ಯಾಭೈಃ ಸಟ್ಟಿ ದಾಹತಕೇಸರೈಃ | 

ಪಂಕಜೈಃ ಶೋಭತೇ ಪಂಪಾ ಸಮಂತಾದಭಿಸಂವೃತಾ | ೬೪ 
ಚಕ್ರವಾಕಯುತಾ ನಿತ್ಯಂ ಚಿತ್ರ ಪ್ರಸ್ಥನನಾಂತರಾ | 
ಮಾತಂಗಮೃಗಯೂಥೆ ಶ್ತ ಶೋಭತೇ ಸಲಿಲಾರ್ಥಿಭಿಃ ॥ ೬೫ 
ಔವನಾಹಿತನೇಗಾಭಿರೊರ್ಮಿಭಿರ್ವಿಮಲೇಇಂಂಭಸಿ | 

ಪಂಕೆಜಾನಿ ವಿರಾಜಂತೇ ತಾಡ್ಯಮಾನಾನಿ ಲಕ್ಷ್ಮಣ ॥ ೬೬ 


ಪದ್ಮಪತ್ರನಿಶಾಲಾಕ್ಷೀಂ ಸತತಂ ಪ್ರಿಯಪಂಕೆಜಾಮ್‌ | 
ಅಪಶ್ಯತೋ ಮೇ ವೈದೇಹೀಂ ಜೀನಿತಂ ನಾಭಿಕೋಚತೇ |... ೬೭ 


ಅಹೋ ಕಾಮಸ್ಯ ವಾಮತ್ವಂ ಯೋ ಗತಾಮಹಿ ದುರ್ಲಭಾಮ್‌ | 
ಸ್ಮಾರಯಿಷ್ಯತಿ ಕಲ್ಯಾಣೇಂ ಕಲ್ಯಾಣತರವಾದಿನೀಮ್‌ || ೬೮ 


ಬಾಲಸೂರ್ಯರಂತೆ ಕಾಣುತ್ತವೆ (೬೧-೬೨). ಈ ಪಂಸೆಯು ಬಹು 
ಮನೋಹರವಾಗಿದೆ. ತಿಳಿಯಾದ ನೀರು, ಪದ್ಮ ನೀಲೋತ್ಸಲ ಸೌಗಂಧಿಕಾದಿ 
ಜಲಪುಷ್ಸಗಳು, ಹಕಿಸಕಾರಂಡವಾದಿ ಜಲಪಕ್ಷಿಗಳು ಬಾಲಸೂರ್ಯ 
ರಂತಿರುವ ಕಮಲಗಳ ಕೇಸರಗಳಿಗೆ ದುಂಬಿಗಳು ಬಂಜೆರಗುತ್ತಿವೆ (೬೩-೬೪). 
(ಸ್ಮನಗಳೆಂಬ) ಚಕ್ರವಾಕಗಳಿಂದೊಪ್ಪ್ಪವ ಈ ಸಂಸೆಯು ತೀರಕಾನನನೆಂಬ 
ಚಿತ್ರವರ್ಣದ ಸೀರೆಯನ್ನುಟ್ಟು ನಿಂತಿಜೆ! ನೀರು ಕುಡಿಯುವುದಕ್ಕಾಗಿ ಆನೆ, 
ಜಿಂಕೆ ಮೊದಲಾದ ಮೃಗಯೂಥಗಳು ಬಂದಿವೆ (೬೫). ಲಕ್ಷ ಬಾ ಗಾಳಿಯ 
ವೇಗಕ್ಕೆ ನುಗ್ಗಿ ಬಂದ ಅಲೆಗಳು ಕಮಲಗಳನ್ನು ಶಾಡಿಸಿ ಅಲ್ಲಾಡಿಸುವುಡು 
ಎಂತಹ ಮನೋಹರವಾದ ದೃಶ್ಯ | ಈ ಕಮಲಗಳಿಗಾಗಿ ಹಾತೊರೆಯುತ್ತಿದ್ದ 
ನನ R ಕಮಲದಳಾಯತಾಕ್ಷಿಯು ನನಗೆ ಕಾಣದಾದಳಲ್ಲ! ನನಗೆ ಈ ಜೀನಿತವು 
ಬೇಡವಾಗಿದೆ (೬೬-೬೭). ಆಹಾ! ಕಾಮನ ವಾಮಾಚಾರವೇ! ಕಣ್ಮರೆ 
ಯಾಗಿ ದುರ್ಲಭಳಾದ, ನಲ್ಲು ಡಿಯಾಡುವ ನಲ್ಮೆಯ ಮಂಗಳಾಂಗಿಯನ್ನು 
ಈ ಕಾಮನು (ಸದೃಶವಸ್ತು ಗಳನ್ನು ತೋರಿಸಿ) ಮತ್ತೆ ಮತ್ತೆ ನನ್ನ ನೆನಪಿಗೆ 


ಸರ್ಗಃ ೧] ರಾಮಪಿಪ್ರಲಂಭಾವೇಶಃ ೧೩ 


ಶಕ್ಕೋ ಧಾರಯಿತುಂ ಕಾಮೋ ಭನೇದಭ್ಯಾಗತೋ ಮಯಾ | 
ಯದಿ ಭೂಯೋ ವಸಂತೋ ಮಾಂ ನ ಹನ್ಯಾತ್‌ ಪುಷ್ಸಿತದ್ರುಮಃ॥ 
ಯಾನಿ ಸ್ಮ ರಮುಣೀಯಾನಿ ತಯಾ ಸಹ ಭವಂತಿ ಮೇ । 

ತಾನ್ಯೆ ವಾರನುಣೀಯಾನಿ ಜಾಯಂತೇ ಮೇ ತಯಾ ವಿನಾ | ೩೭೦ 
ಪದ ನನ್ನ ಕೋಕಸಲಾಶಾಸಿ ದ್ರ ಸ್ಬುಂ ದೃ ಪಿರಿ ಮನ್ಯತೇ | 

ಸೀತಾಯಾ ನೇತ ತ್ರ ಕೋಶಾಭ್‌ಂ ಸದ್ದ' ಶಾಫೀತಿ ಲಕ್ಷ್ಮಣ ॥ ೭೧ 
ಪದ್ಮಕೇಸರಸಂಸೃಷ್ಟೋ ಮೃಕ್ಷಾಂತರವಿನಿ೬ಸ್ಪ ತಃ _ 

ನಿಶ್ವಾಸ ಇವ ಸೀತಾಯಾ ವಾತಿ ವಾಯುರ್ಮುನೋಹರಃ |. ೭೨ 
ಸೌಮಿತ್ರೇ ಪಶ್ಯ ಪಂಷಾಯಾ ದಕ್ಷಿಣೇ ಗಿರಿಸಾನುನಿ | 


ಪುಷ್ಪಿತಾಂ ಕರ್ಣಿಕಾರಸ್ಯ ಯಸ್ಬಿಂ ಪರಮಶೋಬಭನಾವಾ | ೭೩ 
ಅಧಿಕಂ ಶೈಲರಾಜೋಆಯಂ ಧಾತುಭಿಃ ಸುವಿಭೂಷಿತಃ | 
ವಿಚಿತ್ರಂ ಸೃಜತೇ ರೇಣುಂ ಸ ಘಭಾಷ್ಟ ತ ॥ ೭೪ 


ಗಿರಿಪ್ರಸ್ಥಾಸ್ತು ಸೌಮಿತ್ರೇ ಸರ್ವತಃ ಸಂಪ್ರಪುಸ್ಪಿತೈ 
ನಿಷ್ಪತ್ರೈಃ ಸರ್ವತೋ ರಮೆ ತಿ ಪ್ರ ದೀಸಾ, ಇವ Ck 81 ೩೭೫ 


ತರುತ್ತಿ ದ್ದಾ ನೆ (೬೮).  ಮರಗಳನ ೩ರಳಿಸುತ್ತ ಬಂದ ಈ ವಸಂತನು ನನ ನ್ನು 
ಹೊಡೆದು ಹಿಂಡದಿದ್ದರೆ, ಕಾಮನ ನೀಡೆಯೊಂದನ್ನು ಹೇಗಾದರೂ ಸಹಿಸಿ 
ಕೊಳ್ಳುತ್ತಿದ್ದೆ ನು. ನನ್ನ ದಯಿತೆಯಿದ್ದಾಗ ಯಾವ ಯಾವ ವಸ್ತುಗಳು 
ನನಗೆ ರಮಣೀಯವಾಗಿದ್ದವೋ ಅವೆಲ್ಲವೂ ಈಗ ದುಃಖಕರವಾಗಿ ಪರಿಣಮಿಸಿವೆ 
(೬೯-೭೦). ತಾವರೆಮೊಗ್ಗು ಗಳ ದಳಗಳನ್ನು ನೋಡಿದರೆ, "ಇವು ಸೀತೆಯ 
ಕಣ್ಣು ರೆಪ್ಪೆ ಗಳಂತಿವೆ? ಎಂದು ನಿನ ಸಣ್ಣು ತಿಳಿದುಕೊಳ್ಳು ತ್ತದೆ. ವದ್ಮಕೇಸರ 
ಗಳನ್ನು ಹೊತ್ತು ಮರಗಳ ಸಂದಿಯಲ್ಲಿ ತೂರಿಬರುವ ಗ ಜಾನಕಿಯ 
ನಿಶ್ಚ್ವಾಸದಂತೆ 'ಸುಗಂಥಮನೋಹರವಾಗಿದೆ (೭೧-೭೨). ಸೌಮಿತ್ರಿ, ಅಲ್ಲಿ 
ಚಡ ತೆ ಪಂಪೆಯ ದಕ್ಷಿಣ ದಿಕ್ಕಿನ ಬೆಟ್ಟದ ತಪ್ಪಲಿನಲ್ಲಿ ಒಂದು Mr 
ಗಿಡವು ಹೂವರಳಿ ಎಷ್ಟು ಮನೋಹರವಾಗಿದೆ ! ನಾನಾಬಗೆಯ ಧಾತು 
ಗಳಿಂದ ಮಂಡಿತನಾದ ಈ ಶೈ ಲರಾಜನು ವಾಯುವಿನ ಹೊಡೆತದಿಂದ ಬಣ್ಣ 
ಬಣ್ಣ ದ ಧೊಳಿಯನ್ನು ಹಾರಿಸುತ್ತಿ ದ್ಹಾನೆ (೭೩-೭೪). ಬೆಟ್ಟದ ತಪ್ಪಲು 


೧೪ ಕಿಷ್ಟಿಂಛಾಕಾಂಡಃ [ ಸರ್ಗಃ ೧ 


ಪಂಪಾತೀರರುಹಾಶ್ಚೇಮೇ ಸಂಸಕ್ತಾ ಮಧುಗಂಧಿನಃ | 
ಮಾಲತೀಮಲ್ಲಿಕಾಸಂಡಾಃ ಕರೆನೀರಾಶ್ಚ ಪುಸ್ಟಿತಾಃ ॥ ೭೬ 


ಕೇತಕ್ಯಃ ಸಿಂಧುವಾರಾಶ್ಚ ವಾಸಂತ್ಯಶ್ವೆ ಸುಪುಸ್ಪಿ ತಾಃ | 
ಮಾಧವ್ಯೋ ಗಂಧಪೊರ್ಣಾಶ್ಚ ಕುಂದಗುಲ್ಮಾಶ್ಚ ಸರ್ವಶಃ ॥ ೭೭ 


ಚಿರಿಜಿಲ್ದಾ ಮಧೂಕಾಶ್ಚೆ ನಂಜುಲಾ ನಕುಲಾಸ್ತಥಾ 
ಚಂಪಕಾಸ್ತಿಲಕಾಶ್ಚೈನ ನಾಗನೃಕ್ಷಾಃ ಸುಪುಷ್ಟಿತಾಃ ॥ ೭೮ 


ಸೀಪಾಶ್ಚ ವರಣಾಶ್ಚೈನ ಖರ್ಜೂರಾಶ್ಚ ಸುಪುಸ್ಪಿತಾಃ | 
ಪದ್ಮಕಾಶ್ಚೊ (ಪಶೋಭಂತೇ ನೀಲಾಶೋಕಾಶ್ಚ ಪುಸ್ಸಿತಾ8॥ ೩೯ 


ಲೋಧ್ರಾಶ್ವ ಗಿರಿಪೃಸ್ಕೇಷು ಸಿಂಹಕೇಸರಪಿಂಜರಾಃ | 
ಅಂಕೋಲಾಶ್ಚ ಕುರಂಟಾಶ್ಚ ಪೂರ್ಣಕಾಃ ಪಾರಿಭದ್ರಕಾ8 ॥ ೮೦ 


ಚೂತಾಃ ಪಾಟಿಲಯಶ್ಚೈನ ಕೋನಿದಾರಾಶ್ನ ಪುಷ್ಟಿತಾಃ | 
ಮುಚುಲಿಂದಾರ್ಜುನಾಶ್ವವ ದೃಶ್ಯಂತೇ ಗಿರಿಸಾನುಷು ॥ ೪೧ 


ಗಳಲ್ಲಿರುವ ಮುತ್ತುಗದ ಮರಗಳೆಲ್ಲವೂ ಅರಳಿ ನಿಂತಿವೆ. ಬರಿಯ ಹೊಗಳು; 
ಎಲೆಗಳೇ ಇಲ್ಲ. (ಕೆಂಪಾದ) ಈ ಹೂಗಳಿಂದ ಬೆಟ್ಟಕ್ಕೆ ಬೆಂಕಿಬಿದ್ದ ತೆ 
ಕಾಣುತ್ತದೆ (೭೫). ಪಂಪಾಶೀರದಲ್ಲಿರುವ ಈ ಮರಗಳಲ್ಲವೂ ಮಕರಂದದ 
ಸುವಾಸನೆಯನ್ನು ಬೀರುತ್ತ ಒಂದಕ್ಕೊಂದು ಹೆಣೆದಂತೆ ಸಾಂದ್ರವಾಗಿವೆ. 
ಜಾಜಿ, ಮಲ್ಲಿಗೆಯ ಪೊಡೆಗಳೂ ಕರವೀರಗಳೂ ಪುಷ್ಟಿ ತವಾಗಿನೆ (೭೬). 
ಕೇದಗೆ, ಲಕ್ಷ್ಮಿ ಇರುವಂತಿಗೆ, ಮಾಧವಿ, ಮಾಗೀಮಲ್ಲಿಗೆ ಇವು ಹೂಬಿಟ್ಟಿನೆ. 
ಹೊಂಗೆ, ಹಿನ್ಬೈೆ, ವೇತಸ್ಕ ಬಕುಳ, ಸಂಸಗೆ, ತಿಲಕ, ನಾಗಕೇಸರಸಳು 
ಚೆನ್ನಾಗಿ ಅರಳಿವೆ (೭೭-೭೮). ಈಚಲು, ಬಸಳೆ, ಖರ್ಜೂರ, ನದ್ಮಪರ್ಣಿ 
ಮತ್ತು ನೀಲಾಶೋಕಗಳು ಸುಪುಸ್ಪಿತಗಳಾಗಿ ಶೋಭಿಸುತ್ತಿವೆ. ಈ ಪರ್ವತದ 
ಸಾನುಪ್ರದೇಶಗಳಲ್ಲಿ ರೋಥೆ)ಗಳು ಸಿಂಹದ ಕೇಸರಗಳಂತೆ ನಿಂಗಳವರ್ಣದ 
ಹೊಗಳನ್ನು ಬಿಟ್ಟಿವೆ. ಅಂಕೋಲ, ಗೋರಂಟಿ, ಶಾಲ್ಮಲಿ, ದೇವದಾರು, 
ಮಾವು, ಪಾದರಿ, ಕಾಂಚಾಳ, ಕೆತ್ತಿಳೆ ಮತ್ತಿಗಳು ಗಿರಿಪ್ರದೇಶಗಳಲ್ಲಿ 


ಸರ್ಗಃ ೧] ರಾಮನಿಪ್ರಲಂಭಾನೇಶಃ ೧೫ 


ಕೇತಕೋದ್ದಾಲಕಾಶ್ವೈವ ಶಿರೀಷಾಃ ಶಿಂಶಪಾ ಧವಾಃ | 
ಶಾಲ್ಮಲ್ಯಃ ಕಿಂಶುಕಾಶ್ರೈನ ರಕ್ತಾಃ ಕುರಬಕಾಸ್ತಥಾ ॥ ೮೨ 


ತಿನಿಶಾ ನಕ್ತಮಾಲಾಶ್ಚ ಚಂದನಾಃ ಸ್ಪಂದನಾಸ್ತಿಥಾ | 
ಹಿಂತಾಲಾಸ್ತಿಲಕಾಶ್ಟೈನ ನಾಗನೃಕ್ತಾಶ್ಚ ಪುಷ್ಟಿತಾಃ॥ ಲಷ 


ಪುಸ್ಪಿ ತಾನ್‌ ಪುಷ್ಟಿತಾಗ್ರಾಭಿರ್ಲತಾಭಿಃ ಪರಿವೇಷ್ಟಿತಾನ್‌ | 
ದ್ರುಮಾನ್‌ ಪಶ್ಯೇಹ ಸೌಮಿತ್ರೇ ಪಂಪಾಯಾ ರುಚಿರಾನ್‌ ಬಹೂನ್‌ | 


ವಾಶವಿಕ್ಷಿಸ್ತನಿಟಿಷಾನ್‌ ಯಥಾಸನ್ನಾನ್‌ ದ್ರುಮಾನಿಮಾನ್‌ | 


ಲತಾಃ ಸಮನುವೇಷ್ಟಂತೇ ಮತ್ತಾ ಇವ ವರಸ್ತ್ರಿಯಃ || ೪೫ 
ಪಾದಪಾತ್‌ ಪಾದಹಂ ಗಚ್ಛನ್‌ ಶೈಲಾಚ್ಛೈಲಂ ವನಾದ್ವನಮ್‌ | 
ವಾತಿ ನೈಕರಸಾಸ್ವಾದಸಂಮೋದಿತ ಇವಾನಿಲಃ ॥ ೮೬ 
ಕೇಚಿತ್‌ ಸರ್ಯಾಪ್ತಕುಸುಮಾಃ ಪಾದಪಾ ಮಧುಗಂಧಿನಃ | 
ಕೇಚಿನ್ಮುಕುಲಸಂನೀತಾಃ ಶ್ಯಾಮುನರ್ಣಾ ಇವಾಬಭುಃ ॥ ೮೩ 


ಅರಳಿರುವುದು ಕಾಣುತ್ತಿದೆ (೭೯-೮೧). ಹೊಂಬಣ್ಣ ದ ಕೇದಗೆ, ಚಳ್ಳೆ, ಬಾಗೆ, 
ಶಿಂಶಪಾ, ಧವ, ಬೂರುಗ, ಮುತ್ತಗ, ಕೆಂಪು ಗೋರಂಓಗಳು ಪುಷ್ಪ ಪೂರ್ಣ 
ವಾಗಿವೆ (೮೨). ಹುಲಿಗೆ, ಕೆಂಪುಬೂರಗ, ಚಂದನ, ಸ್ಪಂದನ, ಹಿಂತಾಲ, 
ತಿಲಕ, ನಾಗವೃಕ್ಷಗಳು ಪುಷ್ಪಿತವಾಗಿನೆ ಸೌಮಿತ್ರಿ, ಸಂಪಾತೀರದಲ್ಲಿ 
ಪುಷ್ಪ ಭರಿತಗಳಾದ ಈ ವೃಕ್ಷಗಳು ಪುಷ್ಟಿ ತಲತೆಗಳಿಂದ ಆವೃತವಾಗಿರುವುದನ್ನು 
ನೋಡು! (೮೩-೮೪). ಕೊಂಬೆಗಳು ಗಾಳಿಗೆ ತೂಗುತ್ತಿ ರುವಾಗ ಸಮೀಪ 
ದಲ್ಲಿರುವ ಈ ವೃಕ್ಷಗಳನ್ನು ಲತೆಗಳು ಕಾಮೋನ ತ್ತೆ ರಾದ ತರುಣಿಯರಂತೆ 
ಆಲಿಂಗಿಸಿಕೊಳ್ಳುವುದನ್ನು ನೋಡು! ಈ ಮಂದಾನಿಲನು ಮರದಿಂದ 
ಮರಕ್ಕೆ, ಬೆಟ್ಟದಿಂದ ಜೆಟ್ಟಕ್ಕೆ, ವನದಿಂದ ವನಕ್ಕೆ ಹೋಗಿ ವಿವಿಧ 
ರಸಗಳನ್ನಾ ಸ್ಟ್ರಾದಿಸಿ ಆನಂದತುಂದಿಲನಾದವನಂತೆ ಸುಳಿಯುತ್ತಿ ರುವನು 
(೮೫-೮೬). ಕೆಲವು ಮರಗಳು ಹೂಗಳಿಂದ ತುಂಬಿ ಮಧುಗಂಥೆವನ್ನು 
ಸೂಸುತ್ತಿರುವುವು. ಕೆಲವು ಮರಗಳು ಮೊಗ್ಗು ಗಳಿಂದ ಮುಸುಳೆ ಕಪ್ಪಗೆ 
ಕಾಣುತ್ತಿರುವುವು. (ಅಭಿನವಮಥುಲೋಲುಪವಾಗಿ) ಕುತೂಹೆಲಾಕುಲ 


೧೪ ಕಿಷ್ಟಿಂಛಾಕಾಂಡಃ [ ಸರ್ಗಃ ೧ 


ಪಂಪಾತೀರರುಹಾಶ್ಚೇಮೇ ಸಂಸಕ್ತಾ ಮಧುಗಂಧಿನಃ | 
ಮಾಲತೀಮಲ್ಲಿಕಾಸಂಡಾಃ ಕರೆನೀರಾಶ್ಚ ಪುಸ್ಟಿತಾಃ ॥ ೭೬ 


ಕೇತಕ್ಯಃ ಸಿಂಧುವಾರಾಶ್ಚ ವಾಸಂತ್ಯಶ್ವೆ ಸುಪುಸ್ಪಿ ತಾಃ | 
ಮಾಧವ್ಯೋ ಗಂಧಪೊರ್ಣಾಶ್ಚ ಕುಂದಗುಲ್ಮಾಶ್ಚ ಸರ್ವಶಃ ॥ ೭೭ 


ಚಿರಿಜಿಲ್ದಾ ಮಧೂಕಾಶ್ಚೆ ನಂಜುಲಾ ನಕುಲಾಸ್ತಥಾ 
ಚಂಪಕಾಸ್ತಿಲಕಾಶ್ಚೈನ ನಾಗನೃಕ್ಷಾಃ ಸುಪುಷ್ಟಿತಾಃ ॥ ೭೮ 


ಸೀಪಾಶ್ಚ ವರಣಾಶ್ಚೈನ ಖರ್ಜೂರಾಶ್ಚ ಸುಪುಸ್ಪಿತಾಃ | 
ಪದ್ಮಕಾಶ್ಚೊ (ಪಶೋಭಂತೇ ನೀಲಾಶೋಕಾಶ್ಚ ಪುಸ್ಸಿತಾ8॥ ೩೯ 


ಲೋಧ್ರಾಶ್ವ ಗಿರಿಪೃಸ್ಕೇಷು ಸಿಂಹಕೇಸರಪಿಂಜರಾಃ | 
ಅಂಕೋಲಾಶ್ಚ ಕುರಂಟಾಶ್ಚ ಪೂರ್ಣಕಾಃ ಪಾರಿಭದ್ರಕಾ8 ॥ ೮೦ 


ಚೂತಾಃ ಪಾಟಿಲಯಶ್ಚೈನ ಕೋನಿದಾರಾಶ್ನ ಪುಷ್ಟಿತಾಃ | 
ಮುಚುಲಿಂದಾರ್ಜುನಾಶ್ವವ ದೃಶ್ಯಂತೇ ಗಿರಿಸಾನುಷು ॥ ೪೧ 


ಗಳಲ್ಲಿರುವ ಮುತ್ತುಗದ ಮರಗಳೆಲ್ಲವೂ ಅರಳಿ ನಿಂತಿವೆ. ಬರಿಯ ಹೊಗಳು; 
ಎಲೆಗಳೇ ಇಲ್ಲ. (ಕೆಂಪಾದ) ಈ ಹೂಗಳಿಂದ ಬೆಟ್ಟಕ್ಕೆ ಬೆಂಕಿಬಿದ್ದ ತೆ 
ಕಾಣುತ್ತದೆ (೭೫). ಪಂಪಾಶೀರದಲ್ಲಿರುವ ಈ ಮರಗಳಲ್ಲವೂ ಮಕರಂದದ 
ಸುವಾಸನೆಯನ್ನು ಬೀರುತ್ತ ಒಂದಕ್ಕೊಂದು ಹೆಣೆದಂತೆ ಸಾಂದ್ರವಾಗಿವೆ. 
ಜಾಜಿ, ಮಲ್ಲಿಗೆಯ ಪೊಡೆಗಳೂ ಕರವೀರಗಳೂ ಪುಷ್ಟಿ ತವಾಗಿನೆ (೭೬). 
ಕೇದಗೆ, ಲಕ್ಷ್ಮಿ ಇರುವಂತಿಗೆ, ಮಾಧವಿ, ಮಾಗೀಮಲ್ಲಿಗೆ ಇವು ಹೂಬಿಟ್ಟಿನೆ. 
ಹೊಂಗೆ, ಹಿನ್ಬೈೆ, ವೇತಸ್ಕ ಬಕುಳ, ಸಂಸಗೆ, ತಿಲಕ, ನಾಗಕೇಸರಸಳು 
ಚೆನ್ನಾಗಿ ಅರಳಿವೆ (೭೭-೭೮). ಈಚಲು, ಬಸಳೆ, ಖರ್ಜೂರ, ನದ್ಮಪರ್ಣಿ 
ಮತ್ತು ನೀಲಾಶೋಕಗಳು ಸುಪುಸ್ಪಿತಗಳಾಗಿ ಶೋಭಿಸುತ್ತಿವೆ. ಈ ಪರ್ವತದ 
ಸಾನುಪ್ರದೇಶಗಳಲ್ಲಿ ರೋಥೆ)ಗಳು ಸಿಂಹದ ಕೇಸರಗಳಂತೆ ನಿಂಗಳವರ್ಣದ 
ಹೊಗಳನ್ನು ಬಿಟ್ಟಿವೆ. ಅಂಕೋಲ, ಗೋರಂಟಿ, ಶಾಲ್ಮಲಿ, ದೇವದಾರು, 
ಮಾವು, ಪಾದರಿ, ಕಾಂಚಾಳ, ಕೆತ್ತಿಳೆ ಮತ್ತಿಗಳು ಗಿರಿಪ್ರದೇಶಗಳಲ್ಲಿ 


ಸರ್ಗಃ ೧] ರಾಮವಪಿಪ್ರಲಂಭಾವೇಶಃ ೧೭ 


ಏಷ ಕಾರೆಂಡವಃ ಪಕ್ಷೀ ನಿಗಾಹ್ಯ ಸಲಿಲಂ ಶುಭಮ್‌ | 
ರಮತೇ ಕಾಂತೆಯಾ ಸಾರ್ಧಂ ಕಾಮಮುದ್ದೀಷಯನ್‌ ಮಮ ೯೪ 


ಮಂದಾಕಿನ್ಯಾಸ್ತು ಯದಿದಂ ರೂಪಮೇವಂ ಮನೋಹರಮ್‌ | 
ಸ್ಥಾನೇ ಜಗತಿ ವಿಖ್ಯಾತಾ ಗುಣಾಸ್ತಸ್ಕಾ ಮನೋರಮಾಃ ॥ ೯೫ 


ಯದಿ ದೃಶ್ಯೇಶ ಸಾ ಸಾಧ್ವೀ ಯದಿ ಚೇಹ ವಸೇಮಹಿ | 
ಸ್ಪೃಹಯೇಯಂ ನ ಶಕ್ರಾಯ ನಾಯೋಧ್ಯಾಯೈ ರಘೂತ್ತಮ | ೯೬ 


ನ ಹ್ಯೇನಂ ರಮಣೀಯೇಷು ಶಾದ್ವಲೇಷು ತಯಾ ಸಹ | 
ರನಮನುಶೋ ಮೇ ಭವೇಚ್ಚೆಂತಾ ನ ಸ್ಪೃಹಾನ್ಯೇಷು ವಾಚಭವೇಶ್‌ ೯೭ 


ಅಮೀ ಹಿ ನಿನಿಥೈಃ ಪುಷ್ಪೈಸ್ತರವೋ ರುಚಿರಚ್ಛದಾಃ | 
ಕಾನನೇಇಸ್ಮಿನ್‌ ನಿನಾ ಕಾಂತಾಂ ಚಿತ್ತಮುನ್ಮಾದಯಂತಿ ಮೇ ॥ ೯೮ 


ಪಶ್ಯ ಶೀತೆಜಲಾಂ ಚೇಮಾಂ ಸೌಮಿತ್ರೇ ಪ್ರೆಷ್ಕರಾಯುತಾಮಾ್‌ | 
ಚಕ್ರವಾಕಾನುಚರಿತಾಂ ಕಾರೆಂಡವನಿಷೇವಿತಾವಾ್‌ ॥ ೯೯ 


ಆ ಕಾರಂಡವಪಕ್ಷಿಯು ತನ ಸ್ನ ಕಾಂತೆಯೊಡನೆ ನೀರಿಗಿಳಿದು ವಿಹರಿಸುತ್ತ 
ನನ್ನ ವಿರಹತಾಪವನ್ನು ಉದ್ದೀಹಿಸುತ್ತಿದೆ. (ನಾವು ಹಿಂದೆ ನೋಡಿದ) ಮಂದಾ 
ಕಿನಿಯಂತೆ ಈ ಪುಷ್ಪರಿಣಿಯೂ ನೋಡಲು ಬಹು ಮನೋರಮವಾಗಿದೆ. 
ಆ ಮಂದಾಕಿನಿಯ ಸೌಂದರ್ಯವೂ ಲೋಕವಿಖ್ಯಾತವಾಗಿದೆ (೯೪-೯೫). 
ಆ ಸಾಧ್ವಿಯಾದ ಸೀತೆಯು ಈಗಲಾದರೂ ನಮಗೆ ಗೋಚರಿಸಿ, ಅವಳೊಡನೆ 
ಇಲ್ಲಿ ವಾಸಮಾಡುವುದಾದರೆ, ಲಕ್ಷ ಟೌ ನನಗೆ ಇಂದ್ರಸದನಿಯು ಬಂದರೂ 
ಬೇಡ! ಅಯೋಧ್ಯೆಯೂ ಬೇಡ! (೯೬). ಈ ರಮಣೀಯವಾದ ಹಚ್ಚನೆಯ 
ಹುಲ್ಲುಗಾವಲಿನಲ್ಲಿ ಅವಳೊಡನೆ ವಿನೋದಿಸುತ್ತಿ ದ್ದರೆ ನನಗೆ ಯಾವ 
ಚಿಂತೆಯೂ ಇರದು; ಇನ್ನೊಂದು ಆಸೆಯೂ ಬರೆದು. ಈ ಕಾನನದಲ್ಲಿ 
ಅಂದವಾದ ಎಲೆಗಳಿರುವ ಮರಗಳು ತಮ್ಮ ನಿವಿಧಪುಪ್ಪಗಳಿಂದ, ಕಾಂತಾ 
ವಿರಹಿತನಾದ ನನಗೆ ಹುಚ್ಚು ಹಿಡಿಸುತ್ತಿ ವೆ (೭-೯೮). ವತ್ಸ, ತಣ್ಣಿ ೇರಿನಿಂದ 
ತುಂಬಿ ಕಮಲಗಳಿಂದ ನಿಬಿಡವಾದ ಈ ಪಂಪಾಸರೋವರವನ್ನು ನೋಡು. 
ಚಕ್ರವಾಕಗಳ ಓಡಾಟ, ಕಾರಂಡವಗಳ ಅಲೆದಾಟ, ಥೀರ್ಗೊೋಳಿಗಳ 


9 


pe] 


೧೮ ಕಿಷ್ಟಿಂಥಧಾಕಾಂಡಃ [ ಸರ್ಗಃ ೧ 


ಪ್ಲವೈಃ ಕ್ರೌಂಚೈಶ್ಚ ಸಂಪೂರ್ಣಾಂ ವರಾಹಮೃ ಗಸೇವಿತಾಮ್‌ | 


೧೫ ನೋಟಕೆ: ಪಂಪಾ ನಿಕೂಜದ್ಭಿರ್ನಿಹಂಗಮೈಃ | ೧೦೦ 


ದೀಪಯಂತೀವ ಮೇ ಕಾಮಂ ವಿವಿಧಾ ಮುದಿತಾ ದ್ವಿಜಾಃ | 
ಶ್ಯಾಮಾಂ ಚಂದ್ರಮುಖೀಂ ಸ್ಮ ತ್ವಾ ಪ್ರಿಯಾಂ ಪದ್ಮನಿಭೇಕ್ಷಣಾಮ್‌ 


ಪಶ್ಯ ಸಾನುಷು ಚಿತ್ರೇಷು ಮೃಗೀಭಿಃ ಸಹಿತಾನ್‌ ಮೃಗಾನ್‌ 
ಮಾಂ ಪುನರಮ್ಮುಗಶಾವಾಕ್ಷ್ಯಾ ನೈದೇಹ್ಕಾ ನಿರಹೀಕೃತಮ್‌ ॥ ೧೦೨ 


ವ್ಯಥಯಂತೀನ ಮೇ ಚಿತ್ರಂ ಸಂಚರಂತಸ್ತತಸ್ತ್ರತಃ | 
ಅಸ್ಮಿನ್‌ ಸಾನುಷಿ ರಮ್ಯೇ ಹಿ ಮತ್ತದ್ದಿಜಗಣಾಯುತೇ ॥ ೧೦೩ 


ಪಶ್ಯೇಯಂ ಯದಿ ತಾಂ ಕಾಂತಾಂ ತತಃ ಸ್ವಸ್ತಿ ಭವೇನ್ಮಮ | 
ಜೀಮೇಯಂ ಖಲು ಸೌಮಿತ್ರೇ ಮಯಾ ಸಹ ಸುಮಧ ಮಾ | ೧೦೪ 


ಸೇನಕೇ ಯದಿ ನೈದೇಹೀ ಪೆಂಪಾಯಾಃ ಪನನಂ ಸುಖನ್‌ಾ | 
ಪದ್ಮಸೌಗಂಧಿಕನಹಂ ಶಿವಂ ಶೋಕನಿನಾಶನಮ್‌ ॥ ೧೦೫ 


ನಲಿದಾಟ, ಕೊಂಜೆಗಳ ಸಂಚಾರ, ವರಾಹಾದಿ ಮೃಗಗಳ ಯಾತಾಯಾತ, 
ಹಕ್ಕಿಗಳ ಇಂಚರ-_ಇವುಗಳಿಂದ ಈ ಸರಸ್ಸು ಎಷ್ಟು ಶೋಳಿಸುತ್ತಿದೆ! 
(೯೯-೧೦೦) ವಿವಿಧಪಕ್ಷಿಗಳು ಆನಂದದಿಂದ ನಲಿಯುವುದನ್ನು ಕಂಡು 
ನನ್ನ ವಿರಹತಾಪವು ವರ್ಧಿಸುತ್ತಿದೆ. ಇಂದುವದನೆಯೂ ಕಂಜನೇತ್ರೆಯೂ 
ತರುಣಿಯೂ ಆದ ನನ್ನ ಪ್ರಿಯಳ ಸ್ಮರಣೆಯಾಗುತ್ತಿ ದೆ (೧೦೧). ಲಕ್ಷ್ಮಣ 

ಬಣ್ಣ ಬಣ್ಣ ದ ಗಿರಿಸಾನುಗಳಲ್ಲಿ ಹರಿಣಿಗಳೊಡನೆ ನಿಹರಿಸುವ ಹೆರಿಣಗಳನ್ನೂ 
ಈಕ್ಷಿಸು; ಹರಿಣಾಕ್ಷಿಯಾದ ವೈ ಜೀಹಿಯಿಲ್ಲದೆ ಕೊರಗುವ ನನ್ನ ನ್ನೂ 
ಈಕ್ತಿಸು! ಸೊಕ್ಕಿದ. ಹಕ್ಕಿಗಳಿಂದ ಆಕುಲವಾದ ಈ ಕಮ್ಮ ಸಾನುವಿನಲ್ಲ 
ಕ್ರೀಡಿಸುವ ಈ ಮೃಗಗಳು ನನ್ನ ವ್ಯಥೆಯನ್ನು ಹೆಚ್ಚಿ ಸುತ್ತಿ ವೆ (೧೦೨-೧೦೩). 
ನನ್ನ ಕಾಂತೆಯನ್ನು ಕಂಡರೆ ಮಾತ್ರ ನನಗೆ ಕ್ಷೇಮವಾದೀತು. ವೈದೇಹಿಯು 
ನನ್ನೊ ಡನೆ ಬಂದು ಸುಖಶೀತಲನಾದ ಪಂಪಾತಶೀರದ ಗಾಳಿಯನ್ನು 
ಸೇವಿಸುವುದಾದರೆ, ನಾನು ಪ್ರಾಣವನ್ನು ಹಿಡಿದೇನು! ಈ ಗಾಳಿಯು 
ಪದ್ಮಸೌಗಂಧಿಕಗಳ ಕಂಪನ್ಮು ಹೊತ್ತು ಶೋಕನಾಶಕವಾಗಿ ಶಿವಕರ 


ಸರ್ಗಃ ೧] ರಾಮವಪಿಪ್ರಲಂಭಾನೇಶಃ ೧೯ 


ಧನ್ಯಾ ಲಕ್ಮಣ ಸೇನಂತೇ ಪಂಪೋಪನನಮಾರುತವ್‌ | 
ಶ್ಯಾಮಾ ಪದ್ಮಪಲಾಶಾಸ್ಟೀ ಪ್ರಿಯಾ ವಿರಹಿತಾ ಮಯಾ ॥ ೧೦೬ 


ಕಥಂ ಧಾರಯತಿ ಪ್ರಾಣಾನ್‌ ನಿವಶಾ ಜನಕಾತ್ಮಜಾ | 
$೦ ನು ನಕ್ಸ್ಯಾನಿಂ ರಾಜಾನಂ ಧರ್ಮಜ್ಞ ೦ ಸತ್ಯ ವಾದಿನವಾ್‌ | ೧೦೩ 


ಸೀತಾಯಾ ಜನಕೆಂ ಹ ೈಷ್ಟ ಷ್ಟಃ ಕುಶಲಂ beh | 
ಯಾ ಮಾಮನುಗತಾ ಮಂದಂ ಪಿತ್ರಾ ಪ್ರ ಸ್ಥಾ ಹಿತಂ ನನವತ್‌ || ೧೦೮ 


ಸೀತಾ ಸತ್ಸಥಮಾಸ್ಥಾಯ ಸೈ ನು ಸಾ ನರ್ತತೇ ಪ್ರಿಯಾ | 


ತಯಾ ನಿಹೀನಃ ತ್ರ ಸಣಃ ಕಥಂ ಲಕ್ಷ್ಮಣ ೫ ಧಾರಯೇ | ೧೦೯ 
ಯಾ Saas ರಾಜ್ಯಾ ದೃಷ್ಟಂ ವಿಗತಚೇತೆಸಮ್‌್‌ | 
ತಚ್ಚಾ ರ್ವಂಚಿತಹಕ್ತಾ ಒಂ ಸುಗಂಧಿ ಶುಭಮುನ್ರಣವಮರ್‌ ॥ ೧೧೦ 
ಅಪಶ್ಯತೋ ಮುಖಂ ತಸ್ಕಾಃ ಸೀದತೀನ ಮನೋ ಮಮ | 
ಸ್ಮಿತಹಾಸ್ಯಾಂತರಯುತಂ ಗುಖ೫ವನ್ಮಧುರಂ ಹಿತಮ್‌ ॥ ೧೧೧ 


ವಾಗಿದೆ (೧೦೪-೧೦೫). ಲಕ್ಷ್ಮಣ, ಪಂಪಾತೀರದಲ್ಲಿ (ಕಾಂತಾಸಮೇತರಾಗಿ) 
ತಂಗಾಳಿಯನ್ನು ಸೇವಿಸುವವರೇ ಧನ ತರು! ನಾನಾದರೋ ಯೌವನದಿಂದ 
ಬೀಗುವ ಪದ್ಮಾಕ್ಟಿಯಾದ ಕಾಂತೆಯನ್ನು ಕಳೆದುಕೊಂಡಿರುನೆನು. 
ವರಾಧೀನಳಾಗಿರುವ ಜಾನಕಿಯು ಈಗ ಹೇಗೆ ಪ್ರಾಣವನ್ನು ಹಿಡಿದಿರ 
ಬಹುದು ? ಧರ್ಮಜ್ಞ ನೂ ಸತ್ನವಾದಿಯೂ ಆದ ಜನಕಮಹಾರಾಜನು 
ಜನರೆದುರಿಗೆ ಸೀತೆಯ ಕುಶಲವನ್ನು ವಿಚಾರಿಸಿದರೆ, ಏನು ಹೇಳಲಿ, ಲಕ್ಷ್ಮ ಣ? 
ತಂದೆಯು ನನ್ನನ್ನು ವನಕ್ಕೆ ಕಳಿಸಿದಾಗ ನಿರ್ಭಾಗ ನಾದ ನನ್ನ ನ್ನು ಕು 
ಹಿಂಬಾಲಿಸಿ ಬುಂದಳಲ್ಲವೆ? (೧೦೬-೧೦೮) "ಸನ್ಮಾರ್ಗವನ್ನ ವಲಂಬಿಸಿ 
ನನ್ನೊಡನೆ ಬಂದ ಸೀತೆ ಎಲ್ಲಿರಬಹುದು? ಅಂಥ ಸಾಧಿ ಎಯನ್ನು ಕಳೆದು 
ಕೊಂಡು ದೀನನಾಗಿರುವ ನಾನು, ತಮ್ಮ, ಹೇಗೆ ಬದುಕಿರಲಿ? ರಾಜ್ಯ 
ಭ್ರಷ್ಟನಾಗಿ ದಿಕ್ಕುಗಾಣದಿದ್ದ ನನ್ನನ್ನು ಕ್ಸ ಬಿಡದೆ ಹಿಂಬಾಲಿಸಿ ಬಂದಳು. 
ಆಹಾ! ಅವಳ ನುಣುಪಾದ ಮುದ್ದು ಮುಖವು ಎಷ್ಟು ಚೆಲುವಾಗಿತ್ತು 
ನಯವಾದ ಎವೆಯುಳ್ಳೆ ಕಣ್ಣು, ಸುಗಂಧಿಯಾದ ನಿಶ್ಯಾ Kk] (೧೦೯-೧೧೦). 
ಆ ಮುಖವನ್ನು ನೋಡದೆ ನನ್ನ ಹೈದಯವು ಸೀದುಹೋಗುತ್ತಿದೆ. 


x 


೨೦ ಕಸ್ಕಿಂಧಾಕಾಂಡಃ [| ಸರ್ಗಃ ೧ 
ನೈದೇಹ್ಯಾ ನಾಕ್ಯಮತುಲಂ ಕದಾ ಶ್ರೋಷ್ಯಾಮಿ ಲಕ್ಷ ಈ! 
ಪ್ರಾಪ್ಯ ದುಃಖಂ ವನೇ ಶ್ಯಾಮಾ ಸಾ ಮಾಂ ಮನ್ಮಥಕರ್ಶಿತಮ್‌ || 


ನಷ್ಟದುಃಖೇನ ಹೃಷ್ಟೇನ ಸಾಧ್ವೀ ಸಾಧೈಭ್ಯಭಾಷತ | 
ಕಿಂನು ವಕ್ಷ್ಯಾಮಿ ಕೌಸಲ್ಯಾಮಯೋಧ್ಯಾಯಾಂ ನೃಪಾತ್ಮಜ | ೧೧೩ 


_ ಸಾಸ್ನುಸೇತಿಪೃ ಚ್ಛ ಂತೀಂ ಕಥಂ ಚಾತಿಮನಸ್ವಿನೀಮ್‌ | 


ಸ ಲಕ್ಷ್ಮಣ ಸತ್ತ Fy 0 ಭರೆತೆಂ ಭ್ರಾತೃನತ್ಸಲನು್‌ | ೧೧೪ 
ನೆ ಹೃಹಂ ಜೀನಿತುಂ ಶಕ್ತಸ್ತಾಮೃತೇ ಜನಕಾತ್ಮಜಾಮ್‌ | 
ಇತಿ ರಾಮಂ ಮಹಾತ್ಮಾನಂ ನಿಲಪಂತಮನಾಥನತ್‌ ॥ ೧೧೫ 


ಉವಾಚ ಲಕ್ಷ್ಮಣೋ ಭ್ರಾತಾ ನಚನಂ ಯುಕ್ತ ಮನ್ಯಯನ್‌ | 
ಸಂಸ್ತಂಭ ರಾಮ ಭದ್ರಂ ಕೇ ಮಾ ಶುಚಃ ಪುರುಷೋತ್ತಮ ॥ ೧೧೬ 


ಮುಖದಲ್ಲಿ ಸಹೆಜವಾದ ಮುಗುಳ್ನಗೆ, ನಡುನಡುವೆ ಹಾಸ್ಯ. ಪ್ರಸನ್ನ 
ಮಧುರವಾಗಿ ಇನ್ನೆ ಲಿಯೂ ಕಂಡುಬರದಿದ್ದ ವೈದೇಹಿಯ ಇಂಪಾದ 
ಮಾತನ್ನು ಪುನಃ ಜಾತ್‌ ಕೇಳುವೆನು, ಲಕ್ಷ್ಮಣ? ಆ ಹುಡುಗಿಯು 
ಅರಣ್ಯ ದಲ್ಲಿ ಎಷ್ಟು ಕಷ್ಟವನ ೩ನುಭವಿಸಿದಳು ! (೧೧೧-೧೧೨). ಆದರೂ 
ಅನುರಾಗವಶನಾದ ನನ ನ್ನು ಕಂಡು ತನಗೆ ಕಷ್ಟವೇ ಇಲ್ಲವೆಂಬಂತೆ ಸಂತುಷ್ಟ 
ಭಾಗಿ ಆ ಪತಿವ್ರತೆ ಎಷ್ಟು ನಯವಾಗಿ ಮಾತನಾಡುತ್ತಿ ದ್ವಳು! ರಾಜಪುತ್ರ 
ಲಕ್ಷ್ಮಣ, ಅಯೋಧ್ಯೆಗೆ ಹೋಗಿ ನನ್ನ ತಾಯಿಗೆ ಏನೆಂದು ಹೇಳಲಿ? ನನ್ನ 
ತಾಯಿ ಬಹಳವಾಗಿ ಮನಸ್ಸಿಗೆ ಹಚ್ಚಿ ಕೊಳ್ಳು ವ ವಾತ್ಸಲ್ಯಮಯಿ. "ನನ್ನ 
ಸೊಸೆ ಎಲ್ಲಿ? ಎಂದು ಕೇಳಿದರೆ ನಾನು ಏನು ಹೇಳಲಿ, ಲಕ್ಷ್ಮ ೧) ತಮ್ಮ , 
ನೀನು ಅಯೋಧ್ಯೆಗೆ ಹೊರಟುಹೋಗು ಹೋಗಿ ಭ್ರಾ ತ್ಸ ವತ ತ್ತ ಲನಾದ 
ಭರತನನ್ನು ನೋಡಿಕೊಂಡಿರು (೧೧೩-೧೧೪). ಜಾನಕಿಯಿಲ್ಲದೆ "ಕಯ 
ವಾಗಿಯೂ ನಾನು ಬದುಕಲಾರೆ” ಎಂದು ಶ್ರೀರಾಮನು ವಿಲಪಿಸಿದನು 
ಮಹಾತೆ ನಾದ ಶ್ರೀರಾಮನು ಅನಾಥನಂತೆ ವಿಲಪಿಸುವುದನ್ನು ಕಂಡು 
ಸ ಜಾಗ ಅಕ್ಷ ಟೌನು ಯುಕ್ತಿಯುಕ್ತವೂ ಅಚಲನಿರ್ಧಾರವುಳ್ಳದ್ದ ದೂ 
ಆದ ಮಾತನ್ನು ಹೇಳಿದನು: ಸಣ್ಣ ಮನಸ್ಸಿಗೆ ಥೆ ನನ್ನ 
ತಂದುಕೊ. ನನಗೆ ಶುಭವಾಗುವುದು, ದುಃ ಖಿಸ ಸಬೇಡ. ನ ಪುರುಷಶ್ರೇ 


ಸರ್ಗಃ ೧] ರಾಮಪಿಪ್ರಲಂಭಾವೇಶಃ ೨೧ 


ನೇದೃ ಶಾನಾಂ ನುತಿರ್ಮಂದಾ ಭವತ್ಯಕಲುಷಾತ್ಮನಾವಾ್‌ 
ಸ್ಮೃತ್ವಾ ನಿಯೋಗಜಂ ದುಃಖಂ ತ್ಯಜ ಸ್ನೇಹಂ ಪ್ರಿಯೇ ಜನೇ ॥ 


ಅತಿನ್ನೇಹೆಪರಿಷ್ವಂಗಾದ್ವರ್ತಿರಾರ್ದಾಪಿ ದಹ್ಯತೇ | 
ಯದಿ ಗಚ್ಛತಿ ಪಾತಾಲಂ ತತೋ ಹ್ಯಧಿಕಮೇನ ವಾ ೧೧೮ 


ಸರ್ವಥಾ ರಾವಣಸ್ತಾವನ್ನ ಭವಿಷ್ಯತಿ ರಾಘವ | 
ಪ್ರವೃತ್ತಿರ್ಲಭ್ಯತಾಂ ತಾವತ್ತಸ್ಯ ಪಾಪಸ್ಯ ರಕ್ಷಸಃ ॥ ೧೧೯ 


ತತೋ ಹಾಸ್ಕತಿ ವಾ ಸೀತಾಂ ನಿಧನಂ ವಾ ಗಮಿಷ್ಯತಿ ! 
ಯದಿ ಯಾತಿ ದಿಶೇರ್ಗರ್ಭಂ ರಾವಣ ಸಹ ಸೀತಯಾ ॥ ೧೨೦ 


ತತ್ರಾಸ್ಕೇನಂ ಹನಿಷ್ಯಾಮಿ ನ ಚೇದ್ಹಾಸ್ಯತಿ ಮೈಥಿಲೀಮಾ್‌ 
ಸ್ವಾಸ್ಥ್ಯಂ ಭದ್ರಂ ಭಜಸ್ವಾರ್ಯ ತ್ಯಜ್ಯ ತಾಂ ಕೃಪಣಾ ಮತಿಃ | ೧೨೧ 


ನಾಗಿದ್ದೀಯೆ (೧೧೫-೧೧೬) ಧೀರರಾದ ನಿನ್ನಂಥವರು ಎಂದಿಗೂ 
ಎದೆಗುಂದಲಾರರು. ಈ ದುಃಖವು (ತಾತ್ಕಾಲಿಕವಾಗಿ) ಪ್ರಿಯಜನನಿಯೋಗ 
ದಿಂದ ಬಂದಿದೆ ಎಂಬುದನ್ನು ಲಕ್ಷಿಸು. ಅತಿವ್ಯಾಮೋಹವೆಂಬುದನ್ನು 
ಪರಿತ್ಯಜಿಸು. ಬತ್ತಿಯು ಒದ್ದೆಯಾಗಿದ್ದರೂ ಸ್ನೇಹವು * ಅತಿಯಾದರೆ 
ಸುಟ್ಟುಹೋಗುತ್ತ ದೆ ರಾವಣನು ಪಾತಾಳವನ್ನು ಸೇ ರಲಿ-ಇನ್ಟೂ ಕಳಗಿಳಿದು 
ಅಡಗಲಿ, ಅವನು ಸರ್ವಥಾ ಜೀವಸಹಿತವಾಗಿ ಉಳಿಯನೆಂಬುದು ನಿಶ್ಚಯ. 
ಆ ಪಾನಿ ರಾಕ್ಷಸನು ಎಲ್ಲಿರುವನೆಂಬ ಸುದ್ದಿಯೊಂದು ನಮಗೆ ದೊರಕಲಿ 
(೧೧೭-೧೧೯). ಆಗ ಆ ಪಾಪಿಯು ಸೀತಾದೇವಿಯನ್ನು ತಂದೊಪ್ಪಿಸ 
ಬೇಕಾಗುವುದು ; ಇಲ್ಲವೆ, ತನ್ನ ಪ್ರಾಣವನ್ನು ಅರ್ಪಿಸಬೇಕಾಗುವುದು. 
ದೇವಿಯನ ೩ಸಹರಿಸಿದ ರಾವಣನು ದಿತಿಯ ಗರ್ಭವನೆ ni ಹೊಗಲಿ, ಮೈಥಿಲಿ 
ಯನ್ನು ಒಪ್ಪಿಸದಿದ್ದರೆ ಅಲ್ಲಿಗೂ ನುಗ್ಗಿ ರಾವಣನನ್ನು ಸಂಹರಿಸುನೆನು! 
ಅಣ್ಣಾ, ನಿನಗೆ ಸಹೆಜವಾದ ಥೈೈರ್ಯವನ ೩ನಲಂಬಿಸು. ಧೈರ್ಯವೇ 
ಶ್ರೇಯಸ್ಕರ ಈ ದೀನಭಾವವನ್ನು ಪರಿತ್ಯಜಿಸು (೧೨೦-೧೨೧). 


೨೨ ೨ಜಿ ೦ಧಾಕಾಂಡಃ | ಸರ್ಗಃ ೧ 


ಅಥೋ ಹಿ ನಷ್ಟ ಕಾರ್ಯಾಥೆನ್ಯರ್ನಾಯತ್ನೇನಾಧಿಗಮ್ಯತೇ | 
ಉತ್ಸಾಹೋ ಬಲವಾನಾರ್ಯ ನಾಸ್ತ್ಯುತ್ಸಾಹಾತ್‌ ಪರ? ಬಲಮ್‌ ॥ 


ಸೋತ್ಸಾಹಸ್ಯಾಸ್ತಿ ಲೋಕೇಷು ನ ಕಿಂಚಿದಹಿ ಮುರ್ಲಭಮ | 
ಉತ್ಸಾಹವಂತಃ ಪುರುಷಾ ನಾನಸೀದಂತಿ ಕರ್ಮಸು ॥ ೧ಿ೨೩ 


ಉತ್ಸಾಹಮಾತ್ರಮಾಶ್ರಿತ್ಯ ಪ್ರತಿಲಪ್ಸ್ಯಾಮ ಜಾನಕೀವ್‌್‌ | 
ತ್ಯಜ್ಯತಾಂ ಕಾಮವೃತ್ತತ್ವಂ ಶೋಕಂ ಸಂನ್ಯಸ್ಯ ಪೃಷ್ಠತಃ |... ೧೨೪ 


ಮಹಾತ್ಮಾನಂ ಕೃತಾತ್ಮಾನಮಾತ್ಮಾನಂ ನಾನಬುಧ್ಯಸೇ ! 
ಏವಂ ಸಂಜೋಧಿತಸ್ತತ್ರ ಶೋಕೋಪಹತಜೇತನಃ ॥ ೧೨೫ 


ನಸ್ಯ ಶೋಕಂ ಚ ನೋಹಂ ಚ ತತೋ ಥೈರ್ಯಮುಪಾಗಮತ್‌ | 
ಸೊಆಭ್ಯತಿಕ್ರಾನುದನ್ಯಗ್ರ ಸ್ತಾಮಚಿಂತ್ಯ ಪರಾಕ್ರೆಮಃ ॥ ೧೨೬ 


ರಾಮಃ ಹಂಪಾಂ ಸುರುಚಿರಾಂ ರಮ್ಯಾಂ ಪಾರಿಪ್ಲ ನದ್ರುಮಾಃ 5 1 


ಮಿಂಚಿಹೋದ ಕಾರ್ಯವನ್ನು ಪ್ರಯತ್ನದಿಂದ ಸಾಧಿಸಬೇಕಲ್ಲಜಿ 
ಬೇಕೆಯ ಮಾರ್ಗವಿಲ್ಲ. ಅಣ್ಣಾ, ಉತ್ಸಾಹವೇ ಕಾರ್ಯಸಿದ್ಧಿಗೆ ಪ್ರಬಲನಾದ 
ಸಾಥನ. ಉತ್ಸಾಹಕ್ಕಿಂತ ಪ್ರಬಲವಾದದ್ದು ಇನ್ನೊಂದಿಲ್ಲ (೧೨೨) ಉತ್ಸಾಹ 
ಶಾಲಿಗೆ ಈ ಜಗತ್ತಿನಲ್ಲಿ ದುರ್ಲಭವಾದುದೇ ಇಲ್ಲ. ಉತ್ಸಾಹಿಗಳಾದ ಜನರು 
ಯಾವ ಕಾರ್ಯದಲ್ಲಿಯೂ ವಿಫಲರಾಗುವುದಿಲ್ಲ, ಆದ್ದರಿಂದ ನಾವು ಉತ್ಸಾಹ 
ವನ್ಫವಲಂಬಿಸಿ ಜಾನಕಿಯು ಲಭಿಸುವಂತೆ ಯತ್ನಿ ಸೋಣ. ಈ ಕಾಮ 
ವ್ಯಾಪಾರವನ್ನು ಬಿಟ್ಟುಬಿಡು. ಶೋಕವನ್ನು ಬದಿಗೊತ್ತು (೧೨೩-೧೨೪). 
ನೀನು ಧೀರಚಿತ್ತನೂ ವರಿಷ್ಕೃತಬುದ್ಧಿ ಯುಳ್ಳ ವನೂ ಎಂಬುದನ್ನ ರಿಯೆಯಾ ? 
ನಿನ್ನನ್ನು ನೀನು ಮರೆತೆಯಾ?” ಎಂದು ಸಮಾಧಾನ ಹೇಳಿದನು. ಹೀಗೆ 
ಲಕ್ಷ್ಮಣನು ಸಮಾಧಾನ ಹೇಳಿ ವಿವೇಕವನ ೩ರುಹೆಲು, ಶೋಕಾವಿಷ್ಟನಾಗಿದ್ದ 
ಶ್ರೀರಾಮನು ಶೋಕಮೋಹಗಳನ್ನು ಬಿಟ್ಟು ಥ್ಸೈ ರ್ಯವನ್ನು ತಂದು 
ಕೊಂಡನು. ಅನಂತರ ಅಸಾಧಾರಣ ವರಾಕ್ರಮಿಯಾದ ಶ್ರೀರಾಮನು ನಿಶ್ಚಲ 
ಚಿತ್ತನಾಗಿ, ಗಾಳಿಗೆ ಹೊಯ್ದಾ ಡುವ ತೀರವೃಕ್ಷಗಳಿಂದ ಮನೋಹರವಾದ 


ಸರ್ಗಃ ೧] ರಾಮವಪಿಪ್ರಲಂಭಾನೇಶಃ ಎಿಷ್ಠಿ 


ನಿರೀಕ್ಷನಾಣಃ ಸಹಸಾ ಮಹಾತ್ಮಾ 
ಸರ್ವಂ ವನಂ ನಿರ್ಫುರಕಂದರಾಂಶ್ಚ 
ಉದ್ವಿಗ್ನ ಚೇತಾಃ ಸಹ ಲಕ್ಷ್ಮಣೇನ 
ನಿಚಾರ್ಯ ಡುಃಖೋಪಹತಃ ಪ್ರ ತಸ್ಥೆ 1 ೧೨೭ 


ತಂ ಮತ್ತಮಾತಂಗವಿಲಾಸಗಾಮೀ 
ಗಚ್ಛಂತಮವ್ಯಗ್ರಮುನಾ ಮಹಾತ್ಮಾ | 
ಸ ಲಕ್ಷ್ಮಣೋ ರಾಘವಮಿಷ್ಟ ಚೇಷ್ಟೋ 
ರರ ಧರ್ಮೇಣ ಬಲೇನ ಚೈನ || ೧೨೮ 


ತಾವೃಶ್ಯಮೂಕಸ್ಯ ಸಮೀಪೆಚಾರೀ 
ಚರನ್‌ ದದರ್ಶಾದ್ಭುತದರ್ಶನೀಯ್‌ೌ 
ಶಾಖಾಮೃ ಗಾಣಾಮಧಿಪಸ್ತರಸ್ವೀ 
ನಿತತ್ರಸೇ ನೈವ ಚಿಚೇಷ್ಟ ಕಿಂಚಿತ್‌ | ೧೨೯ 


ನಂಪಾಸರೋವರವನ್ನು ದಾಟಹೋದನು (೧೨೫-೧೨೬). ಆ ಮಹಾತ್ಮನು 
ಲಕ್ಷ್ಮಣನೊಡನೆ ಅರಣ್ಯದ ಸಮಸ್ತ ಪ್ರದೇಶವನ್ನೂ ಗಿರಿನದಿಗಳನ್ನೂ ಗುಹೆ 
ಗಳನ್ನೂ ಶೋಧಿಸುತ್ತ, ಎಲ್ಲಿಯೂ ಜಾನಕೆಯನ್ನು, ಕಾಣದೆ ಕೊರಗುತ್ತ, 
ಅವಳು ಎಲ್ಲಿರಬಹುದೆಂದು ವಿಮರ್ಶಿಸುತ್ತ, ಶೋಕಾವಿಷ್ಟನಾಗಿ ಮುಂದಿ 
ಹೋದನು (೧೨೭). ಮಹಾಪುರುಷನಾದ ಲಕ್ಷ್ಮಣನಾದರೋ ಮತ್ತ 
ಮಾತಂಗದಂತೆ ಗಂಭೀರವಾಗಿ ನಡೆಯುತ್ತ ನಿಕಾಗ್ರಚಿತ್ತನಾಗಿ ಶ್ರೀರಾಮ 
ನನ್ನು ಹಿಂಬಾಲಿಸಿ ಹೋದನು ಆತನು ರಾಘವನಿಗೆ ಹಿತಕರವಾಗಿ 
ವರ್ತಿಸುತ್ತ, ಆಗಾಗ ನೀತಿಯನ್ನು ಹೇಳಿ ಸಮಾಧಾನವಡಿಸುತ್ತ, ತನ ಸ 
ಪರಾಕ್ರಮದಿಂದ ಅವನಿಗೆ ಥೆ ವಿರ್ಯವನ್ನು ಹುಟ್ಟಿಸಿ ಎಚ್ಚರಿಕೆಯಿಂದ 
ನೋಡಿಕೊಳ್ಳುತ್ತಿದ್ದನು (೧೨೮). ಆಗ ಖುಷ್ಯಮೂಕಪರ್ವತಪ್ರಾಂತದಲ್ಲಿ 
ಸಂಚರಿಸುತ್ತಿದ್ದ ವಾನರೇಶ್ವರನಾದ ಸುಗ್ರೀವನು ಅದ್ಭುತ ಸೌಂದರ್ಯಶಾಲಿ 
ಗಳಾದ ಶ್ರೀರಾಮಲಕ್ಷ್ಮಣರನ್ನು ಕಂಡನು ಅವರನ್ನು ಕಂಡು ಆ ಬಲಾಢ p 
ನಿಗೆ ಭಯವಾಯಿತು! ಕ್ಷಣಕಾಲ ಅಲ್ಲಾಡದೆ ನಿಂತುಬಿಟ್ಟನು! (೧೨೯). 


೨೪ ಕಿಷ್ಕಿಂಧಾಕಾಂಡಃ [ ಸರ್ಗಃ ೧ 


ಸತ್‌ ಮಹಾತ್ಮಾ ಗಜಮಂದಗಾಮೀ 
ಶಾಖಾಮೃಗಸ್ತತ್ರ ಚಿರಂ ಚರಂತೌ | 
ದೃಷ್ಟಾ 4 ನಿಷಾದಂ ಪರಮಂ ಜಗಾಮ 
ಚಿಂತಾಪರೀತೋ ಭಯಭಾರಭಗ್ನ | ೧೩೦ 


ತಮಾಶ್ರಮಂ ಪುಣ್ಯಸುಖಂ ಶರಣ್ಯಂ 
ಸದೈನ ಶಾಖಾಮೃಗಸೇನಿತಾಂತಮ್‌ | 
ತ್ರಸ್ತಾಶ್ಚ ದೃಷ್ಟ್ಯಾ ಹರಯೊಇಭಿಜಗ್ಮು- 
ರ್ಮಹೌಜಸೌ ರಾಘವಲಕ್ಷ್ಮಣೌ ತೌ ॥ ೧೩೧ 
ಇತ್ಯಾರ್ಷ್ನೇ ಶ್ರೀಮದ್ರಾಮಾಯಣೇ ನಾಲ್ಮೀಕೀಯೇ ಆದಿಕಾವ್ಯೇ 
ಚತುರ್ನಿಂಶತಿಸಹಸ್ಪಿಕಾಯಾಂ ಸಂಹಿತಾಯಾಂ ಕೆಸ್ಕಿಂಧಾಕಾಂಡೇ ವ್ರಥಮಃ ಸರ್ಗಃ 





ಮಹಾತ್ಮನೂ ಗಜಗಂಭೀರಗಾಮಿಯೂ ಆದ ಆ ಕನೀಶ್ರರನು ಅಲ್ಲಿ 
ತಿರುಗುತ್ತಿದ್ದ ಇವರೀರ್ವರನ್ನು ಕಂಡು ಅತ್ಯಂತ ವಿಷಣ್ಣ ನಾದನು ಅವನಿಗೆ 
ಚಿಂತೆಯಾವರಿಸಿತು ಅಂಜಿಕೆಯ ಹೊರೆ ಹೇರಿತು (೧೩೦).  ಅನನೊಡನಿದ್ದ 
ಇತರ ಕಪಿಗಳೊ ಮಹಾತೇಜಸ್ವಿಗಳಾದ ಶ್ರೀರಾಮಲಕ್ಷ ರನ್ನು ನೋಡಿ 
( ಅವರನ್ನು ವಾಲಿಯು ಕಳಿಸಿರಬಹುದೆಂದು ) ಅಂಜಿದರು ಅಲ್ಲಿದ್ದ 
ಮತಂಗಾಶ್ರಮವು (ವಾಲಿಗೆ ದುಷ್ಪ್ರವೇಶವಾದ್ದ ರಿಂದ) ಆ ವಾನರರಿಗೆ ಶರಣ್ಯ 
ವಾಗಿತ್ತು. ಅವರು ಭೀತರಾಗಿ ಪುಣ್ಯವೂ ಸುಖಕರವೂ ಆದ ಮತಂಗಾಶ್ರಮ 
ವನ್ನು ಸೇರಿಕೊಂಡರು (೧೩೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಛಾಕಾಂಡದಲ್ಲಿ ಒಂದನೆಯ ಸರ್ಗ 


177ರ. ಸಪ್ನಾ 


ದ್ವಿತೀಯಃ ಸರ್ಗಃ 
ಸುಗ್ರೀವಮಂತ್ರಃ 

ತೌತುದೃಷ್ಟ್ವಾ ಮಹಾತ್ಮಾನೌ ಭ್ರಾತರೌ ರಾಮಲಕ್ಷ್ಮಣೌ | 
ವರಾಯುಧಧರೌ ನೀರ್‌ ಸುಗ್ರೀನಃ ಶೆಂಕಿತೋ*ಭನತ್‌ ॥ ೧ 
ಉದ್ದಿಗ್ಗಹೃದಯಃ ಸರ್ವಾ ದಿಶಃ ಸಮನಲೋಕಯನ್‌ | 

ನ ವ್ಯತಿಷ್ಠತ ಕೆಸ್ಮಿಶ್ಚಿದ್ದೇಶೇ ವಾನರಪುಂಗವಃ ॥ ೨ 
ನೈನ ಚಕ್ರೇ ಮನಃ ಸ್ಥಾನೇ ನೀಕ್ಷಮಾಣೌ ಮಹಾಬಲ್‌ | 

ಫೆಫೇಃ ಪರಮಭೀತಸ್ಯ ಚಿತ್ತಂ ವ್ಯವಸಸಾದ ಹ॥ ೩ 
ಚಿಂತೆಯಿತ್ತಾ ಸ ಧರ್ಮಾತ್ಮಾ ನಿಮ್ಬು ಶ್ಯ ಗುರುಲಾಘುನಮ್‌ | 
ಸುಗ್ರೀವಃ ಪರಮೋದ್ವಿಗ್ನ8 ಸರ್ವೈರನುಚರೈಃ ಸಹ ॥ ಛ 


ತತಃ ಸ ಸಚಿನೇಭ್ಯಸ್ತು ಸುಗ್ರೀವಃ ಪ್ಲವಗಾಧಿಪಃ | 
ಶಶಂಸ ಪರನೋದ್ವಿಗ್ಗಃ ಪೆಶ್ಯಂಸ್ತೌ ರಾಮಲಕ್ಷ್ಮಣೌ ॥ ೫ 


ಸರ್ಗ ೨ 
ಸುಗ್ರೀವನು ಸಚಿವರೊಡನೆ ಆಲೋಚಿಸಿ ಹನುಮಂತನನ್ನು 
ಶ್ರೀರಾಮಲಕ್ಷ್ಮಣರಿದ್ದೆಡೆಗೆ ಕಳಿಸುವುದು. 
ಸುಗ್ರೀವನು ಮಹೆತ್ತರವಾದ ಆಯುಧಗಳನ್ನು ಥೆರಿಸಿದ್ದ ಅಣ್ಣ- 
ತಮ್ಮಂದಿರಾದ ಶ್ರೀರಾಮಲಕ್ಷ ನಾರನ್ನು ಕಂಡು ಶಂಕಾಕುಲನಾದನು. ಅವನ 
ಮನಸ್ಸು ಉದಿ ್ರಿಗ್ನವಾಯಿತು ಆ ಕಪಿಶ್ರೇಷ್ಠ ಮ ಸಕಲ ದಿಕ್ಕುಗಳನ್ನು ಗಾಬರಿ 
ಯಿಂದ ನೋಡುತ್ತ ಒಂದು ಕಡೆಯೂ ನಿಲ್ಲಡೆ ತಾಕಲಾಡಿದನು (೧-೨). 
ಆ ಬಲಾಢ್ಯರನ್ನು ನೋಡುವಾಗ ಎಲ್ಲಿಯೂ ನಿಲ್ಲಲು ಅವನಿಗೆ ಥೈರ್ಯ 
ಬರಲಿಲ್ಲ. ಆ ವಾನರನು ಅತ್ಯಂತ ಭೀತನಾದನು. ಹೃದಯವು ತಲ್ಲಣಿಸಿತು. 
ರಾಜಧೆರ್ಮವನ ೩ರಿತೆ ಸುಗ್ರೀವನು ತನ ೩ ಅನುಚರರೊಂದಿಗೆ ಆಲೋಟಚಿ 
ದನು: “ಅವರಿಬ್ಬರು ಯಾರಿರಬಹುದು? ಈಗ ಓಡಿಹೋಗೋಣವೆ ? 
ಅಥವಾ ಇಲ್ಲಿಯೇ ಇದ್ದು ಪರಿಣಾಮಗಳನ್ನೆ ದುರಿಸೋಣವೆ?” ಎಂದು 
ಕಾರ್ಯಾಕಾರ್ಯಗಳನ್ನು ವಿಚಾರಮಾಡಿದನು (೩-೪). ಆ ವಾನರೇಂದ್ರನು 


೨೬ ಕಿಪ್ಟಿಂಧಾಕಾಂಡಃ [ ಸರ್ಗಃ ೨ 


ವಿತೌ ನನಮಿದಂ ದುರ್ಗಂ ವಾಲಿಪ್ರಜೆಹಿತೌ ಧ್ರುವಮ್‌ | 


ಛದ್ಮನಾ ಚೀರನಸನೌ ಪ್ರ ಚರಂತಾನಿಹಾಗತೌ | ೬ 
ತತಃ ಸುಗ್ರೀವಸಚಿವಾ ದೃಷ್ಟ್ಟ್ವಾ ಪರಮಥಸ್ವಿನ್‌ | 
ಜಗ್ಮುರ್ಗಿರಿತಭಾತ್ತಸ್ಮಾದನ್ಯಚ್ಛಿ ಖರಮುತ್ತ ಮನು || ೭ 
ತೇ ಸ್ಷಿಪ್ರಮಧಿಗಮ್ಯಾಥ ಯೂಥಪಾ ಯೂಥಪಹರ್ಷಭಮ್‌ | 
ಹರಯೋ ಮಾನರಶ್ರೇಷ್ಮಂ ಪರಿನಾರ್ಯೊೋಪತಸ್ಸಿರೇ | ೮ 
ಏಕಮೇಕಾಯನೆಗತಾಃ ಪ್ಲನಮಾನಾ ಗಿರೇರ್ಗಿರಿನ್‌ | 
ಪ್ರಕೆಂಪಯಂತೋ ವೇಗೇನ ಗಿರೀಹಾಂ ಶಿಖರಾಜ್ಯಸಿ ॥ ೯ 


ತತಃ ಶಾಖಾನ್ಳು ಗಾಃ ಸರ್ವೇ ಪ್ಲ ನಮಾನಾ ಮಹಾಬಲಾಃ | 
ಬಭಂಜುಶ್ಚೆ ನಗಾಂಸ ಸ್ಪತ್ರ ಪುಸ್ಪಿ ತಾನ್‌ ದುರ್ಗಸಂಶ್ರಿಶಾನ್‌ ॥ ೧೦ 


ಅಪ್ಲನಂತೋ ಹರಿನರಾಃ ಸರ್ನತೆಸ್ತಂ ಮಹಾಗಿರಿಮ್‌ | 
ಮೃ ಗಮಾರ್ಜಾರಶಾರ್ಮೂಲಾಂಸ್ಟ್ರಾ ಸಯಂತೋ ಯಯುಸ್ತದಾ ॥ 


ರಾಮಲಕ್ಷ್ಮಣ ರನ್ನು ನೋಡುತ್ತ ಬಹೆಳ ಉದಿ ಿಗ್ನೆನಾಗಿ ತನ್ನ ಸಚಿವರನ್ನು 
ಕುರಿತು ಸಇಾವರೀರ್ವರು ದುರ್ಗಮವಾದ ಈ ಚಕ ಕ್ರ ಬಂದಿರುವುದನ್ನು 
ಗಮನಿಸಿದಕ್ಕೆ ಇವರು. ವಾಲಿಯಿಂದ ಪ್ರೇಷಿತರಾಗಿರುವುದೇ ನಿಶ್ಚಯ. 
ವಂಚನೆಗಾಗಿ ನಾರುಬಟ್ಟಿಯನ್ನುಟ್ಟು ಅತ್ತಿತ್ತ ಅಲೆಯುತ್ತ ಇಲ್ಲಿಗೆ 
ಬಂದಿದ್ದಾರೆ” ಎಂದನು (೫-೬). ಆ ಸಚಿವರು ಮಹಾಥನುರ್ಧಾರಿಗಳಾದ 
ರಾಮಲಕ್ಷ್ಮಣರನ್ನು ನೋಡಿ, ಸುಗ್ರೀವನ ಮಾತನ್ನು ನಂಬಿ (ಇತರ ಕನಿ 
ಗಳನ್ನು ಕರೆತರುವುದಕ್ಕಾಗಿ) ಆ ಗಿರಿಪಾ ್ರಿಂತವನ್ನು ಬಿಟ್ಟು ಉನ್ನ ತವಾದ 
ಇನ್ನೊ. ಂದು ಗಿರಿಶಿಖರವನೈೇರಿದರು. ಆ ಸಚಿವರ ಮಾತನ್ನು ಕೇಳ ಇತರ 
ಕಪಿಗಳು ತಮಗೊಡೆಯನಾದ ಸುಗ್ರೀವನ ಸುತ್ತಲೂ ಕನಲಿ ನಿಲ್ಲಲು 
ಬಂದರು (೭-೮). ಭಾಗ ಆ "ಕಸಿಗಳು ಗಿರಿಶಿಖರಗಳನ್ನು 
ನಡುಗಿಸುವಂತೆ ಬೆಟ್ಟದಿಂದ ಬೆಟ್ಟ ಕ್ರೈ ನೆಗೆಯುತ್ತ, ಪುಷ್ಟಿ ತವೃಕ್ಷಗಳನ್ನು 
ಮುರಿದು ಈಡಾಡುತ್ತ, ಜಿಂಕೆ ಕಾಡುಬೆಕ್ಕು ಹುಲಿ ಮೊದಲಾನ ಮೃಗ 
ಗಳನ್ನು ಬೆದರಿಸುತ್ತ ಸುಗ್ರೀವನ ಲ್ಲಿಗೆ ಬಂದರು (೯-೧೧). 


ಸರ್ಗಃ ೨ | ಸುಗ್ರೀನಮಂತ್ರಃ ೨೭ 


ಶತಶಃ ಸುಗ್ರೀನಸಚಿವಾಃ ಪರ್ವತೇಂದ್ರಂ ಸಮಾಶ್ರಿ ತಾಃ | 
ಸಂಗಮ್ಯ ಕನಿಮುಖ್ಯೇನ ಸರ್ವೇ ಪ್ರಾಂಜಲಯಃ ಸ್ಥಿ ತಾಃ ॥ ೧೨ 


ತತಸ್ತಂ ಭಯಸಂವಿಗ್ನಂ ವಾಲಿಕಿಲ್ಸಿಸಶಂಕಿತವು್‌ | 
ಉನಾಚ ಹನುಮಾನ್‌ ವಾಕ್ಯಂ ಸುಗ್ರೀವಂ ವಾಕ್ಯ ಕೋನಿದೆಃ || ೧೩ 


ಸಂಭ ವನಮುಸ್ಯಜ್ಯತಾಮೇಷ ಸರ್ವೈರ್ನಾಲಿಕೃತೇ ಮಹಾನ್‌ | 
ಮಲಯೋಜಯಂ ಗಿರಿವರೋ ಭಯಂ ನೇಹಾಸ್ತಿ ವಾಲಿನ8 |. ೧೪ 


ಯಸ್ಮಾದುದ್ವಿಗ್ನಜೇತಾಸ್ತಂ ಪ್ರದ್ರುತೋ ಹರಿಪುಂಗವ | 
ತಂ ಕ್ರೂರದರ್ಶನಂ ಕ್ರೂರಂ ನೇಹ ಪಶ್ಕಾನಿು ವಾಲಿನನಾ್‌ ॥ ೧೫ 


ಯಸ್ಮಾತ್ರನ ಭಯಂ ಸೌಮ್ಯ ಪೂರ್ವಜಾಶ್‌ ಪಾಪಕರ್ಮಣಃ | 
ಸ ನೇಹ ನಾಲೀ ದುಷ್ಟಾತ್ಮಾ ನ ತೇ ಪಶ್ಯಾಮ್ಯಹಂ ಭಯವತ್‌ ॥ ೧೬ 


ಅಹೋ ಶಾಖಾಮೃಗತ್ವಂ ತೇ ನ್ಯೃಕ್ತ ಮೇವ ಪ್ಲವಂಗಮ | 
ಲಘುಚಿತ್ತತಯಾತ್ಮಾನಂ ನ ಸ್ಟಾ ಪಯಸಿ ಯೋ ಮತೌ ॥ ೧೭ 
ಸುಗ್ರೀವನ ಸಚಿವರೂ ಮತ್ತಿತರ ಕಪಿಗಳೂ ಖುಷ್ಯಮೂಕಪರ್ವತ 
ವನ್ನೇರಿ ತಮ್ಮ ಒಡೆಯನ ಸುತ್ತಲೂ ಕೈಮುಗಿದು ನಿಂತರು. ಆಗ ವಾಲಿಯ 
ಕಪಟವಿದೆಂದು ಶಂಕೆತನಾಗಿ ಭಯದಿಂದ ದಿಕ್ಕುಗೆಟ್ಟಿದ್ದ ಸುಗಿ ್ರೀವನನ್ನು 
ನೋಡಿ ವಾಕ್ಯಕೋವಿದನಾದ ಹೆನುಮಂತನು ಹೀಗೆಂದನು (೧೨-೧೩) : 
“ಸುಗ್ರೀವ, ಈ ಸಂಭ್ರಮವು ಏತಕ್ಕಾಗಿ? ವಾಲಿಯ ಭಯವಿದೆಯೆಂಬ 
ಶಂಕೆಯನ್ನು ಸರ್ವರೂ ತ್ಯಜಿಸಿರಿ. ಇದು ಖುಷ್ಯಮೂಕಪರ್ವತವಲ್ಲವೆ* ? ಇಲ್ಲಿ 
ವಾಲಿಯ ಭಯವೆಲ್ಲಿದೆ? ವಾನರೋತ್ತಮ-ಸುಗ್ರೀವ, ಯಾರಿಗೆ ಹೆದರಿ ನೀನು 
ಓಡಿಬಂದೆಯೋ ಅಂಥ ಕೂ ್ರಿರಾತ್ಮನಾದ ವಾಲಿಯನ್ನು ನಾನು ಕಾಣೆನಲ್ಲ ! 
(೧೪-೧೫). ಸೌಮ್ಯ, ನಿನ್ನ ಅಣ್ಣನಾದ ಆ ಪಾಪಿಯಿಂದ ತಾನೆ ನಿನಗೆ 
ಹೆದರಿಕೆ? ದುಷ್ಟನಾದ ಆ ವಾಲಿ ಇಲ್ಲಿಲ್ಲ ನಿನ್ನ ಅಂಜಿಕೆಗೆ ಕಾರಣ 
ವನ್ನೇನೂ ನಾನು ಕಾಣೆ. ಆಹಾ! ನೀನು ಶಾಖಾಮೃಗವೆಂಬುದು 
ಸ್ಪಷ್ಟವಾಯಿತು ! ನೀನು ಚಪಲಚಿತ್ತನಾದ್ದರಿಂದ ಸರಿಯಾದ ವಿಮರ್ಶೆಗೆ 


೨೮ ಕಸ್ಟಿಂಧಾಕಾಂಡಃ [ ಸರ್ಗಃ ೨ 


ಬುದ್ಧಿನಿಜ್ಞಾ ನಸಂಪನ್ನ ಇಂಗಿತೈಃ ಸರ್ವಮಾಚರೆ | 


ನ ಹ್ಯಬುದ್ದಿಂ ಗತೋ ರಾಜಾ ಸರ್ವಭೂತಾನಿ ಶಾಸ್ತ್ರಿ ಹಿ ೧೮ 
ಸುಗ್ರೀವಸ್ತು ಶುಭಂ ವಾಕ್ಯಂ ಶ್ರುತ್ವಾ ಸರ್ವಂ ಹನೂಮತಃ | 
ತತಃ ಶುಭತರಂ ವಾಕ್ಯಂ ಹನೂಮುಂತಮುವಾಚ ಹ॥ ೧೯ 


ದೀರ್ಥಜಾಹೂ ನಿಶಾಲಾಕ್ಸೌ ಶರಚಾಪಾಸಿಧಾರಿಣೌ | 


ಕಸ್ಯ ನ ಸ್ಯಾದ್ಭಯಂ ದೃಷ್ಟಾ K ಹ್ಯೇತೌ ಸುರಸುತೋಪಹನತೌ ॥ ೨೦ 
ನಾಲಿಪ್ರಣೆಹಿತಾನೇತೌ ಶಂಕೆಆಹಂ ಪುರುಷೋತ್ತಮ್‌ | 


ರಾಜಾನೋ ಬಹುಮಿತ್ರಾಶ್ಚ ನಿಶ್ವಾಸೋ ನಾತ್ರ ಹಿ ಕ್ಷಮುಃ॥ ೨೧ 
ಅರೆಯಶ್ಚ ಮನುಷ್ಯೇಣ ನಿಜ್ಜೇಯಾಶೃನ್ನಚಾರಿಣಃ | 


ನಿಶ್ಚಸ್ತಾನಾಮವಿಶ್ಚಸ್ತಾ ರಂಥ್ರೋಷು ಪ್ರಹರಂತಿ ಹಿ ॥ ೨೨ 
ಕೃತ್ಯೇಷು ವಾಲೀ ಮೇಧಾವೀ ರಾಜಾನೋ ಬಹುದರ್ಶನಾಃ | 
ಭವಂತಿ ಪರಹಂತಾರಸ್ತೇ ಜ್ಞೆ ಯಾಃ ಪ್ರಾಕೃತೈರ್ನರೈಃ॥ ೨೩ 


ಬುದ್ಧಿ ಯನ್ನು ಉಪಯೋಗಿಸಲಿಲ್ಲ (೧೬-೧೭). ವಿಚಾರ ವಿವೇಕಗಳನ್ನುಪ 
ಯೋಗಿಸಿ ಸರೇಂಗಿತವನ ೩ರಿತು ಕಾರ್ಯದಲ್ಲಿ ಉದ್ಯುಕ್ತ ನಾಗು. ವಿಚಾರ 
ವಿವೇಕಗಳಿಲ್ಲದ ರಾಜನು ಪ್ರಜೆಗಳನ್ನು ಪಾಲಿಸಲಾರ” ಎಂದನು. ಹೀಗೆ 
ಹನುಮಂತನಾಡಿದ ಯುಕ್ತಿಯುಕ್ತವಾದ ಮಾತೆಲ್ಲವನ್ನೂ ಗಮನಿಸಿ, 
ಸುಗ್ರೀವನು ಯುಕ್ತತರವಾದ ಮಾತನ್ನಾಡಿದನು (೧೮-೧೯) : “ಹನು 
ಮಂತ, ಅವರೀರ್ವರು ಆಜಾನುಬಾಹುಗಳೂ ವಿಶಾಲಾಕ್ಷರೂ ಆಗಿದ್ದಾರೆ. 
ಧನುರ್ಬಾಣಗಳನ್ನೂ ಖಡ್ಗಗಳನ್ನೂ ಧರಿಸಿದ್ದಾರೆ ದೇವಕುಮಾರರಂತಿರುವ 
ಅವರನ್ನು ನೋಡಿದರೆ ಯಾರಿಗೆ ತಾನೆ ಭಯವಾಗದು? ಈ ನರಶ್ರೇಷ್ಠ ರನ್ನು 
ವಾಲಿಯು ಕಳಿಸಿರಬಹುದೆಂದು ನನಗೆ ಸಂದೇಹವಾಗಿದೆ. ರಾಜರಿಗೆ ಬಹು 
ಮಂದಿ ಸ್ನೇಹಿತರಿರುತ್ತಾ ರೆ... ಆದ್ದರಿಂದ ಇವರನ್ನು ನಂಬುವುದು 
ಯೋಗ್ಯವಲ್ಲ (೨೦-೨೧). ವೈರಿಗಳು ಗೂಢವೃತ್ತಿ ಯಿಂದ ಸಂಚರಿಸುವರೆಂಬು 
ದನ್ನು ಮನುಷ್ಯನು ಅರಿತಿರಬೇಕು. ಅವರು ಇತರರಿಗೆ ನಂಬಿಕೆಯನ್ನು 
ಹುಟ್ಟಿಸಿ ತಾವು ಮಾತ್ರ ಯಾರನ್ನೂ ನಂಬದೆ, ಸಮಯದಲ್ಲಿ ಕೈಕೊಡುತ್ತಾರೆ 
(೨೨). ಇಂತಹ ಕಾರ್ಯದಲ್ಲಿ ವಾಲಿಯು ಬಹಳ ಚತುರ. ರಾಜರು 


ಸರ್ಗಃ ೨ |] ಸುಗ್ರೀವಮಂತ್ರಃ ೨೯ 


ತೌ ತ್ವಯಾ ಪ್ರಾಕೃತೇನೇನ ಗತ್ವಾ ಜ್ಞೇಯೌ ಪ್ಲವಂಗಮ | 


ಇಂಗಿತಾನಾಂ ಪ್ರಕಾರೈಶ್ವ ರೂಪವ್ಯಾಭಾಷಣೇನೆ ಜ ॥ ೨೪ 
ಲಕ್ಷಯಸ್ವ ತಯೋರ್ಭಾವಂ ಪ್ರಹೃಷ್ಟಮನಸೌ ಯದಿ | 
ನಿಶ್ಚಾಸಯನ್‌ ಪ್ರ ಶೆಂಸಾಭಿರಿಂಗಿತೈ ಶ್ಚ ಪುನಃ ಪುನಃ ॥ ೨೫ 
ಮಮೈವಾಭಿಮುಖಂ ಸ್ಥಿತ್ವಾ ಪೃಚ್ಛ ತ್ವಂ ಹರಿಪುಂಗವ | 
ಪ್ರಯೋಜನಂ ಪ್ರನೇಶಸ್ಯ ನನಸ್ಕಾಸ್ಯ ಧನುರ್ಧರೌ ॥ ೨೬ 


ಶುದ್ಧಾತ್ಮಾನೌ ಯದಿ ತ್ವೇತೌ ಜಾನೀಹಿ ತ್ವಂ ಪ್ಲ ನಂಗಮು |! 
ವ್ಯಾಭಾಷಿಶೈರ್ನಾ ನಿಜ್ಞೇಯಾ ಸ್ಯಾದ್ದಷ್ಟಾಮಷ್ಟತಾ ತೆಯೋಃ | ೨೭ 


ಇತ್ಯೇವಂ ಕಪಿರಾಜೇನ ಸಂದಿಷ್ಟೋ ಮಾರುತಾತ್ಮಜಃ 
ಚಕಾರ ಗಮನೇ ಬುದ್ಧಿಂ ಯತ್ರ ತೌ ರಾಮಲಕ್ಷ ಹೌ || ೨೮ 


ವಿನಿಧೋಪಾಯಗಳನ್ನು ಬಲ್ಲವರು. ಆ ಉಪಾಯಗಳಿಂದ ಆಗದೆವರನ್ನು 
ಸಂಹರಿಸುತ್ತಾರೆ ಅವರನ್ನು ಜನರು ಉದಾಸೀನವೃತ್ತಿ ಯಿಂದ ದೀನರಂತೆ 
ಹೋಗಿ ಭೇದಿಸಿ ತಿಳಿಯಬೇಕು (೨೩). ಹನುಮಂತ, ನೀನು ಉದಾಸೀನ 
ನಂತೆ ದೀನವೇಷಧಾರಿಯಾಗಿ ಹೋಗಿ ಅವರಿಬ್ಬರು ಯಾರೆಂದು ತಿಳಿದುಬಾ. 
ಅವರ ಮನೋಗತವನ್ನು ಸೂಚಿಸುವ ಜೇವ್ಟಗಳನ್ನೂ ರೂಪವನ್ನೂ ಮಾತಿನ 
ಜಾಡನ್ನೂ ಸೂಕ್ಷ ಮಾಗಿ ಪರಿಶೀಲಿಸು (೨೪). ಪರಿಶೀಲಿಸಿ, ಅವರು 
ಸಂತುಷ್ಟ ಚಿತ್ತ ರಾಗಿರುವರೋ ಹೇಗೆಂದು ಅವರ ಹೃದ್ಧತವನ್ನು ತಿಳಿದುಕೊ. 
ಅವರನ್ನು ಹೊಗಳಿ ನಿನ್ನಲ್ಲಿ ನಂಬಿಕೆಯಾಗುವಂತೆ ಮಾಡು. ಅವರ ಇಂಗಿತ 
ಗಳನ್ನು ಮತ್ತೆ ಮತ್ತೆ ಗಮನಿಸುತ್ತಿರು. ನೀನು ನನಗೆ ಕಾಣುವಂಕೆ ನನಗೆ 
ಅಭಿಮುಖವಾಗಿ ನಿಂತು ಅವರೊಂದಿಗೆ ಪ್ರಶ್ನೆಮಾಡು ! ಧನುರ್ಧಾರಿಗಳಾಗಿ ಈ 
ವನಕ್ಕೆ ಬಂದ ಕಾರಣವೇನೆಂದು ಕೇಳು (೨೫-೨೬). ಹೇ ವಾನರೋತ್ತಮ, 
ಅವರು ಪರಿಶುದ್ಧಹೈದಯರೋ ಹೇಗೆಂಬುದನ್ನು ಗೊತ್ತುಮಾಡು. 
ಅನ್ಯೋನ್ಯ ಸಂಭಾಷಣೆಯಿಂದ ಅವರು ದುಷ್ಟರೋ ಶಿಷ್ಟರೋ ಎಂದು ತಿಳಿಯ 
ಬಹುದು” ಎಂದು ಹೇಳಿದನು. ಹೀಗೆ ಸುಗ್ರೀವನು ಸಂಜೀಶವನಿ ಬಯಲು 
ವಾಯುಪುತ್ರನಾದ ಹನುಮಂತನು ಶ್ರೀರಾಮಲಕ್ಷ ಟೌರಿದ್ದಲ್ಲಿಗೆ ಹೋಗ 


೩೦ ಕಿಷ್ಕಿಂಥಾಕಾಂಡಃ [ಸರ್ಗಃ ೩ 


ತಥೇತಿ ಸಂಪೂಜ್ಯ ನಚಸ್ತು ತಸ್ಕ ತತ್‌ 

ಕೆಪೇಃ ಸುಭೀತಸ್ಕ ದುರಾಸದಸ್ಯ ಚ | 
ಮಹಾನುಭಾವೋ ಹನುಮಾನ್‌ ಯಯ್‌ ಕದಾ 

ಸ ಯತ್ರ ರಾನೋತಿಬಲಶ್ಚ ಲಕ್ಷ್ಮಣಃ ॥ ೨೯ 
ಇತಿ ಶ್ರೀಮದ್ರಾಮಾಯಣೇ ಕೆಪ್ಫಿಂಧಾಕಾಂಡೇ ದ್ವಿತೀಯಃ ಸರ್ಗಃ 


ತೃತೀಯಃ ಸರ್ಗಃ 


ಹನೂಮತ್ರೆ ೀಷಣವ್‌ 
ನಚೋ ವಿಜ್ಞಾಯ ಹನುಮಾನ್‌ ಸುಗ್ರೀವಸ್ಯ ಮಹಾತ್ರ ನ | 
ಪರ್ನತಾದ | ಶೃಮೂಕಾತ್ತು ಪುಸ್ತ ವೇ ಯತ್ರ ರಾಘನೌ' | ೧ 
ಕೆಪಿರೂಪಂ ಪರಿತ್ಯಜ್ಯ ಹನುಮಾನ್‌ Wed, ಜಃ | 
ಭಿಕ್ಷುರೂಪಂ ತತೋ. ಭೇಜೇ ಶಠಬುದ್ಧಿತಯಾ ಕಪಿಃ ॥ ೨ 


Fe ESSE NSS NA RN 
ಬೇಕೆಂದು ನಿರ್ಧರಿಸಿದನು (೨೭-೨೮). ಪರಾಕ್ರಮಿಯಾದರೂ ಸುಗ್ರೀವನು 
ಭೀತನಾಗಿದ್ದನು. ಸಮರ್ಥನಾದ ಸೂ ಆತನ ಮಾತನ್ನು ಮುನ್ನಿ 
ಬಲಾಢ್ಯರಾದ ರಾಮಲಕ್ಷ ಒಣಿರಿದ್ದಲ್ಲಿಗೆ ಹೊರಡಲು ಸನ್ನ ದ ನಾದನು (೨೯. 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಷಿ ್ರಿ೦ಧಾಕಾಂಡದಲ್ಲಿ ಸ ಸರ್ಗ 





ಸರ್ಗ ೩ 
ಹನುಮಂತನು ಶ್ರೀರಾಮಲಕ್ಷ್ಮಣರ ಬಳಿಗೆ ಬಂದು ಅವರನ್ನು ಪ್ರ ಪ್ರಶಂಸಿಸುವುದು, 
ಶ್ರೀರಾಮನ ಸಂತೋಷ, ಲಕ್ಷ್ಮಣನ ಉತ್ತರ, 
ಹನುಮಂತನು ಮಹಾತ್ಮನಾದ ಸುಗ್ರೀವನ ಅಭಿಪ್ರಾ ಯವನ್ನು ತಿಳಿದು 
ಕೊಂಡು ಖುಷ್ಯಮೂಕಪರ್ವತದಿಂದ ಶ್ರಿ ಶ್ರೀರಾಮಲಕ್ಷ್ಮಣರಿದ್ದ ಲ್ಲಿಗೆ ಧುಮುಕಿ 
ದನು. Ma ಜನಾದ ಹೆನುಮಂತನು ಹಾ ನವನ್ನು ಪರಿತ್ಮಜಿಸಿ 
ಭಿಕ್ಷುವೇಷವನ್ನು ಧರಿಸಿದನು. ವಾಲಿಯು ವಂಚಕನೆಂದು ಭಾವಿಸಿ "ಶ್ರಶೆಂ 


ಸರ್ಗಃ ೩] ಹನೂಮತ್ರೇೇಷಣಮ್‌ ೩೧ 


ತತಃ ಸ ಹನುಮಾನ್‌ ವಾಚಾ ಶ್ಚಶ್ಚಯಾ ಸುಮನೋಜ್ಞಯಾ | 


ನಿನೀತವದುಷಾಗವ್ಯು ರಾಘವ್‌. ಪ್ರ ಜೆಪತ್ಯ ಚ ॥ & 
ಆಬಭಾಷೆಆಫ ತೌ ನೀರ್‌ ಯಥಾವತ್‌ ಪ್ರಶಶಂಸ ಚ | 

ಸಂಪೂಜ್ಯ ವಿಧಿನದ್ದೀರೌ ಹನುಮಾನ್‌ ಮಾರುಕಾತ್ಮಜಃ || ೪ 
ಉವಾಚ ಕಾಮತೋ ವಾಕ್ಯಂ ಮೃದು ಸತ್ಯಪರಾಕ್ಸಮ್‌ | 
ರಾಜರ್ಷಿದೇವಪ್ಪತಿಮೌ ತಾಪಸೌ ಸಂಶಿತವ್ರತೌ ॥ ೫ 
ದೇಶಂ ಕಥಮಿಮಂ ಪ್ರಾಪ್ತ್‌ ಭವಂತೌ ನರವರ್ಣಿನೌ | 

ತ್ರಾ ಸಯೆಂತೌ ಮ )ಗಗಣಾನನ್ಯಾಂಶ್ನ ವನಚಾರಿಣಂಃ ॥ ೬ 
ಪಂಪಾತೀರರುಹಾನ್‌ ವೃಕ್ಷಾನ್‌ ವೀಕ್ಷಮಾಣೌ ಸಮಂತತಃ | 
ಇಮಾಂ ನದೀಂ ರಾರಾ ಶೋಭಯಂತೌ ತಪಸ್ವಿನೌ ॥ ೬ 
ಧೈರ್ಯವಂತೌ ಸುವರ್ಣಾಭೌ ಕೌ ಯುವಾಂ ಚೀರೆವಾಸಸೌ | 
ನಿಃ॥ಶ್ವಸಂತೌ ನರಭುಜೌ ಪೀಡಯಂತಾನಿಮಾಃ ಪ್ರಜಾಃ ॥ ಲೆ 


ವ್ರತಿ ಶಾಠ್ಯ ಮ್‌” ಎಂಬ ನ್ಯಾಯದಂತೆ ತನ್ನ ರೂವವನ್ನು ಮರೆಸಿಕೊಂಡನು 
(೧೫3) ತು ನಿನೀತನಂತೆ ರಾಮಲಕ್ಷ್ಮಣ ಣರ ಬಳಿಗೆ ಸ ನಮಸ್ತೆ ರಿಸಿ, 
ಮೃದುಮನೋಜ್ಞ, ವಾದ ವಚನದಿಂದ ಅವರನ್ನು ಸಾಕಾರ ತು. 
ಹನುಮಂತನು ಆ ವೀರರನ್ನು ಆದರದಿಂದ ಕಂಡು ಯಧಾವತ್ತಾಗಿ ಪ್ರಶಂಸೆ 
ಮಾಡುತ್ತ ಸಂಭಾ ಸಿಸಿದನು 8-೪). ಸತ್ಯ ಸಂಥರಾದ ಅವರನ್ನುದ್ದೆ (ಶಿಸಿ 
ತನಗೆ ಸೌಮಿನಿಸಿದಂತೆ ಮೃದುವಾಗಿ ಹೇಳಿದನು: “ಎಲ್ಪೆ ಮಹಾತ್ಮರೆ, 
ರಾಜರ್ಷಿಗಳಂತೆಯೂ ದೇವಕುಮಾರರಂತೆಯೂ ಇರುವ ನೀವು ಕಠಿಣವ್ರತ 
ವನ್ನು ಕೈಕೊಂಡು ತಾಪ ಪಸವೇಷವನ್ನು ಧರಿಸಿದ್ದೀರಿ (೫). ನೀವಿಬ್ಬರೂ 
ಸಿ ಗಹದ ಮೈ ಬಣ್ಣ ವುಳ್ಳ ವರಾಗಿದ್ದೀರಿ ನೀನು ಈ ವಾ ್ರ್ರಾಂತಕ್ಟೆ ಯಾವ 
ನಿಮಿತ್ತ ದಿಂದ ಬಂದಿರಬಹುದು? ಈ ಕಾಡಿನಲ್ಲಿರುವ ಮೃಗಗಳನ್ನೂ ಇತರ 
ವನಜಾರಿಗಳನ್ನೂ ನಿಮ್ಮ ಆಸೃತಿಯಿಂದಲೇ ಅಂಜಿಸುತ್ತಿ ರುವಿರಿ (ಬ್ರ. 
ವಂಪಾತೀರದಲ್ಲಿರುವ ವೃಕ್ಷಗಳನ್ನು ಸುತ್ತಲೂ ವೀಕ್ಷಿಸುತ್ತಿ ದ್ಹೀರಿ ಇಲ್ಲಿ 
ಹರಿಯುವ ತಿಳಿನೀರಿನ ಈ ನದಿಗೆ ತಪಸ್ವಿಗಳಾದ ನಿಮ್ಮ ಆಗಮನದಿಂದ 
ಅಪೂರ್ವವಾದ ಒಂದು ಶೋಭಿಯುಂಬಾಗಿದೆ. ಧೀರರಾದ ನೀವು ಸುವರ್ಣ 


ತ್ಲಿ೨ ಕಸ್ಟಿ ಂಧಾಕಾಂಡ [ ಸರ್ಗಃ ೩ 


ಸಿಂಹನಿಪ್ರೇಕ್ಷಿತೌ ನೀರೌ ಸಿಂಹಾತಿಬಲನಿಕ್ರಮಾ | 


ಶಕ್ರ ಚಾಪನಿಭೇ ಜಚಾಪೇ ಗೃಹೀತ್ವಾ ಶತ್ರುಸೂದನೌ || ೯ 
ಶ್ರೀಮಂತೌ ರೂಪಸಂಪನ್ನೌ ನೃಷಭಶ್ರೇಷ್ಠವಿಕ್ರಮ್‌ೌ | 
ಹಸ್ತಿಹಸ್ತೋಪನುಭುಜೌ ದ್ಯುತಿಮಂತೌ ನರರ್ಷಭೌ ॥ ೧೦ 
ಪ್ರಭಯಾ ಪರ್ನತೇಂದ್ರೋ8ಯಂ ಯುನಯೋರನವನಭಾಸಿತಃ | 
ರಾಜ್ಯಾರ್ಹಾನಮರಪ್ರಖ್ಯೌ ಕಥಂ ದೇಶನಿಹಾಗತಾ ॥ ೧೧ 
ಪದ್ಮಪತ್ರೇಕ್ಷಣೌ ನೀರ್‌ ಜಟಾಮಂಡಲಧಾರಿಣೌ | 
ಅನ್ಯೋನ್ಯಸದ್ಭಶೌ ನೀರೌ ದೇವಲೋಕಾದಿವಾಗತೌ ॥ ೧೨ 
ಯದ್ಭಚ್ಛಯೇನ ಸಂಪ್ರಾಪ್ತೌ ಚಂದ್ರಸೂರ್ಯೌ ವಸುಂಧರಾಮ್‌ | 
ನಿಶಾಲನಕ್ಷಸೌ ವೀರೌ ಮಾನುಷೌ ದೇವರೂಪಿಣೌ ॥ ೧೩ 


ದಂತೆ ಥಳಥಳಿಸುವ ನಿಮ್ಮ ದೇಹದಮೇಲೆ ನಾರುಬಟ್ಟೆಗಳನ್ನು ಸುತ್ತಿ 
ಕೊಂಡಿದ್ದೀರಲ್ಲ!  ( ಮಾರ್ಗಾಯಾಸದಿಂದ) ನಿಟ್ಟುಸಿರುಬಿಡುತ್ತಿದ್ದೀರಿ. 
ಆಜಾನುಬಾಹುಗಳಾದ ನಿಮ್ಮನ್ನು ಕಂಡು ಇಲ್ಲಿರುವ ಪ್ರಾಣಿಗಳು ಹೆದರು 
ತ್ತಿವೆ (೭-೮). ನಿಮ್ಮ ನೋಟವು ಸಿಂಹೆಗಳ ನೋಟದಂತೆ ಗಂಭೀರವಾಗಿದೆ. 
ಪರಾಕ್ರಮದಲ್ಲಿ ಸಿಂಹೆಗಳನ್ನು ಮೀರಿಸುವ ವೀರಾಗ್ರಣಿಗಳು ನೀವು. ಇಂದ್ರ 
ಚಾಪಗಳಂತಿರುವ ದಿವ್ಯಚಾನಗಳನ್ನು ಹಿಡಿದಿರುವ ಶತ್ರು ಸೂದನರು ನೀವು 
(೯). ಕಾಂತಿಶಾಲಿಗಳೂ ನಗೋ ರೂ ಆಗಿದ್ದೀರಿ. ಮಹಾವೃಷಭದಂತೆ 
ಹೆಜ್ಜೆ ಯಿಡುತ್ತಿ ದ್ಹೀರಿ,  ದೀರ್ಥಬಾಹುಗಳು ಆನೆಯ ಶುಂಡಾದಂಡ 
ದಂತೆ ತರ ಕ pie ನರಶ್ರೆ (ಹ ರು ನೀವು (೧೦). 

ನಿಮ್ಮ ಪ್ರ ಭೆಯಿಂದ ಈ ಸರ್ವತರಾಜನು ಬೆಳಗುತ್ತಿದ್ದಾ ನೆ. ದೇವತಾಸ ಸದೃಶ 
ರಾದ ರೀವ್ರ ರಾಜ ಸೈ ವನ್ನಾಳಲು ಅರ್ಹರಾಗಿದ್ದೀರಿ. ನೀವು ಈ ವನವ್ರ ದೇಶಕ್ಕೆ 
ಬಂದ ನಿಮಿತ್ತನಾದರೂ ಯಾವುದು? ನೀರಾಗ್ರೇ ಸರರಾದ ನಿಮ್ಮ ನೇತ್ರ ಗಳು 
ಪದ್ಮ! ದಳದಂತಿವೆ. ಜಟಿಗಳನ್ನು ಧೆರಿಸಿದ್ದೀರಿ. ರೂಪಲಾವಣ್ಯಗಳ್ಲಿ ಒಬ್ಬರಿ 
ಗೊಬ್ಬ ರು ಹೋಲುತ್ತಿದ್ದೀರಿ. ಹಾ: ಚ ದೇವಲೋಕದಿಂದ ಗ 
ಬಂದುತೆ ಕಾಣುತ್ತೀರಿ (೧೧-೧೨). ಮ್ಮನ್ನು ನೋಡಿದಕೆ ಚಂದ್ರ 

ಸೂರ್ಯರೇ ಸ್ವೇಚ್ಛೆಯಾಗಿ ಧರೆಗೆ ಬಂದಂತೆ ಬನ: ಜಿ. ನಿಶಾಲವಕ್ಷರಾದ 


ಸರ್ಗಃ ೩] ಹನೂನಮುತ್ರೇಷಣಮ್‌ ಷ್ಟಿ 


ಸಿಂಹಸ್ಮಂಧೌ ಮಹೋತ್ಸಾಹೌ ಸಮದಾನಿನ ಗೋನವೃಷೌ | 
ಆಯತಾಶ್ಚ ಸುವೃತ್ತಾಶ್ಲೆ ಬಾಹವಃ ಪರಿಘೋಪಮಾಃ ॥ ೧೪ 


ಸರ್ವಭೊಷಣಭೊಷಾರ್ಹಾಃ ಕಿಮರ್ಥಂ ನ ವಿಭೂಷಿತಾಃ | 
ಉಭೌ ಯೋಗ್ಯಾವಹಂ ಮನ್ಯೇ ರಕ್ಷಿತುಂ ಪೃಥಿನೀನಿಮಾಮ್‌ ॥ ೧೫ 


ಸಸಾಗರೆನನಾಂ ಕೈೃತ್ಸಾಂ ನಿಂಧ್ಯಮೇರುನಿಭೂಸಿತಾಮ್‌ | 


ಇಮೇ ಚ ಧನುಷೀ ಚಿತ್ರೇ ಶ್ಲತ್ಸ್ನೇ ಚಿತ್ರಾನುಲೇಪನೇ ॥ ೧೬ 
ಪ್ರಕಾಶೇತೇ ಯಥೇಂದ್ರಸ್ಯ ವಜ್ರೇ ಹೇಮವಿಭೂಸಿತೇ | 
ಸಂಪೊರ್ಣಾ ನಿಶಿತೈರ್ಬಾಣೈಸ್ತೂಣಾಶ್ಚ ಶುಭದರ್ಶನಾಃ ॥ ೧೭ 
ಜೀನಿತಾಂತಕರೈರ್ಫೋಕೈಃ ಶ್ವಸದ್ಧಿರಿವ ಪನ್ನಗೈಃ 
ಮಹಾಪ್ರಮಾಣೌ ವಿಸ್ತೀರ್ಣೌ ತಪ್ತ ಹಾಟಕಭೂಷಿತೌ ॥ ೧೮ 


ನೀವು ದೇವರೂಪಿಗಳಾದ ಮಾನುಷರಾಗಿರಬಹುದೆ? (೧೩) ಸಿಂಹ 
ಸೃಂಧರೂ ಉತ್ಸಾಹಶಾಲಿಗಳೂ ಆದ ನೀವು ಮದಿಸಿದ ವೃಷಭಗಳಂತೆ 
ಗೋಚರಿಸುತ್ತೀರಿ. ಪರಿಘದಂತೆ ನಿಮ್ಮ ಬಾಹುಗಳು ದೀರ್ಥವಾಗಿ 
ದುಂಡಾಗಿವೆ. ಈ ಬಾಹುಗಳು ಸಕಲಭೂಷಣಗಳಿಂದ ಭೂಸಿತವಾಗ 
ಬೇಕಾಗಿದ್ದರೂ ಭೂಷಣಗಳನ್ನು ತೊಡದಿರಲು ಕಾರಣವೇನು? ನೀವಿಬ್ಬರೂ 
ಈ ಜಗತ್ತನ್ನೇ ಸಂರಕ್ಷಿಸಲು ಸಮರ್ಥರೆಂದು ನನ ೩ ಮನಸ್ಸಿಗೆ ತೋರುತ್ತದೆ 
(೧೪-೧೫). ಸಮುದ್ರಾಂತವಾಗಿ ಅರಣ್ಯಗಳಿಂದಲೂ ನಿಂಧ್ಯಮೇರುಪರ್ವತ 
ಗಳಿಂದಲೂ ಯುಕ್ತವಾದ ಸಮಸ್ತ ಭೂಮಂಡಲವನ್ನೇ ನೀವು ರೆಕ್ಷಿಸಬಲ್ಲಿರಿ. 
ನುಣುಪಾಗಿಯೂ ಚಿತ್ರಾಕಾರವಾದ ಸುವರ್ಣಾನುಲೇಪನವುಳ್ಳದ್ದ್ಹಾಗಿಯೂ 
ಇರುವ ಈ ಅದ್ಭುತಧನುಸ್ಸುಗಳು ದೇವೇಂದ್ರನ ಹೇಮಭೂಷಿತವಾದ 
ವಜ್ರಾಯುಧದಂತೆ ಕಂಗೊಳಿಸುತ್ತಿವೆ ಸುಂದರಾಕೃತಿಯ ಬತ್ತಳಿಕೆಗಳು 
ನಿಶಿತಾಸ್ತ್ರಗಳಿಂದ ತುಂಬಿವೆ (೧೬-೧೭). ಘೋರವಾದ ಈ ಅಸ್ತ್ರಗಳು 
ಶತ್ರುವಿನ ಜೀವಿತವನ್ನು ಕೊನೆಗಾಣಿಸಬಲ್ಲವು. ಇವು ರೋಷದಿಂದ ಬುಸು 
ಗುಟ್ಟುವ ಸರ್ಪಗಳಂತೆ ಕಾಣುತ್ತಿವೆ. ಅತಿದೀರ್ಥವಾಗಿಯೂ ಅಗಲ 
ವಾಗಿಯೂ ಇರುವ ನಿಮ್ಮ ಖಡ್ಗಗಳು ಚಿನ ೩ಡ ಹಿಡಿಗಳಿಂದ ಅಲಂಕೃತ 
3 


೩೪ ಕಿಪ್ಟಿಂಧಾಕಾಂಡಃ [ ಸರ್ಗಃ ೩ 


ಖಡ್ಗಾನೇಶೌ ನಿರಾಜೇತೇ ನಿರ್ಮುಕ್ತಾನಿನ ಪನ್ನಗೌ | 


ಏನಂ ಮಾಂ ಪರಿಭಾಷಂತೆಂ ಕಸ್ಮಾದ್ವೆ ತ ನಾಭಿಭಾಷಥಃ ॥ ೧೯ 
ಸುಗ್ರೀವೋ ನಾಮ ಧರ್ಮಾತ್ಮಾ ಕೆಶ್ಲಿದ್ವಾನರಯೂಪಪಃ 
ವೀರೋ ವಿಸಿಕೃ ತೋ ಭ್ರಾತ್ರಾ ಜಗದ್ಭ ಮತಿ ದುಃಖಿತಃ ॥ ೨೦ 


ಪ್ರಾ ಪ್ಲೋಹಂ ಪ್ರೇಷಿತಸ್ತೇನ ಸುಗ್ರೀನೇಣ ಮಹಾತ್ಮನಾ | 
ರಾಜ್ಞಾ ವಾನರಮುಖ್ಯಾನಾಂ ಹನೂಮಾನ್ನಾಮ ಮಾನರಃ॥! ೨೧ 
ಯುವಾಭ್ಯಾಂ ಸಹ ಧರ್ಮಾತ್ಮಾ ಸುಗ್ರೀನಃ ಸಖ್ಯಮಿಚ್ಛತಿ | 

ತಸ್ಯ ಮಾಂ ಸಚಿನಂ ನಿತ್ರಂ ನಾನರಂ ಪನನಾತ್ಮಜಮ್‌ ॥| ೨೨ 
ಭಿಕ್ಷುರೂಪಪ್ರತಿಚ್ಛನ್ನಂ ಸುಗ್ರೀನಪ್ರಿಯಕಾನ್ಯುಯಾ | 
ಯಶ್ಯಮುೂಕಾದಿಹ ಪ್ರಾಪ್ತಂ ಕಾನುಗಂ ಕಾಮರೂಪಿಣನತ್‌ ॥ ೨೩ 


ಏನಮುಕ್ತ್ಯಾ ತು ಹನುಮಾಂಸ್ತೌ ನೀರೌ ರಾಮಲಕ್ಷ್ಮಣೌ | 
ವಾಕೈಜ್ಞೌ ನಾಕ್ಕಕುಶಲಃ ಪ್ರನರ್ನೋನಾಚ ಕಿಂಚನ ॥ ೨೪ 


ವಾಗಿನೆ. ಪರೆಯುರ್ಚಿದ ನನ್ನಗಗಳಂತೆ ಹೊಳೆಯುತ್ತಿವೆ. ಎಲ್ಛೆ 
ಮಹಾತ್ಕರೆ, ಈ ಪ್ರಕಾರವಾಗಿ ನಾನು ಮಾತಾಡಿಸುತ್ತಿದ್ದರೂ ನೀವು 
ಉತ್ತ ರವನ್ನೇಕೆ ಕೊಡುವುದಿಲ್ಲ? (೧೮-೧೯) (ಒಳ್ಳೆಯದು) ಸುಗ್ರೀವ 
ನೆಂಬ ಧರ್ಮಾತ್ಮನಾದ ವಾನರೇಂದ್ರನೊಬ್ಬ ನಿದ್ದಾನೆ ಆ ವೀರನು ಅಣ್ಣ ನ 
ಉಪಟಳಕ್ಕೆ ಒಳೆಗಾಗಿ ದುಃಖದಿಂದ ಈ ಲೋಕದಲ್ಲಿ ಅಲೆಯುತ್ತಿದ್ದಾನೆ (೨೦). 
ಕನಿರಾಜನೂ ಮಹಾತ್ಮನೂ ಆದ ಸುಗ್ರೀವನು ನನ ನ್ನು ಕಳಿಸಿದ್ದ ರಿಂದ 
ಇಲ್ಲಿಗೆ ಬಂದಿದ್ದೇನೆ. ನಾನು ಹನುಮಂತನೆಂಬ ಒಬ್ಬ ವಾನರ. ಧರ್ಮಾತ್ಮ 
ನಾದ ಸುಗ್ರೀವನು ನಿಮ್ಮೊಡನೆ ಸ್ನೇಹವನ್ನು ಬೆಳೆಸಬೇಕೆಂದಿದ್ದಾನೆ. ನಾನು 
ಆತನ ಸಚಿವನೆಂದೂ ವಾಯುಶುತ್ರನೆಂದೂ ತಿಳಿಯಿರಿ (೨೧-೨೨). 
ಸುಗ್ರೀವನಿಗೆ ಹಿತವನ್ನು ಬಯಸಿ ನಾನು ಭಿಕ್ಷುವೇಷದಿಂದ ರೂಪವನ್ನು 
ಮರೆಸಿಕೊಂಡಿದ್ದೇನೆ. ಖುಷ್ಯಮೂಕಗಿರಿಯಿಂದಿಳಿದು ಬಂದಿದ್ದೇನೆ. ನಾನು 
ಇಷ್ಟಬಂದ ಕಡೆಗೆ ಕ್ಷಣಮಾತ್ರದಲ್ಲಿ ಹೋಗಬಲ್ಲೆ. ಇಷ್ಟಬಂದ ರೂಪವನ್ನು 
ಥೆರಿಸಬಲ್ಲೆ” ಎಂದನು. ಮಾತಾಡುವುದರಲ್ಲಿ ನಿಪುಣನಾದ ಹನುಮಂತನು, 
ಮಾತಿನ ಭಾವವನ್ನು ತಿಳಿಯಬಲ್ಲ ರಾಮಲಕ್ಷ್ಮಣರಿಗೆ ಈ ಪ್ರಕಾರ ಹೇಳಿ 


ಸರ್ಗಃ ೩] ಹನೂಮತ್ರೇಷಣಮ್‌ ೩೫ 


ಏತಚ್ಛು ತ್ವಾ ನಚಸ್ತಸ್ಯ ರಾಮೋ ಲಕ್ಷ್ಮಣಮುಬ್ರನೀಶ್‌ | 


ಪ್ರಹೃಷ್ಟನದನಃ ಶ್ರೀಮಾನ್‌ ಭ್ರಾತರಂ ಸಾರ್ಶತಃ ಸ್ಥಿತಮ್‌ | ೨೫ 


ಸಚಿವೋಃಯಂ ಕೆಪೀಂದೃಸ್ಯ ಸುಗ್ರೀನಸ್ಯ ಮಹಾತ್ಮನಃ | 

ತಮೇವ ಕಾಂಕ್ಸಮಾಣಸ್ಯ ಮಮಾಂತಿಕೆಮುಪಾಗತಃ ॥ ೨೬ 
ಅಭಿಭಾಷಸ್ವ ಸೌಮಿತ್ರೇ ಸುಗ್ರೀನಸಚಿನಂ ಕೆಪಿಮ್‌ | 

ವಾಕ್ಯಜ್ಞಂ ಮಧುರೈರ್ವಾಕ್ಕೈ8 ಸ್ನೇಹಯುಕ್ತಮರಿಂದನು ॥॥ ೨೭೩ 


ನಾನೃಗ್ವೇದನಿನೀತಸ್ಯ ನಾಯಜುರ್ನೇದಧಾರಿಣಃ | 


ನಾಸಾಮವೇದವಿದುಷಃ ಶಕ್ಯಮೇವನಂ ಪ್ರಭಾಷಿತುಮ್‌ || ೨೮ 
ನೂನಂ ವ್ಯಾಕರಣಂ ಕೃತ್ಣ್ನುಮುನೇನ ಬಹುಧಾ ಶ್ರುತಮ್‌ | 

ಬಹು ವ್ಯಾಹರತಾನೇನ ನ ಕಿಂಚಿದಪಶಬ್ದಿ ತಮ್‌ ॥ ೨೯ 
ನ ಮುಖೇ ನೇತ್ರ ಯೋರ್ವಾಹಿ ಲಲಾಟೀ ಚ ಭ್ರುವೋಸ್ತಥಾ 
ಅನ್ಯೇಷ್ಟಪಿ ಚ ಗಾತ್ರೇಷು ದೋಷಃ ಸಂನಿದಿತಃ ಕ್ರೈಚಿತ್‌ ॥ ೩೦ 


ಸುಮ್ಮನಾದನು (೨೩-೨೪). ಹನುಮಂತನ ಮಾತನ್ನು ಕೇಳಿ ಶ್ರೀರಾಮನ 
ಮುಖವು ಅರಳಿತು. ಅವನು ಪಾರ್ಶ್ವದಲ್ಲಿ ನಿಂತಿದ್ದ ತಮ್ಮನಾದ ' ಲಕ್ಷ್ಮಣನ 
ಕಡೆಗೆ ತಿರುಗಿ ಉಲ್ಲಾಸದಿಂದ “ಸೌಮಿತ್ರಿ, ಇವನು ಮಹಾತ್ಮರೂ 
ಕಪೀಂದ್ರನೂ ಆದ ಸುಗ್ರಿ ವನ ಸಚಿವನಂತೆ. 'ತವನನ್ನೆ ಹುಡುಕುತ್ತಿ ಚತ 
ನಮ್ಮ `ಬಳಿಗೆ ದೈನಿಕವಾಗಿ ಬಂದಿದ್ದಾನೆ (೨೫-೨೬). ಲಕ್ಷ್ಮಣ , ಸುಗ್ರೀ 

ಸಚಿವನಾದ ಈತನೊಡನೆ ಮಾತನಾಡು. ಇವನು ಮಾತಿನ ಕಾಶ 
ಅರಿಯಬಲ್ಲ ಮೃದುವಾಕ್ಯಗಳಿಂದ ಸ್ನೇಹೆಯುಕ್ತ ವಾಗಿ ಸಂಭಾಷಿಸು (೨೭). 
ಖುಗ್ರೇದ, "ಯಜುರ್ವೇದ, ಸಾಮವೇದೆಗಳನ್ನು ಅರ್ಥಸಹಿತವಾಗಿ ಅಧ ಯನ 
ಮಾಡದಿರುವವನಿಗೆ ಈ ರೀತಿಯಲ್ಲಿ ಮಾತನಾಡಲು ಶಕ್ಯವಿಲ್ಲ! ಈ ಹನು 
ಮಂತನು ಸಮಸ್ತ ವ್ಯಾ ಕರಣಶಾಸ್ತ್ರ ವನ್ನು ಅನೇಕಸಲ ಜೆನ್ನಾ, ಗಿ ವ್ಯಾಸಂಗ 
ಮಾಡಿರುವುದೇ `ನಿಶ್ವ ಯು. ಇವನು ಇಷ್ಟು ಮಾತಾಡಿದರೂ ಒಂದು 
ಅಸಶಬ್ದವೂ ಹೊರಡಲಿಲ್ಲ! (೨೮-೨೯). ಇವನು ಮಾತಾಡುವಾಗ ಮುಖ, 
ಕಣ್ಣು, ಹಣೆ Pe UY ಇತರ ಅಂಗಗಳಲ್ಲಾಗಲಿ ಯಾವ 
ನಿಕಾರವೂ ಕಾಣಿಸಲಿ ಮಾತನ್ನು ಅನಾವಶ್ಯ ಕವಾಗಿ ವಿಸ್ತರಿಸಲಿಬ್ಲ. 
ಸಂದೇಹಕ್ಕೆ For ಅಸ್ಸು ಟವಾದ ಉಚ್ಚಾ ರಣೆ ಇಲ್ಲ. ಸ್ವಲ್ಪವೂ 


ಜೆ 


೩೬ ಕಿಹ್ಕಿಂಧಾಕಾಂಡಃ [| ಸರ್ಗಃ 4 
ಅನಿಸ್ತರಮಸಂದಿಗ್ಗಮನಿಲಂಬಿತಮದ್ರುತಮ್‌ | 
ಉರಃಸ್ಫಂ ಕೆಂರಗಂ ವಾಕ್ಯಂ ವರ್ತತೇ ಮಧ್ಯಮೇ ಸ್ವರೇ ॥| ೩೧ 


ಸಂಸ್ಕಾರಕ್ರಮಸಂಪನ್ಮಾಮದ್ರುತಾಮನಿಲಂಬಿತಾಮ್‌ | 
ಉಚ್ಚಾರಯತಿ ಕೆಲ್ಯಾಣೀಂ ವಾಚಂ ಹೃದಯಹಾರಿಣೀಮ್‌ | ೩೨ 


ಅನಯಾ ಚಿತ್ರಯಾ ವಾಚಾ ತ್ರಿಸ್ಥಾನವ್ಯಂಜನಸ್ಫ ಯಾ 


ಕಸ್ಯ ನಾರಾಧ್ಯತೇ ಚಿತ್ತಮುದ್ಯತಾಸೇರರೇರಸಹಿ | ೩೩ 
ಏನಂನಿಧೋ ಯಸ್ಯ ದೂತೋ ನ ಭವೇತ್‌ ಸಾರ್ಥಿವಸ್ಯ ತು | 
ಸಿಧ್ಯಂತಿ ಹಿ ಕಫೆಂ ತಸ್ಯ ಕಾರ್ಯಾಣಾಂ ಗತಯೊಆನಘಫ ॥ ೩೪ 
ನವಂ ಗುಣಗಣೈರ್ಯುಕ್ತಾ ಯಸ್ಯ ಸ್ಯುಃ ಕಾರ್ಯಸಾಧಕಾಃ | 

ತಸ್ಯ ಸಿಧ್ಯಂತಿ ಸರ್ವಾರ್ಥಾ ದೂತವಾಕ್ಯಪ್ರ ಚೋದಿತಾಃ ॥ ೩೫ 
ಏನಮುಕ್ತಸ್ತು ಸೌಮಿತ್ರಿಃ8 ಸುಗ್ರೀನಸಚಿನಂ ಕಪಿಮ್‌ | 
ಅಭ್ಯಭಾಷತ ವಾಕ್ಯಜ್ಞೊ « ವಾಕೈಜ್ಞಂ ಪನನಾತ್ಮಜಮ್‌ | ೩೬ 


ತಡವರಿಸಲಿಲ್ಲ (ಅರ್ಥವಾಗದಂತೆ) ಬಹುವೇಗವಾಗಿಯೂ ಮಾತಾಡಲಿಲ್ಲ. 
ಇವನ ವಾಕ್ಯವು ಉರಸ್ಕ ವೂ ಕಂಠಗವೂ ಆಗಿ ಮಧ $ಮಸ್ವರದಲ್ಲಿದೆ* 
(೩೦-೩೧) ಲಕ್ಷ್ಮಣ, ಈತನು ವ್ಯಾಕರಣಶುದ್ಧ ವಾಗಿಯೂ ಕ್ರಮಬದ್ಧ 
ವಾಗಿಯೂ ಮಾತಾಡುತ್ತಾನೆ. ಈತನ ವಾಕ್ಯರಚನೆ ತ್ವರಿತವೂ ಅಲ್ಲ, 
ನಿಲಂಬಿತವೂ ಅಲ್ಲ ಮಾತಿನ ಶೈಲಿ ಮಧುರವೂ ಜೇತೋಹಾರಿಯೂ 
ಆಗಿದೆ (೩೨) ಉರಸ್ಸು, ಕಂರೈ, ಶಿರಸ್ಸುಗಳಲ್ಲಿ ಅಭಿವ್ಯಕ್ತವಾಗಿ ಆಶ್ಚರ್ಯ 
ಕೆರವಾದ ಈ ವಾಣಿಯು ಯಾರನ್ನು ಆನಂದಗೊಳಿಸದು? ಕತ್ತರಿಸಲು 
ಕತ್ತಿಯನ್ನೆತ್ತಿದ ಶತ್ರುವಿನ ಚಿತ್ರವನ್ನೂ ಪ್ರಸನ್ನಗೊಳಿಸುವುದು (೩೩). 
ಲಕ್ಷ್ಮಣ, ಯಾವ ರಾಜನ ಬಳಿ ಇಂಥ ದೂತರಿಲ್ಲವೊ, ಅವನ ವಿವಿಧರಾಜ 
ಕಾರ್ಯಗಳು ಹೇಗೆ ತಾನೆ ಫಲಪ್ರದವಾದಾವು? ಈ ಬಗೆಯ ಗುಣಗಳಿಂದೊಡ 
ಗೂಡಿದ ದೂತರು ಯಾವ ರಾಜನಿಗೆ ಕಾರ್ಯಸಾಥಕರಾಗಿರುವರೊ, ಆತನ 
ಸಕಲ ಕಾರ್ಯಗಳೂ ಸಿದ್ಧಿಸುತ್ತವೆ; ದೂತನ ವಾಗ್ದೆ ಭವದಿಂದಲೇ 
ಕೆರವೇರುತ್ತವೆ? ಎಂದು ನುಡಿದನು (೩೪-೩೫). ಆಗ ವಾಕ್ಯಜ್ಞನಾದ 
ತ ಅನುಬಂಧವನ್ನು ನೋಡಿ. 


ಸರ್ಗಃ ೩] ಹೆನೂನುತ್ರೆ ಷಣಮ್‌ ತ 


ವಿದಿತಾ ನೌ ಗುಣಾ ನಿದ್ವನ್‌ ಸುಗ್ರೀವಸ್ಯ ಮಹಾತ್ಮ: ನಃ | 
ತನೇವ ಚಾವಾಂ ಆ ತರು ಸುಗ್ರಿ (ವಂ ಪ್ಲ ವಸೇಶ್ವ ಕಮ್‌ | ೩೭ 


ಯಥಾ ಬ್ರವೀಷಿ ಹನುಮನ್‌ ಸುಗ್ರಿ ೀನವಚನಾದಿಹ | 
ತತ್ತಥಾ ಹ ಕರಿಸ್ಯಾವೋ ನಚನಾಶ್ರ ವ ಸತ್ತಮ ೩೮ 


ತತ್ತಸ್ಯ ವಾಕ್ಯಂ ನಿಪುಣಂ ನಿಶಮ್ಯ 
'ಪ್ರಹ ಸ್ನ ರೂಪಃ ಪವನಾತ್ಸ ಜಃ ಕೆಪಿಃ | 
ಮನಃ ನಾಯ ಜಯೋಪಸತ್ತಾ 
ಸಖ್ಯಂ ತದಾ ಕರ್ತುಮಿಯೇಷ ತಾಭ್ಯಾಮ್‌ ॥ ೩೯ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ತೃತೀಯಃ ಸರ್ಗಃ 


ಸೌಮಿತ್ರಿಯು ಸುಗ್ರೀವನ ಮಂತ್ರಿ ಯಾದ ಹೆನುಮಂತನನ್ನು ಕುರಿತು 
“ಎಲ್ಫೆ ವಿದ್ವಾ ೦ಸನೆ, "ಮಹಾತ್ಮ ನಾದ ಸುಗ್ರೀವನ ಸದು ಣಗಳನ್ನು ನಾವು 
ಕೇಳಿಬಲ್ಲೆವು. ವಾನರೇಂದ್ರ ಹೆ ಆತನನ್ನೇ ನಾವು ಹುಡುಕಿಕೊಂಡು 
ಬಂದಿದ್ದೆ "ನೆ. ಹನುಮಂತ, ಸುಗ್ರೀವನ ಮಾತಿನಂತೆ ನೀನು ಏನು 
ಹೇಳುನೆಯೋ, ಅದನ್ನು ಹಾಗೆಯೇ ನಡೆಸುತ್ತೇವೆ” ಎಂದನು (೩೬-೩೮). 
ಲಕ್ಷ್ಮ ಣನ ಮಾತನ್ನಾಲಿಸಿ ಆ ವಾಯುಪುತ್ರ ನು ಸಂತುಷ್ಟ ನಾದನು. 
ಮನಸ್ಸಿ ಗೆ ಸಮಾಧಾನವಾಯಿತು ವಾಲಿಯನ್ನು ಜಯಿಸಲು PSN 
ಸಕ್ಕಿತೆಂದುಕೊಂಡು, ಅವರೊಡನೆ ಸೆ ಸ್ನೇಹವನ್ನು ಬೆಳೆಸಬೇಕೆಂದು ಹನು 
ಮಂತನು ಉದ್ದೆ (ಶಿಸಿದನು (೩೯). 


ಇಲ್ಲಿಗೆ ಶ್ರೀನುದ್ರಾಮಾಯಣದ ಕಸ್ಟಿಂಧಾಕಾಂಡದಲ್ಲಿ ಮೂರನೆಯ ಸರ್ಗ 


877ರ ಜ್ಯಾ 


ಪಿ 


ಚತುರ್ಥಃ ಸರ್ಗಃ 
ನು ಗ್ರೀವಸಮೀಷಗಮನಮ್‌ 


ತತಃ ಪ್ರಹೃಷ್ಟೋ ಹನುಮಾನ್‌ ಕೃ ತ್ಯವಾನಿತಿ ತದ್ವಚಃ | 
ಶ್ರುಶ್ವಾ ನುಧುರಭಾವಂ ಚ ಸುಗ್ರೀನಂ ಮನಸಾ ಗತಃ ॥ ೧ 


ಭವ್ಯೋ ರಾಜ್ಯಾಗಮಸ್ತಸ್ಯ ಸುಗ್ರೀನಸ್ಯ ಮಹಾತ್ಮನಃ | 
ಯದಯಂ ಕೃತ್ಯನಾನ್‌ ಪ್ರಾಪ್ತಃ ಕೃತ್ಯಂ ಚೈತೆದುಪಾಗತಮ್‌ ॥ ೨ 


ತತಃ ಪರಮಸಂಹೃಷ್ಟೋ ಹನುಮಾನ್‌ ಸ್ಲನಗರ್ಷಭಃ | 
ಪ್ರತ್ಯುವಾಚ ತತೋ ವಾಕ್ಯಂ ರಾಮಂ ವಾಕ್ಯನಿಶಾರದಃ | ೩ 


ಕಿಮರ್ಥಂ ತ್ವಂ ವನೆಂ ಘೋರಂ ಪಂಪಾಕಾನನನುಂಡಿತಮ್‌ | 
ಆಗತಃ ಸಾನುಜೋ ದುರ್ಗಂ ನಾನಾವ್ಯಾಲಮೃ ಗಾಯುತಮ್‌ ll ೪ 


ಸರ್ಗ ೪ 
ಲಕ್ಷ್ಮಣನು ಹನುಮಂತನಿಗೆ ತಮ್ಮ ವೃತ್ತಾಂತವನ್ನು ತಿಳಿಸುವುದು. 
ಅವರೆಲ್ಲರೂ ಸುಗ್ರೀವನ ಸಮೀಪಕ್ಕೆ ಹೋಗುವುದು. 

ಶ್ರೀರಾಮನು ಸುಗ್ರೀವನಲ್ಲಿ ಕಾರ್ಯಾರ್ಥಿಯಾಗಿರುವನೆಂಬ 
ಲಕ್ಷ ಟೌನ ಮಾತನ್ನು ಕೇಳಿ ಹನುಮಂತನಿಗೆ ಆನಂದವಾಯಿತು ಸುಗ್ರೀವನ 
ವಿಷಯದಲ್ಲಿ ರಾಮಲಕ್ಷ ಒರು ಸೌಮ್ಯ ಭಾವದಲ್ಲಿರುವರೆಂದು ಗೊತ್ತಾಯಿತು. 
ಅವನು ಮನಸ್ಸಿನಲ್ಲಿ ಸುಗ್ರೀವನನ್ನು ಸ್ಮರಿಸಿಕೊಂಡು, ಅಹಾ ! ಮಹಾತ್ಮ 
ನಾದ ಸುಗ್ರೀವನಿಗೆ ರಾಜ್ಯಪ್ರಾಪ್ತಿಯು ಮಂಗಳಕರವಾಗಿ ಸನ್ನಿಹಿತ 
ವಾಯಿತು. ಈತನು ಅವನಿಂದ ಪ್ರಯೋಜನವನ್ನ ವೇಕ್ಷಿಸಿ ಬಂದಿದ್ದಾನೆ. 
ಈತನ ಕಾರ್ಯವು ಸುಗ್ರೀವನಿಂದ ಸಾಥ $ನಾಗಬೇಕಾಗಿದೆ” ಎಂದು 
ಕೊಂಡನು (೧-೨). ವಾಗ್ಮಿಯಾದ ಆ ವಾನರೋತ್ತ ಮನು ಆನಂದದಿಂದ 
ಹಿಗ್ಗು ತ್ತ ಶ್ರೀರಾಮನನ್ನು ನೋಡಿ “ಹೇ ಮನುಜೋತ್ತಮ, ಘೋರವಾದ 
ಈ ದಂಡಕಾರಣ್ಯಕ್ಕೆ-ಅದರಲ್ಲಿಯೂ ಈ ಪಂಪಾತೀರವನಕ್ಕೆ ಬಂದುದೇಕೆ? 
ದುರ್ಗಮವೂ ಕ್ರೂರಜಂತುಗಳಿಗೆ ನೆಲೆಯೂ ಆದ ಅರಣ್ಯಕ್ಕೆ ತಮ್ಮನೊಡನೆ* 

* ಲಕ್ಷ್ಮಣನು ತಮ್ಮನೆಂಬುದನ್ನು ರೂಪಸಾದೃ ಶ್ಯದಿಂದಲೂ ಮಾತಾಡುವಂತೆ 
ಶ್ರೀರಾಮನು ಲಕ್ಷ್ಮಣನನ್ನು ಪ್ರೇರಿಸಿದ್ದರಿಂದಲೂ ಹನುಮಂತನು ಊಹಿಸಿ 
ಕೊಂಡಿದ್ದಾನೆ. 


ಸರ್ಗಃ ೪ ಸುಗ್ರೀವಸಮೀವಗಮನಮ್‌ ರ್ನ 


ತಸ್ಯ ತದ್ವಚನಂ ಶ್ರುತ್ವಾ ಲಶ್ಮ್ಮಣೋ ರಾಮುಚೋದಿತಃ | 
ಆಚಚಕ್ಷೇ ಮಹಾತ್ಮಾನಂ ರಾಮಂ ದಶರಥಾತ್ಮಜಮ್‌ ॥ ೫ 


ರಾಜಾ ದ್ರಶರಥೋ ನಾಮ ದ್ಯುತಿಮಾನ್‌ ಧರ್ಮನತ್ಸಲಃ | 
ಚಾತುರ್ನರ್ಣ/ಂ ಸ್ವಧರ್ಮೆೇಣ ನಿತ್ಯಮೇವಾಭ್ಯ ಪಾಲಯತ್‌ | ೬ 


ನ ದ್ವೇಷ್ಟಾ ನಿದ್ಯತೇ ತಸ್ಯ ನ ಚ ಸ ದ್ವೇಷ್ಟಿ ಕಂಚನ | 
ಸ ಜ್ಯ ಹಕ್ಕ ಭೇ ಪಿತಾಮಹ AE (| ೭ 
ಅಗ್ನಿಷ್ಟೋಮಾದಿಭಿರ್ಯಜ್ಞ್ಜೈರಿಷ್ಟ ವಾನಾಪ್ತ ದಕ್ಷಿಣೈಃ | 
ತಸ್ಕಾಯಂ ಪೊರ್ವಜಃ ಪುತ್ರೋ ರಾಮೋ ನಾಮ ಜನೈಃ ಶ್ರುತಃ ॥ ೮ 


ಶರಣ್ಯಃ ಸರ್ವಭೂತಾನಾಂ ಪಿತುರ್ನಿರ್ದೇಶಪಾರಗಃ। 
ನೀರೋ ದಶರಥಸ್ಕಾಯಂ ಪುತ್ರಾಣಾಂ ಗುಜವತ್ತಮಃ ॥॥ ೯ 


ರಾಜಲಕ್ಷಣಸಂಪನ್ನಃ ಸಂಯುಳ್ತೋ ರಾಜಸಂಪದಾ | 


ರಾಜ್ಯಾದ್ಭ್ರಷ್ಟೋ ವನೇ ವಸ್ತುಂ ಮಯಾ ಸಾರ್ಧಮಿಹಾಗತಃ ॥ ೧೦ 


ಬಂದುದೇಕೆ?” ಎಂದು ಕೇಳಿದನು (೩-೪) ಆಗ ಶ್ರೀರಾಮನ ಇಂಗಿತವ 
ನ್ನರಿತು ಲಕ್ಷ್ಮ ಇನು, ಶ್ರೀರಾಮನು ಮಹಾನುಭಾವನೆಂದೂ ದಶರಥರಾಜನ 
ಪುತ್ರ ನೆಂದೂ ತಿಳಿಸಲಾರಂಭಿಸಿದನು : “ವಾನರೋತ್ತಮ, ದಶರಥನೆಂಬ 
ಮಹಾರಾಜನೊಬ್ಬ ಸಿದ್ದ ಮ. ಅವನು ತೇಜಸ್ತಿಯೂ ಧರ್ಮವತ್ಸಲನೂ 
ಆಗಿ ಚಾತುರ್ವರ್ಟ್ಯವನ್ನು ರಾಜಧರ್ಮಾನುಸಾರವಾಗಿ ಸದಾ ಪಾಲಿಸಿ 
ಕೊಂಡು ಬರುತ್ತಿ ದ್ದ ನು (೫-೬). ಈ ಲೋಕದಲ್ಲಿ ಒಬ್ಬರೂ ಅವನನ್ನು 
ದ್ವೇಷಿಸಲಿಲ್ಲ ; ಅವನೂ ರ ದ್ರೇಷಿಸಲಿಲ್ಲ ಅವನು ಸಕಲ ಜೀವ 
ಜಾತಗಳಿಗೆ. ಬ್ರಹ್ಮೆ ದೇವನಂತೆ ಪೂಜ್ಯ ನಾಗಿದ್ದ ನು. ದಶರಥಮಹಾರಾಜನು 
ಬಹುದಕ್ಷಿಣೆಗಳನ್ನಿ, ತ್ತು ಅಗ್ನಿಮ್ಠೊ ಮಾದಿ ನಿವಿಧ ಯಜ್ಞ. ಗಳನ್ನು ನೆರವೇರಿಸಿ 
ದನು. “ತನು. ಆ `ಮುಹಾಫುರುಷನ ಜೆ ಕಷ್ಟ ಪುತ್ರ. ತ್ರಿ ರಾಮ? ಎಂದು 
ಜನರು ಕರೆಯುತ್ತಾರೆ (೭-೮). EL 48 ನನಿಗೆ ಶರಣಾಗಿ 
ಸಂರಕ್ಷಣೆಯನ್ನು ಪ ಸೆಜೆಯಬಹುದು. ತಂದೆಯ ಆಜ್ಞೆ ಜ್ಞಿಯನ್ನು ನಡೆಸುವುದು 
ಇವನ ವ್ರತ. ಈ ವೀರನು ದಶರಥರಾಜನ ಪುತ್ರ ರಲ್ಲಿ ಬಹಳ ಗುಣಶಾಲಿ (೯). 
ಸಮಸ್ತ 'ರಾಜಲಕ್ಷಣಗಳೂ ಇವನಲ್ಲಿ ನೆಲೆಸಿವೆ. ರಾಜಸಂಸ ಸತ್ತಿಗೆ ಇವನು ಅರ್ಹ 
ನಾಗಿದ್ದಾನೆ. ಆದರೂ ಒಂದಾನೊಂದು ಕಾರಣದಿಂದ ರಾಜ್ಯಭ )೨ಶವನ್ನು 


೪೦ ಕಿಷ್ಕಿಂಧಾಕಾಂಡಃ [ ಸರ್ಗಃ ೪ 


ಭಾರ್ಯಯಾ ಚ ಮಹಾತೇಜಾಃ ಸೀತೆಯಾನುಗತೋ ವಶೀ | 


ದಿನಕ್ಷಯೇ ಮಹಾತೇಜಾಃ ಪ್ರಭಯೇನ ದಿವಾಕರಃ | ೧೧ 
ಅಹಮಸ್ಕಾನರೋ ಭ್ರಾತಾ ಗುಣೈರ್ದಾಸ್ಯಮುಪಾಗತಃ 

ಸೈತಜ್ವಸ್ಯ ಬಹುಜ್ಞಸ್ಯ ಲಕ್ಷ್ಮಣೋ ನಾಮು ನಾಮತಃ | ೧೨ 
ಸುಖಾರ್ಹಸ್ಯ ಮಹಾರ್ಹಸ್ಯ ಸರ್ನಭೂತಹಿ ತಾತ್ಮನಃ | 
ಐಶ್ವರ್ಯೇಣ ಚ ಹೀನಸ್ಯ ವನವಾಸಾಶ್ರಿತಸ್ಯ ಚ ॥ ೧೩ 


ರಕ್ಷಸಾಪಹೃ ತಾ ಭಾರ್ಯಾ ರಹಿತೇ ಕಾಮರೂಪಿಣಾ | 
ತಚ್ಚ ನ ಜ್ಞಾಯತೇ ರಕ್ಷಃ ಪತ್ನೀ ಯೇನಾಸ್ಯ ಸಾ ಹೃತಾ lI ೧೪ 


ದನುರ್ನಾನು ದಿತೇಃ ಪುತ್ರಃ ಶಾಸಾದ್ರಾಕ್ಷಸತಾಂ ಗತೆಃ | 
ಅಖ್ಯಾತಸ್ತೇನ ಸುಗ್ರೀನಃ ಸಮರ್ಥೊೋ ವಾನರರ್ಷಭಃ ॥ ೧೫ 


ಹೊಂದಿ ವನವಾಸಕ್ಕಾಗಿ ಬಂದಿದ್ದಾನೆ ಇವನೊಡನೆ ನಾನೂ ಬಂದೆನು. 
ಮಹಾತೇಜಸ್ವಿಯೂ ಜಿತೇಂದ್ರಿಯನೂ ಆದ ಶ್ರೀರಾಮನೊಡನೆ ಈತನ 
ಪತ್ನಿಯಾದ ಸೀತಾಡೇವಿಯೂ ಬಂದಳು. ಹನುಮಂತ, ತೇಜೋರಾಶಿಯಾದ 
ಸೂರ್ಯನನ್ನು ಸಾಯಂಕಾಲದಲ್ಲಿಯೂ ಪ್ರಭೆಯು ಹಿಂಬಾಲಿಸುವಂತೆ 
ಅವಳು ಶ್ರೀರಾಮನೊಡನೆ ಬಂದಳು (೧೦-೧೧). ಸಾನು ಇವನ ತಮ್ಮ. 
ಇವನ ಸದ್ದು ಇಗಳಿಗೆ ಮಾರುಹೋಗಿ ಇವನ ದಾಸನಾಗಿದ್ದೇನೆ. ಶ್ರೀರಾಮನು 
ತನಗೆ ಮಾಡಿದ ಉಪಕಾರವನ್ನು ಮರೆಯುವವನಲ್ಲ. ಇವನು ಸರ್ವಶಾಸ್ತ್ರ 
ವಿಶಾರದ. ನನ್ನ ಹೆಸರು ಲಕ್ಷ್ಮಣ (೧೨). ಹನುಮಂತ, ಸುಖಾರ್ಹನಾದ 
ನನ್ನ ಅಣ್ಣ ನು ಮಹತ್ತರವಾದ ಪದವಿಯಲ್ಲಿರುವ ಅರ್ಹಕೆಯನ್ನು ಸಡೆ 
ದಿದ್ಧಾನೆ. ಸಕಲಪ್ರಾಣಿಗಳಿಗೂ ಇವನು ಹಿತವನೆ 4 ಬಯಸುತ್ತಾನೆ ಈಗ 
ಐಶ್ವರ್ಯ ಹೀನನಾಗಿ ವನವಾಸವನ್ನು ಆಶ್ರಯಿಸಿದ್ದಾನೆ. ವಾನರೋತ್ತಮ, 
ಹೀಗಿರುವಾಗ ನಾವಿಬ್ಬರೂ ಇಲ್ಲದ ಸಮಯದಲ್ಲಿ ಕಾಮರೂಪಿಯಾದ 
ಒಬ್ಬ ರಾಕ್ಷಸನು ಈತನ ಪತ್ನಿಯನ್ನು ಅವಹರಿಸಿಬಿಟ್ಟನು ಆ ರಾಕ್ಷಸನು 
ಎಲ್ಲಿದ್ದಾನೆಂದು ಇದುವರೆಗೂ ತಿಳಿಯಲಿಲ್ಲ (೧೩-೧೪). ನಾವು ದಿತಿಪುತ್ರ 
ನಾದ ದನು ಎಂಬವನನ್ನು ಕಂಡೆವು. ಅವನು ಶಾಪವಶದಿಂದ ರಾಕ್ಷಸ 
ನಾಗಿದ್ದನು. ಆತನು ನಮ್ಮನ್ನು ಕುರಿತು "ಸುಗ್ರೀವನೆಂಬ ಸಮರ್ಥನಾದ 


ಸರ್ಗಃ ೪] ಸುಗ್ರೀವಸಮೀಪಗಮನಮ್‌ ೪೧ 


ಸಜ್ಞಾಸ್ಕತಿ ಮುಹಾನೀರ್ಯಸ್ತನ ಭಾರ್ಯಾಪಹಾರಿಣಮ್‌ | 
ಏನಮುಕ್ತ್ವ್ವಾ ದನುಃ ಸ್ವರ್ಗಂ ಭ್ರಾಜಮಾನೋ ಗತಃ ಸುಖಮ್‌ ॥ 


ಏತತ್ತೇ ಸರ್ವಮಾಖ್ಯಾತಂ ಯಾಥಾತಥ್ಯೇನ ಪೃಚ್ಛತಃ | 


ಅಹಂ ಚೈನ ಹಿ ರಾಮಶ್ಚ ಸುಗ್ರೀವಂ ಶರಣಂ ಗತೌ ॥ ೧೭ 
ಏಷ ದತ್ತಾ ಚ ನಿತ್ತಾನಿ ಪ್ರಾಪ್ಯ ಚಾನುತ್ತಮಂ ಯಶಃ | 
ಲೋಕನಾಥಃ ಪುರಾ ಭೂತ್ವಾ ಸುಗ್ರೀನಂ ನಾಥಮಿಚ್ಛತಿ ॥ ೧೪ 
ಪಿತಾ ಯಸ್ಯ ಪುರಾ ಹ್ಯಾಸೀಚ್ಛರಣ್ಕೋ ಧರ್ಮವತ್ಸಲಃ | 

ತಸ್ಯ ಪುತ್ರಃ ಶರಣ್ಯಶ್ಚ ಸುಗ್ರೀನಂ ಶರಣಂ ಗತಃ | ೧೯ 


ಸರ್ವಲೋಕಸ್ಯ ಧರ್ಮಾತ್ಮಾ ಶರಣ್ಯಃ ಶರಣಂ ಪುರಾ | 
ಗುರುರ್ಮೇ ರಾಘವಃ ಸೋಯೆಂ ಸುಗ್ರೀವಂ ಶರಣಂ ಗತಃ | ೨೦ 


ಯಸ್ಯ ಪ್ರಸಾದೇ ಸತತಂ ಪ್ರಸೀದೇಯುರಿಮಾಃ ಪ್ರಜಾಃ | 
ಸ ರಾನೋ ವಾನರೇಂದ್ರಸ್ಯ ಪ್ರಸಾದಮಭಿಕಾಂಕ್ಷತೇ ॥ ೨೧ 


ವಾನರೇಂದ್ರನೊಬ್ಬನಿದ್ದಾ ನೆ. ಅವನು ಮಹಾಶೂರನು. ಸೀತಾದೀವಿಯ 
ನ್ನಸಹರಿಸಿದ ರಾಕ್ಷಸನನ್ನು ಸುಗ್ರೀವನು ಗೊತ್ತು ಮಾಡಿಕೊಡುವನು' ಎಂದು 
ಹೇಳಿ ದಿವ್ಯ ರೂಪದಿಂದ ವಿರಾಜಿಸುತ್ತ ಸ್ವರ್ಗಲೋಕಕ್ಕ ಹೊರಟುಹೋದನು 
(೧೫-೧೬). ವಾನರೋತ್ತಮ, ನೀನು ಕೇಳಿದುದರಿಂದ ನಮ್ಮ ವೃತ್ತಾ ಂತ 
ವನ್ನು ಯಥಾಸ್ಕಿತವಾಗಿ ಹೇಳಿದ್ದೇನೆ. ನಾನೂ ನಮ್ಮಣ್ಣ ನಾದ ಶ್ರೀರಾಮನೂ 
ಸುಗ್ರೀವನನ್ನು ನಂಬಿ ಮರೆಹೊಕ್ಳಿದ್ದೇವೆ. ಶ್ರೀರಾಮನು ಅರ್ಥಿಗಳಿಗೆ 
ಬೇಕಾದಷ್ಟು ಧನವನ್ನು ಕೊಟ್ಟು ಸೋಷಿಸಿದವನು. ಲೋಕೋತ್ತರವಾದ 
ಕೀರ್ತಿಯನ್ನು ಪಡೆದವನು. ಹಿಂದೆ ಲೋಕನಾಧಥನೆನಿಸಿಕೊಂಡಿದ್ದವನು 
ಈಗ ಸುಗ್ರೀವನನ್ನು ನಾಥನನ್ನಾಗಿ ಬಯಸುತ್ತಿ ದ್ಹಾನೆ (೧೭-೧೮). ಯಾರ 
ತಂದೆಯು ಶರಣಾಗತರಕ್ಷಕನಾಗಿ ಧರ್ಮವತ್ಸಲನೆಸಿಸಿಕೊಂಡಿದ್ದನೋ ಆತನ 
ಪುತ್ರನು-ಸರ್ವಲೋಕಶರಣ್ಯನು-ಈಗ ಸುಗ್ರೀವನಿಗೆ ಶರಣಾಗತನಾಗಿದ್ದಾನೆ 
(೧೯). ಧರ್ಮಾತ್ಮನಾಗಿ ಸಕಲ ಜನರಿಗೆ ಆಶ್ರಯದಾತನೂ ಭಯತ್ರಾತನೂ 
ಆಗಿ, ನನ್ನ ಗುರುವಾದ ಈ ರಘುಕುಲತಿಲಕನು ಸುಗ್ರೀವನಿಗೆ ಶರಣಾಗಿ 
ದ್ದಾನೆ. ಯಾರ ಅನುಗ್ರಹದಿಂದ ಪ್ರಜೆಗಳು ಸತತವೂ ಸಂತೃಪ್ತರಾಗಿದ್ದರೋ 


೪೨ ಕಿಪ್ಟಿಂಧಾಕಾಂಡಃ [ ಸರ್ಗಃ ೪ 


ಯೇನ ಸರ್ವಗುಣೋಪೇತಾಃ ಪೃಥಿವ್ಯಾಂ ಸರ್ವಪಾರ್ಥಿನಾಃ | 
ಮಾನಿತಾಃ ಸತತಂ ರಾಜ್ಞಾ ಸದಾ ದಶರಥೇನ ನೈ | ೨೨ 


ತಸ್ಯಾಯಂ ಪೊರ್ವಜಃ ಪುತ್ರಸ್ತ್ರಿಷು ಲೋಕೇಷು ನಿಶ್ರುತಃ | 
ಸುಗ್ರೀನಂ ನಾನರೇಂದ್ರಂ ತು ರಾಮಃ ಶರಣಮಾಗತಃ ॥| ೨೩ 


ಶೋಕಾಭಿಭೂತೇ ರಾಮೇ ತು ಶೋಕಾರ್ಶೆೇ ಶರಣಂ ಗತೇ | 
ಕರ್ತುಮರ್ಹತಿ ಸುಗ್ರೀವ ಪ್ರಸಾದಂ ಹರಿಯೂಥಪಃ ॥ ೨೪ 


ಏನಂ ಬ್ರುವಾಣಂ ಸೌಮಿತ್ರಿಂ ಕರುಣಂ ಸಾಶ್ರುಲೋಚನವನಾ್‌ | 
ಹನುಮಾನ್‌ ಪ್ರತ್ಯುವಾಚೇದಂ ನಾಕ್ಕಂ ಮಾಕೈನಿಶಾರದಃ (| ೨೫ 


ಈದೃಶಾ ಬುದ್ಧಿಸಂಪನ್ನಾ ಜಿತಕ್ರೋಧಾ ಜಿತೇಂದ್ರಿಯಾಃ | 
ದ್ರಷ್ಟವ್ಯಾ ವಾನರೇಂದ್ರೇಣ ದಿಷ್ಟ್ಯಾ ದರ್ಶನಮಾಗತಾಃ ॥ ೨೬ 


ಅಂಥ ಶ್ರೀರಾಮನು ವಾನರೇಂದ್ರನ ಅನುಗ್ರಹವನ್ನು ಬಯಸುತ್ತಿ ದ್ದಾನೆ 
(೨೦-೨೧). ಅಯ್ಯಾ ಹೆನುಮಂತ, ನಮ್ಮ ತಂದೆಯಾದ ದಶರಥಮಹಾ 
ರಾಜನು ಗುಣಶಾಲಿಗಳಾದ ಸಮಸ್ತ ಭೂಪಾಲರನ್ನೂ ಕರೆಸಿ ಸರ್ವದಾ 
ಆದರಿಸುತ್ತಿದ್ದನು. ಆ ಮಹಾರಾಜನ ಜ್ಯೇಷ್ಠ ಪುತ್ರನಾದ ಈತನು ಮೂರು 
ಲೋಕಗಳಲ್ಲಿಯೂ ವಿಖ್ಯಾತನಾದವನು. ಈ ಶ್ರೀರಾಮನು ಸುಗ್ರೀವನನ್ನು 
ನಂಬಿ ಸಹಾಯಾರ್ಧಿಯಾಗಿ ಬಂದಿದ್ದಾನೆ (೨೨-೨೩). ಹೀಗೆ ಶೋಕಾವಿಷ್ಟ 
ನಾದ ಶ್ರೀರಾಮನು ಸುಗ್ರೀವನ ಆಶ್ರಯವನ್ನು ಬಯಸಿ ಬಂದಿದ್ದಾನೆ. 
ಶೋಕಾರ್ತನಾದ ಈತನ ವಿಷಯದಲ್ಲಿ ವಾನರೇಂದ್ರನು ಪ್ರಸನ್ನನಾಗಲಿ” 
ಎಂದು ಲಕ್ಷ್ಮಣನು ಹೇಳಿದನು. ಹೀಗೆ ದೈನ್ಯದಿಂದ ಹೇಳುವಾಗ ಲಕ್ಷ್ಮಣನ 
ಕಣ್ಣಿ ನಲ್ಲಿ ನೀರು ತುಂಬಿತ್ತು (೨೪-೨೫). ಆಗ ಮಾತಿನಲ್ಲಿ ನಿಪುಣನಾದ 
ಹೆನುಮಂತನು “ಆರ್ಯ-ಲಕ್ಷ್ಮಣ , ಇಂಥ ಬುದ್ಧಿಸ ಸಂವ ನನ್ನ ರೂ ಜಿತಕ್ರೋಥರೂ 
ಜಿತೇಂದ್ರಿಯರೂ ಆದ ಮಹಾಪುರುಷರನ್ನು ನಮ್ಮ ಸುಗಿ ಗ್ರೀವನು ಹುಡುಕಿ 
Ee ದರ್ಶನಮಾಡಬೇಕಾದದ್ದು. ಯುಕ್ತ. pi ಅವನ 
ಭಾಗ್ಯ ದಿಂದ ನೀವಾಗಿ ದರ್ಶನವನ್ನು ಕೊಟ್ಟಿ ದ್ಹೀರಿ (3 


ಸರ್ಗಃ ೪ ] ಸುಗ್ರೀನಸನೀಪಗಮನಮ್‌ ಛಿವ್ಟಿ 


ಸಹಿರಾಜ್ಯಾತ್‌ ಪರಿಭ್ರೃಷ್ಟಃ ಕೃೈತವೈರಶ್ಚ ನಾಲಿನಾ | 
ಹೃತದಾರೋ ವನೇ ತ್ಯಕ್ತೋ ಭ್ರಾತ್ರಾ ವಿನಿಕೃತೋ ಭೃ ಶನಂ್‌॥ ೨೭ 


ಕರಿಷ್ಯತಿ ಸ ಸಾಹಾಯ್ಯಂ ಯುನಯೋರ್ಥಾಸ್ಮರಾತ್ಮಜಃ 
ಸುಗ್ರೀನಃ ಸಹ ಚಾಸ್ಮಾಭಿಃ ಸೀತಾಯಾಃ ಪರಿಮಾರ್ಗಣೇ॥ ೨೮ 


ಇತ್ಯೇವಮುಕ್ತ್ವಾ ಹನುಮಾನ್‌ ಶ್ಲೆಕ್ಚಂ ಮಧುರಯಾ ಗಿರಾ | 
ಬಭಾಷೇ ಸಾಧು ಗಚ್ಛೇಮ ಸುಗ್ರೀವಮಿತಿ ರಾಘನಮಾ್‌ ॥| ೨೯ 


ಏವಂ ಬ್ರುವಾಣಂ ಧರ್ಮಾತ್ಮಾ ಹನುಮಂತಂ ಸ ಲಕ್ಷ್ಮಣಃ | 
ಪ್ರತಿಪೂಜ್ಯ ಯಥಾನ್ಯಾಯಮಿದಂ ಪೊ ವಾಚ ರಾಘವನ್‌ ॥ ೩೦ 


ಕಫಿಃ ಕಥೆಯತೇ ಹೃಷ್ಟೋ ಯಥಾಯಂ ಮಾರುತಾತ್ಮಜಃ | 
ಕೈತ್ಯವಾನ್‌ ಸೋಪಿ ಸಂಪ್ರಾಪ್ತಃ ಕೃತಕೃತ್ಯೋಸಿ ರಾಘವನ | ೩೧ 


ಪ್ರಸನ್ನಮುಖನರ್ಜಶ್ಚ ವ್ಯಕ್ತಂ ಹೃಷ್ಟಶ್ಚ ಭಾಷತೇ | 
ನಾನೃತಂ ನಕ್ಷ್ಯತೇ ಧೀರೋ ಹನುಮಾನ್‌ ಮಾರುತಾತ್ಮಜಃ | ೩೨ 
ಅವನೂ ಕೂಡ ಅಣ್ಣನಾದ ವಾಲಿಯೊಡನ ವೈ ರವನ್ನು ಬೆಳೆಸಿಕೊಂಡು 
ರಾಜ್ಯಭ) ಸ್ಟನಾಗಿದ್ದಾನೆ. ವಾಲಿಯು ಸುಗ್ರೀವನ ಹೆಂಡತಿಯನ್ನ ಸಹೆರಿಸಿ 
ಅವನನ್ನು ಪೀಡಿಸಿ ಕಾಡಿಗೆ ಅಟ್ಟದ್ಧಾನೆ. ಸೂರ್ಯಪುತ್ರನಾದ ಸುಗ್ರೀವನು 
ನಿಮಗೆ ನಿಶ್ಚಯವಾಗಿಯೂ ಸಹಾಯವನ್ನು ಮಾಡುವನು ಅವನು ನಮ್ಮ 
ಸಹಾಯದಿಂದ ಸೀತಾದೇವಿಯನ್ನು ಹುಡುಕಲು ನರವಾಗುವನು” ಎಂದು 
ವಿನಯದಿಂದ ಮಧುರವಾಗಿ ನುಡಿದನು. ಅನಂತರ ಆ ಮಾಯುಸುತ್ರನು 
“ಒಳ್ಳೆಯದು, ನಾವು ಸುಗ್ರೀವನ ಸಮೀಪಕ್ಕೆ ಹೋಗೋಣ” ಎಂದನು 
(೨೭-೨೯). ಆಗ ಧರ್ಮಾತ್ಮನಾದ ಲಕ್ಷ ನಾಮು ಹನುಮಂತನನ್ನು ಶ್ಲಾಭಿಸಿ, 
ಶ್ರೀರಾಮನನ್ನು ಡ್ಹೇಶಿಸಿ “ಜಲ್ಲಾ ವಾಯುಪುತ್ರನಾದ ಈ. ವಾನರನು 
ಸಂತುಷ್ಟನಾಗಿ ಮಾತನಾಡುತ್ತಿದ್ದಾನೆ. ಇವನೂ ಕಾರ್ಯಾರ್ಥಿಯಾಗಿ 
ನಮ್ಮಲ್ಲಿಗೆ ಬಂದಿದ್ದಾನೆ. ನಿನ್ನ ಕಾರ್ಯವು ಸಿದ್ದಿಸಿದಂತೆಯೇ ಸರಿ 
(೩೦-೩೧). ಸ್ಪಷ್ಟವಾಗಿ ಇವನ ಮುಖವು ಪ್ರಸನ್ನವಾಗಿದೆ. ಸಂತೋಷ 
ದಿಂದ ಸಂಭಾಷಿಸುತ್ತಿದ್ದಾನೆ. ಧೀರನಾದ ಈ ನಾಯುಪುತ್ರನು ಅಸ್‌ 


೪೪ ಕಿಷ್ಕಿಂಭಾಕಾಂಡಃ [ ಸರ್ಗಃ ೪ 


ತತಃ ಸತು ಮಹಾಪ್ರಾಜ್ಞೊ € ಹನುಮಾನ್‌ ಮಾರುಶಾತ್ಮೆಜಃ 


ಜಗಾಮಾದಾಯ ತೌ ವೀರೌ ಹರಿರಾಜಾಯ ರಾಘವನ್‌ ॥ ೩೩ 
ಭಿಕ್ಷುರೂಪಂ ಪರಿತ್ಯಜ್ಯ ವಾನರಂ ರೂಪಮಾಸ್ಥಿ ತಃ | 
ಪೃಷ್ಮಮಾರೋಪ್ಯ ತೌ ನೀರಿ ಜಗಾಮ ಕಪಿಕುಂಜರಃ ॥ ೩೪ 


ಸತು ನಿಪುಲಯಶಾಃ ಕೆಪಿಪ್ರನೀರಃ 

ಪನನಸುತಃ ಕೃತಕೃತ್ಯವತ್‌ ಪ್ರಹೃಷ್ಟಃ | 
ಗಿರಿವರಮುರುನಿಕ್ರಮಃ ಪ್ರಯಾತಃ 

ಸುಶುಭಮತಿಃ ಸಹ ರಾಮಲಕ್ಷ್ಮಣಾಭ್ಯಾಮ್‌ ॥ ೩೫ 


ಇತಿ ಶ್ರೀಮದ್ರಾಮಾಯಣೇ ಕಿಸ್ಕಿಂಧಾಕಾಂಡೇ ಚತುರ್ಥಃ ಸರ್ಗಃ 


ವನ್ನು ಹೇಳಲಾರ” ಎಂದು ಹೇಳಿದನು (೩೨). ಅನಂತರ ಮಹಾಮೇಧಾನಿ 
ಯಾದ ಆ ಕಪಿಕುಂಜರನು ಭಿಕ್ಷುವೇಷವನ್ನು ಪರಿತ್ಯಜಿಸಿ ತನ್ನ ವಾನರರೂಪ 
ವನ್ನು ಧರಿಸಿ, ವೀರಾಗ್ರಗಣ್ಯರಾದ ಶ್ರೀರಾಮಲಕ್ಷ್ಮಣರನ್ನು ತನ್ನ ಹೆಗಲ 
ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಸಮೀಪಕ್ಕೆ ಹೊರಟನು (೩೩-೩೪). 
ಹೀಗೆ ಕೀರ್ತಿಸಂಪನ್ನನಾದ ಆ ಕಪಿಶ್ರೇಷ್ಠನು ಕೃತಕೃತ್ಯನಾದೆನೆಂದು ಸಂತೃಪ್ತ 
ನಾದನು. ಮಹಾಪರಾಕ್ರಮಿಯೂ ಬುದ್ಧಿ ಸಂಪನ್ನನೂ ಆದ ಆ ಧೀರನು 
ಶ್ರೀರಾಮಲಕ್ಷ ರೊಡನೆ ಖುಷ್ಯಮೂಕಪರ್ವತವನೆ ಬೀರಿದನು. (೩೫). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ನಾಲ್ಕನೆಯ ಸರ್ಗ 


AEN 


೪೫ 


ಪಂಚಮಃ ಸರ್ಗಃ 
ಸುಗ್ರೀವಸಖ್ಯಮ್‌ 
ಯಷ್ಯಮೂಕಾತ್ತು ಹನುಮಾನ್‌ ಗತ್ವಾ ತಂ ಮಲಯಂ ಗಿರಿಮ್‌ | 
ಆಚಚಸ್ಸೇ ತದಾ ವೀರೌ ಕೆಪಿರಾಜಾಯ ರಾಘವೌ ॥ ೧ 


ಅಯಂ ರಾಮೋ ಮಹಾಪ್ರಾಜ್ಞಃ ಸಂಪ್ರಾಪ್ತೋ ದೃಢನಿಕ್ರಮಃ | 
ಲಕ್ಷ್ಮಣೇನ ಸಹ ಭ್ರಾತ್ರಾ ರಾಮೋಃಯಂ ಸತ್ಯವಿಕ್ರೆಮಃ ॥ ೨ 


ಇಕ್ಸ್ಟ್ವಾಕೂಣಾಂ ಕುಲೇ ಜಾತೋ ರಾಮೋ ದಶರಥಾತ್ಮಜಃ | 
ಧರ್ಮೇ ಚ ನಿರತಶ್ರೈವ ಸಿತುರ್ನಿರ್ದೇಶಪಾಲಕಃ ॥ ೩ 


ರಾಜಸೂಯಾಶ್ಚಮೇದಧೈಶ್ಹ ನಹ್ಜಿರ್ಯೇನಾಭಿತರ್ಪಿತಃ | 
ದಕ್ಷಿಣಾಶ್ಚ ತಥೋತ್ಸ ಸ್ಟಾ ಗಾವಃ ಶತಸಹಸ್ರಶಃ ॥ ೪ 


ಸರ್ಗ ೫ 
ಶ್ರೀರಾಮನು ಸುಗ್ರೀವನೊಡನೆ ಅಗ್ನಿ ಸಾಕ್ಷಿಕವಾಗಿ 
ಅನ್ಯೋನ್ಯ ಸ್ಲೇಹವನ್ನು ಬೆಳೆಸುವುದು. 

ಹೆನುಮಂತನು (ಯಷ್ಯಮೂಕಪರ್ವತದಮೇಲೆ ಶ್ರೀರಾಮಲಕ್ಷ್ಮಣ 
ರನ್ನು ಇಳಿಸಿ) ಅಲ್ಲಿಂದ (ಸುಗ್ರೀವನಿದ್ದ) ಮಲಯಗಿರಿಗೆ ಹೋದನು. ಅಲ್ಲಿ 
ಕಪಿರಾಜನನ್ನು ಕಂಡು ವೀರರಾದ ರಾಮಲಕ್ಷ ಬಾರ ವಿಷಯವನ್ನು 
ಹೇಳಿದನು* (೧): “ಸುಗ್ರೀವ, ಅಲ್ಲಿ ಬಂದಿರತಕ್ಕವನು ಶ್ರೀರಾಮ 
ನೆಂಬವನು. ತಮ ನಾದ ಲಕ್ಷ್ಮಃ ಣನೊಡನೆ ಬಂದಿದಾ ನೆ ಶ್ರೀರಾಮನು 
ಮಹಾಪಾ ಿಜ್ಞನೂ ಇರಾಕ್ರ ಮಿಯ ಸತ್ಯ ಸಂಧನೂ ಎಂದು ತಿಂ. ಅವನು 
ಇಕ್ಲಾ ಿಕುವಂಶದಲ್ಲಿ ಜನಿಸಿದವನು. ದಶರಥಮಹಾರಾಜನ ಪುತ್ರ. ಧರ್ಮ 
ನಿರತ್ತನೂ ಪಿತ ಶೈ ವಾಕೃಪ ಪರಿಪಾಲನಥುರೀಣನೂ ಆಗಿದ್ದಾ ತೆ (೨-೩). 
ದಶರಥನು ಜೂಜು ಅಶ ಮೇಧ ಮುಂತಾದ ಯಾಗಗಳಿಂದ ಆಗಿ ದೇವ 
ಸುಗ್ರೀವನ ವಾಸಸ್ಥಾನ ಯಸ್ಯಮೂಕ. ಅದರೆ ಒಂದು ಭಾಗ ಮಲಯಗಿರಿ. 
ಹನುಮಂತನು ರಾಮಲಕ್ಷ್ಮಣರನ್ನು ಖುಷ್ಕಮೂಕದಲ್ಲಿಳಿಸಿ ಸುಗ್ರೀವನಿಗೆ ಆ 
ವಾರ್ತೆಯನ್ನ ರುಹಲು ಪುನಃ ಭಿಕ್ಷುರೂಪವನ್ನು ಧರಿಸಿ ಹೋದನೆಂದು ತಿಳಿಯಬೇಕು. 


ಆದ್ದರಿಂದ “ಇದೇ ಸರ್ಗದ ೧೪ನೆಯ ಶ್ಲೋಕದಲ್ಲಿ “ತತೋ ಹನೂಮಾನ್‌ ಸಂತ್ಯಜ್ಯ 
ಭಿಕ್ಷುರೂಪಮರಿಂದಮಃ? ಎಂಬ ಮಾತು 'ಸರಿಹೋಗುತ್ತ ದೆ. 


೪೬ ಕಿಷ್ಠಿಂಥಾಕಾಂಡಃ | ಸರ್ಗಃ ೫ 
ತಪಸಾ ಸತ್ಯನಾಕ್ಕೇನ ನಸುಧಾ ಯೇನ ಹಾಲಿತಾ | 
ಸ್ತ್ರೀಹೇತೋಸ್ತಸ್ಯ ಪುತ್ರೊಆಯಂ ರಾನೊಟರಣ್ಯಂ ಸಮಾಗತಃ ॥ ೫ 
ತಸ್ಯಾಸ್ಯ ನಸತೊೋರಣ್ಯೇ ನಿಯತಸ್ಯ ಮಹಾತ್ಮನಃ | 


ರಾನಣೇನ ಹೃತಾ ಭಾರ್ಯಾ ಸ ತ್ವಾಂ ಶರಣಮಾಗತಃ | ೬ 
ಭನತಾ ಸಖ್ಯಕಾಮೌ ತೌ ಭ್ರಾತರೌ ರಾಮಲಕ್ಷ ಹ್‌ | 
ಪ್ರತಿಗೃಹ್ಯಾರ್ಜಯೆಸ್ಟೈತೌ ಪೂಜನೀಯತಮಾನುಭೌ ॥ ಪ 
ಶ್ರುತ್ವಾ ಹನುಮತೋ ವಾಕ್ಯಂ ಸುಗ್ರೀವೋ ಹೃಷ್ಟಮಾನಸಃ | 
ಭಯಂ ಸ ರಾಘವಾದ್ರೋರಂ ಪ್ರಜಹೌ ನಿಗತಜ್ಜರಃ ॥ ಲೆ 


ಸ ಕೃತ್ವಾ ಮಾನುಷಂ ರೂಪಂ ಸುಗ್ರೀನಃ ಪ್ಲನಗರ್ಸಭಃ | 
ದರ್ಶನೀಯತನೋ ಭೊತ್ತಾ ಪ್ರೀತ್ಯಾ ಪ್ರೋವಾಚ ರಾಘವಮ್‌ ॥ 


ಭನಾನ್‌ ಧರ್ಮವಿನೀತಶ್ಚ ನಿಕ್ರಾಂತಃ ಸರ್ವನತ್ಸಲಃ | 

ಆಖ್ಯಾತಾ ನಾಯುಪುತ್ರೇಣ ತತ್ತ್ಯತೋ ಮೇ ಭವದ್ಗುಣಾಃ ॥ ೧೦ 
ನನ್ನು ಸಂತೃಪ್ತಿ ಗೊಳಿಸಿ ದಕ್ಷಿಣೆಗಳನಿ ತ್ತು) ಲಕ್ಷಗಟ್ಟಲೆ ಗೋದಾನಗಳನ್ನು 
ಮಾಡಿದವನು. ಸತ್ಯ ಧರ್ಮಗಳಿಂದ ಭೂಮಂಡಲವನ್ನು ಪಾಲಿಸಿದವನು. 
ಶ್ರೀರಾಮನು ಆತನ ಪುತ್ರ. ಯಾವುದೋ ಸ್ರ್ರೀನಿಮಿತ್ತ ವಾಗಿ ಇವನು 
ಅರಣ್ಯಕ್ಕೆ ಬರಬೇಕಾಯಿತು (೪-೫) ಈ ಮಹಾಪುರುಷನು ವನವಾಸ 
ದಲ್ಲಿರುವಾಗ ರಾವಣನು ಇವನ ಸತಿಯನ್ನು ಅಪಹರಿಸಿಬಿಟ್ಟ ನಂತೆ. ಈಗ 
ಈತನು ನಿನ್ನ ನೆರವನ್ನವೇಕ್ಷಿಸಿ ಬಂದಿದ್ದಾನೆ. ಸಹೋದರರಾದ ರಾಮ 
ಲಕ್ಷ ಟಾರು ನಿನ್ನೊಡನೆ ಸ್ನೇಹವನ್ನು ಬೆಳೆಸಬೇಕೆಂದಿದ್ದಾರೆ. ವಾನರೇಂದ್ರ, 
ಇವರಿಬ್ಬರೂ ಪೂಜನೀಯರು. ಇವರನ್ನು ಸ್ವಾಗತಿಸಿ ಸತ್ಪರಿಸು” ಎಂದನು 
(೬-೭)... ಹನುಮಂತನ ನುಡಿಯನ್ನು ಕೇಳಿ ಸುಗ್ರೀವನ ಮನಸ್ಸು 
ಸಂತೋಷದಿಂದ ಅರಳಿತು. ರಾಘವನನ್ನು ನೋಡಿದೊಡನೆ ಸಂಭವಿಸಿದ 
ಘೋರವಾದ ಭಯವು ತೊಲಗಿತು. ಚಿಂತೆ ಸರಿಯಿತು, ಅವನು ಮನುಷ್ಯ 
ರೂಪವನ್ನು ಧರಿಸಿ ಸುಂದರವಾದ ಭವ್ಯಾಕೃತಿಯನ್ನು ತಳೆದು ರಾಘವನಿದ್ದಲ್ಲಿಗೆ 
ಬಂದನು (೮-೯). ಸುಗ್ರೀವನು ಪ್ರೀತಿಯಿಂದ ಶ್ರೀರಾಮನನ್ನು ಕುರಿತು 
“ಅರ್ಯ, ನೀನು ಧರ್ಮದಲ್ಲಿ ಸುಶಿಕ್ಷಿತನೆಂದೂ ವೀರನೆಂದೂ ಸರ್ವಭೂತಗಳಲ್ಲಿ 


ಸರ್ಗಃ ೫ | ಸುಗ್ರೀವಸಖ್ಯ ಮ್‌ ೪೭ 


ತನ್ಮಮೈನೈಷ ಸತ್ಕಾರೋ ಲಾಭಶ್ರೈವೋತ್ತಮಃ ಪ್ರಭೋ | 
ಯತ್ತ್ವನಿಚ್ಛಸಿ ಸೌಹಾರ್ದಂ ಮಾನರೇಜ ಮಯಾ ಸಹ ॥ ೧೧ 
ರೋಚತೇ ಯದಿ ನಾ ಸಖ್ಯಂ ಜಾಹುರೇಷ ಪ್ರಸಾರಿತಃ | 

ಗೃಹ್ಯತಾಂ ಪಾಣಿನಾ ಪಾಣಿರ್ಮರ್ಯಾದಾ ಬಧ್ಯೆತಾಂ ಧ್ರುವಾ! ೧೨ 
ಏತತ್ತು ನಚನಂ ಶ್ರುತ್ವಾ ಸುಗ್ರೀನೇಣ ಸುಭಾಸಿತಮ್‌ | 

ಸ ಪ್ರಹೃಷ್ಟಮನಾ ಹಸ್ತಂ ಪೀಡಯಾಮಾಸ ಪಾಣಿನಾ ॥ ೧೩ 
ಹೃದ್ಯಂ ಸೌಹೃದಮಾಲಂಬ್ಯ ಪರ್ಯಸ್ವಜತ ಪೀಡಿತಮ್‌ | 

ತತೋ ಹನೂಮಾನ್‌ ಸಂತ್ಯಜ್ಯ ಭಿಕ್ಸುರೂಪಮರಿಂದನುಃ॥ ೧೪9 


ಕಾಷ್ಕಯೋಃ ಸ್ವೇನ ರೂಹೇಣ ಜನಯಾಮಾಸ ಪಾವಕೆಮ್‌ | 
ದೀಪ್ಯಮಾನಂ ತತೋ ನಹಿಂ ಪುಷ್ಪೈರಭ್ಯರ್ಚ್ಯ ಸತೃತಮ್‌ 1 ೧೫ 
ತಯೋರ್ಮಧ್ಯೆಆಥ ಸುಪ್ರೀತೋ ನಿದಧೇ ಸುಸಮಾಹಿತಃ | 
ತತೋಣಗ್ನಿಂ ದೀಷ್ಕಮಾನಂ ತೌ ಚಕ್ರತುಶ್ಚ ಪ್ರದಕ್ಷಿಣವತ್‌ ॥! ೧೬ 


ದಯಾಳುನೆಂದೂ ನನಗೆ ತಿಳಿಯಿತು. ಈ ವಾಯುಪುತ್ರನು ನಿನ್ನ ಸದ್ಗುಣ 
ಗಳನ್ನು ಯಥಾಸ್ಸಿತವಾಗಿ ವಿವರಿಸಿದ್ದಾನೆ (೧೦). ಮಹಾತ್ಮ , ವಾನರನಾದ 
ನನ್ನೊಡನೆ ನೀನು ಸಖ್ಯವನ್ನು ಬಯಸುವುದಾದರೆ, ಅದು ನನಗೆ ತೋರಿಸಿದ 
ಗೌರವ ; ನನಗಾದ ಉತ್ತಮ ಲಾಭ. ನನ್ನ ಸಖ್ಯವು ನಿನಗೆ ಇಷ್ಟವಾದರೆ, 
ಇಗೋ. ಸಿ ನೀಡಿದ್ದೇನೆ. ಕೈಯನ್ನು ಹಿಡಿ. ನಮ್ಮ ಸ್ನೇಹಕೆ ಚ್ಯುತಿಯಿಲ್ಲ 
ವೆಂದು ಪ್ರತಿಜ್ಞೆಯಾಗಲಿ !” ಎಂದನು (೧೧-೧೨). ಸುಗ್ರೀವನ ಮಥುರ 
ವಾದ ನುಡಿಯನ್ನು ಕೇಳಿ ಶ್ರೀರಾಮನು ಸಂತೋಷದಿಂದ ಅವನ ಕೈಯನ್ನು 
ದೃಢವಾಗಿ ಹಿಡಿದನು. ಹೈತ್ಪೂರ್ವಕವಾದ ಸ್ನೇಹದಿಂದ ಸುಗ್ರೀವನನ್ನು ಬಿಗಿ 
ಯಾಗಿ ಆಲಿಂಗಿಸಿಕೊಂಡನು (೧೩). ಆಮೇಲೆ ಶೂರನಾದ ಹೆನುಮಂತನು 
ಭಿಕ್ಷುನೇಷವನ್ನು ತ್ಯಜಿಸಿ ತನ್ನ ವಾನರರೂವವನ್ನು ಧರಿಸಿ, ಎರಡು ಕಾಷ್ಠ 
ಗಳನ್ನು ಉಜ್ಜಿ ಅಗ್ನಿಯನ್ನು ಉತ್ಪಾದಿಸಿದನು. ಜ್ವಲಿಸುವ ಅಗ್ನಿಯನ್ನು 
ಪುಷ್ಪಗಳಿಂದ ಅರ್ಚಿಸಿದನು (೧೪-೧೫). ಅನಂತರ ಸಾವಧಾನವಾಗಿ ಅದನ್ನು 
ಶ್ರೀರಾಮಸುಗ್ರೀವರ ಮಧ್ಯದಲ್ಲಿ ತಂದಿರಿಸಿದನು. ಆಗ ಶ್ರೀರಾಮನೂ 
ಸುಗ್ರೀವನೂ ಪ್ರಜ್ವಲಿಸುತ್ತಿದ್ದ ಯಜ್ಞೇಶ್ವರನಿಗೆ ಪ್ರದಕ್ಷಿಣೆಮಾಡಿ ಅಗ್ನಿ 


೪೮ ಕಿಷ್ಕಿಂಧಾಕಾಂಡಃ [ ಸರ್ಗಃ ೫ 
ಸುಗ್ರೀವೋ ರಾಘನಶ್ಚೆನ ನಯಸ್ಕತ್ವಮುಪಾಗತೌ | 

ತತಃ ಸುಪ್ರೀತಮುನಸೌ ತಾವುಭೌ ಹರಿರಾಘವೌ ॥ ೧೭ 
ಅನ್ಯೋನ್ಯಮಭಿನೀಕ್ಷಂತೌ ನ ತೃಪ್ತಿಮುಪಜಗ್ಮತುಃ | 

ತ್ವಂ ನಯಸ್ಕ್ಯೋಸಿ ಮೇ ಹೃದ್ಯೋ ಹ್ಯೇಕೆಂ ದುಃಖಂ ಸುಖಂ ಚನೌ 
ಸುಗ್ರೀನಂ ರಾಘವೋ ವಾಕ್ಕಮಿತ್ಯುವಾಚ ಪ್ರಹೃಷ್ಟವತ್‌ | 

ತತಃ ಸ ಪರ್ಣಬಹುಲಾಂ ಛಿತ್ತ್ವಾ ಶಾಖಾಂ ಸುಪುಸ್ಪಿತಾಮ್‌ ॥ ೧೯ 


ಸಾಲಸ್ಕಾಸ್ತೀರ್ಯ ಸುಗ್ರೀವೋ ನಿಷಸಾದ ಸರಾಘನಃ | 
ಲಕ್ಷ್ಮಣಾಯಾಥ ಸಂಹೃಷ್ಟೋ ಹನುಮಾನ್‌ ಪ್ಲವಗರ್ಷಭಃ | ೨೦ 
ಶಾಖಾಂ ಚಂದನನೃಕ್ಷಸ್ಯ ದದೌ ಪರಮುಪುಸ್ಪಿತಾಮ್‌ | 


ತತಃ ಪ್ರಹೃಷ್ಟಃ ಸುಗ್ರೀನಃ ಶ್ಲಕ್ಷ್ಮಂ ಮುಧುರಯಾ ಗಿರಾ | ೨೧ 
ಪ್ರತ್ಯುವಾಚ ತದಾ ರಾಮಂ ಹರ್ಷವ್ಯಾಕುಲಲೋಚನಃ | 
ಅಹಂ ವಿಫಿಕೃ ತೋ ರಾಮ ಚರಾಮೀಹ ಭಯಾರ್ದಿತಃ ॥ ೨೨ 


ಸಾಕ್ಷಿಕವಾಗಿ ಮಿತ್ರರಾದರು. ಅವರೀರ್ವರೂ ಆನಂದದಿಂದ ಒಬ್ಬರ 
ನ್ನೊಬ್ಬರು ನೋಡುತ್ತ ನಿಂತರು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿ 
ಯಾಗಲಿಲ್ಲ! (೧೬-೧೭). ಶ್ರೀರಾಮನು “ಮಿತ್ರ -ಸುಗ್ರೀವ, ನೀನು 
ನನ್ನ ಪ್ರೀತಿಯ ಗೆಳೆಯನಾದೆ ನಮ್ಮಿಬ್ಬರ ಸುಖದುಃಖಗಳು ಒಂದಾದವು” 
ಎಂಬುದಾಗಿ ಹರ್ಷದಿಂದ ಹೇಳಿದನು ಆಮೇಲೆ ಸುಗ್ರೀವನು ಎಲೆಗಳಿಂದ 
ತುಂಬಿದ ಸಾಲವೃಕ್ಷದ ಪುಷ್ಪಿತವಾದ ಒಂದು ಕೊಂಬೆಯನ್ನು ಮುರಿದು 
ಹಾಸಿ ಅದರಮೇಲೆ ರಾಘವನೊಡನೆ ಕುಳಿತುಕೊಂಡನು (೧೮-೧೯). ಆಗ 
ಹೆನುಮಂತನು ಪುಷ್ಪಗಳಿಂದ ಜಗ್ಗುತ್ತಿದ್ದ ಚಂದನವೃ ಕ್ಷದ ಒಂದು ಕೊಂಬೆ 
ಯನ್ನು ಹರ್ಷದಿಂದ ಮುರಿದು ಹಾಸಿ, ಲಕ್ಷ್ಮಣನಿಗೆ ಕುಳಿತುಕೊಳ್ಳಲು 
ಕೊಟ್ಟನು. ಆಗ ಸುಗ್ರೀವನು ನಯವಾಗಿ ಮೃದುವಾದ ವಾಕ್ಯದಿಂದ 
ಶ್ರೀರಾಮನೊಡನೆ ಮಾತಾಡಿದನು. ಅವನ ನಯನಗಳಲ್ಲಿ ಆನಂದಜಾಪ್ಪವು 
ಸುರಿಯುತ್ತಿತ್ತು : “ಶ್ರೀರಾಮ, ನಾನು ಸಷ್ಟಕ್ಕೆ ಸಿಕ್ಕಿ ಅಂಜಿಕೆಯಿಂದ 
ಅಲೆಯುತ್ತಿ ದ್ದೇನೆ (೨೦-೨೧). ನನ್ನ ಹೆಂಡತಿಯನ್ನು ವಾಲಿಯು 
ಅಪಹರಿಸಿದ್ದಾನೆ. ಅರಣ್ಯದಲ್ಲಿ ಸುತ್ತಿ ಸುತ್ತಿ ಹೆದರಿ ಈ ದುರ್ಗಮವಾದ 
ಸ್ಥಳವನ್ನು ಆಶ್ರಯಿಸಿದ್ದೇನೆ.. ನಾನು ಹೆದರಿ ಕಳವಳಿಸುತ್ತಿದ್ದೇನೆ. ನನ್ನ 


ಸರ್ಗಃ ೫] ಸುಗ್ರೀನೆಸಖ್ಯಮ್‌ ೪೯ 


ಹ ೈತಭಾರ್ಯೊೋ ನನೇ ತ ಶ್ರಸ್ತೊ € ದುರ್ಗಮೇತದುಪಾಶ್ರಿ ತಃ | 
Ens ತ್ರಸ್ತೋ ನನೇ ಭೀತೋ ನಸಾಮ್ಯು ದ್ರಾ ಂಕಚೇತನೆಃ || 


ವಾಲಿನಾ ನಿಕೈತೋ ಭ್ರಾತ್ರಾ ಕೃತವೈರಶ್ಚ ರಾಘವ | 
ಮಾಲಿನೋ ಮೇ ದ | ಜಯಾರ ಸ್ಯಾಭಯಂ ಕುರು |! ೨೪ 


ಕರ್ತುಮರ್ಹಸಿ ಕಾಕುತ್ಸೃ ಭಯಂ ಮೇ ನ ಭನೇದ್ಯಥಾ | 


ಏವಮುಕ್ತಸ್ತು ತೇಜಸ್ವೀ ಧರ್ಮಜ್ವ್ಹೋ ಧರ್ಮವತ್ಸಲಃ | ೨೫ 
ಪ್ರತ್ಯಭಾಷತ ಕಾಕುತ್ಸಃ ಸುಗ್ರೀನಂ ಪ್ರಹಸನ್ನಿವ | 
ಉಪಕಾರಫಲಂ ಮಿತ್ರಂ ನಿದಿತಂ ಮೇ ಮಹಾಕಪೇ ॥ ೨೬ 


ನಾಲಿನಂ ತೆಂ ವಧಿಷ್ಕಾಮಿ ತವ ಭಾರ್ಯಾಪಹಾರಿಣವ್‌ | 
ಅನೋಘಾಃ ಸೂರ್ಯಸಂಕಾಶಾ ಮಮೈಕೇ ನಿಶಿತಾಃ ಶರಾಃ | ೨೭ 


ತಸ್ಮಿನ್‌ ನಾಲಿನಿ ದುರ್ವೃತ್ತೇ ನಿಪತಿಷ್ಯಂತಿ ವೇಗಿತಾಃ | 


ಕೆಂಕೆಪತ್ರೆ ಪ್ರೆ ತಿಚ್ಛನ್ನಾ ಮಹೇಂದ್ರಾ ಶನಿಸಂನಿಭಾಃ ॥ ೨೮ 
ತೀಕ್ಲಾಗ್ರಾ ಯಜುಪರ್ವಾಣಃ ಸರೋಷಾ ಭುಜಗಾ ಇವ | 
ತಮದ್ಯ ವಾಲಿನಂ ಪಶ್ಯ ಕ್ರೊರೈರಾಶೀನಿಷೋಪನಮೈಃ ॥ ೨೯ 


ಚೈತನ್ಯ ಉಡುಗಿ ಈ ವನದಲ್ಲಿ ವಾಸಿಸುತಿ ತ್ರಿದ್ದೇನೆ. ರಾಘವ, ನನ್ನ ಅಣ್ಣ 
ನಾದ ವಾಲಿಯೇ ನನಗೆ ಅಸಕಾಕಮಾಡಿದ್ದಾನೆ ನನ್ನೊಡನೆ ಷೆ" ರವನ್ನು, 
ಬೆಳೆಸಿದ್ದಾನೆ ಮಹಾನುಭಾವ, ವಾಲಿಯ ಭಯದಿಂದ ಪಿನ ನಾದ ನನಗೆ 
ಅಭಯವನ್ನು ನೀಡು (೨೨-೨೪). ಈ ಭಯವು ತಪ್ಪುವಂತೆ ಮಾಡು” 
ಎಂದು ಪ್ರಾರ್ಥಿಸಿದನು. ಆಗ ತೇಜಸ್ವಿಯೂ ಧರ್ಮಜ್ಞ ನೂ ಧರ್ಮ 
ಸಂರಕ್ಷಕನೂ ಆದ ಕಾಕುತ್ಸ ಏನು ಮುಗುಳ್ನಗೆಯಿಂದ “ವಾನರೋತ್ತಮ, 
ಉಪಕಾರವೇ ಮಿತ್ರನಿಂದಾಗಬೇಕಾದ ಪ್ರಯೋಜನ. ಇದನ್ನು ನಾನು ಬಲ್ಲೆ 
(೨೫-೨೬). ನಿನ್ನ ಭಾರ್ಯೆಯನ ೩ಪಹೆರಿಸಿದ ವಾಲಿಯನ್ನು ನಾನು 
ಸಂಹರಿಸುವೆನು. ಸೂರ್ಯನಂತೆ ದೇದೀವ್ಯ ಮಾನವಾದ ನನ್ನ ನಿಶಿತಾಸ್ತ್ರಗಳು 
ಅಮೋಘವಾದವು. ದುರಾಚಾರನಾದ ವಾಲಿಯಮೇಲೆ ಈ ಶರಗಳು 
ಮಹಾವೇಗೆದಿಂದೆ ಎರಗುವುವು. ಗರಿಗಟ್ಟದ ಈ ಶರಗಳು ದೇವೇಂದ್ರನ 
ಸಿಡಿಲಿಗೆ ಸಮಾನವಾದವು (೨೭-೨೮). ನೇರವಾದ ಗಿಣ್ಣುಗಳಿರುವ 
4 


೫೦ ಕಿಸ್ಟಿಂಧಾಕಾಂಡಃ [ ಸರ್ಗಃ ೫ 


ಶರೈರ್ನಿನಿಹತಂ ಭೂಮೌ ವಿಕೀರ್ಣಮಿನ ಪರ್ವತಮ್‌ | 
ಸತು ತದ್ವಚನಂ ಶ್ರುತ್ವಾ ರಾಘವಸ್ಯಾತ್ಮನೋ ಹಿತಮ್‌್‌ ॥| ೩೦ 


ಸುಗ್ರೀವಃ ಪರನುಪ್ರೀತಃ ಸುಮಹದ್ವಾಕ್ಯಮಬ್ರನೀಶ್‌ [| 


ತನ ಪ್ರಸಾದೇನ ನೃಸಿಂಹ ರಾಘನ 

ಪ್ರಿಯಾಂ ಚ ರಾಜ್ಯಂ ಚ ಸಮಾಸು .ಯಾನುಹಮ್‌ | 
ತಥಾ ಕುರು ತ್ವಂ ನರೆದೇನ ನೈರಿಣಂ 

ಯಥಾ ನ ಹಿಂಸ್ಕಾತ್‌ ಸ ಪುನರ್ನುಮಾಗೃ ಜಮ್‌ ॥ ೩೧ 


ಸೀತಾಕೆಪೀಂದ್ರಕ್ಷಣದಾಚರಾಣಾಂ 
ರಾಜೀನಹೇನಮುಜ್ಯಲನೋಪಮಾನಿ | 
ಸುಗ್ರೀವರಾಮಪ್ರಜಯಪ್ರಸಂಗೇ 
ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ | ೩೨ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಪಂಚಮಃ ಸರ್ಗಃ 


ಕೀಕ್ಷ್ಞಾಗ್ರವಾದ ಈ ಅಸ್ತ್ರಗಳು ಕೆರಳಿದ ಸರ್ಪಗಳೆಂದು ತಿಳಿ ವಿಸದಂಪ್ರ 
ಗಳಂತಿರುವ ಈ ಕ್ರೂರಾಸ್ತ್ರಗಳಿಂದ ಆ ವಾಲಿಯು ಇಂದೇ ಹತನಾಗಿ ನೆಲದ 
ಮೇಲೆ ಒರಗುವುದನ್ನು ನೋಡು! ಛಿನ 2 ಭಿನ್ನ ವಾದ ಪರ್ವತದಂತೆ ಉರುಳು 
ವುದನ್ನು ನೋಡು!” ಎಂದು ಹೇಳಿದನು. ಸುಗ್ರೀವನು ರಾಘವನಾಡಿದ 
ಹಿತಕರವಾದ ನುಡಿಯನ್ನು ಕೇಳಿ ಆನಂದಭರಿತನಾದನು (೨೯-೩೦). 
ಅವನು “ನರಶ್ರೇಷ್ಠ-_ರಾಘವ, ನಿನ್ನ ಅನುಗ್ರಹದಿಂದ ನನ್ನ ಪ್ರಿಯಳನ್ನೂ 
ರಾಜ್ಯವನ್ನೂ ಪುನಃ ಪಡೆದೇನು. ಅಣ್ಣ ನೆನಿಸಿಕೊಂಡ ನನ್ನ ವೈರಿಯು 
ಪುನಃ ನನಗೆ ಹಿಂಸೆಕೊಡದಂತೆ ಉಪಕಾರಮಾಡು? ಎಂದು ಕೇಳಿಕೊಂಡನು 
(೩೧) ಹೀಗೆ ಶ್ರೀರಾಮನೂ ಸುಗ್ರೀವನೂ ಸ್ನೇಹವನ್ನು ಬೆಳೆಸಿ ಸಂಭಾಷಿಸು 
ತ್ತಿದ್ದ ಸಮಯದಲ್ಲಿ ಸೀತಾಜೀನಿಯ ಕಮಲಸದೃಶವಾದ ಎಡಗಣ್ಣು, 
ವಾಲಿಯ ಹೊಂಬಣ್ಣ ದ ಎಡಗಣ್ಣು » ರಾವಣನ ಅಗ್ನಿ ಸಮಾನವಾದ 
ಎಡಗಣ್ಣು ಇವೆಲ್ಲವೂ ಏಕಕಾಲದಲ್ಲಿ ಅದಿರಲಾರಂಭಿಸಿದವು ! (೩.೨) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಐದನೆಯ ಸರ್ಗ 


ಷಷ್ಮಃ ಸರ್ಗಃ 

ಭೂಷಣಪ್ರತ್ಯಭಿಜ್ಞಾನಮ್‌ 
ಪುನರೇವಾಬ್ರವೀತ್‌ ಪ್ರೀತಃ ಸುಗ್ರೀವೋ ರಘುನಂದನಮ್‌ | 
ಅಯಮಾಹಖ್ಯಾತಿ ಮೇ ರಾಮ ಸಚಿವೋ ಮಂತ್ರಿಸತ್ತಮಃ !! ೧ 
ಹನುಮಾನ್‌ ಯನ್ನಿಮಿತ್ತಂ ತ್ವಂ ನಿರ್ಜನಂ ನನಮಾಗತೆಃ | 
ಲಕ್ಷ್ಮಣೇನ ಸಹ ಭ್ರಾತ್ರಾ ನಸತತ್ಹ ವನೇ ತವ || ೨ 
ರಕ್ಷಸಾಪಹೃತಾ ಭಾರ್ಯಾ ಮೈಥಿಲೀ ಜನಕಾತ್ಮಜಾ 
ತ್ವಯಾ ನಿಯುಕ್ತಾ ರುದತೀ ಲಕ್ಷ್ಮಣೇನ ಚ ಧೀಮತಾ ೩ 
ಅಂತರಪ್ರೇಪ್ಸುನಾ ತೇನ ಹತ್ವಾ ಗೃಧ್ರಂ ಜಟಾಯೊಸಮ್‌ | 


ಭಾರ್ಯಾನಿಯೋಗಜಂ ದುಃಖನುಚಿರಾತ್ತಂ ನಿನೋಸ್ಟ್ಯಸೆೇ ॥ ೪ 
ಅಹಂ ತಾಮಾನಯಿಷ್ಯಾಮಿ ನಷ್ಟಾಂ ನೇದಶ್ರುತಿಂ ಯಥಾ | 
ರಸಾತಲೇ ವಾ ನರ್ತಂತೀಂ ನರ್ತಂತೀಂ ಮಾ ನಭಃಸ್ಥಲೇ | ೫ 


ಸರ್ಗ ೬ 


ಸೀತಾದೇವಿಯನ್ನು ಅನ್ವೇಷಿಸಿಕೊಡುವುದಾಗಿ ಸುಗ್ರೀವನು ಶ್ರೀರಾಮನಿಗೆ ಮಾತು 
ಕೊಡುವುದು. ಸೀತೆಯ ಆಭರಣಗಳನ್ನು ನೋಡಿ ಶ್ರೀರಾಮನ ದುಃಖ. 


ಸುಗ್ರೀವನು ಪುನಃ ಶ್ರೀರಾಮನನ್ನು ನೋಡಿ ಹೀಗೆಂದನು : 
« ಶ್ರೀರಾಮ, ನನ್ನ ಮಂತ್ರಿಸತ್ತಮನಾದ ಹನುಮಂತನು ನಿರ್ಜನವಾದ 
ವನಕ್ಕೆ ನೀನು ಬಂದ ಕಾರಣವನ್ನು ಹೇಳಿದ್ದಾನೆ ತಮ್ಮನಾದ ಲಕ್ಷ್ಮಣ 
ನೊಡನೆ ವನವಾಸದಲ್ಲಿರುವಾಗ ನಿನ್ನ ಪತ್ನಿಯಾದ ಜನಕಪುತ್ರಿಯನ್ನು 
ರಾಕ್ಷಸನೊಬ್ಬನು ಅಸಹರಿಸಿದ್ದಾ ನಂತೆ. ನೀನೂ ಧೀಮಂತನಾದ ಲಕ್ಷ ನಮೂ 
ಇಲ್ಲದ ವೇಳೆಯಲ್ಲಿ ಕದ್ದು ಹೊಂಡುಹೋಗಿರುವನಂತೆ (೧-೩) ಆ ರಾಕ್ಷಸನು 
ಸಮಯವನ್ನು ಸಾಧಿಸಿ ಬಂದು, ರೋದಿಸುತ್ತಿದ್ದ ದೇವಿಯನ್ನು ಅಪಹರಿಸಿ 
ಅಡ್ಡಲಾಗಿ ಬಂದ ಜಟಾಯುವೆಂಬ ಗೃಧೆ ರಾಜನನ್ನು ಕೊಂದು ಒಯ್ದಿರುವ 
ನೆಂದು ಕೇಳಿದೆನು. ಸ್ವಲ್ಪ ಕಾಲದಲ್ಲಿಯೇ ಪತ್ತೀನಿಯೋಗದಿಂದಾದ ದುಃಖವು 
ನೀಗುವುಡೆಂದು ತಿಳಿ (೪). ಶ್ರೀರಾಮ, ಆ ದೇವಿಯು ರಸಾತಳದಲ್ಲಿರಲಿ... 


ತೆ 


೫೨ ಕಿಹ್ಕಿಂಧಾಕಾಂಡಃ [ಸರ್ಗಃ ೬ 


ಅಹಮಾನೀಯ ದಾಸ್ಯಾಮಿ ತೆನ ಭಾರ್ಯಾಮರಿಂದಮವು | 
ಇದಂ ತೆಥ್ಯಂ ಮನು ವಚಸ್ತ ಇಮುವೇಹಿ ಚ ರಾಘವನ ೬ 


ನೆ ಶಕ್ಕಾ ಸಾ ಜರೆಯಿತುಮುಪಿ ಸೇಂದ್ರೈಃ ಸುರಾಸುಕೈಃ | 
ತನ ಭಾರ್ಯಾ ಮಹಾಬಾಹೋ ಭಕ್ಷ್ಯಂ ನಿಸಕೈತೆಂ ಯಥಾ॥ ೭ 


ತ್ಯಜ ಕೋಕಂ ಮಹಾಜಾಹೋ ಕಾಂ ಕಾಂತಾಮಾನಯಾಮಿ ತೇ | 


ಅನುಮಾನಾತ್ತು ಜಾನಾಮಿ ಮೈಥಿಲೀ ಸಾ ನ ಸಂಶಯಃ ॥॥ ೮ 
ಏಬ್ರಯಮಾಣಾ ಮಯಾ ದೃಷ್ಟಾ ರಕ್ಷಸಾ ಕ್ರೂರಕೆರ್ಮಣಾ | 
ಕ್ರೋಶಂತೀ ರಾಮ ರಾಮೇತಿ ಲಕ್ಷ್ಮಣೇತಿ ಚ ನಿಸ್ವರಮ್‌ ॥ ೯ 


ಸ್ಫುರಂತೀ ರಾವಣಸ್ಯಾಂಕೇ ಪನ್ನಗೇಂದ್ರನಧೂರ್ಯಥಾ | 
ಆತ್ಮನಾಪಂಚಮಂ ಮಾಂಹಿ ದೃಷ್ಟ್ವಾ ಶೈಲತಟೇ ಸ್ಥಿತಮ್‌ |! ೧೦ 


ಉಕ್ತರೀಯಂ ತಯಾ ತ್ಯಕ್ತೆಂ ಶುಭಾನ್ಯಾಭರಣಾನಿ ಚ | 
ತಾನ್ಯ ಸ್ಮಾಭಿರ್ಗಹೀತಾನಿ ನಿಹಿತಾನಿ ಚ ರಾಘವ ॥ ೧೧ 


ನಭಃಸ್ಥಳದಲ್ಲಿರಲಿ, ನಾನು ಹುಡುಕಿ ತರುವೆನು. ಮಧುಕೈಟಭರು ಅಪ 
ಹೆರಿಸಿದ ವೇದವಾಣಿಯನ್ನು ಶ್ರೀಮನ್ನಾರಾಯಣನು ತಂದಂತೆ, ಮೈಧಿಲಿ 
ಯನ್ನು ತಂದು ನಿನಗೊಪ್ಪಿ ಸುವೆನು. ರಾಘವ, ಇದು ನನ A ಸತ್ಯಪ್ರತಿಚ್ಞಿ 
ಯೆಂದು ಅವಥೆರಿಸು (೫-೬). ಇಂದ್ರನೂ ದೇವಾಸುರರೂ ಒಟ್ಟುಗೂಡಿ 
ದರೂ ನಿನ್ನ ಪತ್ನಿಯನ್ನು ದಕ್ಕಿಸಿಕೊಳ್ಳಲಾರರು. ವಿಷಮಿಶ್ರವಾದ ಭಕ್ಷ 
ವನ್ನು ಯಾವನು ತಿಂದು ಬದುಕೆಯಾನು? ಓ ಮಹಾಜಾಹು, ಶೋಕಿಸ 
ಬೇಡ. ನಿನ್ನ ಕಾಂತೆಯನ್ನು ತಂಜೊಪ್ಪಿಸುನೆನು ಆಕೆಯೇ ಮೈಧಿಲಿ 
ಯಾಗಿರಬೇಕೆಂದು ನಾನು ಅನುಮಾನಿಸುತ್ತೇನೆ, ಸಂದೇಹವಿಲ್ಲ. ಶ್ರೀರಾಮ, 
ಕ್ರೂರಕರ್ಮಿಯಾದ ಆ ರಾಕ್ಷಸನು ಒಬ್ಬ ಯುವತಿಯನ್ನು ಅಪಹರಿಸಿ 
ಒಯ್ಯುವುದನ್ನು ನಾನು ನೋಡಿದೆನು. ಅವಳು "ರಾಮ, ರಾಮ, ಲಕ್ಷ ೬ | 
ಎಂದು ಕರುಣಸ್ವರದಿಂದ ಕೂಗಿಕೊಳ್ಳುತ್ತಿದ್ದಳು (೭-೯) ಸರ್ಪಿಣಿಯಂತೆ 
ರಾವಣನ ಅಂಕದಲ್ಲಿ ಹೊರಳಾಡುತ್ತಿದ್ದಳು. ಆಗ ನಾವೈವರೂ ಪ್ರ ಬೆಟ್ಟದ 
ತಪ್ಪಲಲ್ಲಿ ಕುಳಿತಿದ್ದೆವು. ಆಕೆ ನಮ್ಮನ್ನು ನೋಡಿ ತನ ಚ ಆಭರಣಗಳನ್ನು 
ಉತ್ತರೀಯದಲ್ಲಿ ಸುಕ್ತಿ ನಮ್ಮ ಕಡೆಗೆ ಬಿಸುಟಳು. ಅವನ್ನು ನಾವು ತೆಗೆದು 


ಸರ್ಗಃ ೬] ಭೂಷಣಪ್ರತ್ಯಭಿಜ್ಞಾನಮ್‌ ೫೩ 


ಆನಯಿಷ್ಯಾನ್ಯುಹಂ ತಾನಿ ಪ್ರತ್ಯಭಿಜ್ಞಾ ತುಮರ್ಹನಿ | 
ತಮಬ್ರನೀತ್ರತಕೋ ರಾಮಃ ಸುಗ್ರೀವಂ ಪ್ರಿಯವಾದಿನಮ್‌ |. ೧೨ 


ಆನಯಸ್ವ ಸಖೇ ಶೀಘ್ರಂ ಕ*ಮರ್ಥಂ ಪ್ರನಿಲಂಬಸೇ | 


ಏವಮುಕ್ತಸ್ತು ಸುಗ್ರೀವಃ ಶೈಲಸ್ಯ ಗಹನಾಂ ಗುಹಾಮ್‌ ॥ ೧೩ 
ಪ್ರನಿನೇಶ ತತಃ ಶೀಘ್ರಂ ರಾಘವನಸ್ರಿಯಕಾಮ್ಯಯಾ | 
ಉತ್ತರೀಯಂ ಗೃಹೀತ್ವಾ ತು ಶುಭಾನ್ಯಾಭರಣಾನಿ ಚ ॥ ೧೪ 
ಇದಂ ಪಶ್ಯೇತಿ ರಾಮಾಯ ದರ್ಶಯಾಮಾಸ ವಾನರ | 

ತತೋ ಗೃಹೀತ್ವಾ ತದ್ವಾಸಃ ಶುಭಾನ್ಯಾಭರಣಾನಿ ಚ ॥ ೧೫ 
ಆಭವದ್ಭಾಷ್ಟಸಂರುದ್ಧೋ ನೀಹಾರೇಣೇವ ಚಂದ್ರಮಾಃ | 
ಸೀತಾಸ್ನೇಹಪ್ರವೃತ್ತೇನ ಸ ತು ಬಾಷ್ಟೇಣ ಮೂಸಿತಃ ॥॥ ೧೬ 
ಹಾ ಪ್ರಿಯೇತಿ ರುದನ್‌ ಥೈರ್ಯಮುತ್ಸ ಜ್ಯ ನ್ಯ ಸತತ್‌ ಕ್ಷಿಕೌ | 
ಹೃದಿ ಕೃತ್ವಾ ತು ಬಹುಶಸ್ತ್ರಮಲಂಕಾರಮತ್ತಮಮ್‌ ॥ ೧೭ 


ಕೊಂಡು ಸುರಕ್ಷಿತವಾಗಿ ಇಟ್ಟಿದ್ದೇನೆ (೧೦-೧೧) ಅವನ್ನು ನಿನಗೆ ತಂದು 
ತೋರಿಸುವೆನು. ಆಭರಣಗಳನ್ನು ನೀನು ಗುರುತಿಸಬಹುದು? ಎಂದನು. 
ಹೀಗೆ ಒಳ್ಳೆಯ ಸುದ್ದಿಯನ್ನು ಹೇಳಿದ ಸುಗ್ರೀವನನ್ನು ಕುರಿತು ಶ್ರೀರಾಮನು 
« ಮಿತ್ರ, ಬೇಗನೆ ತರಿಸು. ತಡಮಾಡುವೆ ಏಕೆ?” ಎಂದು ಕೇಳಿದನು. 
ಸುಗ್ರೀವನು ಶ್ರೀರಾಮನಿಗೆ ಸಂತೋಷವಾಗಲೆಂದು ಕೂಡಲೆ ತನ ಹ 
ದುರ್ಗಮವಾದ ಗುಹೆಯನ್ನು ಪ್ರವೇಶಿಸಿ, ಆ ಉತ್ತ ರೀಯವನ್ನೂ ಆಭರಣ 
ಗಳನ್ನೂ ತಂದನು (೧೨-೧೪). ಆ ಕನೀಂದ್ರನು ಇದನ್ನು ನೋಡೆಂದು 
ಶ್ರೀರಾಮನಿಗೆ ತೋರಿಸಿದನು. ಶ್ರೀರಾಮನು ಆ ವಸ್ತ್ರವನ್ನೂ ಸುಂದರವಾದ 
ಆಭರಣಗಳನ್ನೂ ಕೈ ಯಲ್ಲಿ ಹಿಡಿದುಕೊಂಡನು. ಕಣ್ಣೀರು ಉಕ್ಕಿಬಂದಿತು. 
ಮುಖವು ಮಂಜುಮುಸುಕಿದ ಚಂದ್ರಮಂಡಲದಂತಾಯಿತು. ಸೀತಾನ್ರೇಮ 
ದಿಂದ ಹರಿದ ಕಂಬನಿ ಮೈಯನ್ನು ನೆನೆಸಿತು (೧೫-೧೬). ಶ್ರೀರಾಮನು 
ಥೆ 3ರ್ಯಗುಂದಿ ಕಣ್ಣೀರುಬಿಡುತ್ತ "ಹಾ! ಪ್ರಿಯೇ!” ಎಂದು ಕೂಗುತ್ತ 
ನೆಲದಮೇಲೆ ಬಿದ್ದು ಹೋದನು. ಆ ಉತ್ತ ಮಾಭರಣಗಳನ್ನು ಮತ್ತೆ ಮತ್ತೆ 


೫೪ ಕಿಷ್ಕಿಂಥಾಕಾಂಡಃ [ಸರ್ಗಃ ೬ 


ನಿಶೆಶ್ವಾಸ ಭೃಶಂ ಸರ್ಪೋ ಬಿಲಸ್ತ ಇನ ರೋಸಷಿತಃ | 


ಅನಿಚ್ಛಿನ್ನಾಶ್ರುವೇಗಸ್ತು ಸೌಮಿತ್ರಿಂ ನೀಕ್ಷ್ಯ ಪಾಶಣ್ವತಃ || ೧೮ 
ಪರಿದೇನಯಿತುಂ ದೀನಂ ರಾಮಃ ಸಮುಪಚಕ್ರಮೇ | 
ಪಶ್ಯ ಲಕ್ಷ್ಮಣ ವೈದೇಹ್ಯಾ ಸಂತ್ಯಕ್ತಂ ಹ್ರಿಯಮಾಣಜಣಯಾ ॥ ೧೯ 


ಉತ್ತರೀಯಮಿದಂ ಭೂಮಾೌ ಶರೀರಾದ್ಧೂಷಣಾನಿ ಚ | 
ಶಾದ್ವಲಿನ್ಯಾಂ ಧ್ರುವಂ ಭೂಮ್ಯಾಂ ಸೀತಯಾ ಹ್ರಿಯಮಾಣಯಾ ॥ 


ಉತ್ಸೃಷ್ಟಂ ಭೂಷಣಮಿದಂ ಕಥಾಕೂಪಂ ಹಿ ದೃಶ್ಯತೇ | 
ಏನಮುಕ್ತಸ್ತು ರಾಮೇಣ ಲಕ್ಮ್ಮಣೋ ವಾಕ್ಯಮಬ್ರವೀತ್‌ ॥! ೨೧ 


ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೇ | 
ನೂಪುರೇ ತ್ರಭಿಜಾನಾಮಿ ನಿತ್ಯಂ ಪಾದಾಭಿನಂದನಾತ್‌ ॥ ೨೨ 


ತತಃ ಸ ರಾಘವೋ ದೀನಃ ಸುಗ್ರೀನಮಿದಮುಬ್ರನೀತ್‌ | 

ಬ್ರೂಹಿ ಸುಗ್ರೀವ ಕಂ ದೇಶಂ ಹ್ರಿಯಂತೀ ಲಕ್ಷಿತಾ ತ್ವಯಾ | ೨೩ 
ಎದೆಗೊತ್ತಿ ಕೊಂಡು ಬಿಲದಲ್ಲಿ ಕೆರಳಿಸಿದ ಸರ್ವದಂತೆ ನಿಟ್ಟುಸಿರುಬಿಡುತ್ತಿ ದನು. 
ಅವನು ಧಾರಾಕಾರವಾಗಿ ಕಂಬನಿಗರೆಯುತ್ತ ಲಕ್ಷ ಟೌನನ್ನು ನೋಡಿ 
ಗೋಳಾಡಲಾರಂಳಿಸಿದನು (೧೭-೧೮): “ಲಕ್ಷ್ಮಣ, ಇಲ್ಲಿ ನೋಡು. 
ರಾಕ್ಷಸನು ಅಪಹರಿಸಿ ಒಯ್ಯುವಾಗ ವೈದೇಹಿಯು ಇವುಗಳನ್ನು ಎನೆದಿದ್ದಾಳೆ. 
ತನ್ನ ಉತ್ತರೀಯವನ್ನೂ ಒಡವೆಗಳನ್ನೂ ನೆಲದಮೇಲೆ ಚೆಲ್ಲಿದ್ದಾಳೆ. ಹುಲ್ಲು 
ಬೆಳೆದು ಮೃದುವಾದ ನೆಲದಮೇಲೆಯೇ ಒಡವೆಗಳನ್ನು ಬಿಸುಬರಬೇಕು. 
ಯಾವ ಪೆಟ್ಟೂ ತಾಗದೆ ಇವು ಮೊದಲಿನಂತೆಯೇ ಕಾಖುತ್ತವೆ ಎಂದನು 
(೧೯-೨೦). ಆಗ ಲಕ್ಷ ನು ಆಭರಣಗಳನ್ನು ನೋಡಿ « ಅಣ್ಣ, ಈ 
ಕೇಯೂರಗಳನ್ನೂ ಕುಂಡಲಗಳನ್ನೂ ನಾನು ಕಂಡವನಲ್ಲ. ನನಗೆ ಇವುಗಳ 
ಗುರುತಿಲ್ಲ. ಈ ಕಾಲಂದಿಗೆಗಳು ಮಾತ್ರ ಅತ್ತಿಗೆಯವೇ ಹೌದು ನಿತ್ಯವೂ 
ದೇವಿಯ ಪಾದೆಗಳಿಗೆ ವಂದಿಸುವಾಗ ಇವುಗಳನ್ನು ನೋಡಿದ್ದೇನೆ ಎಂದನು 
(೨೧-೨೨). ರಾಘವನು ದೈನ್ಯದಿಂದ ಸುಗ್ರೀವ, ನನ ೩ ಪ್ರಾಣಕಾಂತೆ 
ಯನ್ನು ಕ್ರೂರನಾದ ರಾಕ್ಷಸನು ಯಾವ ಕಡೆಗೆ ಒಯ್ಯುವುದನ್ನು ನೋಡಿದಡೆ? 


WY 

- ಕ್ಷೆ 
ಬ 

( ಮ 


ಟೆ 





ಣದರ್ಶನ 
ರ 

ಭ 

ಆ 


ಸರ್ಗಃ ೬] ಭೂಷಣಪ್ರತ್ಯ ಭಿಜ್ಞಾನಮ್‌ ೫೫ 


ರಕ್ಷಸಾ ರೌದ್ರರೂಪೇಣ ಮಮ ಪ್ರಾಣೈಃ ಪ್ರಿಯಾ ಪ್ರಿಯಾ | 
ಕ್ಟ ವಾ ವಸತಿ ತದ್ರಶ್ಲೋ ಮಹದ್ವ್ಯಸನದಂ ಮಮ ॥ ೨೪ 


ಯನ್ನಿಮಿತ್ತಮಹಂ ಸರ್ವಾನ್ನಾಶೆಯಿಷ್ಯಾಮಿ ರಾಕ್ಸೆಸಾನ್‌ | 
ಹರತಾ ಮೈಥಿಲೀಂ ಯೇನ ಮಾಂ ಚ ರೋಷಯತಾ ಭೃ ಶಮ್‌ ॥ ೨೫ 


ಆತ್ಮನೋ ಜೀವಿತಾಂತಾಯ ಮೃುತ್ಯುದ್ವಾರಮಪಾನೃತಮ್‌ [| 


ಮವನು ದಯಿತತರಾ ಹೃತಾ ವನಾಂತಾ- 
ದ್ರಜನಿಚರೇಣ ನಿಮಥ್ಯ ಯೇನ ಸಾ | 
ಕಥಯ ಮಮ ರಿಪುಂ ತ್ವಮದ್ಯ ನೈ 
ಪ್ಲನಗಪತೇ ಯಮುಸಂನಿಧಿಂ ನಯಾಮಿ || ೨೬ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಷಷ್ಠ 8 ಸರ್ಗಃ 


ಹೇಳು. ನನಗೆ ಮಹಾದುಃಖವನ್ನು ತಂದೊಡ್ಡಿದ ಆ ರಾಕ್ಷಸನು ವಾಸಿಸು 
ವುದಿಲ್ಲಿ? (೨೩-೨೪). ಅವನೊಬ್ಬನಿಗೋಸ್ಟರ ನಾನು ಸಕಲ ರಾಕ್ಷಸರನ್ನೂ 
ನಾಶಮಾಡಬೇಕಾಗಿದೆ. ಅವನು ಮೈ ಧಿಲಿಯನ _ವಹರಿಸಿ ನನಗೆ ಅತ್ಯಂತ 
ರೋಷವನ್ನುಂಟುಮಾಡಿದ್ದಾನೆ. ತನ ಸ ಜೀವಿತವು ಕೊನೆಗಾಣಲೆಂದು 
ಮೃತ್ಯುವಿನ ಬಾಗಿಲನ್ನು ತೆರೆದಿದ್ದಾನೆ (೨೫). ವಾನರೇಶ್ವರ, ಆ ನಿಶಾಚರನು 
ಹೆಠಾತ್ಮಾಗಿ ಬಂದು ನನ್ನ ಪ್ರಿಯವತ್ತಿಯನ್ನು ಕಾಡಿನಿಂದ ಅಪಹರಿಸಿ 
ಒಯ್ದಿ ದ್ದಾನೆ. ನನ್ನ ವೈರಿಯು ಎಲ್ಲಿರುವನೆಂದು ಹೇಳು. ಈ ಕ್ಷಣವೇ 
ಅವನನ್ನು ಯಮನ ಬಳಿಗೆ ಕಳಿಸುವೆನು *” ಎಂದು ನುಡಿದನು (೨೬). 


ಇಲ್ಲಿಗೆ ಶ್ರೀಮುದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಆರನೆಯ ಸರ್ಗ 


4177 ಮ 


ಸಪ್ತಮಃ ಸರ್ಗಃ 
ರಾಮಸಮಾಶ್ವಾನನಮ್‌ 
ಏನಮುಕ್ತಸ್ತು ಸುಗ್ರೀವೋ ರಾಮೇಣಾರ್ಶೇನ ವಾನರಃ | 
ಅಬ್ರವೀತ್‌ ಪ್ರಾಂಜಲಿರ್ವಾಕ್ಯಂ ಸಬಾಷ್ಟಂ ಜಾಷ್ಟಗದ್ಗದಃ ॥ ೧ 


ನ ಜಾನೇ ನಿಲಯಂ ತಸ್ಯ ಸರ್ವಥಾ ಪಾಹರಕ್ಷಸಃ | 
ಸಾಮರ್ಥ್ಯಂ ವಿಕ್ರಮಂ ವಾಪಿ ದೌಸ್ಟುಲೇಯಸ್ಯ ವಾ ಕುಲರ್ನ್‌॥ ೨ 


ಸತ್ಯಂ ತೇ ಪ್ರತಿಜಾನಾನಿ ತ್ಯಜ ಶೋಕಮರಿಂದವು | 
ಕರಿಷ್ಯಾಮಿ ತಥಾ ಯತ್ನಂ ಯಥಾ ಪ್ರಾಪ್ಸ್ಯಸಿ ಮೈಥಿಲೀಮ್‌ ॥ ೩ 
ರಾವಣಂ ಸಗಣಂ ಹತ್ಕಾ ಪರಿತೋಷ್ಯಾತ್ಮಪೌರುಷಮ್‌ | 


ತಥಾಸ್ಮಿ ಕರ್ತಾ ನ ಚಿರಾದ್ಯಥಾ ಪ್ರೀತೋ ಭವಿಷ್ಯಸಿ ॥ ೪ 

ಅಲಂ ವೈಕ್ಸ ವ್ಯಮಾಲಂಬ್ಯ ಧೆ ುರ್ಯಮಾತ್ಮಗತಂ ಸ್ಮರ 

ತ್ವದ್ವಿಧಾನಾಮುಸದೃ ಶನೀದೃ ಶಂ ವಿದ್ಧಿ ಲಾಘವಮ್‌ ॥ ೫ 
ಸರ್ಗ ೭ 


ಸುಗ್ರೀವನು ಶ್ರೀರಾಮನನ್ನು ಸಂತೈಸುವುದು. ಸುಗ್ರೀವನ ಕಾರ್ಯವನ್ನು 
ಸಾಧಿಸುವೆನೆಂದು ಶ್ರೀರಾಮನ ಪ್ರತಿಜ್ಞೆ. 

ಶೋಕಾವಿಷ್ಟನಾದ ಶ್ರೀರಾಮನು ಈ ಪ್ರಕಾರ ನುಡಿಯಲಾಗಿ, 
ಸುಗ್ರೀವನಿಗೆ ಕಂಬನಿ ತುಂಬಿತು. ಅವನು ಗದ ದಥ ನಿಯಿಂದ “ವೀರಾಗ್ರಣಿ, 
ಬ! ಆ ರಾಕ್ಷಸನ ವಾಸಸ್ಥಾನವು ೫ ನನಗೆ ಗೊತ್ತಿಲ್ಲ, 
ಆ ದುರಾತ್ಮನ ನ ಸಾಮರ್ಥ ನಾಗಲಿ ಸಂಚಾರಕ್ಟ ಮವಾಗಲಿ ಕುಲವಾಗಲಿ 
ನನಗೆ ತಿಳಿಯದು * (೧-೫) ನೀನು ಕೋಕವನ್ನು ತ್ಯಜಿಸು. ಆಣೆಯಿಟ್ಟು 
ಹೇಳುತ್ತೇನೆ. ನಿನಗೆ ಮೆ ್ರಧಿಲಿಯು ಸಿಗುವಂತೆ 2 ಪ್ರಯತ್ನ ಮಾಡು 
ವೆನು. ರಾವಣನನ್ನು ಸ ಪರಿವಾರಸಮೇತವಾಗಿ ಕೊಂದು ನನ್ನ 
ಪೌರುಷವನ್ನು ಸಾರ್ಥಕಪಡಿಸುವೆನು. ನೀನು ಸುಪ್ರಿ (ತನಾ ಗುವಂಕೆ 
ಕ್ಲಿಪ್ರದಲ್ಲಿಯೇ 'ಕಾರ್ಯನನ್ನೆ ಸಗುವೆನು (೩-೪). ಈ ಸಿನ ತನನ್ನು ಬಿಡು. 
ಎನಗೆ ಸಹಜವಾದ ಥೆ ಸರ್ಮನನ್ನ ವಲಂಜಿಸು. ಈ ಬಗೆಯ ಲಘುಸ್ತಭಾವವು 


* ಅನುಬಂಧವನ್ನು ನೋಡಿ, 


ಸರ್ಗಃ ೭] ರಾಮಸಮಾಶ್ವಾಸನಮ್‌ ೫೭ 


ಮಯಾಸಿ ವ್ಯಸನಂ ಪ್ರಾಪ್ತಂ ಭಾರ್ಯಾಹರಣಜಂ ಮಹತ್‌ | 

ನ ಚಾಹನೇವಂ ಶೋಚಾನಿ ನ ಚ ಧೈರ್ಯಂ ಪರಿತ್ಯಜೇ ೬ 
ನಾಹಂ ತಾನುನುಶೋಚಾಮಿ ಪ್ರಾಕೈತೋ ಮಾನರೊಟಪಿ ಸನ್‌ | 
ಮಹಾತ್ಮಾ ಚ ವಿನೀಶತ್ಹ 8೦ ಪುನಧಗೃಿತಿಮಾನ್‌ ಭವಾನ್‌ ॥ ೭ 
ಬಾಷ್ಟಮಾಪತಿತೆಂ ಧೈರ್ಯಾನ್ನಿಗ್ರಹೀತುಂ ತ್ವಮುರ್ಹಸಿ | 
ಮರ್ಯಾದಾಂ ಸತ್ತ್ಯಯುತ್ತಾನಾಂ ಧೃತಿಂ ನೋತ್ಸ ಷ್ಟುಮುರ್ಹಸಿ॥ 
ವ್ಯಸನೇ ಮಾರ್ಥಕೈಚ್ಛೆ ಮಾಭಯೇ ನಾ ಜೀವಿತಾಂತಕೇ! 


ನಿಮ್ಬು ಶನ್‌ ವೈಸ್ಟಯಾ ಬುದ್ಯ್ಯಾಥೆ  ತಿಮಾನ್ನಾನಸೀದತಿ || ೯ 
ಬಾಲಿಶಸ್ತು ನರೋ ನಿತ್ಯಂ ನೈಕ್ಸ್‌ನ್ನಂ ಯೊೋಆನುವರ್ತತೇೇ 1 

ಸ ಮಜ್ಜತ್ಯವಶಃ ಶೋಕೇ ಭಾರಾಕ್ರಾಂತೇವ ನೌರ್ಜಲೇ ॥ ೧೦ 
ಏಸೋಆಂಜಲಿರ್ಮಯಾ ಬದ್ಧಃ ಪ್ರಜಯಾತ್ತ್ವ್ವಾಂ ಪ್ರಸಾದಯೇ | 
ಪೌರುಷಂ ಶ್ರಯ ಶೋಕಸ್ಕ ನಾಂತೆರಂ ದಾತುಮರ್ಹಸಿ || ೧೧ 


ನಿನ್ನಂತಹವರಿಗೆ ಯೋಗ್ಯವಲ್ಲವೆಂದು ತಿಳಿ ನನಗೂ ಸಹೆ ಭಾರ್ಯಾವ 
ಹರಣದ ಮಹಾವ್ಯಸನವು ಪ್ರಾವ್ಮವಾಗಿಜೆ. ಆದರೂ ನಾನು ಹೀಗೆ ಶೋಕಿ 
ಸುತ್ತಿಲ್ಲ, ಥೈರ್ಯವನ್ನು ಬಿಟ್ಟಿಲ್ಲ! (೫-೬). ಅಲ್ಪಜ್ಞನಾದ ವಾನರ 
ನಾದರೂ ನಾನು ನಿನ ೩೦ತೆ ಹೆಂಡತಿಗಾಗಿ ದುಃಖಿಸುತ್ತಿಲ್ಲ. ಮಹಾತ್ಮನೂ 
ಸುಶಿಕ್ಷಿತತೂ ಧೀರನೂ ಆದ ನಿನ್ನ ವಿಷಯದಲ್ಲಿ ನಾನೇನು ಹೇಳಲಿ? 
ಉಕ್ಕುವ ಕಣ್ಣಿ (ರನ್ನು ಗಟ್ಟಿ ಮನಸ್ಸುಮಾಡಿ ಬಿಗಿಹಿಡಿ. ಸತ್ತ ಎಶಾಲಿಗಳ 
ಶ್ರೇಷ್ಠಗುಣವಾದ ಧೀರತೆಯನ್ನು ಬಿಡಬೇಡ (೭-೮). ದುಃಖಕಾಲ 
ದಲ್ಲಾಗಲಿ ಆರ್ಧಿಕವಾದ ಮುಗ್ಗ ಟ್ವನಲ್ಲಾಗಲಿ ಪ್ರಾಣಾಂತಕವಾದ ವಿಪತ್ತಿ 
ನಲ್ಲಾಗಲಿ ಸ್ವಬುದ್ಧಿಯಿಂದ ವಿಮರ್ಶಿಸಿ ಥೆ $ರ್ಬುವನ್ನು ತೆಂದುಕೊಳ್ಳುವ 
ವನಿಗೆ ಯಾವ ಹಾನಿಯೂ ಒದಗದು (೯). ಆದಕೆ ಯಾವನು ವಿಮರ್ಶೆ 
ಯಿಲ್ಲದೆ ಥಟ್ಟನೆ ಎದೆಗುಂದುವನೋ ಅವನು ದಿಕ್ಕಿಲ್ಲದೆ ಶೋಕದಲ್ಲಿ ಮುಳುಗಿ 
ಹೋಗುತ್ತಾನೆ. ಹೊರಲಾರದ ಹೊರೆಯನ್ನು ಹೊತ್ತ ದೋಣಿಯು ನೀರಿ 
ನಲ್ಲಿ ಮುಳುಗುವಂತೆ ದುಃಖದಿಂದ ಕುಸಿದುಹೋಗುತ್ತಾನೆ (೧೦). 


ಶ್ರೀರಾಮ, ಇದೋ ಕೈಮುಗಿದು ಬೇಡುತ್ತೇನೆ, ಸ್ನೇಹದಿಂದ ಕೇಳಿಕೊಳ್ಳು 


೫೮ ಕಿಹ್ಕಿಂಧಾಕಾಂಡಃ [ಸರ್ಗಃ ೭ 


ಯೇ ಶೋಕನುನುನರ್ಕೆಂತೇ ನ ತೇಷಾಂ ವಿದ್ಯತೇ ಸುಖನು | 
ತೇಜಶ್ತ ಕ್ಷೀಯತೇ ತೇಷಾಂ ನ ತ್ವಂ ಶೋಚಿತುಮರ್ಹಸಿ ॥ ೧೨ 


ಶೋಕೇನಾಭಿಪ್ರಪನ್ನಸ್ಯ ಜೀವಿತೇ ಚಾಪಿ ಸಂಶಯಃ | 
ಸ ಶೋಕಂ ತ್ಯಜ ರಾಜೇಂದ್ರ ಧೈರ್ಯಮಾಶ್ರಯ ಕೇನಲಮ್‌ ॥ ೧೩ 


ಹಿತಂ ನಯಸ್ಕಭಾನೇನ ಬ್ರೂನಿ ನೋಪದಿಶಾಮಿ ತೇ | 
ನಯಸ್ಕತಾಂ ಪೊಜಯನ್‌ ಮೇ ನ ತ್ವಂ ಶೋಚಿತುಮರ್ಹಸಿ | ೧೪ 


ಮಧುರಂ ಸಾಂತ್ವಿತಸ್ತೇನ ಸುಗ್ರೀನೇಣ ಸ ರಾಘವಃ | 
ಮುಖಮಶ್ರುಪರಿಕ್ಲಿನ್ನಂ ವಸ್ರ್ರಾಂತೇನ ಪ್ರಮಾರ್ಜಯನ್‌ lI ೧೦೫ 


ಪ್ರಕೃತಿಸ್ಸಸ್ತು ಕಾಕುತ್ಸೃ್ಫ8 ಸುಗ್ರೀನನಚನಾತ್‌ ಪ್ರಭುಃ | 
ಸಂಪರಿಸ್ವಜ್ಯ ಸುಗ್ರೀನನಿದಂ ನಚನನುಬ್ರವೀತ್‌ || ೧೬ 


ಕರ್ತವ್ಯಂ ಯದ್ವಯಸ್ಯೇನೆ ಸ್ನಿಗ್ನೇನ ಚ ಹಿತೇನ ಚ | 
ಅನುರೂಪಂ ಚ ಯುಕ್ತಂ ಚ ಕೈತಂ ಸುಗ್ರೀವ ತತ್ತ್ತೃಯಾ |. ೧೭ 


ತ್ತೇನೆ ಪೌರುಷವನ್ನಾ ಶ್ರಯಿಸು. ದುಃಖಕ್ಕೆ ಅವಕಾಶವನ್ನು ಕೊಡಬೇಡ. 
ವ್ಯಥೆಪಡುತ್ತ ಕುಳಿತುಕೊಳ್ಳುವವರಿಗೆ ಸುಖವು ದೊರೆಯದು. ಅಂಥವರ 
ತೇಜಸ್ಸೂ ಕ್ಷೇಣಿಸುವುದು. ನೀನು ಚಿಂತಿಸಬೇಡ (೧೧-೧೨). ದುಃಖವಶ 
ರಾದವರಿಗೆ ಒಂದುವೇಳೆ ಪ್ರಾಣಕ್ಕೇ ಸಂದೇಹ ಒದಗಬಹುದು. ಆದ್ದರಿಂದ, 
ರಾಜೇಂದ್ರ, ಕೇವಲ ಥೈರ್ಯವನ್ನವಲಂಬಿಸು. ಮಿತ್ರನೆಂಬ ಸಲಿಗೆಯಿಂದ 
ಹಿತವನ್ನು ಹೇಳುತ್ತಿದ್ದೇನೆ. ನಿನಗೆ ಬುದ್ಧಿ ವಾದವನ್ನು ಹೇಳುವ ಶಕ್ತಿ ನನಗಿಲ್ಲ. 
ನನ್ನ ಸ್ನೇಹಭಾವವನ್ನು ಆದರಿಸಿಯಾದರೂ ದುಃಖಿಸಬೇಡ” ಎಂದು 
ಮೃದುವಾಗಿ ಹೇಳಿ ಸಂತೈ ಸಿದನು (೧೩-೧೪). ಸುಗ್ರೀವನ ಮಾತನ್ನು 
ಕೇಳಿ ರಾಘವನು ಜೇತರಿಸಿಕೊಳ್ಳುತ್ತೆ, ಮುಖದಮೇಲೆ ಒಸರುತ್ತಿದ್ದ ಕಂಬನಿ 
ಯನ್ನು ವಸ್ತ್ರದ ಸೆರಗಿನಿಂದ ಒರಸಿಕೊಳ್ಳುತ್ತ, ಸುಗ್ರೀವನನ್ನು ಆಲಿಂಗಿಸಿ 
ಕೊಂಡು ಹೀಗೆಂದನು (೧೫-೧೬): “ ಮಿತ್ರ-ಸುಗ್ರೀವ, ಗಾಢವಾದ ಸ್ನೇಹ 
ವುಳ್ಳ ಹಿತಕಾರಿಯಾದ ವಯಸ್ಯನ ಕರ್ತವ್ಯವನ್ನು ಮಾಡಿದ್ದೀಯೆ. ಇಂಥ 
ಸಮಯದಲ್ಲಿ ಸ್ನೇಹೆಕ್ಸೆ ಉಚಿತವೂ ಯುಕ್ತವೂ ಆದುದನ್ನು ಹೇಳಿದ್ದೀಯೆ, 


ಸರ್ಗಃ ೭] ರಾಮಸಮಾಶ್ವಾಸನಮ್‌ ೫೯ 
ಏಷ ಚ ಪ್ರಕೃತಿಸ್ಫೊೋಆಹಮನುನೀತಸ್ತ್ಪಂಯಾ ಸಖೇ | 

ದುರ್ಲ್ಬಭೋ ಹೀದೃ ಶೋ ಬಂಧುರಸ್ಮಿನ್‌ ಕಾಲೇ ವಿಶೇಷತಃ 1. ೧೮ 
ಕಿಂತು ಯತ್ನಸ್ತ್ಪಯಾ ಕಾರ್ಯೋ ಮೈಥಿಲ್ಯಾಃ ಪರಿಮಾರ್ಗಣೇ | 


ರಾಕ್ಷಸಸ್ಯ ಚ ರೌದ್ರಸ್ಯ ರಾನಜಸ್ಯ ದುರಾತ್ಮನಃ ॥ ೧೯ 
ಮಯಾ ಚ ಯದನುಷ್ಕೇಯಂ ಪವಿಸ್ತಜ್ಜೇನ ತದುಚ್ಕತಾಮ್‌ | 
ನರ್ಷಾಸ್ತಿನ ಚ ಸುಶ್ಲೇಶ್ರೇ ಸರ್ವಂ ಸಂಪದ್ಯತೇ ಮಯಿ ॥ ೨೦ 


ಮಯಾ ಚ ಯದಿದಂ ವನಾಕ್ಕಮಭಿಮಾನಾತ್‌ ಸಮೀರಿತಮ್‌ | 
ತತ್ತ್ವ್ಯಯಾ ಹರಿಶಾರ್ದೂಲ ತತ್ತ್ವಮಿತ್ಯು ಪಧಾರ್ಯಕಾಮ್‌ ॥ ೨೧ 


ಅನೃತಂ ನೋಕ್ತಸೊರ್ನಂ ಮೇ ನ ಚ ವಕ್ಷ್ಯೇ ಕದಾಚನ | 


ಏತತ್ತೇ ಪ್ರತಿಜಾನಾಮಿ ಸತ್ಯೇನೈನ ಶಪಾಮಿ ತೇ ॥ ೨೨ 
ತತಃ ಪ್ರಹೃಷ್ಟಃ ಸುಗ್ರೀವೋ ವಾನರೈಃ ಸಚಿವೈಃ ಸಹ | 
ರಾಘವಸ್ಯ ವಚಃ ಶ್ರುತ್ವಾ ಪ್ರತಿಜ್ಞಾತೆಂ ವಿಶೇಷತಃ ॥ ೨೩ 


ಏನಮೇಕಾಂತಸಂಪೃಕ್ಕ್‌ ತತಸ್ತೌ ನರವಾನರ್‌ | 
ಉಭಾವನ್ಯೋನ್ಯಸದೃಶಂ ಸುಖಂ ದುಃಖಂ ಪ್ರಭಾಷತಾವತ್‌ ॥ ೨೪ 


ನಿನ್ನ ಹಿತವಾದದಿಂದ ನನ್ನ ಮನಸ್ಸಿಗೆ ನೆಮ್ಮದಿಯೆನಿಸಿದೆ. ಈ ಕಷ್ಟಕಾಲ 
ದಲ್ಲಿ ನಿನ್ನಂಥ ಆಪದ್ಬಂಧುವು ದುರ್ಲಭ (೧೭-೧೮) ಮೈಥಿಲಿಯನ್ನು 
ಹುಡುಕಲು ನೀನು ಪ್ರಯತ್ನಿಸಬೇಕು. ದುರಾತ್ಮನೂ ಕ್ರೂರನೂ ಆದ 
ರಾವಣನನ್ನು ಗೊತ್ತು ಹಚ್ಚ ಬೇಕು. ಈಗೆ ನಾನು ಮಾಡಬೇಕಾದ್ದನ್ನು 
ಸಂಕೋಚವಿಲ್ಲದೆ ಹೇಳು ಒಳ್ಳೆಯ ಹೊಲದಲ್ಲಿ ಮಳೆಗಾಲವನ್ನು ನೋಡಿ 
ಬಿತ್ತಿದ ಬೀಜದಂತೆ, ನನಗೆ ವಹಿಸಿದ ಕಾರ್ಯವು ಫಲಿಸಿಯೇ ತೀರುವುದೆಂದು 
ತಿಳಿ (೧೯-೨೦). ಆತ್ಮನಿಶ್ಶಾ ಸ ಸದಿಂದ ನಾನೇನು ಹೇಳಿದೆನೋ, ವಾನರೇಂದ್ರ, 
ಅದು ಸತ್ಯವೆಂದೇ ನಿಶ್ಚಯಿಸು. ನಾನು ಸುಳ್ಳನ್ನು ಆಡಿದವನಲ್ಲ, 
ಮುಂದೆಯೂ ಆಡತಕ್ಕವನಲ್ಲ. ಈ ವಿಷಯದಲ್ಲಿ ಪ್ರತಿಜ್ಞೆ ಮಾಡಿಕೊಡುವೆನು. 
ಸತ್ಯದಮೇಲೆ ಆಣೆಯಿಟ್ಟು ಹೇಳುವೆನು ಎಂದನು (೨೧-೨೨). 
ಶ್ರೀರಾಮನು ಈ ರೀತಿಯಾಗಿ ಪ್ರತಿಜ್ಞೆಮಾಡಿ ಹೇಳಲು, ಸುಗ್ರೀವನೂ 
ಅವನ ಸಚಿವರಾದ ವಾನರರೂ ಸಂತೋಷದಿಂದ ಉಬ್ಬಿದರು. ಹೀಗೆ ವಿಶೇಷ 
ವಾಗಿ ಸ್ನೇಹವನ್ನು ಬೆಳೆಸಿಕೊಂಡ ಶ್ರೀರಾಮ-ಸುಗ್ರೀವರು ತಮ್ಮ ತಮ್ಮ 


೬೦ ಕಿಷ್ಕಿಂಧಾಕಾಂಡಃ [ ಸರ್ಗಃ ೮ 


ಮಹಾನುಭಾನಸ್ಯ ನಚಜೋ ನಿಶಮ್ಯ 

ಹರಿರ್ನರಾಣಾನೃಷಭಸ್ಯ ತಸ್ಯ | 
ಕೃತಂ ಸ ಮೇನೇ ಹರಿನೀರಮುಖ್ಯ- 

ಸ್ತದಾ ಸ್ವಕಾರ್ಯಂ ಹೃದಯೇನ ವಿದ್ಠಾನ್‌ ॥ ೨೫ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಸಪ್ತಮಃ ಸರ್ಗಃ 


ಅಷ್ಟಮಃ ಸರ್ಗಃ 


ವಾಲಿವಥಪ್ರತಿಜ್ಞಾ 
ಪರಿತುಷ್ಪಸ್ತು ಸುಗ್ರೀವಸ್ತೇನ ವಾಕ್ಕ್ಯೇನ ವಾನರಃ | 
ಲಕ್ಷ್ಮಣಸ್ಕಾಗ್ರ ತೋ ರಾಮನಿದಂ ವಚನಮಬ್ರವೀತ್‌ ॥ ೧ 
ಸರ್ವಥಾಹಮನುಗ್ರಾಹ್ಯೋ ದೇನತಾನಾಮಸಂಶೆಯಃ | 
ಉಪಪನ್ನಗುಣೋಪೇತಃ ಸಖಾ ಯಸ್ಯ ಭವಾನ್‌ ಮನು ॥ ೨ 


ಸುಖದುಃಖಗಳನ್ನು ಹೇಳಿಕೊಂಡರು (೨೩-೨೪). ಮಹಾನುಭಾವನೂ 
ಪುರುಸಶ್ರೇಷ್ಠನೂ ಆದ ಶ್ರೀರಾಮನ ಮಾತನ್ನು ಹೇಳಿ, ಬುದ್ಧಿವಂತನಾದ 
ವಾನಕೇಂದ್ರನು ತನ್ನ ಕಾರ್ಯವು ಕೈ ಗೂಡಿತೆಂದು ಮನಸ್ಸಿ ನಲ್ಲಿ ಸಂತೋಷಿ 
ಸಿದನು (೨೫) 

ಇಲ್ಲಿಗೆ ಶ್ರೀನುದ್ರಾಮಾಯಣದ ಕಷ್ಕಿ ಂಭಾಕಾಂಡದಲ್ಲಿ ಏಳನೆಯ ಸರ್ಗ 





ಸರ್ಗ ೮ 
ಸುಗ್ರೀವನು ತನ್ನ ದುಃಖದ ಕಾರಣವನ್ನು ವಿವರಿಸುವುದು. 
ವಾಲಿಯನ್ನು ವಧಿಸುವೆನೆಂದು ಶ್ರೀರಾಮನ ಪ್ರತಿಜ್ಞೆ. 
ಸುಗ್ರೀವನು ಶ್ರೀರಾಮನ ಹೇಳಿಕೆಯಿಂದ ಸಂತುಷ್ಟನಾಗಿ ಲಕ್ಷ್ಮಣ 
ನೆದುರಿಗೆ ಶ್ರೀರಾಮನನ್ನುದ್ದೇಶಿಸಿ ಹೇಳಿದನು : “ರಾಘವ, ರಾಜಯೋಗ್ಯ 
ವಾದ ಶೌರ್ಯಾದಿ ನಿಖಿಲ ಮಹಾಗುಣಗಳೂ ನಿನ್ನಲ್ಲಿನೆ ನೀನು ನನ್ನ 
ಗೆಳೆಯನಾದ್ದರಿಂದ ನಾನು ದೇವತಾನುಗ್ರ ಹಕ್ಕೆ ಪಾತ್ರನಾದೆನು (೧-೨). 


ಸರ್ಗಃ ೮] ವಾಲಿವಧಪ್ರತಿಜ್ಞಾ ೬೧ 


ಶಕ್ಕಂ ಖಲು ಭನೇದ್ರಾಮ ಸಹಾಯೇನೆ ತ್ವಯಾನಘ | 
ಸುರರಾಜ್ಯಮಹಿ ಪ್ರಾಪ್ತಂ ಸ್ವರಾಜ್ಯಂ ಕಂ ಪುನಃ ಪ್ರಭೋ! ೩ 


ಸೋಹಂ ಸಭಾಜ್ಯೋ ಬಂಧೂನಾಂ ಸುಹೃದಾಂ ಚೈನ ರಾಘವ ! 
ಯಸ್ಕಾಗ್ನಿಸಾಕ್ರಿಕಂ ಮಿತ್ರಂ ಲಬ್ಧಂ ರಾಘವವಂಶಜಮ್‌ ॥ ೪ 


ಅಹಮಪ್ಯನುರೂಪಸ್ತೇ ನಯಸ್ಕೋ ಜ್ಞಾಸ್ಯಸೇ ಶನೈಃ | 
ನ ತು ವಕ್ತುಂ ಸಮರ್ಥೊಆಹಂ ಸ್ವಯಮಾತ್ಮಗತಾನ್‌ ಗುಣಾನ್‌ ॥ 


ಮಹಾತ್ಮನಾಂ ತು ಭೂಯಿಷ್ಠಂ ತೈದ್ವಿಧಾನಾಂ ಕೈತಾತ್ಮನಾಮ್‌ 
ನಿಶ್ಚಲಾ ಭವತಿ ಸ್ರೀತಿರ್ಥ್ಛೆರ್ಯಮಾತ್ಮನತಾಂ ವರ ॥ ೬ 


ರಜತಂ ವಾ ಸುವರ್ಣಂ ವಾ ವಸ್ತ್ರಾಣ್ಯಾಭರಣಾಸಿ ಜ | 
ಅವಿಭಕ್ತಾಶಿ ಸಾಧೂನಾಮವಗಚ್ಛಂತಿ ಸಾಧವಃ ॥ ೭ 


ಆಢ್ಕೋ ವಾಪಿ ದರಿದ್ರೋ ವಾ ದುಃಖಿತಃ ಸುಖಿತೋಪಿ ವಾ | 
ಕರ್ದೋಹೋ ನಾ ಸದೋಹೋ ಮಾ ನಯಸ್ಕಃ ಪರಮಾ ಗತಿಃ | ಆ 


ಹೇ ವ್ರಭು, ನಿನ ಕೆ ಸಹಾಯದಿಂದ ದೇವರಾಜ್ಯವನ್ನಾದರೂ ಕಸಿದು 
ಕೊಂಡೇನು. ಇನ್ನು ನನ್ನ ರಾಜ್ಯವನ್ನು ಸಡೆಯುವುದು ದುಷ್ಕರವಾದೀತೆ? 
ರಘುವಂಶತಿಲಕನು ಅಗ್ನಿ ಸಾಕ್ಷಿಕವಾಗಿ ನನ್ನ ಮಿತ್ರನಾದಮೇಲೆ, ನನ ಣೆ 
ಬಂಥುಮಿತ್ರರೆಲ್ಲರ ಗೌರವಕ್ಕೆ ಪಾತ್ರನಾದೆನು (೩-೪). ಶ್ರೀರಾಮ, ನಾನು 
ನಿನಗೆ ಅನುರೂಪನಾದ ಮಿತ್ರನೆಂಬುದು ಕಾಲಕ್ರಮದಲ್ಲಿ ನಿನಗೆ ತಿಳಿದೀತು. 
ನನ್ನ ಗುಣಗಳನ್ನು ನಾನೇ ಹೇಳಿಕೊಳ್ಳಲಾರೆ. ನೀನು ಮನೋನಿಗ್ರಹೆ 
ವುಳ್ಳವರಲ್ಲಿ ಅಗ್ರಗಣ್ಯ. ಮಹಾತ್ಮರೂ ಸಂಸ್ಕೃತಿಸಂಪನ ರೊ ಆದ 
ನಿನ್ನಂತಹೆವರ ಪ್ರೀತಿಯು ಸರ್ವಥಾ ಅಚಲವಾದುದು (೫-೬). ಸಜ್ಜ ನ 
ರಾದ ಮಿತ್ರರು ತಮ್ಮ ರಜತ, ಸುವರ್ಣ, ವಸ್ತ್ರ, ಆಭರಣ ಮುಂತಾದ ವಸ್ತು 
ಗಳನ್ನು ಅನ್ಯೋನ್ಯವಾಗಿ ಅವಿಭಕ್ತ ನೆಂಡೆಣಿಸುತ್ತಾರೆ. ಅವುಗಳಲ್ಲಿ ಭೇದ 
ಬುದ್ಧಿಯನ್ನು ಇಡುವುದಿಲ್ಲ (೭) ಸ್ತೇ ಹಿತನು ಸ್ನೇಹಿತನೆಂಬುದೊಂದನೆ ತೆ 
ಮುಖ್ಯವಾಗಿ ಗಣಿಸುತ್ತಾನೆ. ಅವನು ಶ್ರೀಮಂತನಾಗಿರಲಿ-ಬಡವನಾಗಿರಲಿ, 
ದುಃಖಿಯಾಗಿರಲಿ-ಸುಖಿಯಾಗಿರಲಿ, ಜೋಷಿಯಾಗಿರಲಿ-ಹೋಷರಹಿತನಾಗಿ 


೬೨ ಕಿಹ್ಕಿಂಧಾಕಾಂಡಃ [ಸರ್ಗಃ ೮ 
ಥನೆತ್ಕಾಗಃ ಸುಖತ್ಯಾಗೋ ದೇಹತ್ಯಾಗೊಆಪಿ ವಾ ಪುನಃ | 
ನಯಸ್ಕಾರ್ಥೆೇ ಪ್ರನರ್ಶಂತೇ ಸ್ನೇಹಂ ದೃಷ್ಟ್ವಾ ತಥಾನಿಧಮ್‌ ॥ ೯ 
ತತ್ತಥೇತ್ಯಬ್ರನೀದ್ರಾಮಃ ಸುಗ್ರೀನಂ ಪ್ರಿಯನಾದಿನನ್‌ | 


ಲಕ್ಷ್ಮಣಸ್ಯಾಗ್ರತೋ ಲಕ್ಷ್ಮ್ಯಾ ವಾಸನಸ್ಯೇನ ಧೀಮತಃ ॥| ೧೦ 
ತತೋ ರಾಮಂ ಸ್ಥಿತೆಂ ದೃಷ್ಟ್ವಾ ಲಕ್ಷ್ಮಣಂ ಚ ನುಹಾಬಲಮ್‌ | 
ಸುಗ್ರೀನಃ ಸರ್ವಶಶ್ಚಕ್ಷುರ್ವನೇ ಲೋಲಮಸಾಶಯತ್‌ ॥ ೧೧ 
ಸ ದದರ್ಶ ತತಃ ಸಾಲಮವಿದೂರೇ ಹರೀಶ್ವರಃ | 
ಸುಪುಷ್ಪಮೀಸಷತ್ಪಶತ್ರಾಢ್ಯಂ ಭ್ರಮರೈರುಪಶೋಭಿತಮ್‌ | ೧೨ 
ತಸ್ಕೈಕಾಂ ಪರ್ಣಬಹುಲಾಂ ಭಂಕ್ತ್ಯಾ ಶಾಖಾಂ ಸುಪುಸ್ಸಿತಾಮ್‌ | 
ಸಾಲಸ್ಕಾಸ್ತೀರ್ಯ ಸುಗ್ರೀವೋ ನಿಷಸಾದ ಸರಾಘವಃ ॥ ೧೩ 
ತಾವಾಸೀನೌ ತತೋ ದೃಷ್ಟ್ಯಾ ಹನೂಮಾನಪಿ ಲಕ್ಷ್ಮಣಮ್‌ | 
ಸಾಲಶಾಖಾಂ ಸಮುತ್ಪಾಟ್ಯಿ ನಿಶೀತಮುಪನೇಶಯತ್‌ ॥ ೧೪ 


ರಲಿ ಸ್ನೇಹಿತನು ಅದೊಂದನ್ನೂ ಲೆಕ್ಕಿಸುವುದಿಲ್ಲ (೮). ದೃಢವಾದ ಸ್ನೇಹ 
ವೊಂದನ್ನು ನೋಡಿ ಏನುಬೇಕಾದರೂ ನಡೆಯಬಹುದು. ನ್ನೇಹಿತನಿ 
ಗೋಸ್ಟರ ಐಶ್ವರ್ಯವನ್ನು ತ್ಯಜಿಸಬಹುದು, ಸುಖವನ್ನು ತ್ಯಜಿಸಬಹುದು. 
ಕಡೆಗೆ ದೇಹವನ್ನಾದರೂ ಒಪ್ಪಿಸಬಹುದು” ಎಂದನು (೯). ಆಗ 
ಶ್ರೀರಾಮನು ದೇವೇಂದ್ರನಂತೆ ಕಾಂತಿಯುಕ್ತ ನಾಗಿ ನಿಂತಿದ್ದ ಧೀಮಂತನಾದ 
ಲಕ್ಷ್ಮಣನೆದುರಿಗೆ (ಅವನ ಮುಖವನ್ನು ನೋಡುತ್ತ) “ಸುಗ್ರೀವ, ನೀನು 
ಹೇಳುವುದು ಸತ್ಯ” ಎಂದು ಹೇಳಿದನು (೧೦). ಆಮೇಲೆ ಶ್ರೀರಾಮನೂ 
ಲಕ್ಷ್ಮಣನೂ ನಿಂತಿರುವುದನ್ನು ನೋಡಿ ಸುಗ್ರೀವನು ಸುತ್ತಲೂ ಇದ್ದ ಅರಣ್ಯ 
ದಲ್ಲಿ ಅತ್ತಿತ್ತ ದೃಷ್ಟಿಯನ್ನು ಹರಿಸಿದನು. ಚೆನ್ನಾಗಿ ಅರಳಿದ ಒಂದು 
ಸಾಲವೃ ಕ್ಷವು ಸಮೀವದಲ್ಲಿ ಕಾಣಿಸಿತು. ಎಲೆಗಳಿಗಿಂತ ಹೊಗಳೇ ಹೆಚ್ಚಾಗಿ 
ದ್ದವು. ದುಂಬಿಗಳು ಮುತ್ತಿದ್ದವ (೧೧-೧೨). ಸುಗ್ರೀವನು ಅದರಲ್ಲಿಯೇ 
ಹೆಚ್ಚು ಎಲೆಗಳಿದ್ದ ಕೊಂಬೆಯೊಂದನ್ನು ಮುರಿದು ಹಾಸಿ, ಅದರಮೇಲೆ 
ರಾಘವನೊಶನೆ ಶುಳಿತನು. ಅವರಿಬ್ಬರೂ ! ಕುಳಿತುದನ್ನು ಕಂಡು 
ಹನುಮಂತನು ಸಾಲವೃಕ್ಷದ ಮತ್ತೊಂದು ಶಾಖೆಯನ್ನು ಮುರಿದು ಹಾಸಿ, 


ಸರ್ಗಃ ೮] ವಾಲಿವಥಪ್ರತಿಜ್ಞಾ ಹಿತ್ಪಿ 


ಸುಖೋಪನಿಷ್ಟಂ ರಾಮಂ ತು ಪ್ರಸನ್ನಮುದಧಿಂ ಯಥಾ | 


ಫಲಪುಷ್ಪಸಮಾಕೀರ್ಣೆೇ ತಸ್ಮಿನ್‌ ಗಿರಿನರರೋತ್ತಮೇ ॥ ೧೫ 
ತತಃ ಪ್ರಹೃಷ್ಟಃ ಸುಗ್ರೀವಃ ಶ್ಲಶ್ಸಂ ಮಧುರೆಯಾ ಗಿರಾ | 

ಉವಾಚ ಪ್ರಜಯಾದ್ರಾಮಂ ಹರ್ಷವ್ಯಾಶುಲಿತಾಶ್ಸರಮ್‌ ॥ ೧೬ 
ಅಹಂ ನಿನಿಕೈ ತೋ ಭ್ರಾತ್ರಾ ಚರಾಮ್ಯೇಷ ಭಯಾರ್ದಿತೆಃ | 
ಖುಶ್ಯಮೂಕೆಂ ಗಿರಿವರಂ ಹೃತಭಾರ್ಯಃ ಸುದುಃ8ಖಿತಃ ॥ ೧೭ 
ಸೋಹಂ ತ್ರಸ್ತೋ ಭಯೇ ಮುಗ್ಗೋ ವಸಾಮ್ಯುದ್ಭಾ ೨ಂತೆಚೇತನಃ 
ವಾಲಿನಾ ನಿಕೈತೋ ಭ್ರಾತ್ರಾ ಕೈತವೈರಶ್ಚ ರಾಘವ ॥ ೧೮ 
ವಾಲಿನೋ ಮೇ ಭಯಾರ್ತಸ್ಯ ಸರ್ವಲೋಕಾಭೆಯಂಕರೆ | 
ಮಮಾಪಿ ತ್ವಮನಾಥಸ್ಯ ಪ್ರಸಾದಂ ಕರ್ತುಮರ್ಹಸಿ ॥ ೧೯ 
ಏವಮುಕ್ತಸ್ತು ತೇಜಸ್ವೀ ಧರ್ಮುಜ್ಞೊ € ಧರ್ಮುನತ್ಸ ಲಃ | 
ಪ್ರತ್ಯುವಾಚ ಸ ಕಾಕುತ್ಸೃಃ ಸುಗ್ರೀನಂ ಪ್ರಹಸನ್ನಿವ ॥ ೨೦ 


ಲಕ್ಷ್ಮಣನಿಗೆ ವಿನಯಪೂರ್ವಕವಾಗಿ ಅರಿಕೆಮಾಡಿ ಅದರಲ್ಲಿ ಕುಳ್ಳಿ ರಿಸಿದನು 
(೧೩-೧೪). ಫಲಪುಷ್ಪಗಳಿಂದ ತುಂಬಿದ ಆ ಸರ್ವತದಮೇಲೆ ಶ್ರೀರಾಮನು 
ಶಾಂತಸಾಗರದಂತೆ ಪ್ರಸನ ೩ನಾಗಿ ಕುಳಿತಿದ್ದನು. ಆಗ ಸಂತುಷ್ವನಾದ 
ಸುಗ್ರೀವನು ಹರ್ಷಾತಿರೇಕದಿಂದ ತೊದಲುತ್ತ ಮೃದುವಾಕ್ಯದಿಂದ ಮೆಲ್ಲಗೆ 
ಮಾತಾಡಲಾರಂಭಿಸಿದನು (೧೫-೧೬) : “ ಶ್ರೀರಾಮ, ನಾನು ಅಣ್ಣ ನ 
ಉಪದ್ರವಕ್ಕೊಳಗಾಗಿ ತಲ್ಲಣಿಸಿ ಈ ಖುಷ್ಯಮೂಕದಲ್ಲಿ ತೊಳಲುತ್ತಿದ್ದೇನೆ. 
ನನ್ನ ಹೆಂಡತಿಯನ್ನು ಅವನು ಅಪಹರಿಸಿದ್ದಾನೆ ಅವನಿಗೆ ಹೆದರಿ ಭಯದಲ್ಲಿ 
ಮುಳುಗಿ ದಿಕ್ಕುಗಾಣದೆ ಕಂಗೆಟ್ಟು ಅಲೆಯುತ್ತಿದ್ದೇನೆ ವಾಲಿಯ ಅಪಕಾರಕ್ಕೆ 
ತುತ್ತಾಗಿದ್ದೇನೆ ನಮ್ಮಿಬ್ಬರಿಗೆ ವೈ ರವು ಬೆಳೆದಿದೆ (೧೭-೧೮) ನೀನು ಸರ್ವ 
ಲೋಕಗಳಿಗೂ ಅಭಯವನಿ ಬಯಲು ಸಮರ್ಥ, ವಾಲಿಯ ಭಯದಿಂದ 
ದಿಕ್ಕುಗೆಟ್ಟು ಅನಾಥನಾಗಿರುವ ನನಗೂ ಅಭಯವನಿ ತ್ತು ಅನುಗ್ರಹಿಸು? 
ಎಂದು ಪ್ರಾರ್ಥಿಸಿದನು (೧೯). ಅದನ್ನು ಕೇಳಿ ತೇಜಸ್ತಿಯೂ ಧರ್ಮಜ್ಞ ನೂ 
ಧೆರ್ಮರಕ್ಷಕನೂ ಆದ ಕಾತುತ್ತ ಎನು ಮುಗುಳ್ನಗೆಯನ್ನು ಬೀರುತ್ತ 


೬೪ ಕಿಷ್ಠಿಂಧಾಕಾಂಡಃ [ಸರ್ಗಃ ೮ 


ಉಪಕಾರಫಲಂ ಮಿತ್ರಮಪಕಾರೋರಿಲಕ್ಷಜನ್‌ | 
ಅದ್ಕೆ ಃನ ತೆಂ ಹನಿಷ್ಕಾನಿ ತನ ಭಾರ್ಯಾಪಹಾರಿಣಮ್‌ ॥ ೨೧ 


ಇಮೇ ಹಿ ಮೇ ಮಹಾವೇಗಾಃ ಪತ್ರಿಣಸ್ತಿಗೃತೇಜಸಃ | 
ಕಾರ್ತಿಕೇಯನನೋದ್ಭೂ ತಾಃ ಶರಾ ಹೇನುನಿಭೂಷಿತಾಃ ॥ ೨೨ 


ಕಂಕಪತ್ರಪ್ರತಿಚ್ಛ ನನ್ನಾ das ಶನಿಸಂನಿಭಾಃ | 

ಸುಪರ್ನಾಣಃ ಸುತೀಶ್ರ್ವಾಗ್ರಾಃ ಸರೋಷಾ ಇನ ಪನ್ನಗಾಃ ॥ ೨೩ 
ಭ್ರಾತೃಸಂಜ್ಞ ಮನಿಂತ್ರೆಂ ತೇ ನಾಲಿನಂ ಫೈತಕಿಲ್ಸಿಷಮ್‌ | 
ಶರೈರ್ವಿನಿಹತಂ ಪಶ್ಯ ನಿಕೀರ್ಣಮಿನ ಪರ್ವತವು ॥ ೨೪ 


ರಾಘವಸ್ಯ ವಚಃ ಶ್ರುತ್ವಾ ಸುಗ್ರೀವೋ ವಾಹಿನೀಪತಿಃ | 
ಪ್ರಹರ್ಷಮುತುಲಂ ಲೇಭೇ ಸಾಧು ಸಾಧ್ವಿತಿ ಚಾಬ್ರನೀತ್‌ ॥ ೨೫ 


ರಾಮ ಶೋಕಾಭಿಭೂತೋಹಂ ಶೋಕಾರ್ಶಾನಾಂ ಭವಾನ್‌ ಗತಿಃ | 
ನಯಸ್ಕ ಇತಿ ಕೈತ್ವಾ ಹಿ ತ್ವಯ್ಯಹೆಂ ಪರಿಜೇವ ಯೋ ॥ ೨೬ 


“ ಸುಗ್ರೀವ, ಉಪಕಾರವೇ ನಿತ್ರನಿಂದಾಗಬೇಕಾದ ಪ್ರಯೋಜನ. ಅಪಕಾರ 
EE ಶತ್ರು. ನನ್ನ ಭಾರ್ಯೆಯನ್ನ ds ಶತ್ರುವನ್ನು 
ಈ ದಿನವೇ ನಧಿಸುವೆನು (೨೦-೨೧). ಮಾತರ ನನ್ನ 
ಬಾಣಗಳ ತೇಜಸ್ಸು ಅತ್ಯುಗ್ರವಾದುದು. ಚಿನ್ನದ ಕಟ್ಟುಗಳಿರುವ ಈ ಶರಗಳು 
ಕಾರ್ತಿಕೇಯನ ಶರವಣದಲ್ಲಿ ಹುಟ್ಟಿ ಬೆಳೆದವು. ಗರಿಗಟ್ಟಿದ ಈ ಶರಗಳು 
ಇಂದ್ರನ ಸಿಡಿಲಿಗೆ ಸಮಾನವಾದವು. ಇವುಗಳ ಗಿಣ್ಣು ಗಳನ್ನೂ ತೀಕ್ಷ್ಮ ಮಾದ 
ಅಲಗುಗಳನ್ನೂ ಗಮನಿಸು ಕೆರಳಿದ ಸನ ೯ಗಳೇ (೨೨-೨೩). 
ನಿನ್ನ ಅಣ್ಣ ನೆಂಬ ಶತ್ರುವೂ ಪಾನಿಯೂ ಆದ ವಾಲಿಯು ಈ ಅಸ್ತ್ರ ಗಳಿಂದ 
ಹೆತನಾಗಿ 'ಬೀಳುವನು. ಛಿನ್ನಭಿನ್ನವಾದ ಬೆಟ್ಟದಂತೆ ಅವನು ಬ 
ವುದನ್ನು ನೋಡುತ್ತಿರು? Wk ಹೇಳಿದನು (೨೪). ಶ್ರೀರಾಮನ ನುಡಿ 
ಯನ್ನು ಕೇಳಿ ವಾನರನೇನಾಸತಿಯಾದ ಸುಗ್ರೀವನು ಆನಂದತುಂದಿಲ 
ನಾಗಿ " ಭಲೆ! ಭಲೆ! ಎಂದನು. ಅವನು ಮತ್ತೆ “ ಶ್ರೀರಾಮ, ನಾನು 
ಶೋಕಾಕ್ರಾಂತನಾಗಿದ್ದೇನೆ. ಶೋಕಾರ್ತರಿಗೆ ನೀನೇ ಗತಿ. ನೀನು ನನ್ನ 
ಮಿತ್ರನೆಂದು ತಿಳಿದು ನನ್ನ ದುಃಖವನ್ನು ತೋಡಿಕೊಳುತ್ತಿದೇನೆ (೨೫-೨೬). 


೪ಎ ದಯ 


ಸರ್ಗಃ ೮] ವಾಲಿನಥಪ್ರ ತಿಜ್ಞಾ ೬೫ 


ತ್ವಂ ಹಿ ಪಾಣಿಪ್ರದಾನೇನ ನಯೆಸ್ಕೋ ಮೆಣಗ್ಬಿಸಾಕ್ಷಿಕಮ್‌ | 


ಕಃ ಪ್ರಾಣೈರ್ಬಹುಮತಃ ಸತ್ಯೇನಾಪಿ ಶೆಪಾಮಿ ತೇ ॥ ೨೭ 
ನಯಸ್ಕ ಅತಿ ಕೃತ್ವಾ ಚ ವಿಸ್ತಬ್ದಂ ಪ್ರನದಾನ್ಯುಹಮ್‌ | 
ದುಃಖಮಂತರ್ಗತಂ ಯನ್ಮೇ ಮುನೋ ಹರತಿ ನಿತ್ಯ ಶಃ || ೨೮ 


ಏತಾನವದುಕ್ತ್ವ್ವಾ ವಚನಂ ಬಾಷ್ಟದೂಸಿತೆಲೋಚನಃ | 
ಬಾಷ್ಟೋಪಹತಯಾ ವಾಚಾ ನೋಟಚ್ಛೆಃ ಶಕ್ನ್ನೋತಿ ಭಾಷಿತುಮ್‌ ॥ 


ಬಾಷ್ಟನೇಗಂ ತು ಸಹಸಾ ನದೀವೇಗಮಿನಾಗತವನಾ್‌ | 
ಧಾರಯಾಮಾಸ ಫಥೈರ್ಯೆೇಣ ಸುಗ್ರೀವೋ ರಾಮಸಂನಿಧೌ ॥ ೩೦ 


ಸ ನಿಗೃಹ್ಯ ತುತಂ ಬಾಷ್ಟಂ ಪ್ರಮೃಜ್ಯ ನಯನೇ ಶುಭೇ | 


ನಿನಿಃಶ್ವಸ್ಯ ಚ ತೇಜಸ್ವೀ ರಾಘನಂ ಪುನರಬ್ರವೀತ್‌ ॥ ೩೧ 

ಪುರಾಹಂ ನಾಲಿನಾ ರಾಮ ರಾಜ್ಯಾತ್‌ ಸ್ವಾದನರೋಪಿತಃ | 

ಸರುಷಾಣಿ ಚ ಸಂಶ್ರಾವ್ಯ ನಿರ್ಧೂತೋ್ಮಿ ಬಲೀಯಸಾ ॥ ೩೨ 
ನೀನು ಅಗ್ವಿ ಸಾಕ್ಷಿಕವಾಗಿ ಕೈನೀಡಿ ನನ R ಸ್ನೇಹಿತನಾಗಿದ್ದೀಯೆ. ಸತ್ಯದ 


ಮೇಲೆ ಆಣೆಯಿಟ್ಟು ಹೇಳುತ್ತೇನೆ--ನನ ಇ ಪ್ರಾಣಕ್ಸಿಂತಲೂ ನೀನು ಹೆಚ್ಚು 
ಪ್ರಿಯನಾಗಿದ್ದೀಯೆ ಸ್ತೇ ಹಿತನೆಂಬ ಸಲಿಗೆಯಿಂದ ಧಾರಾಳವಾಗಿ ಮಾತಾಡು 
ತಿದ್ದೇನೆ. ಅಂತರ್ಗತವಾದ ನನ್ನ ದುಃಖವು ಸದಾ ನನ್ನ ಮನಸ್ಸನ್ನು 
ಕೊರೆಯುತ್ತಿದೆ” ಎಂದನು (೨೭-೨೮). ಅಷ್ಟರಲ್ಲಿ ಸುಗ್ರೀವನಿಗೆ ಕಣ್ಣೀರು 
ಉಕ್ಕಿತು ಕಂರೆವು ಬಿಗಿದು ಮಾತು ತೊದಲಿತು. ಅವನಿಗೆ ಗಟ್ಟಿಯಾಗಿ 
ಮಾತಾಡಲಾಗಲಿಲ್ಲ. ನದೀಪ್ರವಾಹದಂತೆ ಥಟ್ಟನೆ ನುಗ್ಗಿ ಬಂದ ಬಾಷ್ಟವೇಗ 
ವನ್ನು ಸುಗ್ರೀವನು ಬಿಗಿಮನಸ್ಸಿನಿಂದ ತಡೆಹಿಡಿದನು. ಶ್ರೀರಾಮನ 
ಸನ್ನಿಧಿಯಲ್ಲಿ (ಅಳುವುದು ಯುಕ್ತ ವಲ್ಲನೆಂದು) ಕಣ್ಣಿ ರನ್ನು ಬಿಗಿಹಿಡಿದನು 
(೨೯-೩೦). ಆ ತೇಜಸ್ತಿಯು ಕಣ್ಣು ಗಳನ್ನೊ ರಸಿಕೊಂಡು ನಿಟ್ಟುಸಿರುಬಿಟ್ಟು 
ರಾಘವನನ್ನು ನೋಡಿ ಮಾತನ್ನು ಮುಂದುವರಿಸಿದನು: “ ಶ್ರೀರಾಮ, 
ಬಲಿಷ್ಠನಾದ ವಾಲಿಯು ನನ್ನನ್ನು ಯುವರಾಜಪದವಿಯಿಂದ ಕೆಳಗಿಳಿಸಿ 
ಕೆಟ್ಟ ಮಾತುಗಳಿಂದ ಬಯ್ದು ರಾಜ್ಯದಿಂದ ಅಟ್ಟಬಿಟ್ಟನು (೩೧-೩೨). 


53 


೬೬ ಕಿಷ್ಠಿಂಥಾಕಾಂಡಃ [ ಸರ್ಗಃ ೮ 


ಹೃತಾ ಭಾರ್ಯಾ ಚ ಮೇ ಕೇನ ಪ್ರಾಣೇಭ್ಯೋಪಿ ಗರೀಯಸೀ | 
ಸುಹೃದಶ್ಚ ನುದೀಯಾ ಯೇ ಸಂಯತಾ ಬಂಧನೇಷು ತೇ ೩೩ 


ಯತ್ನವಾಂಶ್ಚ ಸುದುಷ್ಬಾತ್ಮಾ ಮದ್ವಿನಾಶಾಯ ರಾಘವ | 
ಬಹುಶಸ್ತ ತ್ರ 'ಯುಕ್ತಾ ಶ್ರ ನಾನರಾ 'ನಿಹತಾ ಮಯಾ | ೩೪ 


ಶಂಕಯಾ ತ್ರೇತಯಾ ಚೇಹ ದೃಷ್ಟ್ವಾ ತ್ವಾಮಪಿ ರಾಘನ | 
ನೋಪಸರ್ಸಾನ್ಯುಹಂ ಭೀತೋ ಭಯೇ ಸರ್ವೇಹಿ ಬಿಭ್ಯತಿ ॥ ೩೫ 


ಕೇವಲಂ ಹಿ ಸಹಾಯಾ ಮೇ ಹನೂನುತ್ರಮುಖಾಸ್ತಿಮೇ | 
ಅತೋಹಂ ಧಾರಯಾಮ್ಯದ್ಯ ಪ್ರಾ ಹ್‌ ಫೆ ಿಚ್ಛ್ರಗಕೊಆಪಿ ಸನ್‌ 


ಏತೇ ಹಿ ಕೆಪಯಃ ಸ್ನಿಗ್ಗಾ ಮಾಂ ರಕ್ಷಂತಿ ಸಮಂತತಃ | 
ಸಹ ಗಚ್ಛಂತಿ ಗಂತವ್ಯೇ ನಿತ್ಯಂ ತಿಸ್ಮಂತಿ ಚ ಸ್ಸಿತೇ | ೩೭ 


ಸಂಸ್ಲೇಪಸ್ತೇಷ ತೇ ರಾಮ *ಮುಕ್ತ್ವ್ವಾ ನಿಸ್ತರಂ ಹಿ ಕೇ | 
ಸಮೇ ಜ್ವೇಷ್ಟ್ಮೋ ರಿಪುರ್ಭಾತಾ Mes ವಿಶ್ರುತೆಸೌರುಷಃ !! ೩೮ 


ಅಲ್ಲದೆ ನನ್ನ ಪ್ರಾಣಪ್ರಿಯಳಾದ ಹೆಂಡತಿಯನ್ನು ತನ್ನ ವಶಕ್ರೆ ತೆಗೆದು 
ಕೊಂಡನು. ನನ್ನು ಬಾಗ ಮಿತ್ರರನ್ನು ಸೆಟ್ಟಿ ನು ಅಷ್ಟೇ 
ಅಲ್ಪ, ಆ ದುಷ್ಟನು ನನ ಕ ಪ್ರಾಣನೆ ತ ತೆಗೆದುಬಡಬೇಕೆದು ಪ್ರಯತ್ನ 
ಮಾಡುತ್ತಲೇ ಇದ್ದಾನೆ ಅದಕ್ಕಾಗಿ ಎಷ್ಟೋ ಮಂದಿ ವಾನರರನ್ನು ಕಳಿಸಿ 
ದ್ದಾನೆ ನಾನು ಅವರನ್ನು ಕೊಂದುಹಾಕಿದ್ದೇನೆ (೩೩-೩೪) ಈ ಶಂಕೆ 
ಯಿಂದಲೇ, ರಾಘವ, ನಿನ್ನನ್ನು ಮೊದಲು ಕಂಡಾಗಲೂ ಹೆದರಿ ನಾನು 
ನಿನ್ನ ಬಳಿಗೆ ಬರಲಿಲ್ಲ. ಭಯನಿಮಿತ್ತವಿದ್ದಾಗ ಎಲ್ಲರೂ ಭಯಪಡುವುದು 
ಸಹೆಜವಲ್ಲವೆ ? ಹನುಮಂತನೇ ಮೊದಲಾದ ಈ ನಾಲ್ವ ರು ಮಾತ್ರವೇ ನನಗೆ 
ಸಹಾಯಕರಾಗಿದ್ದಾರೆ. ಇವರ ಬೆಂಬಲವಿರುವುದರಿಂದಲೇ ನಾನು ಈ ಕಷ್ಟ 
ದಲ್ಲಿಯೂ ಪ್ಲಾ ಭವನಿ ಟ್ಟು ಕೊಂಡಿದ್ದೇನೆ. (೩೫-೩೬). ಇವರು ನನ್ನ 2 
ಸ್ನೇಹವಿಟ್ಟು ಎಚ್ಚ ರಿಕೆಯಿಂದ ನನ ನ್ನು ರಕ್ಷಿಸುತ್ತಿ ದ್ದಾರೆ. ನಾನು ಹೋದ 
ಸಡೆಗೆ ನನ ನ್ನು ಹಿಂಬಾಲಿಸಿ ಬ್‌ ನಿಂತಲ್ಲಿ ನಿಲ್ಲುವರು. ವಿಸ್ತರ 
ದಿಂದ ಆಗಜೇಕಾದ್ದೇನು? ಒಟ್ಟಿನಲ್ಲಿ ಸಾರಾಂಶನಿಷ್ಟು : ನನ್ನ ಅಣ್ಣನಾದ 


ಸರ್ಗಃ ೮] ವಾಲಿವಧಥಪ್ರತಿಜ್ಞಾ ೬೭ 


ತೆದ್ದಿನಾಶಾದ್ದಿ ಮೇ ದುಃಖಂ ಪ್ರನಷ್ಟಂ ಸ್ಕಾದನೆಂತರಮ್‌ | 


ಸುಖಂ ಮೇ ಜೀನಿತಂ ಚೈನ ತದ್ದಿನಾಶನಿಬಂಧನಮ್‌ ॥ ೩೯ 
ಏಷ ಮೇ ರಾಮ ಶೋಕಾಂತಃ ಶೋಕಾರ್ಶೆೇನ ನಿನೇದಿತಃ | 
ದುಃಖಿತಃ ಸುಖತೋ ವಾಹಿ ಸಖ್ಯುರ್ನಿತ್ಯಂ ಸಖಾ ಗತಿಃ | ೪೦ 


ಶ್ರುತ್ತೈ ತದ್ವಚನಂ ರಾಮಃ ಸುಗ್ರೀನಮಿದಮಬ್ರವೀತ್‌ | 
ಕಿಂನಿಮಿತ್ತಮಭೂದ್ವೈರಂ ಶ್ರೋತುಮಿಚ್ಛಾಮಿ ತತ್ತ್ವತಃ ॥ ೪೧ 
ಸುಖಂ ಹಿ ಕಾರಣಂ ಶ್ರುತ್ವಾ ವೈರಸ್ಯ ತವ ವಾನರ | 

ಆನಂತರ್ಯಂ ವಿಧಾಸ್ಯಾಮಿ ಸಂಪ್ರಧಾರ್ಯ ಬಲಾಬಲಮ್‌ ॥ ೪೨ 


ಬಲನಾನ್‌ ಹಿ ಮಮಾಮುರ್ಷಃ ಶ್ರುತ್ವಾ ತ್ಯಾಮುವಮಾನಿತಮ್‌ 


ನರ್ಧತೇ ಹೃದಯೋತ್ಕಂಪೀ ಪ್ರಾನೃಡ್ವೇಗ ಇವಾಂಭಸಃ ॥ ೪೩ 
ಹೃಷ್ಟಃ ಕಥೆಯ ವಿಸ್ರಜಬ್ಕೋ ಯಾನದಾರೋಪ್ಯತೇ ಧನುಃ | 
ಸೃಷ್ಟಶ್ಚಹಿ ಮಯಾ ಬಾಣೋ ಸಿರಸ್ತೃಶ್ಚ ರಿಪುಸ್ತವ ॥ ೪೪ 


ವಾಲಿ ಮಹಾಪರಾಕ್ರಮಿ. ಅವನೇ ನನ್ನ ವೈರಿ (೩೭-೩೮). ಅವನ 
ಅಂತ್ಯವಾದೊಡನೆ ನನ ಕೆ ದುಃಖವೂ ಅಂತ್ಯವಾಗುವುದು. ನನ ಸೆ ಸುಖ, 
ನನ್ನ ಬದುಕು-ಎಲ್ಲವೂ ಅವನ ಸಾವನ್ನು ಅವಲಂಬಿಸಿದೆ. ರಾಘವ, ನನ A 
ಶೋಕವು ಕೊನೆಗೊಳ್ಳುವ ಬಗೆ ಇದೊಂದೇ. ಶೋಕಾರ್ತನಾಗಿ ಇದನ್ನು 
ನಿವೇದಿಸಿಕೊಂಡಿದ್ದೇನೆ. ದುಃಖದಲ್ಲಿರಲಿ-ಸುಖದಲ್ಲಿರಲಿ, ಮಿತ್ರನಿಗೆ ಮಿತ್ರನೇ 
ಗತಿ” ಎಂದು ಹೇಳಿದನು (೩೯-೪೦). ಆಗ ಶ್ರೀರಾಮನು ಸುಗ್ರೀವನನ್ನು 
ಕುರಿತು “ ವಾನರೋತ್ತಮ, ನಿಮ್ಮಿಬ್ಬರಿಗೆ ವೈರ ಉಂಟಾಗಲು ನಿಮಿತ್ತ 
ವಾದರೂ ಏನು? ಅದನ್ನು ಸರಿಯಾಗಿ ಕೇಳಲಿಚ್ಛಿ ಸುತ್ತೆ (ನೆ. ಯಥಾಸ್ಥಿತ 
ವಾಗಿ ಹೇಳು. ಮೊದೆಲು ವೈ ರಕಾರಣವನ್ನು ಕೇಳಿ, ಅದರ ಬಲಾಬಲಗಳನ್ನು 
ತೂಕಮಾಡಿ, ಅನಂತರ ನಿನಗೆ ಸುಖವಾಗುವಂತೆ ಪ್ರತಿಕ್ರಿಯೆಯನ್ನು 
ಕೈಗೊಳ್ಳಬೇಕಾಗಿದೆ (೪೧-೪೨). ನಿನಗೆ ಅವಮಾನವಾಗಿರುವುದನ್ನು ಕೇಳಿ 
ನನ್ನ ಕ್ರೋಥವು ಅತಿಯಾಗಿ ವರ್ಧಿಸುತ್ತಿ ದೆ. ಹೈದಯದ ತಾಳ್ಮೆಯನ್ನು 
ಕದಲಿಸುತ್ತಿದೆ. ಮಳೆಗಾಲದ ಪ್ರವಾಹೆನೇಗದಂತೆ ಏರುತ್ತಿದೆ. ನನ್ನಲ್ಲಿ 
ವಿಶ್ವಾಸವಿಟ್ಟು ಸಂತೋಷದಿಂದ ನಿಸ್ಸಂಕೋಚವಾಗಿ ವಿವರಿಸು. ಕೂಡಲೆ 


ಜೊ 


೬೮ ಕಿಷ್ಟಿಂಧಾಕಾಂಡಃ [ಸರ್ಗಃ ೮ 


ಏನಮುಕ್ತಸ್ತು ಸುಗ್ರೀನಃ ಕಾಕುತ್ಸೇನ ಮಹಾತ್ಮನಾ | 


ಪ್ರಹರ್ಷಮತುಲಂ ಲೇಭೇ ಚತುರ್ಭಿಃ ಸಹ ವಾನರೈಃ | ೪೫ 
ತತಃ ಪ್ರಹೃಸ್ಟವದನಃ ಸುಗ್ರೀವೋ ಲಕ್ಷ್ಮಣಾಗ್ರಜೇ | 
ವೈರಸ್ಯ ಕಾರಣಂ ತತ್ತ ಎಮಾಖ್ಯಾತುಮುಪಚಕ್ರಮೇ ॥ ೪೬ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಅಷ್ಟಮಃ ನರ್ಗಃ 





ಧನುಸ್ಸಿಗೆ ಹೆದೆಯೇರಿಸುವೆನು. ನಾನು ಬಾಣವನ್ನು ಬಿಡುವುದೇ ತಡ, 
ನಿನ್ನ ಶತ್ರುವು ಸತ್ತ ನೆಂದೇ ತಿಳಿ” ಎಂದು ಹೇಳಿದನು (೪೩-೪೪). 
ಮಹಾತ್ಮನಾದ ಕಾಕುತ್ತ ಎನು ಹೀಗೆನ್ನಲು ಸುಗ್ರೀವನಿಗೂ ಅವನ ಸಚಿವ 
ರಾದ ನಾಲ್ವರು ವಾನರರಿಗೂ ಪರಮಾನಂದವಾಯಿತು. ಸುಗ್ರೀವನ 
ಮುಖವು ಅರಳಿತು. ಅವನು ವಾಲಿಯೊಡನೆ ಬೆಳೆದ ವೈರಕ್ಕೆ ಯಧಾರ್ಥವಾದ 
ಕಾರಣವನ್ನು ಹೇಳತೊಡಗಿದನು (೪೫-೪೬) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಟಿಂಧಾಕಾಂಡದಲ್ಲಿ ಎಂಟನೆಯ ಸರ್ಗ 


ಧಾ ಕೀ 


ನವಮಃ ಸರ್ಗಃ 
ವೈರವೃತ್ತಾಂತಾನುಕ್ರಮಃ 


ವಾಲೀ ನಾಮ ಮಮ ಭ್ರಾತಾ ಜ್ಯೇಷ್ಠಃ ಶತ್ರುನಿಷೂದನಃ | 
ಪಿತುರ್ಬಹುಮತೋ ನಿತ್ಯಂ ಮಮಾಪಿ ಚ ತಥಾ ಪುರಾ ॥ ೧ 


ನಿತರ್ಯುಪರತೇಂಸ್ಮಾಕಂ ಜ್ಯೇಷ್ಕೋಂಯಮಿತಿ ಮಂತ್ರಿಭಿಃ ! 
ಕಪೀನಾಮಿಶ್ಚರೋ ರಾಜ್ಯೇ ಕೃತಃ ಪರಮುಸಂಮತಃ ! ೨ 


ರಾಜ್ಯಂ ಪ್ರ ಶಾಸತಸ್ತಸ್ಯ ಪಿತೃಪೈ ತಾಮಹಂ ಮಹತ್‌ | 
ಅಹಂ ಸರ್ವೇಷು ಕಾಲೇಷು ಪ್ರಣತಃ ಪ್ರೇಷ್ಯವತ್‌ ಸ್ಸಿತಃ॥ ೩ 


ಮಾಯಾವೀ ನಾಮ ತೇಜಸ್ವೀ ಪೂರ್ವಜೋ ಮಂದುಭೇಃ ಸುತಃ | 
ತೇನ ತಸ್ಯ ಮಹದ್ವೈರಂ ಸ್ತ್ರೀಕೃತಂ ವಿಶ್ರುತಂ ಪುರಾ ॥ ಛ 


ಸರ್ಗ ೯ 


ಸುಗ್ರೀವನು ವಾಲಿಯ ವೈರಕ್ಕೆ ಕಾರಣವನ್ನು ಹೇಳುವುದು. 
ಮಾಯಾಪಿಯೆಂಬ ರಾಕ್ಷಸನ ವೃತ್ತಾಂತ. 


ಸುಗ್ರೀವನು ಹೀಗೆಂದನು: “ ಶ್ರೀರಾಮ, ನನ್ನ ಅಣ್ಣನಾದ 
ವಾಲಿಯು ಶತ್ರುಗಳನ್ನು ಹುಟ್ಟಿ ಡಗಿಸುವ ಮಹಾಶೂರ ನನ್ನ ತಂದೆಗೆ 
ಆತನಲ್ಲಿ ಅಭಿಮಾನವಿತ್ತು. ನನಗೂ ಅವನಲ್ಲಿ ಪೂಜ್ಯಭಾವವಿತ್ತು ನಮ್ಮ 
ತಂದೆಯು ದಿವಂಗತನಾಗಲು ವಾಲಿಯು ಕಪಿರಾಜ್ಯಕ್ಕೆ ಒಡೆಯನಾದನು 
ಅವನು ಹಿರಿಯನೆಂದು ಮಂತ್ರಿಗಳು ರಾಜಸಟ್ಟಕ್ಟೇರಿಸಿದರು. ಈ ಕಾರ್ಯವು 
ಸರ್ವಸಮ್ಮತವಾಗಿತ್ತು (೧-೨). ಪಿತೃಪರಂಪರೆಯಿಂದ ಬಂದ ದೊಡ್ಡ 
ರಾಜ್ಯವನ್ನು ಅವನು ಆಳುತ್ತಿರುವಾಗ, ನಾನು ಸರ್ವಕಾಲದಲ್ಲಿಯೂ 
ಅವನಿಗೆ ವಿಧೇಯನಾಗಿ ಭೃತ್ಯನಂತೆ ನಡೆದುಕೊಂಡಿದ್ದೆನು ಹೀಗಿರಲು 
ಮಾಯಾವಿಯೇಬ ಶೂರನೊಬ್ಬನಿದ್ದನು. ಅವನು ದುಂದುಭಿಯೆಂಬ ದೈತ್ಯನ 
ಹಿರಿಯ ಮಗ. ಮಾಯಾವಿಗೂ ವಾಲಿಗೂ ಒಂದಾನೊಂದು ಸ್ತ್ರೀನಿಮಿತ್ತ 
ವಾಗಿ ಮಹತ್ತರವಾದ ವೈರವು ಬೆಳೆದಿತ್ತು. ಇದು ಲೋಕವಿದಿತವಾದ 


೭೦ ಕಿಸ್ಕಿಂಧಾಕಾಂಡಃ [| ಸರ್ಗಃ ೯ 


ಸತು ಸುಪ್ತಜನೇ ರಾತ್ರೌ ಕಸ್ಕಿಂಧಾದ್ವಾರಮಾಗತಃ | 


ನರ್ದತಿ ಸ್ಮ ಸುಸಂರಬ್ಕೋ ವಾಲಿನಂ ಚಾಹ್ಹಯದ್ರಣೇ ॥ ೫ 
ಪ್ರಸುಪ್ತಸ್ತು ನುಮ ಭ್ರಾತಾ ನರ್ದಿತಂ ಭೈರವಸ್ವನನು್‌ | 

ಶ್ರುತ್ವಾ ನ ಮುಮೃಷೇ ನಾಲೀ ನಿಷ್ಟ ಪಾತ ಜವಾತ್ತದಾ | ೬ 
ಸತುವೈ ನಿಃಸೃತಃ ಕ್ರೋಧಾತ್ತಂ ಹಂತುಮಸುರೋತ್ತಮನು್‌ | 
ನಾರ್ಯಮಾಜಸ್ತ ತಃ ಸ್ತ್ರೀಭಿರ್ಮಯಾ ಚ ಪ್ರಜತಾಕ್ಮನಾ ॥ ೭ 
ಸತು ನಿರ್ಧೂಯ ಸರ್ನಾನ್ನೋ ನಿರ್ಜಗಾಮ ಮಹಾಬಲಃ | 
ತತೋಃಹಮಪಹಿ ಸೌಹಾರ್ದಾನ್ನಿಃಸ್ಪತೋ ವಾಲಿನಾ ಸಹ || ಲ 


ಸತುಮೇ ಭ್ರಾತರಂ ದೃಷ್ಟಾ ೩ ಮಾಂ ಚ ದೂರಾದವಸ್ಥಿ ತಮ್‌ | 
ಅಸುರೋ ಜಾತೆಸಂತ್ರಾಸಃ ಪ್ರದುದ್ರಾವ ತತೋ ಭ ) ಶಮ್‌॥ ೯ 


ತಸ್ಮಿನ್‌ ದ್ರನತಿ ಸಂತ್ರಸ್ತೇ ಹ್ಯಾನಾಂ ದ್ರುತತರಂ ಗತೌ | 
ಪ್ರಕಾಶಶ್ಚ ಕೃತೋ ಮಾರ್ಗಶ್ಚಂದ್ರೇಣೋದ್ಧಚ್ಛತಾ ತದಾ ಎಂ 


ವೃತ್ತಾಂತ (೩ ೪). ಆ ಮಾಯಾವಿಯು ಒಂದುಸಲ ರಾತ್ರಿ ಎಲ್ಲರೂ 
ನಿದ್ರಿಸುತ್ತಿದ್ದಾಗ ಕೆಸ್ಟಿಂಥಧಾನಗರದ ಹೆಚ್ಬಾಗಿಲಿಗೆ ಬಂದು ಗರ್ಜಿಸ 
ತೊಡಗಿದನು ಅತ್ಯಂತ ಆವೇಶದಿಂದ ವಾಲಿಯನ್ನು ಹೊಡೆದಾಟಕ್ಕೆ 
ಕರೆದನು (೫). ಮಲಗಿದ್ದ ನನ ೩ ಅಣ್ಣ ನು ಭೀಕರಥೆ ನಿಯ ಆ ಗರ್ಜನೆ 
ಯನ್ನು ಕೇಳಿದನು... ಅವನ ಸಹನೆ ತಪ್ಪಿತು. ಕೂಡಲೆ ಮೇಲಕ್ಕೆ ಜಿಗಿದು 
ಯುದ್ಧ ಫ್ರೈ ಹೊರಟನು ಆ ದೈತ್ಯನನ್ನು ಕೊಲ್ಲಲು ವಾಲಿಯು ಸಿಟ್ಟಿನ 
ಭರದಿಂದ ನುಗ್ಗುತ್ತಿರಲು ಸ್ತ್ರೀಯರೆಲ್ಲರೂ ಬೇಡಬೇಡನೆಂದರು ನಾನೂ 
ಅವನಿಗೆ ವಂದಿಸಿ ಸಂತೈಸಲು ಯತ್ನಿಸಿದೆನು (೬-೭). ಆದರೆ ವಾಲಿಯು 
ನಮ್ಮೆಲ್ಲರನ್ನೂ ತಳ್ಳಿ ಯುದ್ಧಕ್ಕೆ ಹೊರಟೇಬಿಟ್ಟನು. ಅನನು ಮಹಾ 
ಬಲಶಾಲಿಯೇನೋ ಹೌದು. ಆದರೊ ನಾನು ನೌಹಾರ್ದದಿಂದ ನಾಲಿಯ 
ಬೆಂಬಲಕ್ಕಾಗಿ ಅವನೊಡನೆ ಹೋದೆನು (೮). ಆ ದೈತ್ಯನು ನನ್ನ ಅಣ್ಣ 
ನನ್ನೂ ಸ್ವಲ್ಪ ದೂರದಲ್ಲಿ ನಿಂತಿದ್ದ ನನ್ನನ್ನೂ ಕಂಡೊಡನೆ ಹೆದರಿ ಓಡಿ 
ಹೋದನು! ನಾವಿಬ್ಬರೂ ಅವನನ್ನು ವೇಗದಿಂದ ಅಟ್ಟಸಿಕೊಂಡುಹೋಡಿವು. 
ಆಗತಾನೇ ಚಂದ್ರನು ಉದಯಿಸಿ ಮೇಲಕ್ಕೆ ಏರುತ್ತಿದ್ದ; ದಾರಿಯು 


ಸರ್ಗಃ €] ವೈರವೃತ್ತಾಂತಾನುಕ್ರ ಮಃ ೭೧ 


ಸ ತೃಣೈರಾವೃತಂ ದುರ್ಗಂ ಧೆರಣ್ಯಾ ವಿನರಂ ಮಹತ್‌ | 


ಪ್ರನಿನೇಶಾಸುರೋ ವೇಗಾದಾವಾಮಾಸಾದ್ಯ ವಿಸ್ಠಿತೌ ॥ ೧೧ 
ತಂ ಪ್ರನಿಷ್ಟಂ ರಿಪುಂ ದೃಷ್ಟ್ವಾ ಬಿಲಂ ರೋಷನಶೆಂ ಗತಃ | 
ಮಾಮುವಾಚ ತದಾ ವಾಲೀ ವಚನಂ ಕ್ಲುಭಿತೇಂದ್ರಿಯಃ॥... ೧೨ 
ಇಹ ತ್ವಂ ತಿಷ್ಠ ಸುಗ್ರೀವನ ಬಿಲದ್ವಾರಿ ಸಮಾಹಿತಃ | 

ಯಾನದತ್ರ ಪ್ರವಿಶ್ಯಾಹಂ ನಿಹನ್ಮಿ ಸಹಸಾ ರಿಪುಮ್‌ ॥ ೧೩ 


ಮುಯಾ ತ್ಪೇತೆದ್ವ ಚಃ ಶ್ರುತ್ವಾ ಯಾಚಿತಃ ಸ ಪರಂತಪಃ | 
ಶಾಪಯಿತ್ವಾ ಚ ಮಾಂ ಪದ್ಭ್ಯಾಂ ಪ್ರನಿನೇಶ ಬಿಲಂ ಮಹತ್‌ |! ೧೪ 


ತಸ್ಯ ಪ್ರವಿಷ್ಟಸ್ಯ ಬಿಲಂ ಸಾಗ್ರಃ ಸಂವತ್ಸರೋ ಗತಃ | 


ಸ್ಸಿತಸ್ಯ ಚ ಮಮ ದ್ವಾರಿ ಸ ಹಾಲೋ ವ್ಯೃತ್ಯವರ್ತತ [| ೧೫ 
ಅಹಂತು ನಷ್ಟಂ ತಂ ಜ್ಞಾತ್ವಾ ಸ್ನೇಹಾದಾಗತಸಂಭ್ರಮಃ 
ಭ್ರಾತರಂ ನಚ ಪಶ್ಯಾಮಿ ಪಾಹಾಶಂಕಿ ಚಮೇ ಮನಃ! ೧೬ 


ಸ್ಪಷ್ಟವಾಗಿ ಕಾಣುತ್ತಿತ್ತು (೯-೧೦). ಆಗ ರಾಕ್ಷಸನು ನೆಲದೊಳಗೆ ಹುಲ್ಲು 
ಮುಚ್ಚಿದ್ದ ಒಂದು ದುರ್ಗಮವಾದ ದೊಡ್ಡ ಬಿಲವನ್ನು ಪ್ರವೇಶಿಸಿಬಿಟ್ಟಿ ನು. 
ನಾವಿಬ್ಬರೂ ಆ ಬಿಲದ ಬಳಿಗೆ ಹೋಗಿ ನಿಂತೆವು ಶತ್ರುವು ಬಿಲದೊಳಗೆ 
ಹೋದುದನ್ನು ಕಂಡು ವಾಲಿಯು ರೋಷಾವಿಷ್ಟನಾದನು. ಅವನ ಮನಸ್ಸು 
ಕ್ಷುಬ್ಧ ವಾಯಿತು (೧೧-೧೨). ಅವನು ನನ ೩ನ್ನು ಕುರಿತು ಸುಗ್ರೀವ, 
ನೀನು ಈ ಬಿಲದ್ವಾರದಲ್ಲಿ ಎಚ್ಚರಿಕೆಯಿಂದ ಕಾವಲಾಗಿ ನಿಂತಿರು. ನಾನು 
ಒಳಗೆ ನುಗ್ಗಿ ಹೋಗಿ ಆ ವೈರಿಯನ್ನು ಕೊಂದುಹಾಕುತ್ತೇನೆ” ಎಂದನು (೧೩). 
ಅದನ್ನು ಕೇಳಿ ನಾನೂ ಅವನ ಜೊತೆಯಲ್ಲಿಯೇ ಬರುವೆನೆಂಜೆನು. ಅದಕ್ಕೆ 
ವಾಲಿಯು ನಾನು ಬರಕೂಡದೆಂದು ತನ್ನ ಪಾದಗಳನ್ನು ಮುಚ್ಚಿಸಿ 
ಆಣೆಯನ್ನು ತೆಗೆದುಕೊಂಡು, ತಾನೊಬ್ಬನೇ ಆ ಬಿಲವನ್ನು ಪ್ರವೇಶಿಸಿದನು 
(೧೪). ಅವನು ಬಿಲವನ್ನು ಹೊಕ್ಕಮೇಲೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ 
ಕಳೆದುಹೋಯಿತು. ನಾನು ಬಿಲದ್ವಾರದಲ್ಲಿಯೇ ನಿಂತಿರಲು ಅಷ್ಟುಕಾಲ 
ಕಳೆಯಿತು. ನಾನು ಆಗ ಅಣ್ಣ ನು ಮೃತನಾದನೆಂದೆಣಿಸಿ ಭ್ರಾತೃವಾತ್ಸಲ 


ಶಿ 
ದಿಂದ ತಳಮಳಗೊಂಡೆನು. ಅಣ್ಣನು ಕಾಣಲಿಲ್ಲ. ಅವನಿಗೆ ಕೇಡು 


೭೨ ಕಿಷ್ಠಿಂಧಾಕಾಂಡಃ [ಸರ್ಗಃ ೯ 


ಅಥ ದೀರ್ಥಸ್ಯ ಕಾಲಸ್ಯ ಬಿಲಾತ್ತಸ್ಮಾದ್ವಿಫಿಃಸೃ ತಮ್‌ | 
ಸಫೇನಂ ರುಧಿರಂ ರಕ್ತಮಹಂ ದೃಷ್ಟ್ವಾ ಸುದುಃಖತಃ ॥ ೧೭ 


ನರ್ವತಾಮಸುರಾಣಾಂ ಚ ಧೃನಿರ್ಮೇ ಶ್ರೋತ್ರಮಾಗತಃ | 
ನ ರತಸ್ಯ ಚ ಸಂಗ್ರಾಮೇ ಕ್ರೋಶತೋ ನಿಃಸ್ತನೋ ಗುರೋಃ ೧೮ 


ಅಹಂ ತ್ವನಗತೋ ಬುದ್ಧ್ಯಾ ಚಿಹ್ನೈಸ್ತೈರ್ಭ್ರಾತರಂ ಹತನ್‌ | 
ನಿಧಾಯ ಚ ಬಿಲದ್ವಾರಂ ಶಿಲಯಾ ಗಿರಿಮಾತ್ರಯಾ ॥ ೧೯ 


ಶೋಕಾರ್ತಶ್ಟೊ €ದಕೆಂ ಕೃತ್ವಾ ಕಿಹ್ಕಿಂಧಾಮಾಗತಃ ಸಖೇ | 
ಗೂಹಮಾನಸ್ಯ ಮೇ ತತ್ತ್ವಂ ಯತ್ನತೋ ಮಂತ್ರಿಭಿಃ ಶ್ರುತಮ್‌ ॥ 


ತತೋಃಹಂ ತೈಃ ಸಮಾಗಮ್ಯ ಸಂಮತೈರಭಿಷೇಜಿತಃ | 
ರಾಜ್ಯಂ ಪ್ರಶಾಸತಸ್ತಸ್ಯ ನ್ಯಾಯತೋ ಮನ ರಾಘವ ॥ ೨೧ 


ಸಂಭವಿಸಿರಬಹುದೆಂದು ನನ್ನ ಮನಸ್ಸಿಗೆ ಅನಿಸಿತು (೧೫-೧೬). ಅಲ್ಲದೆ 
ಬಹಳ ಕಾಲವಾದಮೇಲೆ ಆ ಬಿಲದ್ವಾರದಿಂದ ಕೊರೆನೊರೆಯಾದ ರಕ್ತವು 
ಹೊರಟಿತು. ಅದನ್ನು ಕಂಡು ಬಹುದುಃಖವಾಯಿತು ಮತ್ತು ಬಿಲದೊಳಗೆ 
ಗರ್ಜಿಸುತ್ತಿದ್ದ ರಾಕ್ಷಸರ ಕೋಲಾಹೆಲಥ್ವನಿಯು ನನ್ನ ಕೆನಿಗೆ ಕೇಳಿಸಿತು. 
ಆದರೆ ಯುದ್ಧ ನಿರತನಾಗಿ ಗರ್ಜಿಸುವ ನನ್ನ ಅಣ್ಣನ ಧ ಎನಿಯು ಕೇಳಿಸಲಿಲ್ಲ 
(೧೭-೯೮). ಶ್ರೀರಾಮ, ಈ ಚಿಹ್ನೆಗಳಿಂದ ನನ್ನ ಅಣ್ಣ ನು ಹೆತನಾಗಿರ 
ಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದೆನು. (ಒಳಗಿದ್ದ ರಾಕ್ಷಸರು ಅಲ್ಲಿಯೇ 
ಸಾಯಲೆಂದು) ಬೆಟ್ಟಿದಂತಿದ್ದ ಒಂದು ಮಹಾಶಿಲೆಯಿಂದ ಬಿಲದಾ ರವನ್ನು 
ನಾನು ಮುಚ್ಚಿ ಬಿಟ್ಟಿನು (೧೯). ಮಿತ್ರ, ಶೋಕಾರ್ತನಾಗಿ ಅಣ್ಣ ನಿಗೆ 
ತರ್ಪಣವನ್ನಿತ್ತು ಕೆಪ್ಟಿಂಧಗೆ ಬಂದೆನು. ವಾಲಿಯು ಹತನಾದನೆಂಬ ಅಂಶ 
ವನ್ನು ನಾನು ಯಾರಿಗೂ ತಿಳಿಸದೆ ರಹೆಸ್ಕವಾಗಿಟ್ಟಿನು. ಆದರೆ ಮಂತ್ರಿಗಳು 
ಬಹುಪ್ರಯತ್ನದಿಂದ ಅದನ್ನು ತಿಳಿದುಕೊಂಡರು (೨೦) ಆಮೇಲೆ 
ಮಂತ್ರಿಗಳೆಲ್ಲರೂ ಸೇರಿ ಸರ್ವಸಮ್ಮತಿಯಿಂದ ನನಗೆ ಪಟ್ಟಾ ಭಿಷೇಕವನ್ನು 
ನಡೆಸಿಬಿಟ್ಟರು. ರಾಘವ, ಅದು ನ್ಯಾಯವಾಗಿ ಅಣ್ಣ ನ ರಾಜ್ಯವೆಂದೇ 


ಸರ್ಗಃ ೯] ವೈರವೃತ್ತಾಂತಾನುಕ್ರಮಃ ಪಿಷ್ಠ 


ನ ಪ್ರಾವರ್ತತ ಮೋ ಬುದ್ಧಿರ್ಭ್ರಾತುರ್ಗೌರವಯಂತ್ರಿತಾ | 


ಹತ್ವಾ ಶತ್ರುಂ ಸ ಮೇ ಭ್ರಾತಾ ಪ್ರನಿನೇಶ ಪುರಂ ತದಾ || ೨೨ 
ಮಾನೆಯಂಸ್ತಂ ಮಹಾತ್ಮಾನಂ ಯಥಾವಜ್ಜಾ ಭ್ಯವಾದಯವು* | 
ಉಕ್ತಾಶ್ಚ ನಾಶಿಷಸ್ತೇನ ಸಂತುಷ್ಟೇನಾಂತರಾತ್ಮನಾ | ೨೩ 
ನತ್ವಾ ಸಾದಾನಹಂ ತಸ್ಯ ಮುಕುಟೇನಾಸ್ಪ ತೆಂ ಪ್ರಭೋ | 

ಅಪಿ ವಾಲೀ ಮಮ ಕ್ರೋಧಾನ್ನ ಪ್ರಸಾದಂ ಚಕಾರ ಸಃ ॥ ೨೪ 


ಇತಿ ಶ್ರೀಮದ್ರಾಮಾಯಣೇ ಕಷ್ಟಿಂಧಾಕಾಂಡೇ ನನಮಃ ಸರ್ಗಃ 


ಯೇ 


ತಿಳಿದು ನಾನು ರಾಜ್ಯವನ್ನಾಳುತ್ತಿ ದ್ದೆ ನು. ಅಣ್ಣ ನಲ್ಲಿದ್ದ ಗೌರವಕ್ಕೆ ಬಾಗಿದ 
ನನ ಸ ಬುದ್ದಿಗೆ ರಾಜ್ಯವಾಳುವ ಪ್ರವೃತ್ತಿ ಯೇ ಉಂಬಾಗಲಿಲ್ಲ. ಹೀಗಿರಲು 
ವಾಲಿಯು ಶತ್ರುವಾದ ಮಾಯಾವಿಯನ್ನು ಕೊಂದು ನಗರಕ್ಕೆ ಬಂದನು 
(೨೧-೨೨). ಅವನು ಮಹಾತ್ಮನೆಂದು ನಾನು ಯೋಗ್ಯ ರೀತಿಯಲ್ಲಿ ಗೌರವಿಸಿ 
ಅಭಿವಾದನೆಮಾಡಿದೆನು. ಅವನು ನನಗೆ ಆಶೀರ್ವಾದವನ್ನು ಮಾಡಲಿಲ್ಲ. 
ಅವನ ಹೃದಯಕ್ಕೆ ಸಂಶೋಷವಾಗಲಿಲ್ಲ ಪ್ರಭು-ಶ್ರೀರಾಮ, ಅವನ ಎರಡು 
ಪಾದೆಗಳಿಗೂ ನನ್ನ ಕಿರೀಟವನ್ನು ಮುಟ್ಟಿಸಿ ವಂದಿಸಿದೆನು. ಆದರೂ 
ವಾಲಿಯು ನನ ಮೇಲಿನ ಕೋಪದಿಂದ ಪ್ರಸನ ೩ನಾಗಲಿಲ್ಲ (೨೩-೨೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಟಿಂಥಧಾಕಾಂಡದಲ್ಲಿ ಒಂಬತ್ತನೆಯ ಸರ್ಗ 


ರಜಾ 


ದಶಮಃ ಸರ್ಗಃ 
ರಾಜ್ಯನಿರ್ವಾನಕಥನಮ್‌ 
ತತಃ ಕ್ರೋಧಸಮಾವಿಷ್ಟಂ ಸಂರಬ್ಧಂ ತಮುಪಾಗತವ್‌ಾ | 
ಅಹಂ ಪ್ರಸಾದಯಾಂಚಕ್ರೇ ಭ್ರಾತರಂ ಹಿತಕಾನ್ಯುಯಾ il ೧ 


ದಿಷ್ಟ್ಯಾಸಿ ಕುಶಲೀ ಪ್ರಾಪ್ತೋ ದಿಷ್ಟ್ಯಾಪಿ ನಿಹತೋ ರಿಪುಃ | 
ಅನಾಥಸ್ಯ ಹಿ ಮೇ ನಾಥಸ್ತೃ ಮೇಕೋಃನಾಥನಂದನಃ ॥ ೨ 
ಇದಂ ಬಹುಶಲಾಕಂ ತೇ ಪೂರ್ಜಚಂದ್ರಮಿವೋದಿತನ್‌್‌ | 

ಛತ್ರಂ ಸವಾಲನ್ಯಜನಂ ಪ್ರತೀಚ್ಛಸ್ವ ನುಯೋದ್ಯತಮ್‌ ॥ ೩ 
ಆರ್ತಶ್ಲಾಥ ಬಿಲದ್ದಾರಿ ಸ್ಪಿತಃ ಸಂನತ್ಸರಂ ನೃಪ | 

ದೃಷ್ಟ್ಯಾಹಂ ಶೋಣಿತಂ ದ್ವಾರಿ ಬಿಲಾಚ್ಹಾಪಿ ಸಮುತ್ಥಿ ತಮ್‌ ॥ ೪ 


ಸರ್ಗ ೧೦ 
ಅನೇಕ ವಿಧದಲ್ಲಿ ಪ್ರಾರ್ಥಿಸಿದರೂ ವಾಲಿಯು ಪ್ರಸನ್ನನಾಗದೆ ತನ್ನನ್ನು 
ರಾಜ್ಯದಿಂದ ಹೊರಗೆ ಅಟ್ಟಿ ದನೆಂದು ಸುಗ್ರೀವನು ಹೇಳುವುದು. 
ವಾಲಿಯನ್ನು ವಧಿಸುವೆನೆಂದು ಶ್ರೀರಾಮನು ಹೇಳಿ 
ಸುಗ್ರೀವನನ್ನು ಸಂತೈಸುವುದು. 

ಸುಗ್ರೀವನು ಮತ್ತೆ ಹೇಳಿದನು : “ಶ್ರೀರಾಮ, ಹೀಗೆ ಕ್ರೋಥೋದ್ದೀಪಿತ 
ನಾಗಿ ಆವೇಗದಿಂದ ಬಂದ ನನ್ನ ಅಣ್ಣನು ಪ್ರಸನ್ನ ನಾಗುವಂತೆ ಬೇಡಿ 
ಕೊಂಡೆನು. ಉಭಯರಿಗೂ ಹಿತವಾಗಲೆಂದು ಈ ರೀತಿಯಲ್ಲಿ ಪ್ರಾರ್ಥಿಸಿದೆನು 
(೧): “ಅಣ್ಣ, ನೀನು ಕುಶಲದಿಂದ ಬಂದುದು ನನ ೩ ಭಾಗ 3° ನಮ್ಮ 
ಭಾಗ ದಿಂದ ಶತ್ರುವು ಹತನಾದನು. ಅನಾಥನಾದ ನನಗೆ ನಾಥನಾಗಿದ್ದೀಯೆ. 
ದಿಕ್ಸಿಲ್ಲದವರಿಗೆ ಗತಿಯಾಗಿದ್ದೀಯೆ. ಅನೇಕ ಶಲಾಕೆಗಳಿಂದ ಕೂಡಿ ಪೂರ್ಣ 
ಚಂದ್ರನಂತಿರುವ ಈ ಶ್ವೇತಚ್ಛತ್ರವನ್ನು ನಿನಗೆ ಹಿಡಿಯುತ್ತೇನೆ. ಈ ಚಾಮರ 
ಗಳನ್ನು ಬೀಸುತ್ತೇನೆ, ಸ್ವೀಕರಿಸು (೨-೩). ಮಹಾರಾಜ, ನಿನ್ನಾಜ್ಞೆ 
ಯಂತೆ ಒಂದು ವರ್ಷದವರೆಗೆ ಬಿಲದ್ಹಾರದಲ್ಲಿ ಶೋಕಾರ್ತನಾಗಿ ನಿನಗೋಸ್ಕರ 
ಕಾದುಕೊಂಡಿದ್ದೆನು. ಆ ಬಿಲದಿಂದ ದ್ವಾರದವರೆಗೆ ರಕ್ತವು ಹರಿದು 
ಬಂದಿತು. ಅದನ್ನು ಕಂಡು ನನ್ನ ಹೈದಯವು ಶೋಕಸಂತಪ್ತವಾಯಿತು. 


ಸರ್ಗಃ ೧೦] ರಾಜ್ಯನಿರ್ವಾಸಕಥನಮ್‌ ೭೫ 


ಶೋಕಸಂವಿಗೃಹೃದಯೋ ಭೃಶಂ ವ್ಯಾಕುಲಿತೇಂದ್ರಿಯಃ | 
ಅಪಿಧಾಯ ಬಿಲದ್ವಾರಂ ಗಿರಿಶೃಂಗೇಣ ತತ್ತದಾ ॥ ೫ 
ತಸ್ಮಾದ್ದೆ ೀಶಾದಪಾಕ್ರಮ್ಯ ಕಿಷ್ಟಿಂಧಾಂ ಪ್ರಾನಿಶಂ ಪುನಃ | 
ನಿಷಾದಾತ್ರ್ವಿಹ ಮಾಂ ದೃಷ್ಟ್ಯಾ ಸೌರೈರ್ಮಂತ್ರಿಭಿರೇವ ಚ! ೬ 
ಅಭಿಸಿಕ್ತೋ ನ ಕಾಮೇನ ತನ್ಮೇ ತ್ವಂ ಕ್ಲಂತುಮರ್ಹಸಿ | 

ತ್ವನೇನ ರಾಜಾ ಮಾನಾರ್ಹಃ ಸದಾ ಚಾಹಂ ಯಥಾ ಪುರಮ್‌ | ೩೭ 


ರಾಜಭಾವನಿಯೋಗೋಃಯಂ ಮಯಾ ತ್ವದ್ಧ್ವಿರಹಾತ್‌ ಕೃತಃ | 


ಸಾಮಾತ್ಯಪೌರನೆಗರಂ ಸ್ಥಿತಂ ರಿಹತಕಂಟಕವಾ್‌ ॥ ಲೆ 
ನ್ಯಾಸಭೂತಮಿದಂ ರಾಜ್ಯಂ ತವ ನಿರ್ಯಾತಯಾಮ್ಯಹಮ್‌ | 
ಮಾ ಚ ರೋಷಂ ಕೃಥಾಃ ಸೌಮ್ಯ ಮಯಿ ಶತ್ರುನಿಬರ್ಹಣ |. ೯ 


ಯಾಚೇ ತ್ವಾಂ ಶಿರೆಸಾ ರಾಜನ್‌ ಮಯಾ ಬದ್ದೋಂಯಮುಂಜಲಿಃ | 
ಬಲಾದಸ್ಮಿ ಸಮಾಗಮ್ಯ ಮಂಂತ್ರಿಭಿಃ ಪುರವಾಸಿಭಿಃ ॥ ೧೦ 


ಇಂದ್ರಿಯಗಳು ಅತಿಯಾಗಿ ಕಳವಳಿಸಿದವು. (ನಿನ್ನ ವೈರಿಯಾದ ರಾಕ್ಷಸನು 
ಅಲ್ಲಿಯೇ ಸಾಯಲೆಂದು) ಗಿರಿಶಿಖರದ ಕಲ್ಲಿನಿಂದ ಬಿಲದ್ವಾರವನ್ನು 
ಮುಚ್ಚಿ ದೆನು (೪-೫). ಅನಂತರ ಕೆ್ಟಿಂಥೆಗೆ ಬಂದು ನಿನ್ನ ಶೋಕದಲ್ಲಿ 
ಮುಳುಗಿದ್ದೆನು ನನ್ನ ಶೋಕವನ್ನು ಕಂಡು ಪೌರರೂ ಮಂತ್ರಿಗಳೂ 
(ನಿನಗೆ ಏನೋ ಕೇಡಾಗಿದೆಯೆಂದು ಊಹಿಸಿ) ನನಗೆ ಪಟ್ಟಾಭಿಷೇಕ 
ಮಾಡಿದರು ಅದಕ್ಕಾಗಿ ನಾನು ಆಸೆಪಡಲಿಲ್ಲ. ನನ್ನನ್ನು ಮನ್ನಿಸು. 
ನೀನೇ ಕೆಸ್ಕಿಂಥೆಗೆ ರಾಜನಲ್ಲದೆ ನಾನಲ್ಲ. ನೀನು ನನಗೆ ಪೂಜ್ಯನು. ನಾನು 
ಮೊದಲಿನಂತೆಯೇ ಭೃತ್ಯನಾಗಿದ್ದೇನೆ (೬-೭). ನೀನಿಲ್ಲದುದರಿಂದ ಈ ರಾಜ 
ಕಾರ್ಯವನ್ನು ನಡೆಸುತ್ತಿದ್ದೆವು. ಮೊದಲಿನಂತೆಯೇ ಅಮಾತ್ಯರು, ಪೌರರು, 
ರಾಜಧಾನಿ-ಎಲ್ಲವೂ ನಿಷ್ಟಂಟಕವಾಗಿ ನಿನ್ನ ಸ್ವಾಧೀನದಲ್ಲಿದೆ (೮). 
ಇಷ್ಟು ದಿನ ಈ ರಾಜ್ಯವು ನನ್ನಲ್ಲಿ ನ್ಯಾಸವಾಗಿತ್ತೆ ೦ದು ತಿಳಿ. ಇದನ್ನು 
ಪುನಃ ನಿನಗೇ ಒಪ್ಪಿಸುತ್ತಿಪ್ಲೇನೆ ಸೌಮ್ಯ, ನನ್ನಮೇಲೆ ಕೋಪಿಸಬೇಡ. 
ಶತ್ರುವನ್ನು ನಿರ್ಮೂಲಮಾಡಿ ಬಂದ ವೀರ ನೀನು (೯7). ಮಹಾ 
ರಾಜ್ಯ ತಲೆಬಾಗಿ ಬೇಡಿಕೊಳ್ಳುತ್ತೇನೆ. ಕೈಮುಗಿದು ಕೇಳಿಕೊಳ್ಳುತ್ತೇನೆ, 


೭೬ ಕಸ್ಕಿಂಧಾಕಾಂಡಃ [ಸರ್ಗಃ ೧೦ 


ರಾಜಭಾನೇ ನಿಯುಕ್ತೋಹಂ ಶೂನ್ಯದೇಶಜಿಗೀಷಯಾ | 
ಸ್ನಿಗ್ಗಮೇವಂ ಬ್ರುವಾಣಂ ಮಾಂ ಸ ತು ನಿರ್ಭರ್ಶ್ಸ್ಯ ವಾನರಃ | ೧೧ 


ಧಿಕ್‌ ತ್ವಾಮಿತಿ ಚ ಮಾಮುಕ್ತ್ಯಾ ಬಹು ತತ್ತದುವಾಚ ಹ | 
ಪ್ರಕೃತೀಶ್ಚ ಸಮಾನೀಯ ಮಂತ್ರಿಣಶ್ಚೈವ ಸಂಮತಾನ್‌ ॥ ೧೨ 


ಮಾಮಾಹ ಸುಹೃದಾಂ ಮಧ್ಯೇ ನಾಕ್ಕಂ ಪರಮಗರ್ಹಿತಮ್‌ | 
ವಿದಿತಂ ವೋ ಯಥಾ ರಾತ್ರೌ ಮಾಯಾನೀ ಸ ಮಹಾಸುರಃ | ೧೩ 


ಮಾಂ ಸಮಾಹ್ವಯತ ಕ್ರೂರೋ ಯುದ್ಧಕಾಂಸ್ಷೀ ಸುದುರ್ಮತಿಃ | 
ತಸ್ಯ ತದ್ಗರ್ಜಿತಂ ಶ್ರುತ್ವಾ ನಿಃಸೃತೋಹಂ ನೈಪಾಲಯಾತ್‌ | ೧೪ 


ಅನುಯಾತಶ್ಚ ಮಾಂ ತೂರ್ಣಮಯಂ ಭ್ರಾತಾ ಸುದಾರುಜಣಃ | 
ಸತು ದೃಷ್ಟ್ಟೈನ ಮಾಂ ರಾತ್ರೌ ಸದ್ದಿತೀಯಂ ಮಹಾಬಲಃ | ೧೫ 


ಪ್ರಾದ್ರನದ್ಭಯಸಂತ್ರಸ್ತೋ ನೀಕ್ಷ್ಯಾವಾಂ ತಮನುದ್ರುತೌ | 
ಅನುದ್ರುಶಶ್ಚ ವೇಗೇನ ಪ್ರನಿನೇಶ ಮಹಾಬಿಲಮ್‌ ॥ ೧೬ 


ಮಂತ್ರಿಗಳೂ ಪೌರರೂ ಒತ್ತಾಯದಿಂದ ರಾಜ್ಯಭಾರವನ್ನು ನನ ಮೇಲೆ 
ಹೇರಿದರು. ರಾಜ್ಯವು ಅನಾಯಕವಾದರೆ ಶತ್ರುಗಳ ಕಣ್ಣು ಬೀಳುವುದೆಂದು 
ಹೀಗೆ ಮಾಡಿದರು”. ಹೀಗೆ ಮನಃಪೂರ್ವಕವಾಗಿ ಪ್ರೀತಿಯಿಂದ ಹೇಳಿದರೂ 
ಆ ವಾನರನು ನನ್ನನ್ನು ಜರಿದನು (೧೦-೧೧). ಅವನು "ಥೂ! ನಿನಗೆ 
ಧಿಕ್ಕಾರ!” ಎಂದು ಬಯ್ದು ನಾನಾಬಗೆಯ ಕೆಟ್ಟಮಾತುಗಳನ್ನಾ ಡಿದನು. 
ಆಮೇಲೆ ವಾಲಿಯು ಪ್ರಜೆಗಳನ್ನೂ ತನಗೆ ಇಷ್ಟರಾದ ಮಂತ್ರಿಗಳನ್ನೂ ಕರೆಸಿ, 
ಅವರೆದುರಿಗೆ ನನ ಎನ್ನ ತುಚ್ಛೇಕರಿಸುವ ದುರ್ವಚನಗಳನ್ನಾ ಡಿದನು : “ಎಲ್ಸೆ 
ವ್ರಜೆಗಳೆ, ಮಾಯಾವಿಯೆಂಬ ಮಹಾಸುರನೊಬ್ಬನು ಒಂದು ರಾತ್ರಿ ಇಲ್ಲಿಗೆ 
ಬಂದುದು ನಿಮಗೆ ಗೊತ್ತಿದೆ (೧೨-೧೩). ದುರ್ಬುದ್ಧಿಯಾದ ಆ ಕ್ರೂರನು 
ನನ್ನೊಡನೆ ಯುದ್ಧವನ್ನು ಬಯಸಿ ನನ್ನನ್ನು ಆಹ್ವಾನಿಸಿದರು ಅವನ 
ಗರ್ಜನೆಯನ್ನು ಕೇಳಿ ನಾನು ಅರಮನೆಯಿಂದ ಹೊರಟಿನು. ಕ್ರೂರಾತ್ಮನಾದ 
ಈ ಅನುಜನೆಂಬವನೂ ಕೂಡಲೆ ನನ ೩ನ್ನು ಹಿಂಬಾಲಿಸಿ ಬಂದನು. ನಾನು 
ಜೊತೆಗೂಡಿ ಬಂದಿರುವುದನ್ನು ಆ ರಾಕ್ಷಸನು ಕಂಡು ಹೆದರಿ ಓಡಿಹೋದನು 
(೧೪-೧೫). ನಾವಿಬ್ಬರೂ ಅವನನ್ನು ಅಟ್ಟಿ ಸಿಕೊಂಡುಹೋದೆವು. ಅವನು 


ಸರ್ಗಃ ೧೦] ರಾಜ್ಯನಿರ್ವಾಸಕಥನಮ್‌ ೭೭ 


ತಂ ಪ್ರನಿಷ್ಟಂ ವಿದಿತ್ವಾ ತು ಸುಘೋರಂ ಸುಮಹದ್ಧಿಲವತ್‌ | 
ಅಯಮುಕ್ತೊೋಥ ಮೇ ಭ್ರಾತಾ ಮಯಾ ತು ಕ್ರೊರದರ್ಶನೆಃ | ೧೭ 


ಅಹತ್ವಾ ನಾಸ್ತಿ ಮೇ ಶಕ್ತಿಃ ಪ್ರತಿಗಂತುಮಿತಃ ಪುರೀಮ್‌ | 


ಬಿಲದ್ವಾರಿ ಪ್ರತೀಕ್ಷೆ ತ್ವಂ ಯಾವದೇನಂ ನಿಹನ್ಮ್ಯ ಹಮ್‌ ॥| ೧೮ 
ಸ್ಪಿತೊೋಆಯನಿತಿ ಮತ್ತಾ ತು ಪ್ರನಿಷ್ಟೊೋಆಹಂ ದುರಾಸದಮ್‌ | 
ತಂಚ ನೇ ಮಾರ್ಗಮಾಣಸ್ಯ ಗತಃ ಸಂವತ್ಸರಸ್ತದಾ ॥ ೧೯ 
ಸತುದೃಷ್ಟೋ ಮಯಾ ಶತ್ರುರನಿರ್ನೇದಾದ್ಭಂಯಾವಹಃ | 

ನಿಹತಶ್ಚ ಮಯಾ ತತ್ರ ಸೋಃಸುರೋ ಬಂಧುಭಿಃ ಸಹ ॥ ೨೦ 
ತಸ್ಯಾಸ್ಯಾತ್ತು ಪ್ರವೃತ್ತೇನ ರುಧಿರೌಫೇಣ ತದ್ಬಿ ಲವ್‌ | 
ಸೂರ್ಜಮಾಸೀದ್ದುರಾಕ್ರಾಮಂ ಸ್ವನತೆಸ್ತಸ್ಯ ಭೂತಲೇ ॥ ೨೧ 


ಸೂದಯಿತ್ವಾ ತು ತೆಂ ಶತ್ರುಂ ವಿಕ್ರಾಂತಂ ದುಂಡುಭೇಃ ಸುತಮ್‌ | 
ನಿಷ್ಠಾ ಮನ್ನೇನ ಪಶ್ಯಾಮಿ ಬಿಲಸ್ಕಾ ಪಿಹಿತಂ ಮುಖಮ್‌ ॥ ೨೨ 


ಓಡಿಹೋಗಿ ಒಂದು ಮಹಾಬಿಲವನ್ನು ಪ್ರವೇಶಿಸಿದನು. ದೊಡ್ಡದೂ 
ಘೋರವೂ ಆದ ಬಿಲವನ್ನು ಅವನು ಹೊಕ್ಕನೆಂದರಿತು, ನಾನು ಈ ಸೋದರ 
ನಿಗೆ ಒಂದು ಮಾತನ್ನು ತಿಳಿಸಿಡೆನು ಈತನ ಉದ್ದೇಶ ಬಹಳ ಕ್ರೂರವಾಗಿತ್ತು 
(೧೬-೧೭). “ಎಲಾ ಸುಗ್ರೀವ, ಈ ರಾಕ್ಷಸನನ್ನು ಕೊಲ್ಲದೆ ರಾಜಧಾನಿಗೆ 
ಹಿಂದಿರುಗುವುದು ನನ್ನಿಂದ ಸಾಧ್ಯೆವಿಲ್ಲ. ಈತನನ್ನು ಕೊಂದುಬರುವವರೆಗೆ 
ನೀನು ಬಿಲದ್ಹಾರದಲ್ಲಿ ನನ್ನನ್ನು ರಿರೀಕ್ಷಿಸುತ್ತಿರು” ಎಂದು ತಿಳಿಸಿದೆನು. 
ಇವನು ಬಿಲದ ಬಾಗಿಲಿನಲ್ಲಿರುವನೆಂದು ನಂಬಿ ನಾನು ದುರ್ಗಮವಾದ 
ಆ ಬಿಲವನ್ನು ವ್ರವೇಶಿಸಿದೆನು. ಅಲ್ಲಿ ಆ ರಾಕ್ಷಸನನ್ನು ಹುಡುಕಿ ಗೊತ್ತು 
ಹಚ್ಚುವುದಕ್ಕೆ ಒಂದು ವರ್ಷವೇ ಬೇಕಾಯಿತು (೧೮-೧೯) ಆದರೂ 
ಬೇಸರವಿಲ್ಲದೆ ಹುಡುಕ ಭಯಂಕರನಾದ ಮಾಯಾವಿಯನ್ನು ಕಂಡು 
ಹಿಡಿದೆನು. ಅಲ್ಲಿಯೇ ಆ ರಾಕ್ಷಸನನ್ನೂ ಅವನ ಬಂಧುಗಳನ್ನೂ ಕೊಂದು 
ಹಾಕಿದೆನು. ಕಿರಿಚಿಕೊಳ್ಳುತ್ತಿದ್ದ ಆ ದೈತ್ಯನ ಬಾಯಿಂದ ರಕ್ತವು ಕೋಡಿ 
ಯಾಗಿ ಹರಿದು, ನೆಲದಮೇಲೆ ಹೆಜ್ಜೆ ಯಿಡಲಾರದಂತೆ ಆ ಬಿಲವು ರಕ್ತದಿಂದ 
ತುಂಬಿಹೋಯಿತು (೨೦-೨7). ಪರಾಕ್ರಮಿಯೂ ದುಂದುಭಿಯ ಪುತ್ರನೂ 


೭೮ ಕಸ್ಕಿಂಧಾಕಾಂಡಃ [ ಸರ್ಗಃ ೧೦ 
ನಿಕ್ರೋಶಮಾನೆಸ್ಯ ತು ಮೇ ಸುಗ್ರೀನೇತಿ ಪುನಃ ಪುನಃ | 

ಯದಾ ಪ್ರತಿನಚೋ ನಾಸ್ತಿ ತತೊಆಹಂ ಭೃಶದುಃಖಿತಃ ॥ ೨೩ 
ಪಾದಪ್ರಹಾಕೈಸ್ತು ಮಯಾ ಬಹುಭಿಸ್ತದ್ಧಿದಾರಿತಮ್‌ | 


ತಕೋಹಂ ತೇನ ನಿಸ್ಮ ನ್ಯು ಪಥಾ ಪುರಮುಪಾಗತಃ ॥| ೨೪ 
ಅತ್ರಾನೇನಾಸ್ಮಿ ಸಂರುಜ್ಧೋ ರಾಜ್ಯಂ ಪ್ರಾರ್ಥಯತಾತ್ಮನಃ | 
ಸುಗ್ರೀನೇಣ ನೃಶಂಸೇನ ನಿಸ್ಕೃೃತ್ಯ ಭ್ರಾತೃಸೌಹೃದಮ್‌ ॥ ೨೫ 
ಏನಮುಕ್ತ್ವ್ವಾ ತು ಮಾಂ ತತ್ರ ವಸ್ತ್ರೇಣೈಕೇನ ವಾನರಃ | 

ತದಾ ನಿರ್ವಾಸಯಾಮಾಸ ವಾಲೀ ನಿಗತಸಾಧ್ವಸಃ ॥ ೨೬ 


ತೇನಾಹನುಪವನಿದ್ಧ ಶ್ರ ಹೃತದಾರಶ್ಚ ರಾಘನ | 

ತದ್ಭಯಾಚ್ಚ ಮಹೀ ಕೃತ್ಸ್ನಾ ಕ್ರಾಂತೇಯಂ ಸನನಾರ್ಣನಾ | ೨೭ 
ಖುಶ್ಯಮೂಕಂ ಗಿರಿವರಂ ಭಾರ್ಯಾಹರೆಣದುಃಖತಃ | 
ಪ್ರನಿಷ್ಟೋಇಸ್ಮಿ ದುರಾಧರ್ಷಂ ವಾಲಿನಃ ಕಾರಣಾಂತರೇ॥ ೨೪ 


ಆದ ಆ ಶತ್ರುವನ್ನು ನಿರ್ನಾಮಗೊಳಿಸಿ ಹೊರಗೆ ಬರುತ್ತೇನೆ, ಬಿಲದ ಬಾಯಿ 
ಮುಚ್ಚಿ ಹೋಗಿದೆ ! "ಸುಗ್ರೀವ! ಸುಗ್ರೀವ! ಎಂದು ಮತ್ತೆ ಮತ್ತೆ ಕೂಗಿ 
ಕೊಂಡರೂ ಪ್ರತ್ಯುತ್ತ ರನಿಲ್ಲ! ಆಗ ನನ್ನ ಮನಸ್ಸಿಗೆ ಬಹಳ ನೋವಾಯಿತು 
(೨೨-೨೩) ಕಾಲುಗಳಿಂದ ಒದೆದು ಒದೆದು ದಾ ರವನ್ನು ಸೀಳಿ, ಬಿಲದಿಂದ 
ಹೊರಟು ನೆಟ್ಟಗೆ ದಾರಿಹಿಡಿದು ನಗರಕ್ಕೆ ಬಂದೆನು. ವ್ರಜೆಗಳೆ, ಘಾತುಕ 
ನಾದ ಈ ಸುಗ್ರೀವನು ಬಿಲದಿಂದ ನಾನು ಹೊರಗೆ ಬರಬಾರದೆಂದು ಬಂಡೆ 
ಗಳಿಂದ ಮುಚ್ಚೆ ದನು. ಒಡಹುಟ್ಟಿ ದವನೆಂಬ ಪ್ರೀತಿಯನ್ನೂ ಮರೆತು 
ರಾಜ್ಯದ ಆಸೆಗಾಗಿ ಹೀಗೆ ಮಾಡಿದ್ದಾನೆ? ಎಂದು ದೂರಿದನು (೨೪-೨೫). 
ಆ ವಾನರನು ಉಟ್ಟ ಬಟ್ಟೆಯಲ್ಲಿ ನನ್ನನ್ನು ಹೊರಗಟ್ಟಿ ದನು ವಾಲಿಗೆ 
ಯಾರ ಭಯವೂ ಇಲ್ಲ. “ಶ್ರೀರಾಮ, ಅವನು ನನ್ನನ್ನು ಹೊಡೆದು ನನ್ನ 
ಹೆಂಡತಿಯನ್ನು ಅಪಹರಿಸಿದ್ದಾನೆ ಅವನ ಭಯದಿಂದ ಭೂಮಂಡಲವನೆ ಹ 
ಸುಕ್ತಿದೆನು. ಅರಣ್ಯದಲ್ಲಿ ಅಲೆಜೆನು. ಸಮುದ್ರವನ್ನು ಲಂಫಿಸಿದೆನು 
(೨೬-೨೭). ಭಾರ್ಯಾಸಹಾರದಿಂದ ದುಃಖಿತನಾಗಿ ಕೊನೆಗೆ ಈ ಖುಶ್ಯ 
ಮೂಕಪರ್ವತದಲ್ಲಿ ಬಂದು ಸೇರಿಕೊಂಡಿದ್ದೇನೆ. ಒಂದಾನೊಂದು ವಿಶೇಷ 


ಸರ್ಗಃ ೧೦] ರಾಜ್ಯನಿರ್ವಾಸಕಥನಮ್‌ ೭೯ 


ಏತತ್ತೇ ಸರ್ವಮಾಖ್ಯಾತಂ ವೈರಾನುಕಥನಂ ಮಹತ್‌ | 


ಅನಾಗಸಾ ಮಯಾ ಪ್ರಾಪ್ತಂ ವ್ಯಸನಂ ಪಶ್ಯ ರಾಘವ ॥ ೨೯ 
ವಾಲಿನಸ್ತು ಭಯಾರ್ತಸ್ಯ ಸರ್ವಲೋಕಾಭಯಂಕರೆ | 
ಕರ್ತುಮರ್ಹಸಿ ಮೇ ವೀರ ಪ್ರಸಾದಂ ತಸ್ಯ ನಿಗೃ್ರಹಾತ್‌ ॥ ೩೦ 
ಏವಮುಕ್ತಸ್ತು ತೇಜಸ್ವೀ ಧರ್ನುಜ್ಞೋ ಧರ್ಮಸಂಹಿತಮ್‌ | 
ವಚನಂ ವಕ್ತುಮಾರೇಭೇ ಸುಗ್ರೀವಂ ಪ್ರಹಸನ್ನಿನ ॥ ೩೧ 
ಅನೋಹಘ್‌ೌಃ ಸೂರ್ಯಸಂಕಾಶಾ ಮನ್ಯತೇ ನಿಶಿತಾಃ ಶರಾಃ | 
ತಸ್ಮಿನ್‌ ವಾಲಿನಿ ದುವಗ್ಯೃತ್ತೇ ನಿಪತಿಷ್ಯಂತಿ ವೇಗಿ ತಾಃ ॥ ೩೨ 


ಯಾವತ್ತಂ ನಾಭಿಪಶ್ಯಾಮಿ ತವ ಭಾರ್ಯಾಪಹಾರಿಣಮ್‌ | 
ತಾವತ್‌ ಸ ಜೀವೇಶ್‌ ಪಾಪಾತ್ಮಾ ವಾಲೀ ಚಾರಿತ್ರ ದೂಷಕಃ Il ೩೩ 


ಆತ್ಮಾನುಮಾನಾತ್‌ ಪಶ್ಯಾಮಿ ಮಗ್ಗಂ ತ್ವಾಂ ಶೋಕೆಸಾಗರೀ | 
ತ್ವಾಮಹಂ ತಾರಯಿಷ್ಯಾಮಿ ಕಾಮಂ ಪ್ರಾಪ್ಸ್ಯಸಿ ಪುಷ್ಕಲವ್‌್‌ ॥ ೩೪ 


ಕಾರಣದಿಂದ ವಾಲಿಯು ಇಲ್ಲಿಗೆ ನುಗ್ಗಿ ಬರಲಾರ. ರಾಘವ, ನಮ್ಮ ವೈರಕ್ಕೆ 
ಸಂಬಂಧಿಸಿದ ಮಹಾಕಥೆಯೆಲ್ಲವನ್ನೂ ಹೇಳಿದ್ದೇನೆ... ನಾನು ಯಾವ 
ಅಸರಾಧವನ್ನು ಮಾಡದಿದ್ದರೂ ನನಗೆ ಎಂತಹ ಕಷ್ಟ ಬಂದಿದೆ, ನೋಡು ! 
(೨೮-೨೯). ವಾಲಿಯ ಭಯದಿಂದ ಕಂಗೆಟ್ಚಿರುವ ನನ್ನಲ್ಲಿ ಪ್ರಸನ ನಾಗು. 
ಸರ್ವರಿಗೂ ಅಭಯವನ್ನು ನೀಡಬಲ್ಲ ವೀರಾಗ್ರಣಿ ನೀನು. ಅವನನ್ನು 
ನಿಗ್ರಹಿಸಿ ನನ್ನನ್ನು ಅನುಗ್ರಹಿಸು” ಎಂದು ನಿವೇದಿಸಿದನು (೩೦). ಆಗ 
ತೇಜಸ್ವಿಯೂ ಧರ್ಮಜ್ಞನೂ ಆದ ಶ್ರೀರಾಮನು ಥರ್ಮಯುಕ್ತವಾದ 
ಮಾತನ್ನಾ ಡಿದನು. ಅವನು ಕೆರುನಗೆಯಿಂದ “ಸುಗ್ರೀವ, ನನ ಹೆ ತೀಕ್ಷ್ಣಾಸ್ತ್ರ 
ಗಳು ಅಮೋಘವಾದವು. ಸೂರ್ಯನಂತೆ ಪ್ರಖರವಾದವು. ದುರಾಚಾರ 
ನಾದ ವಾಲಿಯಮೇಲೆ ಮಹಾವೇಗದಿಂದ ನುಗ್ಗು ವುವು (೩೧-೩೨). 
ವಾಲಿಯು ಸದಾಚಾರವನ್ನು ಕೆಡಿಸಿದ ಚಾರಿತ್ರದೂಷಕ, ನಿನ ೩ ಭಾರ್ಯೆ 
ಯನ ೩ಸಹೆರಿಸಿದ ಆ ಪಾಪಾತ್ಮನು ನನ್ನ ಕಣ್ಣಿ ಗೆ ಬೀಳುವ ಪರ್ಯಂತ ಬದುಕಿ 
ಉಳಿದಾನು. ಮಿತ್ರ, ನನ್ನ ಸ್ಥಿತಿಯನ್ನು ಊಹಿಸಿಕೊಂಡರೆ, ನೀನು 
ಎಂತಹ ಶೋಕಸಮುದ್ರದಲ್ಲಿ ಮುಳುಗಿರುವೆಯೆಂಬುದು ನನಗೆ ತಿಳಿಯುತ್ತದೆ. 


ಳಂ ಕಿಹ್ಕಿಂಧಾಕಾಂಡಃ [ ಸರ್ಗಃ ೧೧ 


ತಸ್ಯ ತದ್ವಚನೆಂ ಶ್ರುತ್ಥಾ ರಾಘನಸ್ಯಾಕ್ಮೆ ನೋ ಹಿತಮ್‌ | 
ಸುಗ್ರೀನಃ ಪರನುಪ್ರೀತಃ ಸುಮುಹದ್ಧಾಕೃಮುಬ್ಬ್ರ ನೀತ್‌ ॥ ೩೫ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ದಶಮಃ ಸರ್ಗಃ 





ಏಕಾದಶಃ ಸರ್ಗಃ 

ವಾಲಿಬಲಾನಿಷ್ಯರಣಮ್‌ 
ರಾಮಸ್ಯ ನಚನಂ ಶ್ರುತ್ವಾ ಹರ್ಷಸೌರುಷನರ್ಧ್ಥನನಃ | 
ಸುಗ್ರೀವಃ ಪೂಜಯಾಂಚಕ್ರೇ ರಾಘನಂ ಪ್ರಶಶಂಸ ಚ ॥ ೧ 
ಅಸಂಶೆಯಂ ಪ್ರಜ್ವಲಿಕೈಸ್ತೀಕ್ಷ್ಟೈರ್ಮರ್ಮಾತಿಗೈಃ ಶರೈಃ | 
ತ್ವಂ ದಹೇಃ ಕುಪಿಶೋ ಲೋಕಾನ್‌ ಯುಗಾಂಶ ಇವ ಭಾಸ್ಫರಃ | ೨ 
ನಿನ್ನನ್ನು ದಡಗಾಣಿಸುವೆನು. ನಿನ A ಇಷ್ಟಾರ್ಥವು ಕೈ ಗೂಡುವುದು? 
ಎಂದನು (೩೩-೩೪). ರಾಘವನಾಡಿದ ಹಿತವಾಸ್ಯವನ್ನು ಸುಗ್ರೀವನು 
ಆಲಿಸಿ ಬಹಳ ಸಂತುಷ್ಟನಾದನು ಶ್ರೀರಾಮನನ್ನು ಹೊಗಳಿ, ಒಂದು 
ಮುಖ್ಯವಾದ ವಿಷಯವನ್ನು ಪ್ರಸ್ತಾವಿಸಿದನು (೩೫). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಜ್ಕಿಂಧಾಕಾಂಡದಲ್ಲಿ ಹತ್ತನೆಯ ಸರ್ಗ 


ಸರ್ಗ ೧೦ 


ಸುಗ್ರೀವನು ವಾಲಿಯ ಪರಾಕ್ರಮವನ್ನು ವರ್ಣಿಸುವುದು. ವಾಲಿದುಂದುಭಿಗಳ 
ಯುದ್ದ. ಮತಂಗಮುನಿಗಳ ಶಾಪ. ಶ್ರೀರಾಮನು ದುಂದುಭಿಯ 
ಅಸ್ಥಿ ಪಂಜರವನ್ನು ಪಾದಾಂಗುಸ್ಕದಿಂದ ಚಿಮ್ಮುವುದು. 

ಶ್ರೀರಾಮನ ವಚನವನ್ನಾಲಿಸಿ ಸುಗ್ರೀವನಿಗೆ ಹರ್ಷವಾಯಿತು. 
ಉತ್ಸಾಹವು ಹೆಚ್ಚಿತು. ಅವನು ಕೈಮುಗಿದು ಶ್ರೀರಾಮನನ್ನು ಪ್ರಶಂಸೆ 
ಮಾಡಿದನು : “ರಾಘವ, ಧಗಥಗಿಸುವ ನಿನ್ನ ತೀಕ್ಷ್ಮಾಸ್ತ್ರಗಳು ಮರ್ಮಚ್ಛೇದ 
ಕರವಾದವು. ನೀನು ಕುಪಿತನಾದರೆ ಸಮಸ್ತ ರೋಕಗಳನ್ನೂ ದಹಿಸಬಲ್ಲೆ. 
ಪ್ರಳಯಕಾಲದ ಭಾಸ್ಕರನಂತೆ ಸುಟ್ಟು ಬೂದಿಮಾಡಬಲ್ಲೆ (೧-೨). 


ಸರ್ಗಃ ೧೧ ವಾಲಿಬಲಾಪಿಷ್ಯರೆಣಮ್‌ ಲಗಿ 


ವಾಲಿನಃ ಪೌರುಷಂ ಯತ್ತದ್ಯಚ್ಚ ನೀರ್ಯಂ ಧೃತಿಶ್ಚ ಯಾ | 


ತನ್ಮನೈಕಮನಾಃ ಶ್ರುತ್ವಾ ನಿಧತ್ಸ್ಸ ಯದನಂತರಮ್‌ ॥ ೩ 
ಸಮುದ್ರಾತ್‌ ಪಶ್ಚಿಮಾತ್‌ ಪೂರ್ವಂ ದಕ್ಷಿಣಾದಪಿ ಜೋತ್ತರಮ್‌ | 
ಕ್ರಾಮತ್ಯನುದಿತೇ ಸೂರ್ಯೇ ವಾಲೀ ವ್ಯಪಗತಕ್ಷೆಮಃ ॥ ೪ 
ಅಗ್ರಾಣ್ಯಾರುಹ್ಯ ಶೈಲಾನಾಂ ಶಿಖರಾಣಿ ನುಹಾಂತ್ಯಪಿ | 
ಊಧನ್ಯಮುತ್ಯಾತ್ಯೆ ತರಸಾ ಪ್ರತಿಗೃಹ್ಹಾತಿ ನೀರ್ಯವಾನ್‌ | ೫ 
ಬಹನಃ ಸಾರೆವಂತಶ್ಚೆ ವನೇಷು ವಿನಿಧಾ ದ್ರುಮಾಃ | 

ವಾಲಿನಾ ತರಸಾ ಭಗ್ನ್ನಾ ಬಲಂ ಪ್ರಥಯತಾತ್ಮನಃ || ೬ 
ಮಹಿಷೋ ದುಂದುಭಿರ್ನಾಮು ಕೈಲಾಸಶಿಖರಪ್ರಭಃ | 

ಬಲಂ ನಾಗಸಹಸ್ಪಸ್ಯ ಧಾರಯಾಮಾಸ ವೀರ್ಯವಾನ್‌ ॥ ೩ 
ನೀರ್ಯೋಕ್ಸೇಕೇನ ದುಷ್ಟಾತ್ಮಾ ನರದಾನಾಚ್ಹ್ಚ ಮೋಹಿತಃ | 
ಜಗಾಮ ಸುಮಹಾಕಾಯಃ ಸಮುದ್ರಂ ಸರಿತಾಂ ಪತಿಮ್‌ ॥ ಲೆ 


ಆದರೆ ವಾಲಿಯ ಪೌರುಷವು ಯಾವ ಬಗೆಯದು, ಅವನ ವೀರ್ಯ- 
ಥೈರ್ಯಗಳು ಎಂತಹವು ಎಂಬುದನ್ನು ಏಕಾಗ್ರತೆಯಿಂದ ಅವಥೆರಿಸು. 
ಅನಂತರ ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸು (೩) : ವಾಲಿಯು 
(ಬ್ರಾ ಹೈಮುಹೂರ್ತದಲ್ಲಿ) ಸೂರ್ಯನು ಉದಯಿಸುವಷ್ಟರೊಳಗೆ ಪಶ್ಚಿಮ 
ಸಮುದ್ರದಿಂದ ಪೂರ್ವಸಮುದ್ರದವರೆಗೂ ದಕ್ಷಿಣಸಮುದ್ರದಿಂದ ಉತ್ತರ 
ಸಮುದ್ರದವರೆಗೂ ( ಸಂಧ್ಯಾನುಷ್ಕಾನಗಳಿಗಾಗಿ) ಹೋಗಿಬರುತ್ತಾನೆ. 
ಆದರೂ ಆಯಾಸಪಡುವುದಿಲ್ಲ (೪). ಆ ವೀರನು ಪರ್ವತಾಗ್ರಗಳನ್ನೇರಿ 
ದೊಡ್ಡದೊಡ್ಡ ಶಿಖರಗಳನ್ನು ವೇಗದಿಂದ ಮೇಲಕ್ಕೆಸೆದು, ಹಾಗೆಯೇ ಅವು 
ಗಳನ್ನು ಆತುಕೊಳ್ಳಬಲ್ಲನು. ವಾಲಿಯು ತನ್ನ ಬಲವನ್ನು ಪ್ರಕಟಿಸು 
ವುದಕ್ಕಾಗಿ, ಕಾಡಿನಲ್ಲಿ ದೃಢವಾಗಿ ಬೆಳೆದುನಿಂತ ವಿವಿಧ ವೃಕ್ಷಗಳನ್ನು ಭುಜಬಲ 
ದಿಂದ ಮುರಿದು ಈಡಾಡುವನು (೫-೬). ದುಂದುಭಿಯೆಂಬ ಮಹಿಷಾ 
ಕಾರದ ರಾಕ್ಷಸನೊಬ್ಬನಿದ್ದನು ಅವನು ಕ್ಸ ಲಾಸತಿಖರದಂತೆ ಅತ್ಯುನ್ನತ 
ನಾಗಿದ್ದನು. ಆ ವೀರನಿಗೆ ಸಾವಿರ ಆನೆಗಳ ಬಲವಿತ್ತು. ಶೌರ್ಯದ 
ಕೊಬ್ಬಿನಿಂದ ಮೆರೆಯುತ್ತಿ ದ್ದ ಆ ದುಷ್ಟನು ವರಬಲದಿಂದ ಬುದ್ಧಿಗೆಟ್ಟು 

6 


೮೨ ಕಿಹ್ಕಿಂಭಾಕಾಂಡಃ [ಸರ್ಗಃ ೧೧ 


ಊರ್ಮಿಮಂತಮಭಿಕ್ರಮ್ಯ ಸಾಗರಂ ರತ್ನಸಂಚಯಮ್‌ | 
ಮಹ್ಯಂ ಯುದ್ಧಂ ಪ್ರಯಚ್ಛೇತಿ ತಮುವಾಚ ಮಹಾರ್ಣವನು | ೯ 


ತತಃ ಸಮುದ್ರೋ ಧರ್ಮಾತ್ಮಾ ಸಮುತ್ಥಾ ಯ ಮಹಾಬಲಃ | 
ಅಬ್ರನೀದ್ವಚನಂ ರಾಜನ್ನಸುರಂ ಕಾಲಚೋದಿತೆಮ್‌ ॥ ೧೦ 
ಸಮರ್ಥೊಃ ನಾಸ್ಮಿ ತೇ ದಾತುಂ ಯುದ್ಧಂ ಯುದ್ಧನಿಶಾರದ | 
ಶ್ರೂಯತಾಮಭಿಧಾಸ್ಕಾನಿ ಯಸ್ತೇ ಯುದ್ಧಂ ಪ್ರದಾಸ್ಯತಿ I ೧೧ 


ಶೈಲರಾಜೋ ಮಹಾರಣ್ಯೇ ತಪಸ್ವಿಶರಣಂ ಪರವತ್‌ | 


ಶಂಕರಶ್ಚಶುರೋ ನಾನ್ನಸ್ನಾ ಹಿಮವಾನಿತಿ ನಿಶ್ರುತಃ॥ ೧೨ 
ಮಹಾಪ್ರಸ್ತನಣೋಹೇತೋ ಬಹುಕೆಂದರನಿರ್ದರೆಃ | 

ಸ ಸಮರ್ಥಸ್ತನ ಪ್ರೀತಿಮತುಲಾಂ ಕರ್ತುಮಾಹವೇ ॥ ೧೩ 
ತಂ ಭೀತ ಇತಿ ನಿಜ್ಜಾಯ ಸಮುದ್ರಮಸುರೋತ್ತಮಃ | 
ಹಿಮವದ್ವನಮಾಗಚ್ಛಚ್ಛರಶ್ಚಾಪಾದಿನ ಚ್ಯುತಃ ॥ ೧೪ 


ನದೀಪತಿಯಾದ ಸಮುದ್ರರಾಜನ ಬಳಿಗೆ ಹೋದನು (೭-೮) ತರಂಗಮಾಲಾ 
ಕುಲನೂ ರತ್ನಾಕರನೂ ಆದ ಸಮುದ್ರರಾಜನನ್ನು ನೋಡಿ ದುಂದುಭಿಯು 
"ಎಲ್ಫೆ, ನನ್ನೊಡನೆ ಯುದ್ಧಮಾಡು!” ಎಂದು ಆಹ್ವಾನಿಸಿದನು (೯). 
ಆಗ, ಶ್ರೀರಾಮ, ಮಹಾಬಲನೂ ಧರ್ಮಾತ್ಮನೂ ಆದ ಸಮುದ್ರರಾಜನು 
ಮೃತ್ಯುವಶನಾಗಿ ಬಂದಿದ್ದ ಆ ರಾಕ್ಷಸನನ್ನು ನೋಡಿ "ಅಯ್ಯಾ, ನೀನು 
ಯುದ್ಧ ವಿಶಾರದ. ನಿನ್ನೊಡನೆ ಯುದ್ಧ ಮಾಡಲು ನನಗೆ ಸಾಮರ್ಥ್ಯವಿಲ್ಲ! 
ನಿನಗೆ ಸರಿಯಾಗಿ ಯುದ್ಧವನ್ನು ನೀಡಬಲ್ಲ ನೀರನು ಯಾರೆಂದು ಹೇಳುವೆನು, 
ಕೇಳು (೧೦-೧೧) : (ಉತ್ತರ ದಿಕ್ಕಿನ) ಮಹಾರಣ್ಯದಲ್ಲಿ ಪರ್ವತರಾಜ 
ನೊಬ್ಬನಿದ್ದಾ ನೆ. ತಪಸ್ತಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದಾ ಗ ಪರಮೇಶ್ವರನಿಗೆ 
ಅವನು ಶ್ವಶುರನಾಗಬೇಕು ಹಿಮವಂತನೆಂದು ಅವನ ಹೆಸರು (೧೨). 
ದೊಡ್ಡದೊಡ್ಡ ಗಿರಿನದಿಗಳಿಂದಲೂ ಗುಹೆ ಕೊರೆಕಲುಗಳಿಂದಲೂ ವಿರಾಜಿಸು 
ಪ್ರಿ ದ್ದಾನೆ. ಅವನು ಯುದ್ದ ರಂಗದಲ್ಲಿ ನಿನಗೆ ಸಂಪೂರ್ಣತ್ಛಸ್ತಿ ಯನ್ನು 
ಕೊಡಲು ಸಮರ್ಥ” ಎಂದು ಹೇಳಿದನು (೧೩). ಈ ಸಮುದ್ರನು ಹೆದರಿ 
ಹೋದನು !' ಎಂದು ತಿಳಿದು, ಆ ರಾಕ್ಷಸೇಂದ್ರನು ಬಿಲ್ಲಿನಿಂದ ಚಿಮ್ಮಿದ 


ಸರ್ಗಃ ೧೧ ] ವಾಲಿಬಲಾನಿಷ್ಯರೆಣಮ್‌ ಲೆಫ್ಲಿ 


ತತಸ್ತಸ್ಯ ಗಿರೇಃ ಶ್ವೇತಾ ಗಜೇಂದ್ರನಿಪುಲಾಃ ಶಿಲಾಃ | 


ಚಿತ್ತೇ ಬಹುಧಾ ಭೂಮೌ ದುಂದುಭಿರ್ನಿನೆನಾದ ಚ॥ ೧೫ 
ತತಃ ಶ್ವೇತಾಂಬುದಾಕಾರಃ ಸೌಮ್ಯಃ ಪ್ರೀತಿಕರಾಕೃತಿಃ | 
ಹಿಮವಾನಬ್ರನೀದ್ವಾಕ್ಕಂ ಸ್ವ ಏವ ಶಿಖರೇ ಸ್ಥಿತಃ ॥ ೧೬ 
ಸ್ಲೇಷ್ಟುಮುರ್ಹಸಿ ಮಾಂ ನೆ ತ್ವಂ ಮಂದುಭೇ ಧರ್ಮುವತ್ಸಲ | 
ರಣಕರ್ಮಸ್ವಕುಶಲಸ್ತ ಪಸ್ಟಿ ಶರಣಂ ಹೃಹಮ್‌ ॥ ೧೭ 


ತಸ್ಯ ತದ್ವಚನಂ ಶ್ರುತ್ವಾ ಗಿರಿರಾಜಸ್ಯ ಧೀಮತಃ | 

ಉವಾಚ ದುಂದುಭಿರ್ವಾಕ್ಯಂ ರೋಷಾತ್‌ ಸಂರಕ್ತಲೋಚನಃ॥ ೧೮ 
ಯದಿ ಯುದ್ದೇsಸಮರ್ಥಸ್ತ್ವಂ ಮದ್ಭಯಾದ್ವಾ ನಿರುದ್ಯಮಃ | 
ತಮಾಚಕ್ಸ್ಟ ಪ್ರದದ್ಯಾನ್ಮೇ ಯೋಂದ್ಯ ಯುದ್ಧಂ ಯುಯುತ್ಸತಃ॥ 


ಹಿಮವಾನಬ್ರನೀದ್ವಾಕ್ಕಂ ಶ್ರುತ್ವಾ ವಾಕ್ಯವಿಶಾರದಃ | 
ಅನುಕ್ತೆ ಪೊರ್ವಂ ಧರ್ಮಾತ್ಮಾ ಕ್ರೋಧಾತ್ತಮಸುರೋತ್ತಮನ್‌್‌ ॥ 


ಬಾಣದಂತೆ ನೆಟ್ಟನೆ ಹಿಮಾಲಯಪ್ರಾಂತಕ್ಕೆ ಹೋದನು. ದುಂದುಭಿಯು 
ಹಿಮಾಲಯದಲ್ಲಿ ಐರಾವತದಂತಿದ್ದ ದೊಡ್ಡ ಬೊಡ್ಡ ಬಿಳಿಯ ಬಂಡೆಗಳನ್ನು 
ಮನಬಂದಂತೆ ಉರುಳಿಸಿ ಈಡಾಡಿ ಗರ್ಜಿಸಿದನು (೧೪-೧೫). ಆಗ 
ಹಿಮವಂತನು ಸೌಮ್ಯವೂ ಪ್ರೀತಿಜನಕವೂ ಆದ ಆಕೃತಿಯನ್ನು ಧರಿಸಿ, 
ತನ್ನ ಶಿಖರದಮೇಲೆ ಒಂದು ಬಿಳಿಯ ಮೋಡದಂತೆ ಕಾಣಿಸಿಕೊಂಡು 
"ದುಂದುಭಿ, ಧರ್ಮವತ್ಸಲ ! ನನ ಇನ್ನೇಕೆ ಪೀಡಿಸುವೆ? ರಣರಂಗದಲ್ಲಿ ಹೊಡೆ 
ದಾಡುವ ಕೌಶಲ ನನಗಿಲ್ಲ. ಕೈಲಾಗದ ತಪಸ್ವಿಗಳಿಗೆ ಸ್ವಲ್ಪ ಆಶ್ರಯವನ್ನು 
ಕೊಟ್ಟಿದ್ದೇನೆ, ಅಷ್ಟೆ!” ಎಂದನು (೧೬-೧೭). ಬುದ್ಧಿ ಶಾಲಿಯಾದ ಗಿರಿರಾಜನ 
ಮಾತನ್ನು ಕೇಳಿ ದುಂದುಭಿಯ ಕಣ್ಣುಗಳು ಸಿಟ್ಟಿನಿಂದ ಈೆಂಪಡರಿದವು. 
ಅವನು "ಎಲ್ಫೈ ಹಿಮವಂತ, ನೀನು ಯುದ್ಧದಲ್ಲಿ ಕೈಲಾಗದವನೇ ಇರ 
ಬಹುದು ; ಕೈಲಾದರೂ ನನಗೆ ಹೆದರಿ ಹಿಂಜರಿಯುತ್ತಿ ರಬಹುದು. ಇರಲಿ; 
ಹೊಡೆದಾಡಲು ಬಂದಿರುವ ನನಗೆ ಸಮನಾಗಿ ನಿಂತು ಯಾವನು ಯುದ್ಧ 
ವನ್ನು ಕೊಡಬಲ್ಲ? ಅದನ್ನಾದರೂ ಹೇಳು!” ಎಂದು ಕೇಳಿದನು (೧೮-೧೯). 


ಇಂಥ ಮಾತನ್ನು ಹಿಮವಂತನು ಹಿಂದೆ ಕೇಳಿರಲಿಲ್ಲ! ಅವನಾದರೋ ವಾಕ್ಯ 


ತ್ಯೇ 


೮೪ ಕಿಸ್ಟಿಂಧಾಕಾಂಡಃ [ ಸರ್ಗಃ ೧೧ 


ವಾಲೀ ನಾಮ ಮಹಾಪ್ರಾಜ್ಞ ಕ ಶಕ್ರತುಲ್ಕಪರಾಕ್ರಮಃ 
ಅಧ್ಯಾಸ್ತೇ ನಾನರಃ ಶ್ರೀಮಾನ್‌ ಕಿಷ್ಕಿಂಧಾಮತುಲಪ್ರಭಾಮಾ್‌ ॥ ೨೧ 


ಸ ಸಮರ್ಥೋ ಮುಹಾಪ್ರಾಜ್ಞಸ್ತನ ಯುದ್ಧನಿಶಾರದಃ | 


ದ್ವಂದ್ಹಯುದ್ಧಂ ಮುಹದ್ದಾತುಂ ನಮುಚೇರಿನ ವಾಸವಃ ॥ ೨೨ 
ತಂ ಶೀಘ್ರನಭಿಗಚ್ಛ ತ್ವಂ ಯದಿ ಯುದ್ಧಮಿಹೇಚ್ಛಸಿ | 

ಸಹಿ ದುರ್ಧರ್ಷಣೋ ನಿತ್ಯಂ ಶೂರಃ ಸಮರಕರ್ಮಜೆ॥ ೨೩ 
ಶ್ರುತ್ವಾ ಹಿಮನತೋ ನಾಕ್ಕಂ ಕ್ರೋಧಾವಿಷ್ಟಃ ಸದುಂದುಭಿಃ | 
ಜಗಾಮ ತಾಂ ಪುರೀಂ ತಸ್ಯ ಕಸ್ಕಿಂಧಾಂ ವಾಲಿನಸ್ತದಾ | ೨೪ 


ಧಾರಯನ್‌ ಮಾಹಿಷಂ ರೂಪಂ ತೀಕ್ಷ್ಮ ಶೃಂಗೋ ಭಯಾವಹಃ | 
ಪ್ರಾನೃಷೀನ ಮಹಾಮೇಘಸ್ತೋಯಪೂರ್ಣೋ ನಭಸ್ತಲೇ॥ ೨೫ 


ತತಸ್ತದ್ದ್ವಾರಮಾಗಮ್ಯ ಕಿಷ್ಟಿಂಧಾಯಾ ಮಹಾಬಲಃ | 

ನೆನರ್ದ ಕಂಪಯನ್‌ ಭೂಮಿಂ ದುಂದುಭಿರ್ದುಂದುಭಿರ್ಯಥಾ ॥ ೨೬ 
ವಿಶಾರದ. ಆ ಧರ್ಮಾತ್ಮನು ಕ್ರುದ್ಧನಾದ ರಾಕ್ಷಸನಿಗೆ "ಅಸುಕೋತ್ತಮ, 
ವಾಲಿಯೆಂಬ ಮೇಧಾವಿಯಾದ ವಾನರೇಂದ್ರನಿದ್ದಾನೆ. ಅವನ ಪರಾಕ್ರಮವು 
ದೇವೇಂದ್ರನಿಗೆ ಸಾಟಯಾದದ್ದು. ಆತನು ಕಾಂತಿಯಿಂದ ಬೆಳಗುವ ಕಿಸ್ಪಿಂಧಥೆ 
ಯಲ್ಲಿದ್ದಾನೆ (೨೦-೨೧). ಆ ವಾಲಿಯು ಸಮರ್ಥ ; ಯುದ್ಧ ದಲ್ಲಿ ನಿಸ್ಸೀಮ. 
ನಮುಚಿಗೆ ದೇವೇಂದ್ರನು ಯುದ್ಧವನ್ನಿತ್ತಂತೆ, ನಿನಗೆ ಭೀಕರನಾದ ದ್ವಂದ್ವ 
ಯುದ್ಧ ವಥಿ _ಯುವನು ನಿನಗೆ ಯುದ್ಧವು ಬೇಕೆಂದಿದ್ದ ಕಿ ಜೇಗನೆ ಅವನ 
ಬಳಿಗೆ ಹೋಗು ಅವನು ಬಹಳ ಗಟ್ಟಿಗ ; ಹೊಡೆದಾಡುವುದರಲ್ಲಿ ಮಹಾ 
ಶೂರ ಎಂದು ತಿಳಿಸಿದನು (೨೨-೨೩) ಹಿಮವಂತನ ವಾಕ್ಯವನ್ನು ಕೇಳಿ 
ಕೋಪಾವಿಷ್ಟನಾದ ದುಂದುಭಿಯು ವಾಲಿಯ ಕಿಷ್ಳಿಂಧಾನಗರಕ್ಕೆ ಹೊರಟನು. 
ತೀಕ್ಷೈ್ಣಶೃಂಗಗಳುಳ್ಳ ಮಹಿಷಾಕೃ ತಿಯನ್ನು ಧರಿಸಿದ್ದ ಭೀಷಣಾಕಾರನಾದ 
ರಾಕ್ಷಸನು, ಮಳೆಗಾಲದಲ್ಲಿ ನೀರ್ದುಂಬಿ ಭೋರ್ಗರೆಯುವ ಮಹಾಮೇಘ 
ದಂತೆ ಆಕಾಶಮಾರ್ಗವಾಗಿ ಬಂದನು (೨೪-೨೫). ಕಪ್ಟಿಂಭೆಯ ಮಹಾ 
ದ್ವಾರಕ್ಕೆ ಬಂದು ಅತಿಬಲನಾದ ದುಂದುಭಿಯು ದುಂದುಭಿಧ ೨ನಿಯಿಂದ 


ಸರ್ಗಃ ೧೧ ವಾಲಿಬಲಾವಿಷ್ಯರಣಮ್‌ ೮೫ 


ಸನೀಪಸ್ಥಾನ್‌ ದ್ರುಮಾನ್‌ ಭಂಜನ್‌ ವಸುಧಾಂ ದಾರಯನ್‌ ಖುರೈಃ 
ನಿಷಾಣೇನೋಲ್ಲಿಖನ್‌ ದರ್ಪಾತ್ರದ್ದ್ದಾರಂ ದ್ವಿರರೋ ಯಥಾ! ೨೭ 
ಅಂತಃಪುರಗತೋ ವಾಲೀ ಶ್ರುತ್ವಾ ಶಬ್ದಮಮರ್ಷಣಃ | 

ನಿಷ್ಟ ಪಾತ ಸಹ ಸ್ತ್ರೀಭಿಸ್ತಾರಾಭಿರಿನ ಚಂದ್ರಮಾಃ॥ ೨೮ 


ಮಿತಂ ವ್ಯಕ್ತಾಕ್ಷರಪದಂ ತಮುವಾಚಾಥ ದುಂದುಭಿಮ್‌ | 
ಹರೀಣಾನಮೀಶ್ವರೋ ವಾಲೀ ಸರ್ವೇಷಾಂ ವನಚಾರಿಣಾಮಾ್‌ | ೨೯ 
ಕಿಮರ್ಥಂ ನಗರದ್ವಾರನಿದಂ ರುದ್ಭ್ಟಾ ವಿನರ್ದಸಿ | 

ದುಂದುಭೇ ನಿದಿತೋ ಮಸಿ ರಕ್ಷ ಪ್ರಾಣಾನ್‌ ಮಹಾಬಲ ॥ ೩೦ 
ತಸ್ಯ ತದ್ವಚನಂ ಶ್ರುತ್ವಾ ವಾನರೇಂದ್ರಸ್ಯ ಧೀಮತಃ | 

ಉವಾಚ ದುಂದುಭಿರ್ಮಾಕ್ಯಂ ರೋಷಾತ್‌ ಸಂರಕ್ತಲೋಚನಃ ॥ ೩೧ 
ನ ತ್ವಂ ಸ್ತ್ರೀಸಂನಿಧೌ ನೀರ ವಚನಂ ವಕ್ತುಮರ್ಹಸಿ! 

ಮಮ ಯುದ್ಧಂ ಪ್ರಯಚ್ಛಾದ್ಯ ತತೋ ಜ್ಞಾ ಸ್ಯಸಿ ತೇ ಬಲಮ್‌ ॥ ೩೨ 


ಭೂಮಿಯು ನಡುಗುವಂತೆ ಗರ್ಜಿಸಿದನು. ಅಲ್ಲದೆ ಮದ್ದಾನೆಯಂತೆ ದರ್ಷ 
ದಿಂದ ಅಲ್ಲಿದ್ದ ಮರಗಳನ್ನು ಉರುಳಿಸಿ, ಗೊರಸುಗಳಿಂದ ನೆಲವನ್ನು ಸೀಳಿ, 
ಕೊಂಬುಗಳಿಂದ ದಿಡ್ಡಿಯ ಬಾಗಿಲನ್ನು ತಿವಿದು ಹಾವಳಿಯೆ ಬ್ಬಿ ಸಿದನು 
(೨೬-೨೭). ಅಂತಃಪುರದಲ್ಲಿದ್ದ: ವಾಲಿಗೆ ದುಂದುಭಿಯ ಗರ್ಜನೆ ಕೇಳಿಸಿತು. 
ಸಹನೆ ತಪ್ಪಿತು. ಕೂಡಲೆ ಅಲ್ಲಿಂದ ಹೊರಬಂದನು ಅವನೊಡನೆ ಅಂತಃ 
ಪುರದ ಸ್ತ್ರೀಯರೂ ಬಂದರು. ತಾರೆಗಳೊಡಗೂಡಿದ ಚಂದ್ರಮನಂತೆ 
ಆ ಸ್ತ್ರೀಯರೊಡನೆ ವಾಲಿಯು ದುಂದುಭಿಯಿದ್ದ ಲಿಗೆ ಹೋದನು (೨೮). 
ಸಕಲಕಪಿಗಳಿಗೂ ಅಧೀಶ್ವರನಾದ ವಾಲಿಯು ಆ ರಾಕ್ಷಸನನ್ನುದ್ದೇಶಿಸಿ ತೂಕ 
ಮಾಡಿದ ಮಾತಿನಿಂದ ಸ್ಪುಟವಾಗಿ "ಎಲೈ ದುಂದುಭಿ, ಈ ನಗರದ್ವಾ ರವನ್ನು 
ತಿನಿಯುತ್ತ ಗರ್ಜಿಸುವೆಯೇಕೆ? ನೀನು ಯಾರು, ಏನೆಂಬುದು ನನಗೆ 
ಗೊತ್ತಿದೆ. ನೀನು ಬಲಾಢ್ಯನೇ ಹೌದು. ಪ್ರಾಣವನ್ನುಳಿಸಿಕೊಂಡು ಹೊರಟು 
ಹೋಗು!” ಎಂದನು (೨೯-೩೦): ಧೀಮಂತನಾದ ವಾನರೇಂದ್ರನ 
ವಚನವನ್ನು ಕೇಳ, ರೋಷದಿಂದ ದುಂದುಭಿಯ ಕಣ್ಣು ಗಳು ಕೆಂಪಾದವು. 
ಆತನು "ಎಲ್ಫೆ ಶೂರನೆ, ಹೆಂಗಸರೆದುರಿಗೆ ಇಂಥ ಮಾತನ್ನಾ ಡುವುದು ತರವಲ್ಲ! 


ಆಹ ಕಿಸ್ಟಿಂಧಾಕಾಂಡಃ [ ಸರ್ಗಃ ೧೧ 


ಅಥವಾ ಧಾರಯಿಷ್ಯಾನಿ ಕ್ರೋಥೆಮದ್ಯ ನಿಶಾಮಿಮಾಮ್‌ | 
ಗೃಹ್ಯತಾಮುದಯಃ ಸ್ಟೈರಂ ಕಾಮಭೋಗೇಷು ವಾನರ ॥ ೩೩ 
ದೀಯತಾಂ ಸಂಪ್ರದಾನಂ ಚ ಪರಿಸ್ವಜ್ಯ ಚ ವಾನರಾನ್‌ | 


ಸರ್ವಶಾಖಾಮೃಗೇಂದ್ರಸ್ತ್ಪಂ ಸಂಸಾದಯ ಸುಹೃಜ್ಜನಮ್‌॥ ೩೪ 


ಸುದೃಷ್ಟಾಂ ಕುರು *ಿಷ್ಕಿಂಧಾಂ ಕುರುಸ್ವಾತ್ಮಸಮಂ ಪುರೇ । 
ಕ್ರೀಡಸ್ವ ಚ ಸಹ ಸ್ತ್ರೀಭಿರಹಂ ತೇ ದರ್ಹನಾಶನಃ ॥ ೩೫ 
ಯೋ ಹಿ ಮತ್ತಂ ಪ್ರಮತ್ತಂ ನಾ ಸುಪ್ತಂ ನಾ ರಹಿತಂ ಭೃ ಶವರ್‌ | 
ಹನ್ಯಾತ್‌ ಸ ಭ್ರೂಣಹಾ ಲೋಕೇ ತೈದ್ವಿಧಂ ಮದಮೋಹಿತವು್‌ ॥ 


ಸ ಪ್ರಹಸ್ಯಾಬ್ರನೀನ್ಮಂದಂ ಕ್ರೋಧಾತ್ರಮಸುರೋತ್ತಮನಮ್‌ | 
ವಿಸೃಜ್ಯ ತಾಃ ಸ್ತ್ರಿಯಃ ಸರ್ವಾಸ್ತಾರಾಪ್ರಭೃತಿಕಾಸ್ತ್ರದಾ॥ ೩೭ 


ನನ್ನೊ ಡನೆ ಯುದ್ಧಮಾಡಿ ನೋಡು, ಆಗ ನಿನ್ನ ಬಲವೆಷ್ಟೆಂಬುದು ನಿನಗೆ 
ತಿಳಿದೀತು! (೩೧-೩೨) ಅಥವಾ ಇದೊಂದು ರಾತ್ರಿಯವರೆಗೆ ನನ AR 
ಕ್ರೋಥೋದ್ರೇಕವನ್ನು  ತಡೆಗುಕೊಂಡಿರುನೆನು ಸೂರ್ಯೋದಯ 
ಪರ್ಯಂತ ಅವಧಿಯನ್ನು ತೆಗೆದುಕೊ ಎಲ್ಫೆ ವಾನರ, ಅಲ್ಲಿಯವರೆಗೆ ಕಾಮ 
ಭೋಗಗಳಲ್ಲಿ ಸ್ವೇಚ್ಛೆಯಾಗಿ ವಿಹೆರಿಸು! (೩೩) ನೀನು ಕಥಿಗಳೆಲ್ಲರಿಗೂ 
ಒಡೆಯನಾಗಿದ್ದೀಯೆ. ಪ್ರೀತಿಯಿಂದ * ಆ ಕಪಿಗಳನ್ನಾ ಲಿಂಗಿಸಿಕೊಂಡು 
(ಕೊನೆಗಾಲದಲ್ಲಿ) ಅವರಿಗೆ ಕೊಡಬೇಕಾದ ವಸ್ತು ಗಳನ್ನು ಕೂಟ್ಟು ಬಾ! 
ನಿನ್ನ ಮಿತ್ರರನ್ನು ಬೀಳ್ಲೊಡು! (೩೪)  ಕಿಸ್ಟಿಂಥೆಯನ್ನು ಯಾರಾದರೂ 
ಚೆನ್ನಾಗಿ ನೋಡಿಕೊಳ್ಳುವಂತೆ ಏರ್ಪಡಿಸು! ನಿನಗೆ ಸದೃಶನಾದ ಇನ್ನೊಬ್ಬ 
ನನ್ನು ರಾಜನನ್ನಾಗಿ ನೇಮಿಸು! ನಿನ್ನ ಸ್ತ್ರೀಯರೊಡನೆ ಇದೊಂದು ರಾತ್ರಿ 
ಕಡೆಯದಾಗಿ ಕ್ರೀಡಿಸು! ನಿನ್ನ ದರ್ಪವನ್ನು ಮುರಿಯುವುದಕ್ಕಾಗಿಯೇ 
ನಾನು ಬಂದಿದ್ದೇನೆ (೩೫). ಏಕೆಂದರೆ, ಮತ್ತೇರಿದವನು, ತನ ಚಃ ಕಡೆ ಗಮನ 
ವಿಲ್ಲದವನು, ನಿದ್ರಿಸುವವನು, ಆಯುಧೆರಹಿತನು-ಇವರನ್ನೂ ನಿನ್ನಂತಹ 
ಕಾಮಮದಮೋಹಿತನನ್ನೂ ಕೊಲ್ಲುವುದು ಭ್ರೂಣಹತ್ಯೆ ಮಾಡಿದಂತೆ ಎಂದು 
ಪ್ರತ್ಯುತ್ತ ರಕೊಟ್ಟನು (೩೬). ಅದನ್ನು ಕೇಳಿ ವಾಲಿಯು ನಕ್ಕನು, ಕೂಡಲೆ 
ತಾರೆ ಮೊದಲಾದ ಸ್ತ್ರೀಯರನ್ನು ಅಂತಃಪುರಕ್ಕೆ ಕಳಿಸಿ, ವಾಲಿಯು ಮಂದ 


ಸರ್ಗಃ ೧೧ ] ವಾಲಿಬಲಾನಿಷ್ಟರಜಣಮ್‌ ೮೭ 
ಮತ್ತೊೋಂಯಮಿತಿ ಮಾ ಮಂಸ್ಕಾ ಯದ್ಯಭೀತೋಸಿ ಸಂಯುಗೇ | 
ಮದೋಯಂ ಸಂಪ್ರಹಾರೇಃಸ್ಮಿನ್‌ ನೀರಪಾಣಂ ಸಮರ್ಥ್ಯತಾಮ್‌ ॥ 
ತಮೇನಮುಕ್ತ್ವಾ ಸಂಕ್ರುದ್ಧೋ ಮಾಲಾಮುತ್ತಿಪ್ಯ ಕಾಂಚನೀಮ್‌ 


ಪಿತ್ರಾ ದತ್ತಾಂ ಮಹೇಂದ್ರೇಣ ಯುದ್ಧಾಯ ನ್ಯವತಿಷ್ಮತ ॥ ೩೯ 
ನಿಷಾಜಯೋರ್ಗ್ಯಹೀತ್ವಾ ತಂ ದುಂದುಭಿಂ ಗಿರಿಸಂನಿಭಮ್‌ | 
ಆನಿಧ್ಯತ ತದಾ ವಾಲೀ ವಿನದನ್‌ ಕಪಿಕುಂಜರಃ | ೪೦ 
ವಾಲೀ ವ್ಯಾಪಾತಯಾಂಚಕ್ರೇ ನನರ್ದ ಚ ಮಹಾಸ್ತ್ವನವಂ್‌ | 
ಶ್ರೋತ್ರಾಭ್ಯಾಮಥ ರಕ್ತಂತು ತಸ್ಯ ಸುಸ್ರಾವ ಪಾತ್ಯತಃ॥ ೪೧ 
ತಯೋಸ್ತು ಕ್ರೋಫಸಂರಂಭಾತ್‌ ಪರಸ್ಪರಜಯೈಷಿಣೋಃ । 
ಯುದ್ಧಂ ಸಮುಭವದ್ರೋರಂ ದುಂದುಭೇರ್ವಾನರಸ್ಯ ಚ ॥ ೪೨ 
ಆಯುಧ್ಯತ ತದಾ ವಾಲೀ ಶಕ್ರತುಲ್ಕ ಪರಾಕ್ರಮಃ | 

ಮುಷ್ಟಿ ಭಿರ್ಜಾನುಭಿಃ ಪದ್ಧಿಃ ಶಿಲಾಭಿಃ ಪಾದಪೈಸ್ತಥಾ॥ ೪೩ 


ಬುದ್ಧಿಯೂ ಕೋಪಾವಿಷ್ಟನೂ ಆದ ರಾಕ್ಷಸನನ್ನು ಕುರಿತು "ಎಲ್ಪೆ ರಾಕ್ಷಸ, 
ಸಂಗ್ರಾಮಕ್ಕೆ ನೀನು ಅಂಜುವುದಿಲ್ಲವಾದರೆ, ನಾನು ಮದಮೋಹಿತನೆಂದು 
ಎಂದಿಗೂ ತಿಳಿಯಬೇಡ ಈ ಮದವು ಈ ಹೊಡೆದಾಟಕ್ಕೆ ನೀರಪಾಣ* 
ವಾಯಿತೆಂದು ಭಾವಿಸು!” ಎಂದು ಉತ್ತರಿಸಿದನು (೩೭-೩೮). ಹಾಗೆ 
ಉತ್ತರಿಸಿ ಸಂಕ್ರುದ್ಧನಾದ ವಾಲಿಯು ತನ್ನ ತಂಜಿಯಾದ ಮಹೇಂದ್ರನು 
ಘೊ ಬ್ಫದ್ಧ ಸುವರ್ಣಮಾಲಿಕೆಯನ್ನು ಕೊರಳಲ್ಲಿ ಧರಿಸಿ ಯುದ್ಧಕ್ಕೆ ಸಜ್ಜಾ ದನು. 
ಆ ಕನಿಶುಂಜರನು ಪರ್ವತಾಕಾರನಾದ ದುಂದುಭಿಯ ಕೊಂಬುಗಳೆರಡನ್ನೂ 
ಹಿಡಿದು ಹೋರಾಡಿದನು (೩೯-೪೦). ವಾಲಿಯು ಕೇಕೆಹಾಕುತ್ತ ದುಂದುಭಿ 
ಯನ್ನು ನೆಲದಮೇಲುರುಳಿಸಿ ಗಟ್ಟಿ ಯಾಗಿ ಗರ್ಜಿಸಿದನು. ಉರುಳಿಬಿದ್ದ 
ರಾಕ್ಷಸನ ಕಿವಿಗಳಿಂದ ನೆತ್ತ ರು ಸುರಿಯಿತು ಪರಸ್ಪರ ಗೆಲ್ಲಬೇಕೆಂದು ರೋಷಾ 
ವೇಶದಿಂದ ಹೋರಾಡುತ್ತಿದ್ದ ಕನೀಂದ್ರನಿಗೂ ರಾಕ್ಷಸನಿಗೂ ಘೋರವಾದ 
ಸಂಗ್ರಾಮ ತೊಡಗಿತು (೪೧-೪೨). ದೇವೇಂದ್ರ ಸದೃಶ ಪರಾಕ್ರಮಿಯಾದ 

* ಫೀರಪಾಣ ಇ ಪೀರರು ರಣಭೂಮಿಗೆ ತೆರಳುವಾಗ ಯುದ್ಧಾ ವೇಶವಾಗಲೆಂದು 
ಮಾಡುವ ಮದ್ಯಪಾನ, 


೮೮ ಕಿಹ್ಕಿಂಭಾಕಾಂಡಃ [ ಸರ್ಗಃ ೧೧ 


ಪರಸ್ಪರಂ ಫ್ಲತೋಸ್ತತ್ರ ನಾನರಾಸುರಯೋಸ್ತದಾ। 
ಆಸೀದ್ಧೀನೋ8ಸುರೋ ಯುದ್ಧೇ ಶಕ್ರಸೂನುರ್ನ್ಯ್ಯವರ್ಧತ 1 ೪೪ 
ತೆಂ ತು ದುಂದುಭಿಮುದ್ಯಮ್ಯ ಧರಣ್ಯಾಮಭ್ಯಪಾತಯತ್‌ 

ಯುದ್ಧೇ ಪ್ರಾಣಹರೇ ತಸ್ಮಿನ್ನಿಷ್ಟಿಷ್ಟೋ ದುಂದುಭಿಸ್ತದಾ |... ೪೫ 
ಪಪಾತ ಚ ಮಹಾಕಾಯ! ಕ್ಷಿತೌ ಪಂಚತ್ತಮಾಗತಃ | 

ತಂ ತೋಲಯಿತ್ವಾ ಬಾಹುಭ್ಯಾಂ ಗತಸತ್ತ್ರೃ ಮಚೇತನನು್‌ |. ೪೬ 


ಚಿಕ್ಷೇಪ ಬಲವಾನ್‌ ವಾಲೀ ವೇಗೇನೈಕೇನ ಯೋಜನಮ್‌ | 
ತಸ್ಯ ವೇಗಪ್ರನಿದ್ಧಸ್ಯ ವಕ್ಫ್ರಾತ್‌ ಕ್ಷತಜಜಬಿಂದವಃ | ೪೭ 


ಪ್ರಪೇತುರ್ಮಾರುತೋತ್ಲಿಸ್ತಾ ಮತಂಗಸ್ಕಾಶ್ರಮಂ ಪ್ರತಿ! 

ತಾನ್‌ ದೃಷ್ಟ್ಯಾ ಪತಿತಾಂಸ್ತ್ರಸ್ಯ ಮುನಿಃ ಶೋಣಿತನಿಪ್ಪುಸಃ॥ ೪೮ 
ಕ್ರುದ್ಧಸ್ತಸ್ಯ ಮಹಾಭಾಗಾಶ್ಚಿಂತಯಾಮಾಸ ಕೋ ನ್ವಯನು್‌ | 
ಯೇನಾಹಂ ಸಹಸಾ ಸ್ಪೃಷ್ಟಃ ಶೋಣಿತೇನ ದುರಾತ್ಮನಾ॥ ೪೯ 


ವಾಲಿಯು ದುಂದುಭಿಯನ್ನು ಮುಷ್ಟಿಗಳಿಂದ ಗುದ್ದುತ್ತ, ಮೊಳಕಾಲಿನಿಂದ 
ತಿವಿಯುತ್ತ, ಕಾಲಿನಿಂದ ಒದೆಯುತ್ತ, ಬಂಡೆಗಳಿಂದ ಬಡಿಯುತ್ತ, ಮರ 
ಗಳಿಂದ ಅವುಳಿಸುತ್ತ ಹೋರಾಡಿದನು (೪೩) ಹೀಗೆ ಒಬ್ಬರನ್ನೊಬ್ಬರು 
ತದುಕುತ್ತ ಹೋರಾಡುತ್ತಿರಲು ರಾಕ್ಷಸನ ಕ್ಸ ಕುಗ್ಗಿತು; ವಾಲಿಯ ಕ್ಸ 
ಮೇಲಾಯಿತು. ಪ್ರಾಣಾಂತಿಕವಾದ ಆ ಯುದ್ಧದಲ್ಲಿ ವಾಲಿಯು ದುಂದುಭಿ 
ಯನ್ನು ಹಠಾತ್ತರೆ ಮೇಲೆತ್ತಿ ನೆಲದಮೇಲೆ ಕುಕ್ಕೆಬಿಟ್ಟನು. ದುಂದುಭಿಯ 
ದೇಹವು ನಜ್ಜು ಗುಜ್ಜಾ ಯಿತು (೪೪-೪೫). ಮಹಾಕಾಯನಾದ ರಾಕ್ಷಸನು 
ನೆಲದಲ್ಲಿ ಸತ್ತುರುಳಿದರು ಗತಪ್ರಾಣನಾಗಿ ಅಲ್ಲಾಡದೆ ಬಿದ್ದಿದ್ದ ದುಂದುಭಿ 
ಯನ್ನು ಬಲಾಢ್ಯನಾದ ವಾಲಿಯು ಕೈಗಳಿಂದ ಎತ್ತಿ ತೂಗಿ ಒಂದೇ ಎಸೆತಕ್ಕೆ 
ಒಂದು ಯೋಜನದಷ್ಟು ದೂರ ಬಿಸಾಡಿದನು. ಬಿಸುಡುವ ವೇಗದಲ್ಲಿ 
ರಾಕ್ಷಸನ ಬಾಯಿಂದ ರಕ್ತದ ಹನಿಗಳು ಉದುರಿದವು (೪೬-೪೭). ಅವು 
ಗಾಳಿಗೆ ತೂರಿಹೋಗಿ ಮತಂಗಮುನಿಗಳ ಆಶ್ರಮದಲ್ಲಿ ಬಿದ್ದವು. ಮಹಾತ್ಮ 
ರಾದ ಆ ಮತಂಗಮುನಿಗಳು ಅಲ್ಲಿ ಬಿದ್ದ ರಕ್ತದ ಹನಿಗಳನ್ನು ಕಂಡು ಕ್ರುದ್ಧ 
ರಾದರು. “ಆಹಾ! ಯಾರಿವನು? ಇದ್ದಕ್ಕಿದ್ದ ಂತೆ ನನ್ನ ಮೈಗೆ ರಕ್ತ 


ಸರ್ಗಃ ೧೧ ] ವಾಲಿಬಲಾನಿಷ್ವರೆಣಷ್‌ ೮೯ 


ಹೋಯೆಂ ದುರಾತ್ಮಾ ದುರ್ಬುದ್ಧಿರಕೃತಾ ತ್ಮಾ ಚ ಬಾಲಿಶ ! 


ಇತ್ಯುಕ್ತ್ಯಾಥ ನಿನಿಷ್ಟ ಮು ದದರ್ಶ ಮುನಿಪುಂಗವಃ | ೫೦ 
ಮಹಿಷಂ ಹರ್ವತಾಕಾರಂ ಗತಾಸುಂ ಪತಿತಂ ಭುವಿ! 

ಸತು ವಿಜ್ಞಾಯ ತಪಸಾ ಮಾನೆರೇಣ ಕೈತಂ ಹಿ ತತ್‌! ೫೧ 
ಉತ್ಸಸರ್ಜ ಮುಹಾಶಾಪಂ ಸ್ನೇಪ್ತಾರೆಂ ವಾಲಿನಂ ಪ್ರತಿ | 

ಇಹ ತೇನಾಪ್ರನೇಷ್ಟವ್ಯಂ ಪ್ರನಿಷ್ಟಸ್ಯ ವಧೋ ಭವೇತ್‌ ॥ ೫೨ 


ನನಂ ಮತ್ಸಂಶ್ರಯಂ ಯೇನೆ ದೂಸಿತೆಂ ರುಧಿರಸ್ರವೈಃ। 

ಸಂಭಗ್ನಾಃ ಸಾದಪಾಶ್ಚೇಮೇ ಕ್ಲಿಸತೇಹಾಸುರೀಂ ತೆನುವತ್‌॥ ೫೩ 
ಸಮಂತಾದ್ಯೋಜನಂ ಪೂರ್ಣಮಾಶ್ರಮಂ ಮಾಮಕೆಂ ಯದಿ | 
ಆಗಮಿಷ್ಯತಿ ದುರ್ಬುದ್ಧಿರ್ವ್ಯಕ್ತಂ ಸ ನ ಭವಿಷ್ಯತಿ ॥ ೫೪ 


ಯೇ ಚಾಪಿ ಸಚಿವಾಸ್ತಸ್ಯ ಸಂಶ್ರಿತಾ ಮಾಮಕಂ ನನಮ್‌ | 
ನ ಚ ತೈರಿಹ ನಸ್ತವ್ಯಂ ಶ್ರುತ್ವಾ ಯಾಂತು ಯಥಾಸುಖುಮ್‌ ॥ ೫೫ 


ಬಿಂದುಗಳನ್ನು ನೋಕಿಸಿದ ದುರಾತ್ಮನು ಯಾವನು ? (೪೮-೪೯) 

ದುರ್ಬುದ್ಧಿಯೂ ಸಂಸ್ಕ ಎಕಿಹೀನನೂ ಆದ ಯಾವ ಮೂರ್ಪನಿವನು?? 
ಎಂದು ಹೇಳುತ್ತ, ಆ ಮಹರ್ಷಿಗಳು ಹೊರಗೆ ಬಂದು, ಪರ್ವತಾಕಾರನಾಗಿ 
ನೆಲದಮೇಲೆ ಸತ್ತು ಬಿದ್ದಿದ್ದ ಮಹಿಷರೂಪನಾದ ರಾಕ್ಷಸನನ್ನು ಕಂಡರು. ಅವರು 
ತಪೋಬಲದಿಂದ ಅದು ವಾಲಿಯ ಕೃತ್ಯವೆಂದು ತಿಳಿದುಕೊಂಡರು (೫೦-೫೧). 
ದುಂದುಭಿಯನ್ನು ಅಲ್ಲಿಗೆ ಎಸೆದ ವಾಲಿಗೆ ಒಂದು ಮಹಾಶಾಪವಥಿ ತರು: 
(ವ್ರ ದುಷ್ಕಾರ್ಯವನ್ನೆ ಸಗಿದ ದುರಾತ್ಮನು ನನ್ನ ಆಶ್ರಮದ ಎಲ್ಲೆಯೊಳಗೆ 
ಕಾಲಿಡಕೂಡದು. ಕಾಲಿಟ್ಟರೆ ಕೂಡಲೆ ಅವನು ಸತ್ತುಹೋಗಲಿ! (೫೨). 
ರಕ್ತ ಕಣಗಳನ್ನು ಜೆಲ್ಲಿ ಅವನು ತಪೋವನವನ್ನು ಕೆಡಿಸಿದ್ದಾನೆ. ರಾಕ್ಷಸ 
ದೇಹವನ್ನೆಸೆದು ಈ ಮರಗಳನ್ನು ಮುರಿದು ಹಾಳುಮಾಡಿದ್ದಾನೆ. ನನ ಸ 
ಆಶ್ರಮದ ಸುತ್ತಲೂ ಒಂದು ಯೋಜನದವರೆಗೆ ಆ ದುಷ್ಟನು ಕಾಲಿಟ್ಟರೆ, 
ಅವನು ಜೀವಸಹಿತ ಉಳಿಯುವುದಿಲ್ಲ ! (೫೩-೫೪). ನನ್ನ ಶಸೋವನದಲ್ಲಿ 
ಅವನ ಕಡೆಯ ಕಪಿನಾಯಕರು ಯಾರೂ ವಾಸಿಸಕೂಡದು ! ನನ ಬ ಆಜ್ಞೆ 
ಯನ್ನು ಕೇಳಿ ಅವರೆಲ್ಲರೂ ಸುಖದಿಂದ ಅತ್ತ ತೊಲಗಲಿ! ಹಾಗಿಲ್ಲದೆ ಅವರು 





೯೦ ಕಷ್ಕಿಂಧಾಕಾಂಡಃ [ ಸರ್ಗಃ ೧೧ 


ಯದಿ ತೇಃಪೀಹ ತಿಷ್ಠಂತಿ ಶಪಿಷ್ಕೇ ತಾನಪಿ ಧ್ರುವಮ್‌ | 
ವನೆಟಸ್ಮಿನ್‌ ಮಾಮಕೆಆತ್ಯರ್ಥಂ ಪುತ್ರನತ್‌ ಪರಿಪಾಲಿತೇ ॥ ೫೬ 


ಪತ್ರಾಂಕುರನಿನಾಶಾಯ ಫಲಮೂಲಾಭವಾಯ ಚ | 
ದಿವಸಶ್ವಾ ಸ್ಯ ಮುರ್ಯಾದಾಯಂ ದ್ರಷ್ಟಾ ಶ್ವೊಟಸ್ಮಿನಾನರಮ್‌ | ೫೭ 


ಬಹುವರ್ಷಸಹಸ್ರಾಣಿ ಸವೈ ಶೈಲೋ ಭವಿಷ್ಯತಿ | 


ತತಸ್ತೇ ವಾನರಾಃ ಶ್ರುತ್ವಾ ಗಿರಂ ಮುನಿಸಮೀರಿತಾಮ್‌್‌ ॥ ೫೮ 
ನಿಶ್ಚಕ್ರಮುರ್ವನಾತ್ತಸ್ಮಾತ್ತಾನ್‌ ದೃಷ್ಟ್ವಾ ನಾಲಿರಬ್ರನೀತ್‌ | 

ಕ೦ ಭವಂತಃ ಸಮಸ್ತಾಶ್ಚ ಮತಂಗವನವಾಸಿನಃ ॥ ೫೯ 
ಮತ್ಸಮೀಪನಮನುಪ್ರಾಪ್ತಾ ಅಪಿ ಸ್ವಸ್ತಿ ನನೌಕಸಾಮ್‌ | 

ತತಸ್ತೇ ಕಾರಣಂ ಸರ್ವಂ ತದಾ ಶಾಪಂ ಚ ವಾಲಿನಃ ॥ ೬೦ 
ಶಶಂಸುರ್ವಾನರಾಃ ಸರ್ನೇ ವಾಲಿನೇ ಹೇಮಮಾಲಿನೇ | 

ಏತಚ್ಛು ತ್ವಾ ತದಾ ನಾಲೀ ನಚನಂ ವಾನರೇರಿತಮ್‌ ॥ ೬೧ 
ಇಲ್ಲಿಯೇ ಉಳಿದರೆ ಅವರನ್ನೂ ನಾನು ಶಪಿಸುವುದು ನಿಶ್ಚಯ. ನನ A 


ತಪೋವನವನ್ನು ಮಗನಂತೆ ಪ್ರೀತಿಯಿಂದ ಸಾಕುತ್ತಿದ್ದೇನೆ (೫೫-೫೬). 
ಈ ಕಪಿಗಳು ಇಲ್ಲಿರುವುದು ಎಲೆಗಳನ್ನೂ ಚಿಗುರುಗಿಡಗಳನ್ನೂ ಹಾಳುಮಾಡಿ 
ಫಲಮೂಲಗಳನ್ನು ಧ ೨೦ಸಪಡಿಸುವುದಕ್ಕೋ ? ಅವರು ಹೊರಟುಹೋಗಲು 
ಒಂದೇ ದಿವಸ ಅವಧಿ! ನಾಳೆ ಯಾವ ಕಹಿಯಾದರೂ ನನ ಸ ಕಣ್ಣಿ ಗೆ ಬಿದ್ದರೆ, 
ಸಾವಿರಾರು ವರ್ಷಗಳವರೆಗೆ ಅವನು ಕಲ್ಲಾಗಿಹೋಗುವನು [' ಎಂದು 
ಶಪಿಸಿದರು ವಾಲಿವಕ್ಷದ ವಾನರರು ಮತಂಗಮುನಿಗಳ ಶಾವೋಕ್ತಿ ಯನ್ನು 
ಕೇಳಿಸಿಕೊಂಡರು (೫೭-೫೮). ಕೂಡಲೆ ಅವರೆಲ್ಲರೂ ತಪೋವನದಿಂದ 
ಹೊರಟುಹೋದರು. ವಾಲಿಯು ಅವರನ್ನು ಕಂಡು "ಎಲೈ ವಾನರಕಿ, 
ಮತಂಗವನದಲ್ಲಿದ್ದ ನೀವೆಲ್ಲರೂ ಒಟ್ಟುಗೂಡಿ ನನ್ನ ಸಮೀಪಕ್ಕೆ ಬಂದು 
ದೇಕೆ? ನಿಮ್ಮೆಲ್ಲರಿಗೂ ಕುಶಲವಷ್ಟೆ ?? ಎಂದು ಕೇಳಿದನು (೫೯-೬೦). 
ಆಗ ವಾನರರೆಲ್ಲರೂ ಸುವರ್ಣಮಾಲೆಯನ್ನು ಧರಿಸಿದ್ದ ವಾಲಿಗೆ ತಾವು ಬಂದ 
ಕಾರಣವನ್ನೂ ಅವನಿಗೆ ಬಂದ ಶಾಪವೃತ್ತಾ ೦ತವನ್ನೂ ಅರಿಕೆಮಾಡಿದರು. 
ಆಗ ವಾಲಿಯು ಮತಂಗಮುನಿಗಳ ಸನ್ನಿಧಿಗೆ ಹೋಗಿ ಕೈಮುಗಿದುಕೊಂಡು 


ಸರ್ಗಃ ೧೧ ] ವಾಲಿಬಲಾವಿಷ್ಯರಣಮ್‌ ೯೧ 


ಸ ಮಹರ್ಹಿಂ ತಮಾಸಾದ್ಯ ಯಾಚತೇ ಸ್ಮ ಕೃತಾಂಜಲಿಃ 
ಮಹರ್ಷಿಸ್ತಮನಾದೃತ್ಯ ಪ್ರನಿನೇಶಾಶ್ರಮಂ ತದಾ॥ ೬೨ 


ಶಾಪಧಾರಣಭೀತಸ್ತು ವಾಲೀ ನಿಹ್ವಲತಾಂ ಗತಃ | 
ತತಃ ಶಾಪಭಯಾದ್ಭೀತ ಖಯಶ್ಶಮೂಕಂ ಮಹಾಗಿರಿಮ್‌ ॥ ೬ 


ಪ್ರನೇಷ್ಟುಂ ನೇಚ್ಛತಿ ಹರಿರ್ದ್ರಷ್ಟುಂ ವಾಪಿ ನರೇಶ್ವರ 
ತಸ್ಯಾಪ್ರವೇಶಂ ಜ್ಞಾ ತ್ವಾಹಮಿದಂ ರಾಮ ವಮಹಾವನವಮ್‌ ॥ ೬೪ 


ವಿಚರಾನವಿ ಸಹಾಮಾತ್ಕೋ ನಿಷಾದೇನ ವಿವರ್ಜಿತಃ। 
ಏಷೋಸಸ್ಥಿ ನಿಚಯಸ್ತಸ್ಯ ದುಂದುಭೇಃ ಸಂಪ್ರಕಾಶತೇ॥ ೬೫ 


ನೀರ್ಯೋಕ್ಸೇಕಾನ್ನಿರಸ್ತಸ್ಯ ಗಿರಿಕೂಟೋಪಮೋ ಮಹಾನ್‌ | 
ಇಮೇ ಚ ನಿಪುಲಾಃ ಸಾಲಾಃ ಸಪ್ತ ಶಾಖಾವಲಂಬಿನಃ ॥ ೬೬ 


ಯತ್ರೈಕಂ ಘಟತೇ ವಾಲೀ ನಿಷ್ಪತ್ರಯಿತುನೋಜಸಾ 

ಏತದಸ್ಯಾಸಮಂ ನೀರ್ಯಂ ಮಯಾ ರಾಮ ಪ್ರಕೀರ್ತಿತಮ್‌ ೬೭ 
ಕ್ಷಮಿಸಬೇಕೆಂದು ಪ್ರಾರ್ಥಿಸಿದನು. ಮತಂಗಮುನಿಗಳು ಅವನ ಪ್ರಾರ್ಥನೆಗೆ 
ಕಿವಿಗೊಡದೆ ತಮ್ಮ ಆಶ್ರಮದೊಳಗೆ ಹೊರಟುಹೋದರು (೬೧-೬೨). 
ಹೀಗೆ ಶಾಪಬಂದುದರಿಂದ ವಾಲಿಯು ಭೀತನಾಗಿ ಕಳವಳಕ್ಕೀಡಾದನು. 
ಶ್ರೀರಾಮ, ಅಲ್ಲಿಂದ ಮೊದಲುಗೊಂಡು ವಾಲಿಯು ಖುಷ್ಯಮೂಕಪರ್ವತ 
ದಲ್ಲಿ ಕಾಲಿಡುವುದಿಲ್ಲ; ಈ ದಿಕ್ಕಿಗೆ ಸಹ ನೋಡುವುದಿಲ್ಲ. ವಾಲಿಯು 
ಇಲ್ಲಿಗೆ ಬರುವುದಿಲ್ಲವೆಂದರಿತು, ರಾಘವ, ನಾನು ಈ ಮಹಾರಣ್ಯವನ್ನು 
ಆಶ್ರಯಿಸಿದ್ದೇನೆ. (೬೩-೬೪). ಇಲ್ಲಿ ನಿರಾತಂಕವಾಗಿ ಮಂತ್ರಿಗಳೊಡನೆ 
ಸಂಚರಿಸುತ್ತಿದ್ದೇನೆ. ಅಗೋ, ಅಲ್ಲಿ ದುಂದುಭಿಯ ಅಸ್ಥಿ ಪಂಜರವು ಕಾಣು 
ತ್ತಿದೆ, ನೋಡು. ಅದನ್ನು ವಾಲಿಯು ತನ್ನ ಬಲದರ್ಪದಿಂದ ಎಸೆದಿದ್ದಾನೆ. 
ಅಸ್ಥಿ ಪಂಜರವು ದೊಡ್ಡದಾದ ಗಿರಿಶ್ಚಂಗದಂತೆ ಗೋಚರಿಸುತ್ತದೆ. ಅಲ್ಲದೆ, 
ಶ್ರೀರಾಮ, ಇತ್ತ ವಿಶಾಲವಾದ ಏಳು ಸಾಲವೃಕ್ಷಗಳಿವೆಯಷ್ಟೆ (೬೫-೬೬). 
ಶಾಖೋಪಶಾಖೆಗಳಿಂದ ಕೂಡಿದ ಈ ಮಹಾವೃಕ್ಷಗಳಲ್ಲಿ ಒಂದೊಂದನ್ನು 


೯೨ ಸ್ಕಿ ಂಧಾಕಾಂಡಃ [ ಸರ್ಗಃ ೧೧ 


ಕೆಥೆಂ ತಂ ಮಾಲಿನಂ ಹಂತುಂ ಸಮರೇ ಶಕ್ಷ್ಯಸೇ ನೃಪ! 

ತಥಾ ಬ್ರುವಾಣಂ ಸುಗ್ರೀನಂ ಪ್ರಹಸನ್‌ ಲಕ್ಷ್ಮ ಹೋಬ್ರವೀತ್‌ ॥ ೬೮ 
ಕಸ್ಮಿನ್‌ ಕರ್ಮಣಿ ನಿರ್ವೃತ್ತೇ ಶ್ರದ್ಧಧ್ಯಾ ನಾಲಿನೋ ವಧಮ್‌ | 
ತಮುವಾಚಾಥ ಸುಗ್ರೀನಃ ಸಪ್ತ ಸಾಲಾನಿಮಾನ್‌ ಪುರಾ ೬೯ 
ಏನಮೇಕೈಕಶೋ ವಾಲೀ ನಿನ್ಯಾಧಾಥ ಸ ಚಾಸಕೃತ್‌ | 

ರಾಮೋ ನಿದಾರಯೇದೇಷಾಂ ಬಾಣೇನೈಕೇನ ಚೇದ್ದು ಮಮ್‌ ॥ 
ವಾಲಿನಂ ನಿಹತಂ ಮನ್ಯೇ ದೃಷ್ಟ್ಯಾ ರಾಮಸ್ಯ ನಿಕ್ರೈಮವರ್‌ | 

ಹತಸ್ಯ ನುಹಿಷಸ್ಯಾಸ್ಲಿ ಪಾದೇನೈಕೇನ ಲಕ್ಷ್ಮಣ ॥ ೭೧ 
ಉದ್ಯಮ್ಯಾಥ ಪ್ರಕ್ಷಿಸೇಚ್ಚೇತ್ತರಸಾ ದ್ವೇ ಧನುಃಶತೇ |! 

ಏನಮುಕ್ತ್ವಾ ತು ಸುಗ್ರೀವೋ ರಾಮಂ ರೆಕ್ತಾಂತಲೋಚನವಃ ॥ 


ವಾಲಿಯು ಬಾಣದಿಂದ ಹೊಡೆದು, ಬಾಣವು ಆಜೆಗೆ ತೂರಿಹೋಗುವಂತೆ* 
ಮಾಡಲು ಸಮರ್ಥನು ಈಗ ನಾನು ವಾಲಿಗಿರುವ ಅಸಾಧಾರಣವಾದ 
ಶೌರ್ಯವನ್ನು ನಿನಗೆ ಹೇಳಿದ್ದೇನೆ (೬೭). ಶ್ರೀರಾಮ, ಆ ವಾಲಿಯನ್ನು 
ನೀನು ಸಂಗ್ರಾಮದಲ್ಲಿ ಸಂಹರಿಸಬಲ್ಲೆಯಾ ?? ಎಂದು ಕೇಳಿದನು. ಅದನ್ನು 
ಕೇಳಿ ಲಕ್ಷ್ಮಣನು ನಗುತ್ತ “ಸುಗ್ರೀವ, ಯಾವ ಕಾರ್ಯವನ್ನು ಮಾಡಿ 
ತೋರಿಸಿದರೆ ಶ್ರೀರಾಮನು ವಾಲಿಯನ್ನು ವಧಿಸಬಲ್ಲನೆಂದು ನಿನಗೆ ನಂಬಿಕೆ 
ಯಾದೀತು?” ಎಂದು ಪ್ರಶ್ನಿಸಿದನು (೬೮) ಆಗ ಸುಗ್ರೀವನು “ಹಿಂದೆ 
ವಾಲಿಯು ಈ ಸಪ್ತ ಸಾಲವೃಕ್ಷಗಳಲ್ಲಿ ಒಂದೊಂದನ್ನೂ ಬಾಣದಿಂದ ಭೇದಿಸಿ 
ದ್ಹಾನೆ ಹೀಗೆ ಅನೇಕಸಲ ಮಾಡಿದ್ದಾನೆ. ಶ್ರೀರಾಮನು ಇವುಗಳಲ್ಲೊಂದನ್ನು 
ಒಂದೇ ಬಾಣದಿಂದ ಭೇದಿಸುವನಾದರೆ, ಲಕ್ಷ್ಮಣ, ಆಗ ಶ್ರೀರಾಮನ 
ಸರಾಕ್ರಮವನ್ನು ಕಂಡು, ವಾಲಿಯು ಸತ್ತನೆಂದೇ ತಿಳಿಯುವೆನು (೬೯-೭೦). 
ಸತ್ತುಬಿದ್ದಿರುವ ಮಹಿಷಾಸುರನ ಅಸ್ಸಿಸಂಜರವನ್ನು ಶ್ರೀರಾಮನು ತನ್ನ 
ಪಾದದಿಂದ ಹಾರಿಸಿ ಇನ್ನೂರು ಬಿಲ್ಲಿನ? ದೂರಕ್ಕೆ ಒಮ್ಮೆಗೇ ಚಿಮ್ಮಲಿ!” 
ಎಂದನು. ಆ ಸಮಯದಲ್ಲಿ ಶ್ರೀರಾಮನ ಕಣ್ಣು ಕೆಂಪಾಗಿತ್ತು! (೭೧-೭೨). 
ಅನುಬಂಧವನ್ನು ನೋಡಿ. 
1 ಒಂದು ಬಿಲ್ಲಿನ ದೂರ ನಾಲ್ಕು ಮೊಳ. 


ಸರ್ಗಃ ೧೧] ವಾಲಿಬಲಾವಿಷ್ಯರಣಮ್‌ ತ್ನ 


ಧ್ಯಾತ್ವಾ ಮುಹೂರ್ತಂ ಕಾಕುತ್ಸ_ಂ ಪುನರೇವ ವಚೋಜಬ್ರವೀತ್‌ | 


ಶೂರಶ್ಚ ಶೂರಘಾತೀ ಚ ಪ್ರಖ್ಯಾತಬಲಸೌರುಷಃ ॥ ೭೩ 
ಬಲವಾನ್‌ ವಾನರೋ ವಾಲೀ ಸಂಯುಗೇಷ್ವಪರಾಜಿತಃ | 

ದೃಶ್ಯಂತೇ ಚಾಸ್ಯ ಕರ್ಮಾಣಿ ದುಷ್ಕರಾಣಿ ಸುರೈರಪಿ ॥ ೭೪ 
ಯಾನಿ ಸಂಚಿಂತ್ಯ ಭೀತೊಆಹಮೃ ಶ್ಯಮೂಕಂ ಸಮಾಶ್ರಿತಃ 
ತಮುಜಯ್ಯಮಧೈೃಷ್ಯಂ ಚ ವಾನರೇಂದ್ರಮಮರ್ಷಣಮ ॥ ೭೫ 
ನಿಚಿಂತಯನ್ನ ಮುಂಚಾಮಿ ಯಶ್ಯಮೂಕೆಮುಹಂ ತ್ವಿಮಮ | 
ಉದ್ದಿಗ್ನಃ ಶಂಕಿತಶ್ಹಾಪಿ ನಿಚರಾಮಿ ಮಹಾವನೇ ॥ ೭೬ 
ಅನುರಕ್ತೈಃ ಸಹಾಮಾತ್ಮೈರ್ಹನುಮತ್ರಮುಖೈರ್ವರೈಃ। 
ಉಪಲಬ್ಧಂ ಚ ಮೇ ಶ್ಲಾಘ್ಯಂ ಸನ್ಮಿತ್ರಂ ಮಿತ್ರನತ್ಸಲ॥ ೭೭ 
ತ್ವಾಮುಹಂ ಪುರುಷನ್ಯಾಘ್ರ ಹಿಮುನಂತನಿವಾಶ್ರಿತಃ | 

ಕಂ ತು ತಸ್ಯ ಬಲಜ್ಞೋಹಂ ದುರ್ಭಾತುರ್ಬಲಶಾಲಿನಃ ॥॥ ೭೮ 


ಅದನ್ನು ನೋಡಿ ಸುಗ್ರೀವನು ಸ್ವಲ್ಪ ಕಾಲ ಚಿಂತಿಸಿ, ಮತ್ತೆ “ಶ್ರೀರಾಮ, 
ಶೂರನೂ ಶೂರಘಾತಿಯೂ ಎನಿಸಿದ ವಾಲಿಯ ಬಲಪರಾಕ್ರಮಗಳು 
ವಿಖ್ಯಾತವಾದವು. ರಣಭೂಮಿಯಲ್ಲಿ ಆ ವಾನರನು ನೋತ ಸಂದರ್ಭವೇ 
ಇಲ್ಲ. ಅವನ ಸಾಹೆಸಕೃತ್ಯಗಳು ದೇವತೆಗಳಿಗೂ ಶಕ್ಯವಲ್ಲವೆಂಬುದು ಕಣ್ಣಿಗೆ 
ಕಾಣಿಸುತ್ತಿದೆ (೭೩-೭೪). ಅವನ ಸಾಹಸಗಳನ್ನು ಕಂಡು ಅಂಜಿ ನಾನು 
ಪ ಖುಷ್ಕಮೂಕಗಿರಿಗೆ ಓಡಿಬಂದಿದ್ದೇನೆ. ವಾಲಿಯನ್ನು ಕೆಣಕುವುದು 
ಅಸಾಧ್ಯವೆಂದೂ ಗೆಲ್ಲುವುದು ಅಶಕ್ಯವೆಂದೂ ಆ ವಾನರೇಂದ್ರನು ಅತ್ಯಂತ 
ಕೋಪಿಷ್ಯನೆಂದೂ ಮನಗಂಡು, ನಾನು ಈ ಖುಷ್ಕಮೂಕವನ್ನು ಬಿಟ್ಟು 
ಕದಲುವುದೇ ಇಲ್ಲ! ಸದಾ ಗಾಬರಿಯಿಂದ ಹೆದಹೆದರುತ್ತಲೇ ಈ ಅರಣ್ಯದಲ್ಲಿ 
ಸಂಚರಿಸುತ್ತೇನೆ (೭೫-೭೬). ನನ್ನಲ್ಲಿ ಅನುರಕ್ಕರಾದ ಹನುಮಂತನೇ 
ಮೊದಲಾದ ಉತ್ತಮನಾಯಕರು ನನ್ನ ಜೊತೆಗೆ ಇದ್ದೇ ಇರುತ್ತಾರೆ. ಮಿತ್ರ 
ವತ್ಸಲ, (ನನ್ನ ಭಾಗ್ಯದಿಂದ) ಶ್ರೇಷ್ಠನಾದ ನೀನು ನನಗೆ ಸನ್ಮಿತ್ರನಾಗಿ 
ದೊರಕಿದೆ. ಪುರುಷೋತ್ತಮ, ಹಿಮವಂತನಂತೆ ಅಕಂವ್ಯನಾದ ನಿನ್ನನ್ನು 
ನಾನು ಮರೆಹೊಕ್ಕಿದ್ದೇನೆ. ಆದರೆ ನನಗೆ ದುಷ್ಟ ಭ್ರಾತನಾದ ಆ ಬಲಶಾಲಿಯ 


೯೪ ಕಿಹ್ಕಿಂಧಾಕಾಂಡಃ [ ಸರ್ಗಃ ೧೧ 


ಅಪ್ರತ್ಯಕ್ಷಂ ತು ನೇ ನೀರ್ಯಂ ಸಮರೇ ತನ ರಾಘನ | 
ನ ಖಲ್ವಹಂ ತ್ವಾಂ ತುಲಯೇ ನಾನಮನ್ಯೇ ನ ಭೀಷಯೇ॥ ೩೯ 
ಕರ್ಮಭಿಸ್ತಸ್ಯ ಭೀಮೈಸ್ತು ಹಾತರ್ಯಂ ಜನಿಶಂ ಮನು 
ಕಾಮಂ ರಾಘವನ ತೇ ವಾಣೀ ಪ್ರಮಾಣಂ ಧೈರ್ಯಮಾಕೃತಿಃ ll ೪೦ 


ಸೂಚಯಂತಿ ಪರಂ ತೇಜೋ ಭಸ್ಮಚ್ಛನ್ನನಿವಾನಲಮ್‌ | 


ತಸ್ಯ ತದ್ವಚನಂ ಶ್ರುತ್ವಾ ಸುಗ್ರೀವಸ್ಯ ಮಹಾತ್ಮನಃ | Ye 
ಸ್ಮಿತಪೊೂರ್ನನುಥಹೋ ರಾಮಃ ಪ್ರತ್ಯುವಾಚ ಹರಿಂ ಪ್ರಭುಃ | 
ಯದಿ ನ ಪ್ರತ್ಯಯೊೋಆಸ್ಮಾಸು ನಿಕ್ರಮೇ ತನ ವಾನರ ॥ ೮೨ 


ಪ್ರತ್ಯಯಂ ಸಮರೇ ಶ್ಲಾಘ್ಯಮಹನಮುತ್ಸಾದಯಾಮಿ ತೇ | 
ಏನಮುಕ್ತ್ವಾ ತು ಸುಗ್ರೀನಂ ಸಾಂತ್ವಂ ಲಕ್ಷ್ಮಣಸೂರ್ವಜ8॥ ೮೩ 


ರಾಘವೋ ದುಂದುಭೇಃ ಕಾಯಂ ಪಾದಾಂಗುಸ್ಮೇನ ಲೀಲಯಾ | 

ತೋಲಯಿತ್ವಾ ಮಹಾಜಾಹುಶ್ಚಿ ನ್ನೇಪ ದಶಯೋಜನಮ್‌॥ ೮೪ 
ಬಲವನ್ನು ಬಲ್ಲೆ ನಾನು (೭೭-೭೮) ಶ್ರೀರಾಮ, ಸಮರದ ಲ್ಲ 
ನಿನ್ನ ಪೌರುಷವೇನೆಂಬುದನ್ನು ನಾನು ಕಂಡವನಲ್ಲ ನಾನು ಹೇಳುವುದು 
ನಿನ್ನನ್ನು ಅಳೆಯುವುದಕ್ಕಲ್ಲ, ಅವಮಾನವಡಿಸುವುದಕ್ಕಲ್ಲ, ಹೆದರಿಸು 
ವುದಕ್ಕಂತೂ ಅಲ್ಲವೇ ಅಲ್ಲ (೭೯) ವಾಲಿಯ ಭೀಷಣ ಕೃತ್ಯಗಳನ್ನು ಕಂಡು 
ನನಗೆ ಹೇಡಿತನ ಹುಟ್ಟಿದೆ. ರಘುಕುಲತಿಲಕ, ನಿನ್ನ ವಾಣಿಯೇ ನನಗೆ 
ಸಾಕಷ್ಟು ವಿಶ್ವಸನೀಯವಾಗಿದೆ ನಿನ್ನ ಧೈರ್ಯ, ನಿನ್ನ ದಿವ್ಯಾಕೃತಿಗಳು 
ಬೂದಿಮುಚ್ಚಿದ ಕೆಂಡದಂತಿರುವ ಉಗ್ರ ತೇಜಸ್ಸನ್ನು ಸೂಚಿಸುತ್ತವೆ” ಎಂದು 
ನುಡಿದನು (೮೦-೮೧). ಸುಗ್ರೀವನ ವಚನವನ್ನಾ ಲಿಸಿ ಸರ್ವಶಕ್ತನಾದ 
ಶ್ರೀರಾಮನು ಮುಗುಳ್ನಗೆಯಿಂದ ಸುಗ್ರೀವನಿಗೆ “ವಾನರೇಂದ್ರ, ನಮ್ಮ 
ಪರಾಕ್ರಮದ ವಿಷಯದಲ್ಲಿ ನಿನಗೆ ನಿಶ್ವಾಸನಿಲ್ಲವಾದಕೆ, ನಮ್ಮ ಯುದ್ಧ 
ಸಾಮರ್ಥ್ಯನೇನೆಂಬುದನ್ನು ನೀನು ಕೊಂಡಾಡುವಂತೆ ವಿಶ್ವಾಸವನ್ನುಂಟು 
ಮಾಡಿಕೊಡುತ್ತೇನೆ!” ಎಂದು ಸಂತೈಸುತ್ತ ಹೇಳಿದನು (೮೨-೮೩). ಹೀಗೆ 
ಹೇಳಿ ಆಜಾನುಬಾಹುವಾದ ಲಕ್ಷ ಟ್ರೌಗ್ರಜನು ಕಾಲಿನ ಹೆಬ್ಬೆರಳಿನಿಂದ 
ದುಂದುಭಿಯ ದೇಹವನ್ನು ಆಟವಾಡಿದಂಕೆ ಚಿಮ್ಮಿದನು. ಆ ದೇಹವು ಹೆತ್ತು 





ಸರ್ಗಃ ೧೧] ವಾಲಿಬಲಾವಿಷ್ಟರೆಣಮ್‌ ೯೪೫ 


ಕ್ಕ. ಜೂ ಶುಷ್ಮಾಂ ಪಾದಾಂಗುಸ್ಟೇನ ವೀರ್ಯವಾನ್‌ | 


ಸೆಪ್ರಂ ದೃಷ್ಟ್ವಾ ತತಃ ಕಾಯಂ ಸುಗ್ರೀವಃ ಪುನರಬ್ರವೀತ್‌ ॥ ೮೫ 
ಲಕ್ಷ್ಮಣ ಗ್ರತೋ ರಾಮಂ ತೆಪಂತಮಿವ pi 
೫1೪. ತೋ ಏದೀರೆನಿದಂ ನಚನೆನುರ್ಥವತ್‌ ॥ ಳ೬ 
ಆರ್ದ್ರ ಸಮಾಂಸಃ ಪ್ರತ್ಯಗ್ರಃ ಸ್ಲಿಪ್ರಃ ಕಾಯಃ ಪುರಾ ಸಖೇ! 

ಅಘುಃ ಸಂಪ್ರತಿ ನಿರ್ಮಾಂಸಸ್ತ ನಭೂತೆಶ್ತ ರಾಘವ ೮೭ 
ಪರಿಶ್ರಾಂತೇನೆ ಮತ್ತೇನ ಭ್ರಾತ್ರಾ ಮೇ ನಾಲಿನಾ ತದಾ! 
ಸಿಪ್ತನೇನಂ ಪ್ರಹರ್ಷೇಣ ಭವತಾ ರಘುನಂದನ ॥ ೪೪ 


ನಾತ್ರ ಶಕ್ಕಂ ಬಲಂ ಜ್ಞಾತುಂ ತೆನನಾ ತಸ್ಯ ಮಾಧಿಕವ್‌ | 
ಅರ್ದ್ರ್ಯಂ ಶುಷ್ವಮಿತಿ ಹ್ಯೇತತ್‌ ಸುಮಹದ್ರಾಘವನಾಂತರಮ್‌ | ೮೯ 


ಸ ಏನ ಸಂಶಯಸ್ತಾತ ತನ ತಸ್ಯ ಚ ಯದ್ಭಲೇ | 
ಸಾಲಮೇಕಂ ತು ನಿರ್ಭಿಂದ್ಯಾ ಭವೇ ದ್ವ್ಯಕ್ತಿರ್ಬಲಾಬಲೇ ॥ ೯೦ 


ಯೋಜನಗಳಷ್ಟು ದೂರ ಹಾರಿಬಿದ್ದಿತು! (೮೪) ದೈತ್ಯನ ಶುಷ್ಟದೇಹೆವನ್ನು 
ಕಾಲ್ಪೆರಳಿನಿಂದ ಚಿಮ್ಮಿದ್ದನ್ನು ವೀಕ್ಷಿಸಿ ಸುಗ್ರೀವನು ಪುನಃ ಮಾತಾಡಿದನು 
ವೀರನಾದ ಶ್ರೀರಾಮನು ಭಾಸ್ಕರನಂತೆ ಬೆಳಗುತ್ತ ನಿಂತಿದ್ದನು ಲಕ್ಷ್ಮಣ 
ಮತ್ತು ಹನುಮಂತನೇ ಮೊದಲಾದ ವಾನರರೆದುರಿಗೆ ಸುಗ್ರೀವನು ಶ್ರೀರಾಮ 
ನನ್ನು ನೋಡಿ ಹೀಗೆಂದನು (೮೫-೮೬) : “ವಯಸ್ಕ, ಹಿಂದೆ ವಾಲಿಯು ಈ 
ದೇಹೆವನ್ನೆ ಸೆದಾಗ ಇದು ಹೆಸಿಯದಾಗಿತ್ತು ; ಮಾಂಸ ತುಂಬಿತ್ತು ರಾಕ್ಷಸನು 
ಮಡಿದ "ಹೊಸ ದರಲ್ಲಿ ವಾಲಿಯು ಇದನ್ನು ಎಸೆ ಸೆದಿದ್ದಾ ನೆ. ಈಗ ಇದರಲ್ಲಿ 
ಮಾಂಸನಿಲ್ಲ, ಹುಲ್ಲಿನಂತೆ ಹೆಗುರಾಗಿದೆ ! (೮೬) ಅಲ್ಲದೆ ಯುದ್ಧಮಾಡಿ ಬಳಲಿ 
ಮದ್ಯದ ಅಮಲಿನಲ್ಲಿದ್ದಾಗ ನನ್ನ ಅಣ್ಣ ನು ಇದನ್ನು ಬಿಸುಟದ್ದಾ ನೆ. 
ನೀನಾದರೋ ಹೊಸ ಹುರುಪಿನಿಂದ ಚಿಮ್ಮಿದ್ದೀಯೆ! ಆದ್ದರಿಂದ, ರಘು 
ನಂದನ, ಇದರಲ್ಲಿ ನಿನ್ನ ಬಲ ಅಧಿಕವೋ ವಾಲಿಯದೋ ಎಂದು ನಿಶ್ಚಯಿಸ 
ಲಾಗದು. ಹಸಿಯದು-ಒಣಗಿದುದು ಎಂಬುದರಲ್ಲಿ ದೊಡ್ಡ ವ್ಯತ್ಯಾಸವಿದೆ 
ಯಲ್ಲವೆ, ರಾಘವ? (೮೮-೮೯). ಮಿತ್ರ, ನಿಮ್ಮಿಬ್ಬರ ಬಲದಲ್ಲಿ ನನಗೆ 
ಮೊದಲಿದ್ದ ಸಂಶಯವೇ ಉಳಿಯಿತು! ಈ ಆ ೈಕ್ಷವನ್ನು ನೀನು 


೯೬ ಕಸ್ಕಿಂಧಾಕಾಂಡಃ [ ಸರ್ಗಃ ೧೧ 


ಕೃತ್ಸೇದಂ ಕಾರ್ಮುಕೆಂ ಸಜ್ಯಂ ಹಸ್ತಿಹಸ್ತನಿವಾತತಮ್‌ | 
ಆಕರ್ಣಸಪೂರ್ಣಮಾಯವಮ್ಯು ನಿಸ್ಫಜಸ್ವ ನುಹಾಶರಮ್‌್‌ ॥ ೯೧ 


ಇಮಂ ಹಿ ಸಾಲಂ ಪ್ರಹಿತಸ್ತ್ಯಯಾ ಶರೋ 
ನೆ ಸಂಶಯೋತಾಸ್ತಿ ನಿದಾರಯಿಷ್ಯ ತಿ | 
ಅಲಂ ವಿಮರ್ಶೆೇನ ಮುನು ಪ್ರಿಯಂ ಧ್ರುವಂ 
ಕುರುಷ್ಟ ರಾಜಾತ್ಮಜ ಶಾಪಿತೋ ಮಯಾ ॥ ೯೨ 


ಯಥಾ ಹಿ ತೇಜಃಸು ನರಃ ಸದಾ ರನಿ- 

ರ್ಯಥಾ ಹಿ ಶೈಲೋ ಹಿನುವಾನ್‌ ಮಹಾದ್ರಿಷು! 
ಯಥಾ ಚತುಷ್ಟಾತ್ಸು ಚ ಕೇಸರೀ ನರ- 

ಸ್ತಥಾ ನರಾಣಾಮಸಿ ನಿಕ್ರಮೇ ನರಃ ॥ ೯೩ 
ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಏಕಾದಶಃ ಸರ್ಗಃ 


೧೯ Co , 
NL 
NW 


ಜೇದಿಸುವೆಯಾದರೆ, ಆಗ ಬಲಾಬಲಗಳು ಸ್ಪುಟಿವಾಗುತ್ತ ವೆ. ಆದ್ದರಿಂದ 
ಆನೆಯ ಸೊಂಡಿಲಿನಂತೆ ನೀಳವಾದ ಧನುಸ್ಸಿಗೆ ಹೆದೆಯೇರಿಸಿ ನಿನ್ನ ಮಹಾ 
ಶರವನ್ನು ಹೂಡಿ, ಆಸರ್ಣವರ್ಯಂತವಾಗಿ ಎಳೆದು ಬಿಡು (೯೦-೯೧) 
ನೀನು ಪ್ರಯೋಗಿಸಿದ ಬಾಣವು ಈ ಸಾಲವೃಕ್ಷವನ್ನು ಸೀಳಿ ನುಗ್ಗಿ ಹೋಗು 
ವುದು ; ಸಂಜೀಹನಿಲ್ಲ. ರಾಜಪುತ್ರ, ಜೇರಕೊಂದೆಣಿಸದೆ ಈ ಕಾರ್ಯವನ್ನು 
ಮಾಡಿ ನನ್ನನ್ನು ಸಂಪೂರ್ಣವಾಗಿ ತೃಪ್ತಿ ಗೊಳಿಸು. ಆಣೆಯಿಟ್ಟು ಹೇಳು 
ತ್ತೇನೆ... (ಅದರಿಂದ ನನಗೆ ಸಮಾಧಾನವಾಗುತ್ತದೆ) (೯೨) ತೇಜೋ 
ವಂತರಲ್ಲಿ ನೀನು ಸೂರ್ಯನಂತೆ ಶ್ರೇಷ್ಠನಾದವನು. ಮಹಾಪರ್ವಶಗಳಲ್ಲಿ 
ಹಿಮನಂತನಿದ್ದ ಂತೆ, ಮೃಗಗಳಲ್ಲಿ ಕಂರೀರವನಿದ್ದಂತೆ, ವರಾಕ್ರಮಿಗಳಲ್ಲಿ ನೀನು 
ಸರ್ವಶ್ರೇಷ್ಠನಾಗಿದ್ದೀಯೆ” ಎಂದನು (೯೩). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಠಿಂಧಾಕಾಂಡದಲ್ಲಿ ಹನ್ನೊಂದನೆಯ ಸರ್ಗ 


SS 


ದ್ವಾದಶಃ ಸರ್ಗಃ 
ಸುಗ್ರೀವಪ್ರತ್ವಯದಾನಮ್‌ 
ಏತಚ್ಚ ವಚನೆಂ ಶ್ರುತ್ವಾ ಸುಗ್ರೀವೇಣ ಸುಭಾಷಸಿತಮ್‌್‌ | 
ಪ್ರತ್ಯಯಾರ್ಥಂ ಮಹಾತೇಜಾ ರಾಮೋ ಜಗ್ರಾಹ ಕಾರ್ಮುಕಮ್‌ ॥ 
ಸ ಗೃಹೀತ್ವಾ ಧನುರ್ಥ್ಫೋರಂ ಶರಮೇಕಂ ಚ ಮಾನದಃ | 


ಸಾಲಮುದ್ದಿಶ್ಶ ಚಿಸ್ನೇಪ ಜ್ಯಾಸ್ಟನೈಃ ಪೂರಯನ್‌ ದಿಶಃ! ೨ 

ಸ ವಿಸೃಷ್ಟೋ ಬಲನತಾ ಜಾಣಃ ಸ್ವರ್ಣಪರಿಷ್ಯತೆಃ | 

ಭಿತ್ತ್ವಾ ಸಾಲಾನ್‌ ಗಿರಿಪ್ರಸ್ಸೇ ಸಪ್ತ ಭೂಮಿಂ ವಿವೇಶ ಹ॥ ೩ 

ಪ್ರವಿಷ್ಟಶ್ಚ ಮುಹೂರ್ತೇನ ಧೆರಾಂ ಭಿತ್ತ್ವಾ ಮಹಾಜವಃ | 

ನಿಸ್ಪತ್ಯ ಚ ಪುನಸ್ತೂರ್ಣಂ ಸ್ವತೂಣೀಂ ಪುನರಾವಿಶತ್‌ ॥ ಛ 
ಸರ್ಗ ೧೨ 


ಶ್ರೀರಾಮನು ಸಪ್ತಸಾಲಗಳನ್ನು ಭೇದಿಸಿ ಸುಗ್ರೀವನಿಗೆ ನಂಬಿಕೆಯನ್ನು 
ಉಂಟುಮಾಡುವುದು. ವಾಲಿ ಸುಗ್ರೀವರ ಯುದ್ಧ. 
ಸುಗ್ರೀವನ ಪರಾಜಯ. 

ಹೀಗೆ ಸುಗ್ರೀವನಾಡಿದ ಪ್ರಶಂಸಾವಚನವನ್ನು ಕೇಳಿ ಮಹಾತೇಜಸ್ವಿ 
ಯಾದ ಶ್ರೀರಾಮನು ಕೋದಂಡವನ್ನು ಎಕ್ತಿ ಕೊಂಡನು. ಆಮೇಲೆ 
ಘೋರವಾದ ಶರವೊಂದನ್ನು ಹೂಡಿ, ದಶದಿಕ್ಕುಗಳೂ ರುಂಕಾರದಿಂದ 
ಮೊಳಗುವಂತೆ, ಒಂದು ಸಾಲವೃಕ್ಷಕ್ಸೆ ಗುರಿಯಿಟ್ಟು ಹೊಡೆದನು (೧-೨), 
ಬಲಶಾಲಿಯಾದ ಶ್ರೀರಾಮನು ಹೊಡೆದೊಡನೆ ಸ್ವರ್ಣಾಲಂಕೃತವಾದ 
ಆ ಶರವು ಏಳು ಸಾಲವೃಕ್ಷಗಳನ್ನೂ ತೂರಿಕೊಂಡುಹೋಗಿ ಮುಂದೆ ಇದ್ದ 
ಪರ್ವತಪ್ರದೇಶದ ನೆಲದೊಳಗೆ ನುಗ್ಗಿತು! ಅನಂತರ ಒಂದು ಕ್ಷಣದಲ್ಲಿ 
ಭೂಮಿಯನ್ನು ಸೀಳಿ ಮಹಾವೇಗದಿಂದ ಮೇಲೆ ಜಿಗಿದು ಪುನಃ ತನ್ನ 
ಬತ್ತಳಿಕೆಯನ್ನು ಸೇರಿತು! (೩-೪). ಏಕಕಾಲದಲ್ಲಿ ಸಪ್ತಸಾಲವೃಕ್ಷಗಳು 
ಸೀಳಿಹೋದುದನ್ನೂ ಶ್ರೀರಾಮನ ಶರವೇಗವನ್ನೂ ಕಂಡು ಸುಗ್ರೀವನು 
ಅಚ್ಚರಿಗೊಂಡನು. ಅವನು ಶ್ರೀರಾಮನಿಗೆ ತಲೆಬಾಗಿ ನೆಲದಮೇಲೆ ಅಡ್ಡ 

7 


೯೮ ಕಿಹ್ಕಿಂಧಾಕಾಂಡಃ [ಸರ್ಗಃ ೧೨ 


ತಾನ್‌ ದೃಷಾ, , ಸಪ್ನ ನಿರ್ಭಿನ್ನಾನ್‌ ಸಾಲಾನ್‌ ವಾಸರೆಪುಂಗವಃ | 
ಲ್‌ ಬೆದೆ ಎಡಿ ಷೆ 


ರಾಮಸ ಶರನೇಗೇನ ವಿಸ್ಮ ಯಂ ಹರಮಂ ಗತಃ॥ ೫ 
ಸಮೂರ್ಥಾನ್ಯ ಪತದ್ಬೂ ಮೌಪ್ರ ಲಂಬೀಕೈ ತಭೊಷಣಃ | 

ಸುಗ್ರಿ ನಃ ಪೆರಮಪಿ ಚಃ ರಾಘನಾಯ ಕ ಡೌ. ೬ 
ಇದಂ ಚೋನಾಚ ಧರ್ನುಜ್ಞಂ *ರ್ಮಣಾ ತೇನ ಹರಿತ | 
ರಾಮಂ ಸರ್ವಾಸ್ತ್ರನಿದುಷಾಂ ಶ್ರೇಷ್ಠಂ ಶೂರಮವಸ್ಸಿ ತಮ್‌ ॥ ೭ 


ಸೇಂದ್ರಾನಪಿ ಸುರಾನ್‌ ಸರ್ವಾಂಸ್ಕ್ರೃಂ ಬಾಣೈಃ ಪುರುಷರ್ಷಭ | 
ಸಮರ್ಥಃ ಸಮರೇ ಹಂತುಂ ಕಂ ಪುನರ್ವಾಲಿನಂ ಪ್ರಭೋ॥ ೮ 


ಯೇನ ಸಪ್ತ ಮಹಾಸಾಲಾ ಗಿರಿರ್ಭೂಮಿಶ್ಚ ದಾರಿತಾಃ | 
ಬಾಣೇನೈಕೇನ ಕಾಕುತ್ಸ ಸ್ಥಾತಾ ತೇ ಕೋ ರಣಾಗ್ರತಃ॥ ೯ 


ಅದ್ಯ ನೇ ವಿಗತಃ ಶೋಕಃ ಪ್ರೀತಿರದ್ಯ ಸರಾ ಮನು! 
ಸುಹೃದಂ. ತ್ವಾಂ ಸಮಾಸಾದ್ಯ ಮಹೇಂದ್ರನರುನೋಪಮುಮ್‌ || ೧0 


ತಮದ್ಬೈೈನ ಪ್ರಿಯಾರ್ಥಂ ಮೇ ನೈರಿಜಂ ಭ್ರಾತೃರೂಪಿಣಮ್‌ | 

ವಾಲಿನಂ ಜಹಿ ಕಾಕುತ್ಸ ಮಯಾ ಬದ್ದೋ*ಯಮಂಜಲಿ8॥ ೧೧ 
ಬಿದ್ದನು ಕೊರಳಿನ ಹಾರಗಳು ತೂಗಾಡಿದವು ಆನಂದದಿಂದ ಹಿಗ್ಗುತ್ತ 
ಸರ್ವಾಸ್ತ್ರನಿಶಾರದನೂ ಲೋಕ್ಕೆ ಕನೀರನೂ ಆದ ರಾಘವನಿಗೆ ಟೂ 
(೫-೭) ಸುಗ್ರೀವನು ಕೈಜೋಡಿಸಿ “ಪುರುಷೋತ್ತ ಮ-ನನ್ನ ಪ್ರಭುನೆ, 
ಸಂಗ್ರಾಮಕ್ಕೆ ಬಂದರೆ ಇಂದ್ರಾದಿದೇವತೆಗಳನ್ನೂ ಸಹ ಈ ಬಾಣಗಳಿಂದ 
ನೀನು ಥ್ರ ೦ಸಪಡಿಸಬಲ್ಲಿ ಇನ್ನು ವಾಲಿಯ "ಗತಿಯನ್ನೇನು ಹೇಳಲಿ ! 
ಏಕಕಾಲದಲ್ಲಿ ಒಂದೇ ಜ್‌ ಎಳ ಮಹಾಸಾಲವೃತ್ಷಗಳನ್ನು ಭೇದಿಸಿ 
ಬೆಟ ವನ್ನು ಕೊರೆದು ಭೂಮಿಯನ್ನು ಸೀಳಿ ಬಿಟ್ಟಿ ಯಲ್ಲ! ನಿನ್ನೆದುರಿಗೆ 
ರಣಭೂಮಿಯಲ್ಲಿ ನಿಲ್ಲುವ ಗಂಡಸು fr 14 ಅ) ಇಂದಿಗೆ ನನ ತೆ 
ಶೋಕವು ಮುಗಿಯಿತು | ಸಂತೋಷ ಉಕ್ಕಿತು ದೇವೇಂದ್ರನಿಗೂ ವರುಣ 
ನಿಗೂ ಎಣೆಯಾದ ನಿನ್ನಂಥ ಮಿತ್ರನು ದೊರಕೆದಮೇಲೆ ನನಗೆ ಕೊರತೆ 


ಏನು? ಕಾಕುತ್ಸ್ಯ, ನನಗೆ ಅಣ್ಲನೆನಿಸಿಕೊಂಡ ಆ ವೈರಿಯನ್ನು ಈ ದಿನವೇ 


ಸರ್ಗಃ ೧೨ ] ಸುಗ್ರೀವಪ್ರತ್ಯ ಯದಾನಮ್‌ ೯೯ 


ತತೋ ರಾನುಃ ಪರಿಸ್ಪೃಜ್ಯ ಸುಗ್ರೀವಂ ಪ್ರಿಯೆದರ್ಶನೆಮ್‌ | 
ಪ್ರತ್ಯುವಾಚ ಮುಹಾಪ್ರಾಜ್ಞೋ ಲಕ್ಷ್ಮ್ಮಣಾನುಮತಂ ವಚಃ! ೧೨ 
ಅಸ್ಮಾದ್ಗ ಚ್ಛೆ €ಮ $k ಸಪ್ರಂ ಗಚ್ಛ ತಮಗ್ರತಃ | 

ಗತ್ವಾ” ಚಾಹ್ಟ ಯೆ ಸುಗ್ರಿ ೇೀವ ವಾಲಿನಂ ಭ್ರಾ ತ 'ಗಂಧಿಸವ್‌ ॥ ೧೩ 
ಸರ್ನೇ ತೇ ತ್ನರಿತಂ ಗತ್ಸಾ ಕಿಷ್ಟಿಂಧಾಂ 1 11 ಸರೀನ್‌! 
ವಶ್ಸೈರಾತ್ಮಾನಮಾನ್ಯ ತ್ಯ ವೃತಿಷ್ಠ ನ್‌ ಗಹನೇ ವನೇ! ೧೪ 
ಸುಗ್ರೀವೋ ವ ; ನದದೋರಂ ವಾಲಿನೋ ಜ್ವಾನಕಾರಣಾಶ್‌ | 
ಗಾಢಂ ಪರಿಹಿತೋ ನೇಗಾನ್ನಾದೈ ರ್ಭಿಂದನ್ನಿ ರ್‌ (| ೧೫ 
ತಂ ಶ್ರುತ್ವಾ ನಿನದಂ ಭ್ರಾತುಃ ಕ್ರು ದ್ಧೊ ೀ ವಾಲೀ ಮಹಾಬಲಃ | 


ನಿಷ್ಟ ಪಾತೆ ಸುಸಂರಜ್ಜೊ ಭಾಸ್ಕಕೋಂಸ್ತ ತೆಬಾದಿವ | ೧೬ 
ತತಃ ಸುತುಮುಲಂ ಯುದ್ಧಂ ವಾಲಿಸುಗ್ರೀನಯೋರಭೂತ್‌ 
ಗಗನೇ ಗೃಹಯೋರ್ಕೊೋರಂ ಬುಧಾಂಗಾರೆಕೆಯೋರಿವ ॥ ೧೭ 


ಸಂಹರಿಸು. ಅದರಿಂದ ನನಗೆ ತೃಪ್ತಿ ಯಾಗುವುದು. ಇದೋ, ನಿನಗೆ 
Ci ಎಂದು ಹೇಳಿದನು (೧೦-೧೧) ಆಗ ಶ್ರೀರಾಮನು 

ಪ್ರಿಯನಾದ ಸುನ್ನಿ ಗ್ರೀವನನ್ನಷ್ಟಿ ಕೊಂಡು, (ಲಕ್ಷ್ಮ ಣನ ಇಳಿತದ ೩ರಿತು) 
ಅವನಿಗೆ ಸಮ್ಮತವಾಗುವಂತ “ಸುಗ್ರೀವ, ಹೀಗೆಯೇ ನೇರವಾಗಿ ಕಿಷ್ಮಿಂಥೆಗೆ 
ಹೋಗೋಣ. ತ್‌್‌ ಮುಂದೆ ಡು ಕಿಷ್ಟ್ರಿಂಥೆಗೆ ಹೋಗಿ ಸೋದರನೆನಿಸಿ 
ಕೊಂಡಿರುವ ಆ ವಾಲಿಯನ್ನು ಯುದ್ಧ ಕ್ರೈ ಕಕ” ಎಂದನು (೧೨-೧೩). 
ಅನಂತರ ಅವರೆಲ್ಲರೂ ಜಾಪಿ ರಾಜಧಾನಿಯಾದ ಕಸ್ಟಿಂಡೆಯ ಬಳಿಗೆ 
ಹೋಗಿ, ಸಮೀಪದಲ್ಲಿದ್ದ ದಟ್ಟ ವಾದ ಅರಣ್ಯ ದೆಲ್ಲಿ ಮರಗಳ ಮರೆಯಲ್ಲಿ 
ನಿಂತರು, ಸುಗ್ರಿ (ವನು. ನಡುವ ನ್ನ ವಸ್ತ್ರ ದಿಂದ | ಕಟ್ಟ, ವಾಲಿಯನ್ನು 
ಕಕೆಯುವುದಕ್ಕಾಗಿ ಭೀಕರಸ್ತ ರದಿಂದ ರಸ ತಪು ಜು 
ವಂತೆ ಅಬ್ಬರಿಸಿದನು (೧೪-೧೫). ತಮ್ಮನ ಅಬ್ಬರವು ವಾಲಿಗೆ ಕೇಳಿಸಿತು. 
ಅವನು ಸಿಟ್ಟಿನಿಂದ ಸಿಡಿದೆದ್ದು , ಅಸ್ತಾ ಚಲವನ್ನು ತ್ಯಜಿಸಿ ಸೂರ್ಯನು 
ಪುನಃ ಉದಯಿಸಿ ಬರುವಂತೆ, ಕಷಿ )ಂಧೆಯಿಂದ ಹೊರಬಂದನು. ವಾಲಿ 
ಸುಗ್ರೀವರಿಗೆ ಹಣಾಹಣಿಯಾದ ಕ್ಟ ಟವಾರಂಭಿಸಿತು ಗಗನತಳದಲ್ಲಿ 
ಸ ಅಂಗಾರಕ ಎಂಬ ಗ್ರಹಗಳ ನಡುವೆ ನಡೆವಂತೆ, ಹೊಡೆದಾಟವು ಕಡು 


ಜೇ 


೧೦೦ ಕಸ್ಕಿಂಧಾಕಾಂಡಃ [ ಸರ್ಗಃ ೧೨ 


ತಲೈರಶನಿಕಲ್ಪೆ ಶ್ಚ ವಜ್ರಕಲ್ಪೈಶ್ಚ ಮುಷ್ಟಿ ಭಿಃ | 

ಜಫ್ನುತುಃ ಸಮರೇತನ್ಯೋನ್ಯಂ ಭ್ರಾತರೌ ಕ್ರೋಧಮೂರ್ಥ್ಛಿಶೌ ॥ ೧೮ 
ತತೋ ರಾನೋ ದನುಷ್ಟ್ಪಾಣಿಸ್ತಾವುಭೌ ಸಮುದೀಶ್ಷ್ಯ ತು |! 
ಅನ್ಯೋನ್ಯಸದೃಶ್‌ೌ ನೀರಾವುಭೌ ದೇವಾವಿವಾಶ್ವಿನೌ || ೧೯ 
ಯನ್ನಾನಗಚ್ಛತ್‌ ಸುಗ್ರೀನಂ ವಾಲಿನಂ ನಾಪಿ ರಾಘವಃ | 

ತತೋ ನ ಕೈತವಾನ್‌ ಬುದ್ಧಿಂ ಮೋಕ್ತುಮಂತಕರಂ ಶರಮ್‌ ॥ ೨೦ 


ಏತಸ್ಮಿನ್ನಂತರೇ ಭಗ್ನ8 ಸುಗ್ರೀನಸ್ತೇನ ವಾಲಿನಾ | 

ಅಪಶ್ಯನ್‌ ರಾಘವಂ ನಾಥಮೃ ಶ್ಯಮೂಕಂ ಪ್ರದುದ್ರುನೇ॥ ೨೧೦ 
ಕ್ಲಾಂತೋ ರುಧಿರಸಿಕ್ತಾಂಗಃ ಪ್ರಹಾರೈರ್ಜರ್ಜರೀಕೃತಃ | 
ವಾಲಿನಾಭಿದ್ರುತಃ ಕ್ರೋಧಾತ್‌ ಪ್ರವಿನೇಶ ಮುಹಾನನಮ್‌ ॥ ೨೨ 


ತಂ ಪ್ರನಿಷ್ಟಂ ವನಂ ದೃಷ್ಟ್ಯಾ ನಾಲೀ ಶಾಪಭಯಾರ್ದಿತೆಃ | 

ಮುಸ್ತೋ ಹ್ಯಸಿ ತ್ವೈನಿತ್ಯುಕ್ತ್ಯಾ ಸಂನಿನೃತ್ತೋ ಮಹಾದ್ಯುತಿಃ | ೨೩ 
ಭಯಂಕರವಾಯಿತು (೧೬-೧೭)  ಕ್ರೋಥೋದ್ದೀಪಿತರಾದ ಆ ಸೋದರರು 
ಸಿಡಿರೆರಗುವಂತೆ ಕರತಳಗಳಿಂದ ಅವ್ಪಳಿಸುತ್ತ ವಜ್ರಮುಷಿ ಗಳಿಂದ ಗುದ್ದುತ್ತ 
ಒಬ್ಬರನ್ನೊಬ್ಬರು ಜಡಿದರು (೧೮). ಆ ಸಮಯದಲ್ಲಿ ಕೋದಂಡವಾಣಿ 
ಯಾದ ರಾಘವನು ಅವರಿಬ್ಬರನ್ನೂ ಗಮನಿಸಿ ನೋಡಿದನು. ಅಶ್ವಿನೀ 
ದೇವತೆಗಳಂತೆ ಅಚ್ಚಳಿಯದೆ ಒಬ್ಬರನ್ನೊಬ್ಬರು ಹೋಲುತ್ತಿದ್ದ ಆ ವೀರರಲ್ಲಿ, 
"ಸುಗ್ರೀವನಾರು? ವಾಲಿ ಯಾರು?” ಎಂದು ರಾಘವನು ಕಂಡುಹಿಡಿಯ 
ಲಾರದೆ ಹೋದನು ಆದ್ದರಿಂದ ಪ್ರಾಣಾಂತಕವಾದ ಬಾಣವನ್ನು ಪ್ರಯೋಗಿ 
ಸಲು ಅವನು ಮನಸ್ಸುಮಾಡಲಿಲ್ಲ (೧೯-೨೦) ಅಷ್ಟರಲ್ಲಿ ಸುಗ್ರೀವನಿಗೆ ವಾಲಿ 
ಯಿಂದ ವೆಟ್ಟುತಿಂದು ನೋಲುವ ಪರಿಸ್ಥಿ ತಿಯುಂಟಾಯಿತು. ಶ್ರೀರಾಮನು 
ನಾಥನಾಗಿ ತನ್ನ ರಕ್ಷಣೆಗೆ ಬರದಿರುವುದನ್ನು ಕಂಡು, ಸುಗ್ರೀವನು ಖುಷ್ಯ 
ಮೂಕಗಿರಿಗೆ ಓಡಿಹೋದನು! (೨೧). ಅವನು ಬಳಲಿಹೋಗಿದ್ದನು. 
ಮೈಯೆಲ್ಲವೂ ರಕ್ತದಿಂದ ನೆನೆದಿತ್ತು ವಾಲಿಯ ಹೊಡೆತಗಳಿಂದ ಅಂಗಾಂಗಳು 
ಜರ್ಜರಿತವಾಗಿದ್ದವು. ವಾಲಿಯು ಸಿಟ್ಟಿನಿಂದ ಬೆನ ಟ್ರಿ ಹೋದನು. ಸುಗ್ರೀವನು 
ಹೇಗೋ ಖುಷ $ಮೂಕವನವನ್ನು ಸೇರಿಕೊಂಡನು (೨೨). ಅವನು 


ಸರ್ಗಃ ೧೨] ಸುಗ್ರೀವಪ್ರ ತ್ಕಯದಾನಮ್‌ ೧೦೧ 


ರಾಘವೋಃಪಿ ಸಹ ಭ್ರಾತ್ರಾ ಸಹ ಚೈವ ಹನೂನಮತಾ | 
ತದೇನ ವನಮಾಗಚ್ಚಶ್‌ ಸುಗ್ರೀವೋ ಯತ್ರ ವಾನರಃ ॥ ೨೪ 


ತಂ ಸಮೀಕ್ಷ್ಯಾಗತಂ ರಾಮಂ ಸುಗ್ರೀವ ಸಹಲಕ್ಷ್ಮಜಮ್‌ | 
ಹ್ರೀಮಾನ್‌ ದೀನಮುವಾಚೇದಂ ವಸುಧಾನುನಲೋಕಯನ್‌ ॥ ೨೫ 
ಆಹ್ವೇಯಸ್ವೇತಿ ಮಾಮುಕ್ತ್ವ್ವಾ ದರ್ಶಯಿತ್ವಾ ಚ ವಿಕ್ರಮಮ್‌ | 
ವೈರಿಣಾ ಘಾತಯಿತ್ವಾ ಚ *ಮಿದಾನೀಂ ತ್ವಯಾ ಕೃತಮ್‌ ॥ ೨೬ 
ತಾಮೇವ ನೇಲಾಂ ವಕ್ತವ್ಯಂ ತ್ವಯಾ ರಾಘವ ತತ್ತ್ವತಃ | 


ವಾಲಿನಂ ನ ನಿಹನ್ಮೀತಿ ತತೋ ನಾಹವಿತೋ ವ್ರಜೇ॥ ೨೩ 
ತಸ್ಯ ಚೈನಂ ಬ್ರುವಾಣಸ್ಯ ಸುಗ್ರೀನಸ್ಯ ಮಹಾತ್ಮನಃ | 
ಕರುಣಂ ದೀನೆಯಾ ವಾಚಾ ರಾಘವಃ ಪುನರಬ್ರ ನೀತ್‌ ॥ ೨೮ 


ಸುಗ್ರೀನ ಶ್ರೂಯತಾಂ ತಾತ ಕ್ರೋಧಶ್ಚ ವ್ಯ ಪನೀಯತಾಮ್‌ | 
ಕಾರಣಂ ಯೇನ ಬಾಣೋಃಯಂ ನ ಮಯಾ ಸ ವಿಸರ್ಜಿತಃ॥ ೨೯ 


ವನದೊಳಗೆ ಹೋದೊಡನೆ ವಾಲಿಯು ಮತಂಗಮುನಿಗಳ ಶಾಪಕ್ಕೆ ಅಳುಕಿ 
“ಎಲೇ ಸುಗ್ರೀವ, ತಪ್ಪಿಸಿಕೊಂಡು ಬದುಕಿದೆ, ಇರಲಿ!” ಎಂದು ಕೂಗಿಹೇಳಿ 
ಕಿಷ್ಟ್ರಿಂಥೆಗೆ ಹಿಂದಿರುಗಿದನು ಆಮೇಲೆ ಶ್ರೀರಾಮನು ಲಕ್ಷ್ಮಣ ಹನುಮಂತ 
ರೊಂದಿಗೆ ಸುಗ್ರೀವನಿದ್ದ ವನಕ್ಕೆ ಬಂದನು (೨೩-೨೪) ಲಕ್ಷ ಸಮೇತನಾಗಿ 
ಶ್ರೀರಾಮನು ಬಂದುದನ್ನು ನೋಡಿ, ಸುಗ್ರೀವನು ಲಜ್ಜೆ ಯಿಂದ ನೆಲವನ್ನು 
ನೋಡುತ್ತ ದೈನ್ಯದಿಂದ “ರಾಘವ, ನಿನ್ನ ಶೌರ್ಯವನ್ನು ತೋರಿಸಿ ವಾಲಿ 
ಯನ್ನು ಕರೆಯೆಂದು ನನಗೆ ಹೇಳಿದೆ ವೈರಿಯಿಂದ ನನ್ನನ್ನು ಹೊಡೆಸಿದೆ. 
ಈಗ ನೀನು ಮಾಡಿದುದೇನು? (೨೫-೨೬). "ವಾಲಿಯನ್ನು ಕೊಲ್ಲುವುದಿಲ್ಲ? 
ಎಂದು ಆಗಲೇ ನೀನು ಸತ್ಯವನ್ನು ನುಡಿಯಬಹುದಾಗಿತ್ತು ಆ ಸಂದರ್ಭ 
ದಲ್ಲಿ ನಾನು ಇಲ್ಲಿಂದ ಹೊರಡುತ್ತ ಲೇ ಇರಲಿಲ್ಲ” ಎಂದನು (೨೭). 
ಹಾಗೆ ಸುಗ್ರೀವನು ಮರುಕಹುಟ್ಟುವಂತೆ ದೀನವಾಣಿಯಿಂದ ನುಡಿಯು 
ತ್ರಿರಲು ಶ್ರೀರಾಮನು ಹೀಗೆಂದನು : “ಅಪ್ಸಾ-ಸುಗ್ರೀವ, ನಾನು ಹೇಳು 
ವುದನ್ನು ಕೇಳು; ಸಿಟ್ಟಾಗಬೇಡ. ಈ ಬಾಣವನ್ನು ನಾನು ಪ್ರಯೋಗಿಸದಿರು 
ವುದಕ್ಕೆ ಕಾರಣನೇನೆಂಬುದನ್ನು ಕೇಳು (೨೮-೨೯) : ನೀನೂ ವಾಲಿಯೂ 


೧೦೨ ಕಿಹ್ಕಿಂಛಾಕಾಂಡಃ [ಸರ್ಗಃ ೧೨ 


ಅಲಂಕಾರೇಣ ನೇಷೇಣ ಪ್ರಮಾಣೇನ ಗತೇನ ಜೆ ! 
ತ್ವಂ ಚ ಸುಗ್ರೀನ ನಾಲೀ ನ್‌ ಸದೃ ಶೌ ಸಃ ಸರಸ್ಪ ರಮ್‌ ॥ ೩೦ 


ಸ್ಪರೇಣ ನರ್ಚಸಾ ಚೈನ ಪ್ರೇಕ್ಷಿಕೇನ ಚ ನಾನರ ! 
ನಿಕ್ರ ಮೇಣ ಚ ವಾಕೆ ತ್ತ "ನ ಕ್ವಿಂ ನಾಂ ನೋಪಲಕ್ಷಯೇ |. ೩೧ 


ತತೋಃಹಂ ರೊಹೆಸಾದ ಶಶ್ಯಾನ್ಮೊ! ೀಹಿತೋ ನಾನರೋತಕ್ತಮ | 
ನೋತ್ಸೃಜಾಮಿ ಮಹ ನಗಳ ಶರಂ ಶತ್ರುನಿಬರ್ಹಣನಮುಾ್‌ | ೩೨ 


ಜೀನಿತಾಂತಕರಂ ಘೋರಂ ಸಾದೃಶ್ಯಾತ್ತು ನಿಶಂಕಿತಃ | 
ಮೂಲಘಾತೋ ನ ನೌ ಸ್ಯಾದ್ದಿ ದ್ವಯೋರಪಿ ಕೃತೋ ಮಯಾ ॥| 


ತ್ವಯಿ ನೀರೇ ನಿಪನ್ನೇ ಹಿ ಅಜ್ಞಾನಾಲ್ಲಾಫುನಾನ್ಮಯಾ | 
ಮೌಢ್ಯಂ ಚೆ ಮನು ಬಾಲ್ಕ್ಯಂ ಶೆ ಖ್ಯಾಪಿತಂ ಸ್ಯಾದ್ಧರೀಶ್ವರೆ | _2೩_೩೪ 


ದತ್ತಾಭಯನಥೋ ನಾಮ ಪಾತಕಂ ಮುಹದುಚ್ಯತೇ | 
ಆಹಂ ಚ ಲಕ್ಷ್ಮಣಶ್ಚೈನ ಸೀತಾ ಚ ವರವರ್ಣಿನೀ | ೩೫ 
ಒಂದೇ ರೀತಿ ಕಾಣುತ್ತೀರಿ ಅಲಂಕಾರ, ಆಕೃತಿ, ನಿಲುವು. ನಡಿಗೆ__ಇವು 
ಗಳಲ್ಲಿ ನೀವಿಬ್ಬರೂ ಒಂದೇ ಬಗೆಯಲ್ಲಿದ್ದೀರಿ. ಕಂರೆಥ್ವನಿ, ಮೈ ಬಣ್ಣ, ನೋಟ, 
ಹೆಜ್ಜೆ ಯಿಡುವ ಶಠೀವಿ-ಇವುಗಳೆಲ್ಲವೂ ಒಂದ ನಿಥೆ. ಸುಗ್ರೀವ. ನೀವಾಡುವ 
ಮಾತುಗಳಿಂದಲೂ ಸಹೆ ನಿನ್ನಿ ಬ್ಬ ರಲ್ಲಿ ವ್ಯತಾ ಸವು ನನಗೆ ಕಾಣಲಿಲ್ಲ 
(೩೦-೩೧) ವಾನರೇಂದ್ರ, ನಿಮ್ಮೀರ್ವರ' ರೂಪಸಾದೃಶ್ಯದಿಂದ ನನಗೆ 
ದಿಗ್‌ಭೃಮೆಯಾಯಿತು. ಆದ್ದರಿಂದ ಶತು ಥೆ ಎ೦ಸಕರವಾದ ಪ್ರ ಘೋರಾಸ್ತ್ರ 
ವನ್ನು ನಾನು ಪ್ರಯೋಗಿಸಲಿಲ್ಲ. ಪರಸ ಸ ರವಾಡ ನಿಮ್ಮ ಹೋಲಿಕೆಯಿಂದ 
ರಾಜೂ ನಿವರೀತವಾದೀಕೆಂದು ನನಗೆ ಶಯ ಆದುದರಿಂದ 
ಪ್ರಾಣಾಂತಕವಾದ ಈ ಬಾಣವನ್ನು ಬಿಡಲಿಲ್ಲ. ನಮ್ಮೀ ರ್ವರ ಹಿತದ ಬುಡಕ್ಕೇ 
ನಾನು ಸಂಚಕಾರನನ್ನು ತರಬಾರದಲ್ಲನೆ? (೩೨-೩೩). ವಾನರೇಶ್ವರ, 
ವೀರನಾದ ನೀನು ನನ, ಅಜ್ಜಾ ನದಿಂದರೋ ಬುದ್ಧಿ ಲಾಘವದಿಂದಲೋ 
ವಿಸತ್ತಿಗೀಡಾದರೆ, ನನ ಕೆ ದಡ್ಡತನವೂ ಅವಿವೇಕವೂ ಲೋಕವಿಖ್ಯಾ ತವಾದಾವು 
(೩೪). ಯಾರಿಗೆ ಅಭಯವನಿ ತ್ರಿ ರುವೆವೋ ಅವನನೆ ೩ನ ವಧಿಸುವುದು 
ಮಹಾಪಾಸಕಾರ್ಯ. ನಾನು, ಲಕ್ಷ್ಮಣ, ಸೀತೆ-ಈ ಮೂವರಿಗೂ ನೀನು 


ಸರ್ಗಃ ೧೨ | ಸುಗ್ರೀವಪ್ರತ್ಕಯದಾನಮ್‌ ೧೦೩ 


5 hee ವಯಂ ಸರ್ವೇ ವನೆಟಸ್ಮಿನ್‌ ಶರಣಂ ಭವಾನ್‌ | 
ಸ್ಮಾದು ಧ್ರಸ್ತ ಭೂಯಸ್ತ್ವಂ ಮಾ 8 ಶಂಕೀಶ್ಟೆ ಮಾನರ ೩೬ 


ಹಳ ಮುಹೂರ್ತೇ ಸುಗ್ರೀವ ಪಶ್ಯ ವಾಲಿನಮಾಹವೇ | 
ನಿರಸ್ತಮಿಷುಣೈ ಕೇನ ವೇಷ್ಟಮಾನಂ ಮಹೀತಲೇ ॥ ೩೭ 


ಅಭಿಜ್ಞಾನಂ ಕುರುಷ್ಥ ತ್ವಮಾತ್ಮನೋ ನಾನರೇಶ್ವರ | 
ಯೇನ ತ್ವಾಮಭಿಜಾನೀಯಾಂ ದ್ವಂದ್ವಯುದ್ಧಮುಷಾಗತಮು್‌ ॥ ೩೮ 


ಗಜಸಪುಸ್ಟೀಮಿಮಾಂ ಫ್ರಲ್ಲಾಮುತ್ಪಾಟ್ಯಿ ಶುಭಲಕ್ಷಣಾಮ್‌ | 
ಶುರು ಲಕ್ಷ್ಮಣ ಕೆಂಠೇಃಸ್ಯ ಸುಗ್ರೀನಸ್ಯ ಮಹಾತ್ಮನಃ ॥ ೩೯ 


ತತೋ ಗಿರಿತಟೀ ಜಾತಾಮುತ್ತಾಟ್ವ ಹುಸುಮಾಕುಲಾನ್‌ | 
ಲಕ್ಷ್ಮಣೋ ಗಜಪುಷ್ಟೀಂ ತಾಂ ತಸ್ಕ ಕಂಠೇ ವ್ಯಸರ್ಜಯತ್‌ ॥ ೪೦ 


ಸ ತಯಾ ಶುಶುಭೇ ಶ್ರೀಮಾನ್‌ ಲತಯಾ ಕಂಠಸಕ್ತಯಾ | 
ಮಾಲಯೇನ ಬಲಾಕಾನಾಂ ಸಸಂಧ್ಯ ಇವ ತೋಯದಃ ॥ ೪೧ 


ಬಕಾ ಈ ಅಡವಿಯಲ್ಲಿ ನೀನು ನಮಗೆ ಆಶ್ರಯದಾತನಾಗಿರುವೆ. 

ಆದ್ದರಿಂದ, ಸುಗ್ರೀವ, ಇನ್ನೊ ಮೆ, ಒಯುದ್ಧ ಮಾಡು; ಸಂಜೇಹನೆಂದಿಗೂ ಬೇಡ 
(೩೫-೩೬) ತ ಮುಹೂರ್ತದಲ್ಲಿಯೇ ರಣಭೂವಿ:ಯಲ್ಲಿ ವಾಲಿಯು ನನ್ನ 

ಒಂದೇ ಬಾಣದಿಂದ ಸಂಭಿನ್ನ ಗಾತ್ರನಾಗಿ ನೆಲದಮೇಲೆ ಉರುಳಾಡುವುದನ್ನು 

ನೋಡು! ಆದರೆ ದ್ರ ಂದ್ರ ಯುದ್ಧ “ದಲ್ಲಿರುವಾಗ ನಿನ್ನನ್ನು ನಾನು 1 
ವಂತೆ ಒಂದು ಚಿಹೆ "ಯನ್ನು ಮಾಡಿಕೊಳ್ಳ ಬೇಕು (೩೭-೩೮) ಲಕ್ಷ್ಮಣ, 
ಮಂಗಳಕರವಾದ ಈ ನಾಗಪುಸ್ಟೀಲತೆಯು ಚೆನ್ನಾಗಿ ಅರಳಿದೆ, ಮಹಾತ್ಮ 
ನಾದ ಸುಗ್ರೀವನ ಕೊರಳಿಗೆ ಇದನ್ನು ಹಾಕು” ಎಂದು ಹೇಳಿದನು. ಆಗ 
ಲಕ್ಷ್ಮಣನು ಗಿರಿತಟಿದಲ್ಲಿ ಅರಳಿನಿಂಕಿದ್ದ ನಾಗವುಷ್ಟೀಲತೆಯನ್ನು ತಂದು 
ಸುಗ್ರೀವನ ಕೊರಳಿಗೆ ಹಾಕಿದನು (೩೯-೪೦). ತೇಜಸ್ವಿಯಾಗಿ (ಹೇಮ 
ನಿಂಗಳವರ್ಣನಾಗಿದ್ದ) ಸುಗಿ ಗ್ರೀವನು ಕಂರೆದಲ್ಲಿದ್ದ ನಾಗಪುಷ್ಟಿ ಮಾಲೆಯಿಂದ 
ವಿರಾಜಿಸಿದನು ; ಸಾಯಂಕಾಲದಲ್ಲಿ ರ ಹೊಂಬಣ್ಣ ದ 
ಮೇಘದಂತೆ ಕಾಣಿಸಿದನು (೪೧) ಶ್ರೀರಾಮನ ಮಾತಿನಿಂದ ಸುಗಿ ವನಿಗೆ 


೧೦೪ ಕಷ್ಕಿ ಂಛಾಕಾಂಡಃ [ ಸರ್ಗಃ ೧೩ 


ನಿಭ್ರಾಜಮಾನೋ ವಪುಷಾ ರಾಮವಾಕ್ಯಸಮಾಹಿತಃ | 
ಜಗಾಮ ಸಹ ರಾಮೇಣ ಕಿಷ್ಕಿಂಧಾಂ ಮಾಲಿಪಾಲಿತಾನ್‌ ॥ ೪೨ 
ಇತಿ ಶ್ರೀಮದ್ರಾಮಾಯಣೇ ಕಸ್ಟಿಂಧಾಕಾಂಡೇ ದ್ವಾದಶಃ ಸರ್ಗಃ 


ಮಣ್ಣಿ 
ತ್ರಯೋದಶಃ ಸರ್ಗಃ 
ಸಪ್ತಜನಾಶ್ರಮವ್ರಣಾಮಃ 
ಬುಶ್ಯಮೂಕಾತ್‌ ಸ ಧರ್ಮಾತ್ಮಾ ಕಿಸ್ಕಿಂಧಾಂ ಲಕ್ಷ್ಮಣಾಗ್ರಜಃ | 
ಜಗಾಮ ಸಹಸುಗ್ರೀವೋ ವಾಲಿನಿಕ್ರೆ ಮುಪಾಲಿತಾಮ್‌ ॥ ೧ 


ಸಮುದ್ಯಮ್ಯ ಮಹಚ್ಞಾ ಪಂ ರಾಮಃ ಕಾಂಚನಭೂಷಿತವ್‌ | 


ಶರಾಂಶ್ಚಾದಿತ್ಯಸಂಕಾಶಾನ್‌ ಗೃಹೀತ್ವಾ ರಣಸಾಧೆಕಾನ್‌ ॥ ೨ 

ಸಮಾಧಾನವಾಯಿತು ದೇಹದಲ್ಲಿ ಉತ್ಪಾಹೆ ಹೊಮ್ಮಿತು ಅವನು 

ಶ್ರೀರಾಮನೊಡನೆ ವಾಲಿಪಾಲಿತವಾದ ಕೆಸಿ ಸಂಡಿಗೆ ಹೊರಟನು (೪೨). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಕಿಂಧಾಕಾಂಡದಲ್ಲಿ ಹನ್ನೆರಡನೆಯ ಸರ್ಗ 


ಸರ್ಗ ೧೩ 
ಶ್ರೀರಾಮನು ಲಕ್ಷ್ಮಣ ಸುಗ್ರೀನಾದಿಗಳೊಡನೆ ಪುನಃ ಶಿಷ್ಕಿಂಥೆಗೆ 
ಹೋಗುವುದು. ದಾರಿಯಲ್ಲಿ ಸಪ್ತಜನರೆಂಬ ಖುಷಿಗಳ 
ಆಶ್ರಮವನ್ನು ಕಂಡು ವಂದಿಸುವುದು. 

ಹೀಗೆ ಧರ್ಮಾತ್ಮನಾದ ಶ್ರೀರಾಮನು ಖುಷ್ಯಮೂಕದಿಂದ ಸುಗ್ರೀವ 
ನೊಡನೆ ಹೊರಟು, ವಾಲಿನಿಕ್ರಮದಿಂದ ರಕ್ಷಿತವಾದ ಕಿಸಿ ಂಥೆಯ ಕಡೆಗೆ 
ಹೋಗುತ್ತಿ ದ್ದ ನು. ಅವನು ಸುವರ್ಣಭೂಷಿತವಾದ ತನ 2 ಮಹಾಧನುಸ್ಸನ್ನು 
ಎತ್ತಿ ಹಿಡಿದು, ಸೂರ್ಯನಂತೆ ಮಿರುಗುತ್ತಿ ದ್ದ ಯುದ್ಧ ಸಾಧನಗಳಾದ ಶರ 


ಸರ್ಗಃ ೧೩] ಸಪ್ತಜನಾಶ್ರಮಪ್ರಣಾಮಃ ೧೦೫ 


ಅಗ್ರತಸ್ತು ಯಯೌ ತಸ್ಯ ರಾಘವಸ್ಯ ಮಹಾತ್ಮನೆಃ | 


ಸುಗ್ರೀವಃ ಸಂಹತಗ್ರೀವೋ ಲಕ್ಷ್ಮಣಶ್ಚ ಮಹಾಬಲಃ ॥ ತಿ 
ಪೃಷ್ಠತೋ ಹನುಮಾನ್‌ ನೀರೋ ನಲೋ ನೀಲಶ್ತ ವಾನರಃ | 
ತಾರಶ್ರೈವ ಮಹಾತೇಜಾ ಹರಿಯೂಥಪಯೂಥಪಃ ॥ ಛ 
ತೇ ನೀಕ್ಷಮಾಹಾ ವೃಕ್ತಾಂಶ್ಚ ಪುಷ್ಪ ಭಾರಾನಲಂಬಿನಃ | 
ಪ್ರಸನ್ನಾಂಬುನಹಾಶ್ರೈನ ಸರಿತಃ ಸಾಗರಂಗಮಾಃ ॥ ೫ 
ಕೆಂದರಾಣಿ ಚ ಶೈಲಾಂಶ್ಚ ನಿರ್ದರಾಣಿ ಗುಹಾಸ್ತಥಾ | 

ಶಿಖರಾಣಿ ಚ ಮುಖ್ಯಾನಿ ದರೀಶ್ಚ ಪ್ರಿಯದರ್ಶನಾಃ ॥ ೬ 


ನೈದೂರ್ಯನಿಮಲೈಸ್ತೋಯ್ಯ 8 ಪದ್ಮೈಶ್ಹಾ ಕೋಶಕುಡ್ಮಲೈಃ। 
ಶೋಭಿತಾನ್‌ ಸಜಲಾನ್‌ ಮಾರ್ಗೇ ತಟಾಕಾಂಶ್ಚ ನ್ಯಲೋಕಯನ್‌ ॥ 


ಕಾರಂಡೈಃ ಸಾರೆಸೆ ಎರ್ಹಂಸೈರ್ವಂಜುಲೈರ್ಜಲಕುಕ್ಳುಟ್ಟಃ | 
ಚಕ್ರೆವಾಕೈಸ್ತಥಾ ಚಾನ್ಯೈಃ ಶಕುನೈರುಪನಾದಿತಾನ್‌ ॥ ೮ 


ಮೃದುಶಷ್ಟಾಂಕುರಾಹಾರಾನಿ ಎರ್ಜಿಯಾನ್‌ ವನಗೋಚರಾನ್‌ | 

ಚರತಃ ಸರ್ವತೊಟಪಶ್ಯನ್‌ ಸ್ಪಲೀಷು ಹರಿಣಾನ್‌ ಸ್ಥಿತಾನ್‌ ॥! ೯ 
ಗಳನ್ನು ಹಿಡಿದಿದ್ದನು (೧-೨) ಶ್ರೀರಾಮನೆದುರಿಗೆ ಸುಗ್ರೀವನು ನಾಗಪುಷ್ಟೀ 
ಲತೆಯನ್ನು ಕೊರಳಿಗೆ ಬಿಗಿದುಕಟ್ಟಿ ಕೊಂಡು ಹೋಗುತ್ತಿದ್ದನು. ಅವನ ಬಳಿ 
ಬಲಾಢ್ಯನಾದ ಲಕ್ಷ್ಮಣನಿದ್ದನು. ಶ್ರೀರಾಮನ ಹಿಂದುಗಡೆ ವೀರರಾದ 
ಹೆನುಮಂತ, ನಳ, ನೀಲರೆಂಬ ವಾನರರೂ ವಾನರಸೇನಾಸತಿಯಾದ 
ತಾರನೂ ಬರುತ್ತಿದ್ದರು (೩-೪). ಅವರೆಲ್ಲರೂ ಮಾರ್ಗದಲ್ಲಿ ಹೂಗಳ ಹೊರೆ 
ಯಿಂದ ಬಳುಕುತ್ತಿದ್ದ ಮರಗಳನ್ನೂ, ಸಮುದ್ರಗಾಮಿಗಳಾದ ತಿಳಿನೀರಿನ 
ಹೊಳೆಗಳನ್ನೂ, ಕೃತ್ರಿಮ ಗುಹೆ ಬೆಟ್ಟ, ಬಿರುಕಲು, ಗನಿ, ಗಿರಿಶ್ಚಂಗ, ಆಳ 
ವಾದ ಗುಡ್ಡದ ಸಂದು ಮುಂತಾದವನ್ನೂ ನೋಡುತ್ತ ಸಾಗಿದರು (೫-೬). 
ವೈಡೂರ್ಯದಂತೆ ಸ್ವಚ್ಛವಾದ ನೀರಿನಿಂದಲೂ ಅರೆಬಿರಿದ ತಾವರೆಗಳಿಂದಲೂ 
ರಮ್ಯವಾದ ಕೆರೆಗಳನ್ನು ದಾರಿಯಲ್ಲಿ ವೀಕ್ಷಿಸಿದರು. ಅವು ಕಾರಂಡವ, 
ಸಾರಸ್ಕ ಹಂಸ್ಕ ವಂಜುಲ, ನೀರುಕೋಳಿ, ಚಕ್ರವಾಕ ಮೊದಲಾದ ಪಕ್ಷಿ 
ಗಳ ಕೂಗಾಟದಿಂದ ಮನೋಹೆರವಾಗಿದ್ದವು (೭-೮). ವನಮಥ ದಲ್ಲಿದ್ದ 


೧೦೬ ಕಸ್ಟಿಂಥಾಕಾಂಡಃ [| ಸರ್ಗಃ ೧೩ 


ತಬಾತನೈರಿಣಶ್ಚಾಪಿ ಶುಕ್ಲ ದಂತನಿಭೂಸಿತಾನ್‌ ! 
ಫೋರಾನೇಕಚರಾನ್‌ ವನ್ಯಾನ್‌ ದ್ವಿರದಾನ್‌ ಕೊಲಘಾತಿನಃ ॥ ೧೦ 
ಮತ್ತಾನ್‌ ಗಿರಿತಟೋತೃಷ್ಟಾನ್‌ ಜಂಗಮಾನಿನ ಪರ್ವತಾನ್‌ | 
ವಾರೆಣಾನ್‌ ನಾರಿದಪ್ರಖ್ಯಾನ್‌ ನುಖೀರೇಣಸೆಮುಕ್ತಿಕಾನ್‌ |! ೧೧ 
ವನೇ ನನಚರಾಂಶ್ಚಾನ್ಯಾನ್‌ ಖೇಚರಾಂಶ್ಚ ನಿಹಂಗಮಾನ್‌ | 
ಪಶ್ಯಂತಸ್ತ್ವರಿತಾ ಜಗ್ಮುಃ ಸುಗ್ರೀನನಶವರ್ಶಿನಃ | ೧೨ 
ತೇಷಾಂ ಶು ಗಚ್ಛತಾಂ ತತ್ರ ತ್ವರಿತಂ ರಘುನಂದನಃ | 
ದ್ರುನುಷಂಡಂ ವನೆಂ ದೃಷ್ಟ್ವಾ ರಾನುಃ ಸುಗ್ರೀನಮಬ್ರ ನೀತ್‌ || ೧೩ 
ಏಷ ಮೇಘ ಇವಾಕಾಶೇ ವೃಕ್ರಷಂಡಃ ಪ್ರಕಾಶತೇ | 


ಮೇಘಸಂಘಾತನಿಪುಲಃ ಪರ್ಯಂತಕದಲೀವೃ ತಃ ॥ ೧೪ 
*ಮೇತತ್‌ ಜ್ಞಾ ತುಮಿಚ್ಛಾನಿ ಸಖೇ ಕೌತೂಹಲಂ ಹಿ ಮೇ | 
ಹೌತೂಹಲಾಪನಯನಂ ಕರ್ತುಮಿಚ್ಛಾನ್ಯಹಂ ತ್ವಯಾ ॥ ೧೫ 


ಹುಲ್ಲುಗಾವಲಿನಲ್ಲಿ ಎಳಗರಿಕೆಯನ್ನು ಮೇಯುತ್ತ ಅಂಜಿಕೆಯಿಲ್ಲದೆ ಅಲೆಯು 
ತ್ತಿದ್ದ ಹುಲ್ಲೆಗಳನ್ನು ಕಂಡರು (೯) ಅಲ್ಲದೆ ಕೊಳಗಳ ಕೂಲಗಳನ್ನು ರುಳಿಸಿ 
ಕೊಳದ ವೈ ರಿಗಳನಿಸಿದ ಘೋರವಾದ ಕಾಡಾನೆಗಳನ್ನು ಶ್ರೀರಾಮಾದಿಗಳು 
ಅವಲೋಕಿಸಿದರು ಹೊಳೆವ ಬಿಳಿದಂತಗಳಿಂದ ಭೂಷಿತವಾದ ಆ ದೆಂತಿಗಳು 
ಒಂಟಿಯಾಗಿ ಸಂಚರಿಸುತ್ತಿದ್ದವು (೧೦) ಕರಿಯ ಮೋಡಗಳಂತಿದ್ದ 
ಆ ಮದ್ದಾ ನೆಗಳು ಗಿರಿತಟಿಗಳನು, ತಿವಿಯುತ್ತ ಧೂಳನ್ನು ಎರಚಿಕೊಳ್ಳುತ್ತ 
ಅಲೆದಾಡುವ ಬೆಟ್ಟಗಳಂತೆ ತೋರುತ್ತಿದ್ದವು. ಅವರೆಲ್ಲರೂ ವನದಲ್ಲಿ ವಿವಿಧ 
ವನಚರಗಳನ್ನೂ ಗಗನದಲ್ಲಿ ಬಗೆಬಗೆಯ ಹೆಕ್ಕಿಗಳನ್ನೂ ನೋಡುತ್ತ, ಸುಗ್ರೀವ 
ನನ್ನ ನುಸರಿಸಿ ಬೇಗ ಬೇಗನೆ ಹೋದರು (೧೧-೧೨). ಅವರು ಹೀಗೆ ಹೋಗು 
ತ್ರಿರುವಾಗ ಮರಗಳಿಂದ ಕಿಕ್ಕಿರಿದ ವನನೊಂದು ಕಾಣಿಸಿತು. ಅದನ್ನು 
ನೋಡಿ ರಘುನಂದನನು “ಸುಗ್ರೀವ, ಆಕಾಶದಲ್ಲಿ ರಾಜಿಸುವ ಮೇಘರಾಜಿ 
ಯಂತೆ ಮರಗಳ ಗುಂಪೊಂದು ಗೋಚರಿಸುವುದಷ್ಟೆ. ಮೇಘರಾಶಿಯಂತೆ 
ನಿಪುಲವಾದೆ ವನವು ಬಾಳೆಯಮರೆಗಳ ಹೊರವಲಯದಿಂದ ನಿರಾಜಿಸುತ್ತಿದೆ 
(೧೩-೧೪). ಇದೇನೆಂದು ತಿಳಿಯಲು ನನ ಕ ಮನನೆಳಸುತ್ತಿ ದೆ. ಮಿತ್ರ, 


ಸರ್ಗಃ ೧೩] ಸಪ್ತಜನಾಶ್ರಮಪ್ರಹಣಾಮಃ ೧೦೭ 


ತಸ್ಯ ತದ್ವಚನಂ ಶ್ರುತ್ವಾ ರಾಘನಸ್ಯ ಮಹಾತ್ಮನಃ | 


ಗಚ್ಛನ್ನೇವಾಚಚಕ್ಷೇಂಥ ಸುಗ್ರೀನಸ್ತನ್ಮಹದ್ವನಮಾ್‌ ॥ ೧೬ 
ಏತದ್ರಾಘನ ನಿಸ್ಕೀರ್ಣಮಾಶ್ರಮಂ ಶ್ರಮುನಾಶನಮ್‌ ! 
ಉದ್ಯಾನವನಸಂಪನ್ನಂ ಸ್ಮಾದುಮೂಲಸಫಲೋದಕಮ್‌ ॥ ೧೩ 
ಅತ್ರ ಸಪ್ರಜನಾ ನಾಮ ಮುನಯಃ ಸಂಶಿತವ್ರತಾಃ | 
ಸಪ್ರ್ತೈವಾಸನ್ನಧ8ಶೀರ್ಷಾ ನಿಯತಂ ಜಲಶಾಯಿನಃ ॥ ೧೮ 
ಸಪ್ತರಾತ್ರಕೈತಾಹಾರಾ ವಾಯುನಾ ವನವಾಸಿನಃ | 

ದಿವಂ ನರ್ಷಶತೈರ್ಯಾಶಾಃ ಸಪ್ತಭಿಃ ಸಕಲೇವರಾಃ ॥ ೧೯ 
ತೇಸಾನೇವಂಪ್ರಭಾವೇಣ ದ್ರುಮಪ್ಪಾಕಾರಸಂನೃತಮ್‌ | 
ಆಶ್ರಮಂ ಸುದುರಾಧರ್ಷಮಖಪಿ ಸೇಂದೈಃ ಸುರಾಸುರೈಃ || ೨೦ 
ಪಸ್ತಿಣೋ ವರ್ಜಯಂತ್ಕೇತತ್ತಛಾನ್ಯೇ ನನಚಾರಿಣಃ | 

ವಿಶಂತಿ ಮೋಹಾದ್ಯೇತಪ್ಯತ್ರ ನಿವರ್ತಂತೇ ನ ತೇ ಪುನಃ ॥ ೨೧ 


ನನಗೆ ಕುತೂಹಲವಾಗಿದೆ ನ ೩ ಕುತೂಹಲವನ್ನು ಕಳೆಯುವೆಯಾ ?” 
ಎಂದು ಕೇಳಿದನು (೧೫). ಮಹಾತ್ಮನಾದ ರಾಘವನ ವಚನವನ್ನಾಲಿಸಿ 
ಸುಗ್ರೀವನು ಮುಂದೆ ನಡೆಯುತ್ತಲೇ ನುಡಿದನು: “ರಾಘವ, ಇದೊಂದು 
ವಿಶಾಲವಾದ ಖುಷ್ಯಾಶ್ರಮ. ಹೊದೋಟಗಳಿಂದಲೂ ಸಿಹಿಯಾದ ಫಲ 
ಮೂಲಜಲಗಳಿಂದಲೂ ಯುಕ್ತವಾಗಿ ಶ್ರಮವನ್ನು ನೀಗಿಸುತ್ತಿದೆ ಇಲ್ಲಿ 
ಸಪ್ತಜನರೆಂಬ ಮಖನಿಗಳಿದ್ದರು ಅವರ ಸಂಖ್ಯೆಯೇ ಸಪ್ತ. ಅವರು 
ತೀಕ್ಷ್ಯವಾದ ವ್ರತವನ್ನು ಹಿಡಿದು ಸರ್ವದಾ ನೀರಿನಲ್ಲಿ ತಲೆಕೆಳಗಾಗಿ ತಪಸ್ಸು 
ಮಾಡುತ್ತಿದ್ದರು (೧೬-೧೮) . ಏಳು ರಾತ್ರಿಗಳಿಗೊಂದುಸಲ ವಾಯು 
ಸೇವನೆಯೇ ಅವರಿಗೆ ಆಹಾರವಾಗಿತ್ತು. ಹೀಗೆ ಏಳು ವರ್ಷಗಳವರೆಗೆ 
ತಪಸ್ಸನ್ನಾಚರಿಸಿ ಅವರು ಸಶರೀರವಾಗಿ ಸ್ವರ್ಗವನ್ನು ಪಡೆದರು (೧೯). 
ಮರಗಳೇ ಪ್ರಾಕಾರವಾಗಿರುವ ಈ ಆಶ್ರಮವನ್ನು ದೇವಾಸುರರು ಇಂದ್ರ 
ನೊಡಗೂಡಿ ಬಂದರೂ ಪ್ರವೇಶಿಸಲಾರರು! ಆ ಖುಹಿಗಳ ಪ್ರಭಾವ 
ಅಂತಹದು ಪಕ್ಷಿಗಳೂ ವನಜಂತುಗಳೂ ಆಶ್ರಮದೊಳಗೆ ಕಾಲಿಡುವುದಿಲ್ಲ. 
ತಿಳಿಯದೆ ಕಾಲಿಟ್ಟರೆ ಪುನಃ ಅವು ಹಿಂದಿರುಗಿ ಬರುವುದಿಲ್ಲ! (೨೦-೨೧). 


೧೦೮ ಕಷ್ಕಿ ಂಧಾಕಾಂಡಃ [ ಸರ್ಗಃ ೧೩ 
ನಿಭೂಷಣರನಾಶ್ಚಾತ್ರ ಶ್ರೊಯಂತೇ ಸಕಲಾಕ್ಷರಾಃ | 
ತೂರ್ಯಗೀತಸ್ವನಾಶ್ವಾತ್ರ ಗಂಥೋ ದಿನೃಶ್ನ ರಾಘವ! ೨೨ 


ತ್ರೇತಾಗ್ಹಯೋಜಪಿ ದೀಪ್ಕಂತೇ ಧೂಮೋ ಹ್ಯೇಷ ಪ್ರದೃಶ್ಯತೇ 
ನೇಷ್ಟಯನ್ನಿನ ವೃಕ್ಷಾಗ್ರಾನ್‌ ಕಪೋತಾಂಗಾರುಣೋ ಘನಃ॥ ೨೩ 


ಏತೇ ವೃಕ್ಷಾಃ ಪ್ರಕಾಶಂತೇ ಧೊನುಸಂಸಕ್ತ ಮಸ್ತ ಕ್‌ಃ | 
ಮೇಘ ಜಾಲಪ್ರತಿಚ್ಛನ್ನಾ ನೈದೂರ್ಯಗಿರಯೋ ಯಥಾ ೨೪ 


ಕುರು ಪ್ರಣಾನುಂ ಧರ್ಮಾತ್ಮಂಸ್ತಾನ್‌ ಸಮುಧಿಶೈ ರಾಘವ | 


ಲಕ್ಷ್ಮಣೇನ ಸಹ ಭ್ರಾತ್ರಾ ಪ್ರಯಶಃ ಸಂಯತಾಂಜಲಿಃ ॥ ೨೫ 
ಪ್ರಜಮಂತಿ ಹಿ ಯೇ ತೇಷಾಂ ಮುನೀನಾಂ ಭಾನಿತಾತ್ಮನಾಮ್‌ 
ನ ತೇಷಾಮಶುಭಂ ಕಿಂಚಿಚ್ಛರೀರೇ ರಾಮ ದೃಶ್ಯತೇ || ೨೬ 
ತತೋ ರಾಮಃ ಸಹ ಭ್ರಾತ್ರಾ ಲಕ್ಷ್ಮಣೇನ ಕೃತಾಂಜಲಿಃ | 
ಸಮುದ್ದಿಶ್ಯ ಮಹಾತ್ಮಾನಸ್ತಾ ನೃಸೀನಭ್ಯನಾದಯತ್‌ ॥ ೨೬ 
ಶ್ರೀರಾಮ, ಇಲ್ಲಿ (ಅನ್ಸರಃಸ್ತ್ರೀಯರ) ಒಡವೆಗಳ ರುಣರುಣಶಬ್ದವೂ 


ಅವ್ಯಕ್ತ ಮಧುರವಾದ ವಾದ್ಯಗೀತಥ್ವನಿಯೂ ಕೇಳಿಸುತ್ತವೆ ! ದಿವ್ಯಗಂಧವು 
ಹೆರಡಿರುತ್ತದೆ (೨೨). ತ್ರೇತಾಗ್ವಿಗಳು ಉರಿಯುತ್ತಲೇ ಇವೆ. ಅದೋ, 
ಹೊಗೆ ಕಾಣುವುದು, ನೋಡು! ಪಾರಿವಾಳದಂತೆ ಕಂದುಬಣ್ಣದ ಹೊಗೆಯು 
ದಟ್ಟವಾಗಿ, ಮರದ ತುದಿಗಳನ್ನು ಬಳಸುತ್ತ ಏಳುತ್ತಿಡಿ ಹೊಗೆದುಂಬಿದ 
ತುದಿಯುಳ್ಳ ಮರಗಳು ಮೇಘಜಾಲದಿಂದ ಮುಚ್ಚಿದ ವೈ ಡೂರ್ಯಗಿರಿಗಳಂತೆ 
ಕಾಣುತ್ತವೆ (೨೩-೨೪). ಧರ್ಮಾತ್ಮ-ರಾಘನ, ಆ ಸಪ್ತ ಜನಮುನಿಗಳನ್ನು 
ಉದ್ದೇಶಿಸಿ ಭಕ್ತಿಯಿಂದ ಕೈಮುಗಿದು ನಮಸ್ಕಾರಮಾಡು. ನಿನ 4 ತಮ್ಮನಾದ 
ಲಕ್ಷ್ಮಣನೂ ನಮಸ್ಪರಿಸಲಿ. ಶುದ್ಧಾತ್ಮರಾದ ಆ ಖುಷಿಗಳಿಗೆ ಯಾರು 
ಪ್ರಣಾಮಗಳನ್ನರ್ಪ್ಹಿಸುವರೋ ಅವರ ದೇಹದಲ್ಲಿ, ಶ್ರೀರಾಮ, ಯಾವ 
ಅಶುಭವೂ ಉಳಿಯದು” ಎಂದು ಹೇಳಿದನು (೨೫-೨೬). ಆಗ ಶ್ರೀರಾಮನು 
ತಮ್ಮನಾದ ಲಕ್ಷ್ಮಣನೊಡನೆ ಮಹಾತ್ಮರಾದ ಆ ಖುಸಿಗಳಿಗೆ ಕೈ ಮುಗಿದು 
ಪ್ರಷಾಮಗಳನ್ನರ್ಪಿಸಿದರು. ಥರ್ಮಾತ್ಮನಾದ ಶ್ರೀರಾಮ, ಲಕ್ಷ ೬; 


ಸರ್ಗಃ ೧೩] ಸಪ್ತಜನಾಶ್ರಮವ್ರಣಾಮಃ ೧೦೯ 


ಅಭಿವಾದ್ಯ ತು ಧರ್ಮಾತ್ಮಾ ರಾಮೋ ಭ್ರಾತಾ ಚ ಲಕ್ಷ್ಮಣಃ | 
ಸುಗ್ರೀವೋ ವಾನರಾಶ್ಚೈನ ಜಗ್ಮುಃ ಸಂಹೃಷ್ಟಮಾನಸಾಃ 1] ೨೮ 


ತೇ ಗತ್ವಾ ದೂರಮುಧ್ವಾನೆಂ ತಸ್ಮಾತ್‌ ಸಪ್ತಜನಾಶ್ರಮಾತ್‌ | 
ದದೃಶುಸ್ತಾಂ ದುರಾಧರ್ಷಾಂ ಕಿಸ್ಕಿಂಧಾಂ ವಾಲಿಹಾಲಿತಾಮ್‌ ॥ ೨೯ 


ತತಸ್ತು ರಾಮಾನುಜರಾಮವಾನರಾಃ 

ಪ್ರಗೃಹ್ಯ ಶಸ್ತ್ರಾಣ್ಯುದಿ ತಾರ್ಕತೇಜಸಃ | 
ಪುರೀಂ ಸುರೇಶಾತ್ಮಜನೀರ್ಯಪಾಲಿತಾಂ 

ವಧಾಯ ಶತ್ರೋಃ ಪುನರಾಗತಾಃ ಸಹ ॥ ೩೦ 
ಇತಿ ಶ್ರೀಮದ್ರಾಮಾಯಣೇ ಕಷ್ಕಿಂಧಾಕಾಂಡೇ ತ್ರಯೋದಶಃ ಸರ್ಗಃ 


2 pA 
BA 


ಸುಗ್ರೀವರೂ ಹನುಮಂತನೇ ಮೊದಲಾದ ವಾನರರೂ ಮುನಿಗಳಿಗೆ ವಂದನೆ 
ಗಳನ್ನರ್ಪಿಸಿ ಸಂತುಷ್ಟಹೈ ದಯರಾದರು (೨೭-೨೮) ಅನಂತರ ಅವರೆಲ್ಲರೂ 
ಸಪ್ತ ಜನಾಶ್ರಮದಿಂದ ಬಹುದೂರ ನಡೆದುಹೋಗಿ, ವಾಲಿಪಾಲಿತವಾಗಿ 
ದುರ್ಗಮವಾದ ಕಷಿ ಎಂಥೆಯನ್ನು ಕಂಡರು (೨೯). ಉದಯಿಸಿ ಬಂದ 
ಸೂರ್ಯನಂತೆ ಮಹಾಶೇಜಸ್ವಿಗಳಾದ ಶ್ರೀರಾಮ ಲಕ್ಷ ಬರೂ ಸುಗ್ರೀವನೇ 
ಮೊದಲಾದ ವಾನರರೂ ಆಯುಧಗಳನ್ನು ಹಿಡಿದಿದ್ದರು. ಅವರು ಇಂದ್ರ 
ಪುತ್ರನಾದ ವಾಲಿಯ ವೀರ್ಯದಿಂದ ಸುರಕ್ಷಿತವಾಗಿದ್ದ ಕಪ್ಟಿಂಧೆಗೆ ಶತ್ರು 
ವನ್ನು ವಧಿಸುವುದಕ್ಕಾಗಿ ಪುನಃ ಬಂದು ಸೇರಿದರು (೩೦) 
ಇಲ್ಲಿಗೆ ಶ್ರೀಮದಾಮಾಯಣದ ಕಷ್ಟಿಂಧಾಕಾಂಡದಲ್ಲಿ ಹದಿಮೂರನೆಯ ಸರ್ಗ 


ನಾಇ 


ಚತುರ್ದಶಃ ಸರ್ಗಃ 
ಸುಗ್ರೀವಗರ್ಜನಮ್‌ 
ಸರ್ವೇ ತೇ ತ್ವರಿತಂ ಗತ್ಕಾ ಕಷ್ಲಿಂಧಾಂ ವಾಲಿಪಾಲಿತಾನು್‌ | 


ನೃಶ್ಟೈರಾತ್ಮಾನಮಾವೃತ್ಯ ವ್ಯತಿಷ್ಠನ್‌ ಗಹನೇ ವನೇ ॥ ೧ 
ನಿಸ್ತಾರ್ಯ ಸರ್ನತೋ ದೃಷ್ಟಿ” ಕಾನನೇ ಕಾನಸಪ್ರಿಯಃ | 
ಸುಗ್ರೀವೋ ನಿಪುಲಗ್ರೀನಃ ಕ್ರೋಧಮಾಹಾರಯದ್ಬ ಶೆನ್‌ ॥ ೨ 


ತತಃ ಸ ನಿನದಂ ಘೋರಂ ಕೈತ್ಕಾ ಯುದ್ಧಾಯ ಚಾಹ್ಹಯತ್‌ | 


ಸರಿವಾಕೈಃ ಪರಿನೃತೋ ನಾವೈರ್ಭಿಂದನ್ನಿನಾಂಬರಮ್‌ ॥ ೩ 

ಗರ್ಜನ್ನಿನ ಮಹಾಮೇಘೋ ನಾಯುನೇಗಪುರಃಸರೆಃ | 

ಅಥ ಬಾಲಾರ್ಕಸದೃ ಶೋ ದೃಪ್ತಸಿಂಹಗತಿಸ್ತದಾ | ೪ 

ದೃಷ್ಟ್ಯಾ ರಾಮಂ ಕ.ಯಾದಕ್ಷಂ ಸುಗ್ರೀವೋ ಮಾಕ್ಗೆಮಬ್ಬವೀತ್‌ | 

ಹರಿವಾಗುರಯಾ ವ್ಯಾಪ್ತಾಂ ತೆಪ್ರಕಾಂಚನೆಶೋರಣಾಮ್‌ । ೫ 
ಸರ್ಗ ೧೪ 


ವಾಲಿಯನ್ನು ವಧಿಸಬೇಕೆಂದು ಸುಗ್ರೀನನು ಶ್ರೀರಾಮನನ್ನು ಪ್ರಾರ್ಥಿಸುವುದು 
ಶ್ರೀರಾಮನಿಂದ ಅಭಯಪ್ರದಾನ. ವಾಲಿಯನ್ನು 
ಕರೆಯುವುದಕ್ಕಾಗಿ ಸುಗ್ರೀವನ ಗರ್ಜನೆ 

ಅವರೆಲ್ಲರೂ ಕಿಸ್ಟಿಂಧೆಗೆ ಹೋಗಿ ಸಮೀಪದಲ್ಲಿದ್ದ ನಿಬಿಡಾರಣ್ಯದಲ್ಲಿ 
ಮರಗಳಿಂದ ಮರೆಯಾಗಿ ನಿಂತರು ವನಪ್ರಿಯನಾದೆ ಸುಗ್ರೀವನು ವನದ 
ಸುತ್ತಲೂ ಕಣ್ಣು ಹೊರಳಿಸಿ ನೋಡಿದನು ಕೊಬ್ಬಿದ ಕೊರಳಿನ ಸುಗ್ರೀವನು 
ಕೋಪಾನಿಷ್ಟನಾದನು (೧-೨) ಅವನು ತನ್ನ ಪರಿವಾರದ ವಾನರ 
ಕೊಂದಿಗೆ ಘೋರವಾಗಿ ಗರ್ಜಿಸಿ ವಾಲಿಯನ್ನು ಯುದ್ಧ ಕೆ ಆಹ್ವಾನಿಸಿದನು 
ಬಿರುಗಾಳಿಯೊಡಕೆ ಮೆರೆಯುತ್ತ ಬರುವ ಕಾರ್ಮೋಡದಂತೆ ಗುಡುಗಿದನು. 
ಮುಗಿಲು ಬಿರಿಯುವಂತೆ ಗರ್ಜನೆಯು ಮೊಳಗಿತು (೩-೪). ಬಾಲಸೂರ್ಯ 
ನಂತೆ ಬೆಳಗುತ್ತಿದ್ದ ಸುಗ್ರೀವನು ದರ್ಪೊೋದ್ಧತವಾದ ಸಿಂಹದಂತೆ ಹೆಜ್ಜೆ 
ಯಿಡುತ್ತ ಬಂದು ಶ್ರೀರಾಮನನ್ನು ದ್ದೇಶಿಸಿ «ಶ್ರ (ರಾಮ, ವಾಲಿಯ ನಗರವಾದ 


ಸರ್ಗಃ ೧೪ | ಸುಗ್ರೀನಗರ್ಜನಮ್‌ ೧೧೧ 


ಪ್ರಾಸ್ತಾಃ ಸ್ಮಧ್ವಜಯೆಂತ್ರಾಢ್ಯಾಂ ಕಿಷ್ಕಿಂಧಾಂ ವಾಲಿನಃ ಪುರೀಮ್‌ | 


ಪ್ರತಿಜ್ಞಾ ಯಾ ತ್ವಯಾ ನೀರ ಕೃತಾ ವಾಲಿನಧೇ ಪುರಾ ॥| ೬ 
ಸಫಲಾಂ ತಾಂ ಕುರು ಕ್ಷಿಪ್ರಂ ಲತಾಂ ಕಾಲ ಇವಾಗತಃ | 
ಏವಮುಕ್ತಸ್ತು ಧರ್ಮಾತ್ಮಾ ಸುಗ್ರೀವೇಣ ಸ ರಾಘವಃ | ೭ 
ತಮಥೋವಾಚ ಸುಗ್ರೀವಂ ವಚನಂ ಶತ್ರುಸೂದನಃ | 
ಕೃತಾಭಿಜ್ಞಾನಚಿಹೃಸ್ತ್ವ ಮನೆಯಾ ಗಜಸಾಹ್ವಯಾ ॥ ಲ 
ಲಕ್ಷ್ಮಣೇನ ಸಮುತ್ಸಾಟ್ಮ ಯೈಷಾ ಕಂಠೇ ಕೃತಾ ತನ | 

ಶೋಭಸೇ ಹ್ಯಧಿಕಂ ನೀರ ಲತಯಾ ಕೆಂಠಸಕ್ತಯಾ ॥ ೯ 
ವಿಸರೀತೆ ಇವಾಕಾಶೇ ಸೂರ್ಯೋ ನಕ್ಸತ್ರಮಾಲಯಾ | 

ಅದ್ಕ ವಾಲಿಸಮುತ್ಸ ೦ ತೇ ಭಯಂ ವೈರಂ ಚ ನಾನರ ॥ ೧೦ 
ಏಕೇನಾಹಂ ಪ್ರಮೋಕ್ಷ್ಯಾಮಿ ಜಾಣಮೋಕ್ಷೇಣ ಸಂಯುಗೇ | 
ಮನು ದರ್ಶಯ ಸುಗ್ರೀವ ವೈರಿಣಂ ಭ್ರಾತೃರೂಪಿಜಮ್‌್‌ ॥| ೧೧ 


ಕೆಷ್ಟಿಂಥೆಗೆ ನಾವು ಬಂದಿದ್ದೇವೆ ಬೀಸಿದ ಬಲೆಯಂತೆ ವಾನರರು ವ್ಯಾಪಿಸಿ 
ಇದನ್ನು ಕಾಯುತ್ತಿದ್ದಾರೆ. ಪುರದ್ವಾರಗಳು ಸುವರ್ಣಮಯವಾಗಿವೆ (೫) 
ಇದು ಧ್ವಜಗಳಿಂದ ವ್ಯಾಪ್ತವಾಗಿ ಯುದ್ಧಯಂತ್ರಗಳಿಂದ ಸುರಕ್ಷಿತವಾಗಿದೆ 
ವೀರಾಗ್ರಣಿ, ವಾಲಿಯನ್ನು ವಧಿಸುವೆನೆಂದು ಪ್ರತಿಜ್ಞೆ ಮಾಡಿದ್ದೀಯೆ ಫಲ 
ಕಾಲವು ಲತೆಯನ್ನು ಫಲಯುಕ್ತವಾಗಿ ಮಾಡಿಯೇ ತೀರುವಂತೆ, ನೀನು 
ನಿನ್ನ ಪ್ರತಿಜ್ಞೆಯನ್ನು ಸವಲವಾಗಿ ಮಾಡಬೇಕು” ಎಂದು ನಿನೇದಿಸಿದನು 
(೬-೭) ಆಗ ಧರ್ಮಾತ್ಮನೂ ಶತ್ರುಸೂದನನೂ ಆದ ರಾಘವನು “ಸುಗ್ರೀವ, 
ನಿನ್ನನ್ನು ಗುರುತಿಸಲು ಅನುಕೂಲಿಸುವಂತೆ ಲಕ್ಷ ಬಾನು ನಾಗಪುಸ್ಟಿ ಲತೆ 
ಯನ್ನು ಕಿತ್ತು ನಿನ್ನ ಕೊರಳಿಗೆ ಹಾಕಿದ್ದಾನೆ. ಸೂರ್ಯನು ನಕ್ಷತ್ರ 
ಮಾಲೆಯಿಂದ ಪರಿವೃತನಾದಂತೆ,* ನೀನು ಈ ಮಾಲೆಯಿಂದ ಅಧಿಕವಾಗಿ 
ಶೋಭಿಸುತ್ತಿದ್ದೀಯೆ (೮-೧೦) ವಾನರೇಂದ್ರ, ಒಂದೇ ಒಂದು ಬಾಣವನ್ನು 
ಪ್ರಯೋಗಿಸಿ, ವಾಲಿಯಿಂದ ನಿನಗೆ ಸಂಭವಿಸಿರುವ ಭಯ ವೈ ರಗಳೆರಡನ್ನೂ 


% ಅನುಬಂಧವನ್ನು ನೋಡಿ, 


೧೧೨ *ಿಷ್ಕಿಂಥಾಕಾಂಡಃ [ಸರ್ಗಃ ೧೪ 
ಅದ್ಯ ನಾಲೀ ನಿನಿಹತೋ ವನಪಾಂಸುಷು ವೇಷ ತೇ | 
ಯದಿ ದೃಷ್ಟಿ ಪಥಂ ಪ್ರಾಪ್ಲೋ ಜೀವನ್‌ ಸ ನಿನಿನರ್ತತೇ॥! ೧೨ 


ತತೋ ದೋಷೇಣ ಮಾ ಗಚ್ಛೇಶತ್‌ ಸದ್ಯೋ ಗರೇಚ್ಞೆ ಮಾಂ ಭರ್ನಾ 
ಪ್ರತ್ಯಕ್ಷಂ ಸಪ್ತ ಕೇ ಸಾಲಾ ಮಯಾ ಬಾಣೇನ ದಾರಿತಾಃ॥ ೧೩ 


ತೇನಾನೇಹಿ ಬಲೇನಾದ್ಯ ವಾಲಿನಂ ನಿಹತಂ ಮಯಾ | 
ಅನೃತಂ ನೋಕ್ತಪೂರ್ನಂ ಮೇ ನೀರ ಕೃಚ್ಛೆ ಪಿ ತಿಷ್ಮತಾ ॥ ೧೪ 


ಧರ್ಮಲೋಭಪರೀಶೇನ ನ ಚ ವಶ್ಷ್ಯೇ ಕಥಂಚನ | 
ಸಫಲಾಂ ಚ ಕರಿಷ್ಯಾಮಿ ಪ್ರತಿಜ್ಞಾಂ ಜಹಿ ಸಂಭೆ ಮುನ್‌ | ೧೫ 


ಪ್ರಸೂತಂ ಕಲಮಂ ಶ್ಲೇತ್ರೇ ನರ್ಷೇಣೇನ ಶತಕ್ರತುಃ | 


ತದಾಹ್ವಾನನಿಮಿತ್ತೆಂ ತ್ವಂ ವಾಲಿನೋ ಹೇಮಮಾಲಿನಃ ॥ ೧೬ 
ಸುಗ್ರೀವ ಕುರು ತಂ ಶಬ್ದಂ ನಿಷ್ಪತೇದ್ಯೇನ ನಾನರಃ | 
ಜಿತಕಾಶೀ ಬಲಶ್ಲಾಘೀ ತ್ವಯಾ ಚಾಧರ್ಷಿತಃ ಪುರಾ | ೧೭ 


ಇಂದೇ ತೊಡೆಯುವೆನು ! ಅಣ್ಣ ನೆಂದುಕೊಳ್ಳುವ ನಿನ ಸ್ನ ವೈರಿಯನ್ನು ನನಗೆ 
ತೋರಿಸಿದರೆ ಸಾಕು (೧೧). ಈಗಲೇ ವಾಲಿಯು ಹತನಾಗಿ ಈ ಕಾಡಿನ 
ಧೂಳಿಯಲ್ಲಿ ಉರುಳಾಡುವನು ! ನನ್ನ ಕಣ್ಣಿಗೆ ಬಿದ್ದಮೇಲೆ ಅವನು ಬದುಕಿ 
ಹಿಂದಿರುಗಿದರೆ, ಸುಗ್ರೀವ, ಆಗ ನನ್ನಮೇಲೆ ತಪ್ಪನ್ನು ಆರೋಪಿಸು; ನನ್ನನ್ನು 
ನಿಂದಿಸು ನಿನ್ನ ಕಣ್ಣೆ ದುರಿಗೆ ಏಳು ಸಾಲವೃಕ್ಷಗಳನ್ನು ಒಂದು ಬಾಣದಿಂದ 
ಭೇದಿಸಿದ್ದೇನೆ (೧೨-೧೩). ಆ ಬಲದಿಂದಲೇ ಈಗ ವಾಲಿಯು ಸತ್ತನೆಂದು 
ತಿಳಿ. ಎಲ್ಫೆ ವೀರನೆ, ಧರ್ಮವನೆ ೩ನ ರಕ್ಷಿಸಬೇಕೆಂಬ ದ ಎಢನಿಷ್ಠೆಯುಳೆ | 
ನಾನು, ಎಂತಹ ಸಂಕಟಕಾಲದಲ್ಲಿಯೂ ಸುಳ್ಳನ್ನು ಹಿಂದೆ ಹೇಳಲಿಲ್ಲ, ಮುಂಜಿ 
ಹೇಳಲಿಕ್ಕಿಲ್ಲ. ನನ್ನ ಪ್ರತಿಜ್ಞೆ ಯು ಫಲಿಸುವಂತೆ ಮಾಡುವೆನು , ಹೆದರ 
ಬೇಡ (೧೪-೧೫). ಗದ್ದೆಯಲ್ಲಿ ಬೆಳೆದ ಬತ್ತದ ಸಸಿಗೆ ಇಂದ್ರನು ಮಳೆ ಸುರಿಸಿ 
ಫಲ ಬರಿಸುವಂತೆ, ನನ್ನ ಪ್ರತಿಜ್ಞೆಯು ಫಲಯುಕ್ತವಾಗುವಂತೆ ನೋಡಿ 
ಕೊಳು ವೆನು. ಹೇಮಮಾಲೆಯನ್ನು ಧರಿಸಿದ ವಾಲಿಯು ಹೊರಬರುವಂತೆ 
ಗರ್ಜಿಸು. ಜಯಶಾಲಿಯೂ ಆತ್ಮಬಲಶ್ಲಾಭಿಯೂ ಆದ ಆತನು ಮೊದಲು 


ಸರ್ಗಃ ೧೪] ಸುಗ್ರೀವೆಗರ್ಜನಮ್‌ ಗಿಣಷ್ಠಿ 


ನಿಷ್ಪತಿಸ್ಕತ್ಯಸಂಗೇನ ವಾಲೀ ಸ ಪ್ರಿಯಸಂಯುಗಃ | 
ರಿಪೊಣಾಂ ಧರ್ಷಣಂ ಶೂರಾ ಮರ್ಹಯಂತಿ ನ ಸಂಯುಗೇ ॥ ೧೮ 


ಜಾನಂತಸ್ತು ಸ್ವಕಂ ನೀರ್ಯಂ ಸ್ತ್ರೀಸಮಕ್ಷಂ ವಿಶೇಷತಃ | 
ಸತು ರಾಮವಚಃ ಶ್ರುತ್ವಾ ಸುಗ್ರೀವೋ ಹೇನುಪಿಂಗಲಃ ॥ ೧೯ 


ನೆನರ್ದ ಕ್ರೊರನಾದೇನ ನಿನಿರ್ಭಿಂದನ್ನಿ ವಾಂಬರಮ್‌ | 
ತಸ್ಯ ಶಬ್ದೇನ ವಿತ್ರಸ್ತಾ ಗಾವೋ ಯಾಂತಿ ಹತಪ್ರಭಾಃ ॥॥ ೨೦ 


ರಾಜದೋಷಪರಾಮೃಷ್ಟಾಃ ಕುಲಸ್ತ್ರಿಯ ಇವಾಕುಲಾ॥ | 
ದ್ರವಂತಿ ಚ ಮೃಗಾಃ ಶೀಘ್ರುಂ ಭಗ್ನ ಇನ ರಣೇ ಹಯಾಃ! ೨೧ 


ಪತಂತಿ ಚ ಖಗಾ ಭೂಮ್‌ ಕ್ಷೀಣಪುಣ್ಯಾ ಇವ ಗ್ರಹಾಃ 0 


ತತಃ ಸ ಜೀಮೂತಗಣಪ್ರಣಾದೋ 
ನಾದಂ ಹೃಮುಂಚತ್ತ್ವರಯಾ ಪ್ರತೀತಃ | 
ನಿನ್ನಿಂದಲೂ ಹೊಡೆತಗಳನ್ನು ತಿಂದಿದ್ದಾನೆ (೧೬-೧೭). ಆದ್ದರಿಂದ ಅವನು 
ಕೂಡಲೇ ಹೊರಗೆ ಬಂದೇ ಬರುತ್ತಾನೆ. ಅವನಿಗೆ ಹೋರಾಟನೆಂದಕೆ ಸುಗ್ಗಿ 
ಯಲ್ಲವೆ? ತಮ್ಮ ಶೌರ್ಯದ ಮಟ್ಟ ವನ ೩ರಿತೆ ಶೂರರು ಶತ್ರುಗಳ ಆಕ್ರಮಣ 
ವನ್ನು ಎಂದಿಗೂ ಸಹಸರು. ಅದರಲ್ಲಿಯೂ ಹೆಂಗಸರೆದುರಿಗೆ ಶತ್ರುವಿನಿಂದಾದ 
ಅವಮಾನವನ್ನು ಸಹಿಸಲೇ ಆರರು” ಎಂದು ನುಡಿದನು (೧೮-೧೯). 
ಶ್ರೀರಾಮನ ನುಡಿಯನ್ನು ಹೇಳಿ ಹೊಂಬಣ್ಣ ದಿಂದ ರಂಜಿಸುತ್ತಿದ್ದ ಸುಗ್ರೀವನು 
ಅಂಬರವು ಇಂಬುಗೆಡುವಂತೆ ಕ್ರೂರಥ್ರ ನಿಯಿಂದ ಕೂಗಿದನು.  ಕೊಗಿನಿಂದ 
ಕಂಗೆಟ್ಟು ಕಳೆಗುಂದಿದ ಹೆಸುಗಳು, ಅರಾಜಕರಾಜ್ಯದಲ್ಲಿ ವರಪುರುಷರ 
ನೀಡೆಗೊಳಗಾದ ಕುಲಸ್ತ್ರೀಯರಂತೆ ದಿಕ್ಕುದಿಕ್ಕಿಗೆ ಓಡಿದನು. ಕಾಡುಮೃಗ 
ಗಳು, ರಣದಲ್ಲಿ ಗಾಯಗೊಂಡು ಮುರಿದೋಡುವ ಕುದುರೆಗಳಂತೆ 
ವಲಾಯನಮಾಡಿದವು. ಮಾಡಿದೆ ಪುಣ್ಯವು ತೀರಿದಮೇಲೆ, ದೇವಪುರುಷರು 
ಧರೆಗುರುಳುವಂತೆ ಹಕ್ಕಿಗಳು ನೆಲಕ್ಕೆ ಬಿದ್ದ ವು (೨೦-೨೧). ಶ್ರೀರಾಮ 
ನನ್ನು ನಂಬಿದ ಸೂರ್ಯಾತ್ಮಜನಾದ ಸುಗ್ರೀವನು ಮೇಘರಾಜಿಯಂತೆ 
8 


೧೧೪ ಕಿಷ್ಕಿಂಛಾಕಾಂಡಃ [ ಸರ್ಗಃ ೧೫ 


ಸೂರ್ಯಾತ್ಮಜಃ ಶೌರ್ಯನವಿನ ುನೃತೇಜಾಃ 
ಸರಿತ ತಿರ್ನಾನಿಲಚಂಚಲೋರ್ನೀಃ ॥ ೨೨೭ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಚತುರ್ದಶಃ ಸರ್ಗಃ 





ಪಂಚದಶಃ ಸರ್ಗಃ 
ತಾರಾಹಿತೋಕ್ತಿಃ 
ಅಥ ಶಸ್ಯ ನಿನಾದಂ ತೆಂ ಸುಗ್ರೀನಸ್ಯ ಮಹಾತ್ಮನಃ | 
ಶುಶ್ರಾನಾಂತಃಪುರಗತೋ ವಾಲೀ ಭ್ರಾಶುರಮರ್ಷಣಃ | ೧ 


ಶ್ರುತ್ವಾ ತು ತಸ್ಯ ನಿನದಂ ಸರ್ನಭೂಶಪ್ರಕಂಪನಮ್‌ | 
ಮದಶ್ರೈ ಕಪದೇ ನಷ್ಟಃ ಕ್ರೋಧಶ್ವಾಪತಿತೋ ಮಹಾನ್‌ ॥ ೨ 





ಮೊರೆಯುತ್ತಿದ್ದು ಶೌರ್ಯದಿಂದ ಉಬ್ಬಿದ ತೇಜೋನಿಧಿಯಾದ 
ಸುಗ್ರೀವನು ಬಿರುಗಾಳಿಯಿಂದುಬ್ಬಿದ ಅಲೆಗಳಿಂದ ಬೀಗುವ ಅಂಭೋನಿಧಿ 
ಯಂತೆ ಅಬ್ಬರಿಸುತ್ತಿ ದ್ವಷು (೨೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗ 


ಸರ್ಗ ೧೫ 


ಸುಗ್ರೀವನ ಗರ್ಜನೆಯನ್ನು ಕೇಳಿ ವಾಲಿಯು ರೋಷದಿಂದ ಯುದ್ಧಕ್ಕೆ 
ಹೊರಡುವುದು. ತಾರೆಯ ಹಿತೋಪದೇಶ. 


ಅಂತಃಪುರದಲ್ಲಿದ್ದ ವಾಲಿಗೆ ತಮ್ಮನಾದ ಸುಗ್ರೀವನ ಗರ್ಜನೆಯು 


ಕೇಳಿಸಿತು. ಸಮಸ್ತ ಭೂತಗಳನ್ನು ನಡುಗಿಸುವ ಆ ಸಿಂಹೆನಾದನನು 
ಕೇಳಿ ವಾಲಿಗೆ ಸಹನೆದಪ್ಪಿತು. (ವಿಲಾಸದ) ಹರ್ಷವಡಗಿತು. ರೋಷ 


ಸರ್ಗಃ ೧೫] ತಾರಾಹಿತೋಕ್ತಿಃ ೧೧೫ 


ಸತು ರೋಷಹರೀತಾಂಗೋ ನಾಲೀ ಸಂಧ್ಯಾತಪಪ್ರಭಃ ! 


ಉಪರಕ್ತ ಇವಾದಿತ್ಯಃ ಸದ್ಯೋ ನಿಪ್ಪ್ರಭತಾಂ ಗತಃ ॥ ೩ಿ 
ವಾಲೀ ದಂಷ್ಕ್ರಾಕರಾಲಸ್ತು ಕ್ರೋಧಾದ್ದೀಷ್ತಾಗ್ನಿಲೋಚನಃ | 
ಭಾತ್ಯುತ್ಸತಿತಹದ್ಮಾಭಃ ಸಮೃಣಾಲ ಇನ ಹ್ರದಃ ॥ ಲ 
ಶಬ್ದಂ ದುರ್ಮುರ್ಹಜಂ ಶ್ರುತ್ವಾ ನಿಷ್ಟಪಾತ ತತೋ ಹರಿಃ | 

ವೇಗೇನ ಚರಣನ್ಯಾಸೈರ್ದಾರಯನ್ನಿನ ಮೇದಿನೀವಾ್‌ ॥ ೫ 


ತಂ ತು ತಾರಾ ಪರಿಷ್ಟಜ್ಯ ಸ್ನೇಹಾದ್ದರ್ಶಿತಸೌಹೃದಾ | 
ತ್ರಸ್ತಾ ಸ್ರೋವಾಚ ಸಂಭ್ರಾಂತಾ ಹಿತೋದರ್ಕಮಿದಂ ವಚಃ ೬ 


ಸಾಧು ಕ್ರೋಧೆನಿಮಂ ನೀರ ನದೀನೇಗಮಿವಾಗತಮ್‌ | 


ಶಯನಾದುತ್ಥಿತಃ ಕಲ್ಯಂ ತ್ಯಜ ಭುಕ್ತಾಮಿನ ಸ್ರಜಮ್‌ ॥ ೬ 
ಕಲ್ಕಮೇತೇನ ಸಂಗ್ರಾಮಂ ಕರಿಷ್ಯಸಿ ಹರೀಶ್ವರ | 
ವೀರ ತೇ ಶತ್ರುಜಾಹುಲ್ಯಂ ಫಲ್ಲುತಾ ವಾ ನ ವಿದ್ಯತೇ ॥ ಲೆ 


ಉಕ್ಕಿತು (೧-೨). ಸುವರ್ಣವರ್ಣನಾದ ವಾಲಿಯು ರೋಷಾವಿಷ್ವನಾದ್ದ 
ರಿಂದ (ಮುಖವು ವಿಕೃತವಾಗಲು) ಕಾಂತಿಗುಂದಿ, ಗ್ರಹಣ ಹಿಡಿದ ಸೂರ್ಯ 
ನಂತಾದನು. ದಂಷ್ಟ್ಯಾಕರಾಲನಾದ ವಾಲಿಯ ಕಣ್ಣು ಗಳು ಕೋಪದಿಂದ 
ಕೆಂಡವಾದವು, ತಾವರೆಯ ದಂಟು ಸಹಿತವಾಗಿ ಕೆಂದಾವರೆಗಳಿಂಡೊಪ್ಪುವ 
ಕೊಳದಂತೆ ವಾಲಿಯು ಹೊಳೆದನು* (೩-೪). ದುಸ್ಸಹವಾದ ಗರ್ಜನೆ 
ಯನ್ನು ಕೇಳಿ ಆ ವಾನರೇಂದ್ರನು ಥಟ್ಟನೆ ಹೊರಹೊರಟನು. ಅವನು 
ಕಾಲಿಡುವ ರಭಸಕ್ಕೆ ಫೊಡವಿಯು ಒಡೆಯುವುದೋ ಎಂಬಂತೆ ತೋರಿತು. 
ಆಗ ವಾಲಿಯ ಭಾರ್ಯೆಯಾದ ತಾರೆಯು ಭಯಸಡುತ್ತ ಸರ್ರನೆ ಬಂದು, 
ಅವನನ ೩ಪ್ರಿ ಕೊಂಡು ಸೌಹಾರ್ದದಿಂದ ಹಿತವಚನವನ್ನಾ ಡಿದಳು (೫-೬) : 
“ವೀರಾಗ್ರಣಿ, ಇಷ್ಟು ಕೋಪ ಬೇಡ ನದೀವೇಗದಂಕೆ ಉಕ್ಕಿಬಂದ 
ಈ ಕೋಪವನ್ನು ಬಿಡುವುದೊಳ್ಳೆಯದು. ಹಾಕೆಕೊಂಡ ಹೊಮಾಲೆಯನ್ನು 
ಹಾಸಿಗೆಯಿಂದೆದ್ದಾಗ ಬೆಳಗಿನಲ್ಲಿ ಕಳೆಯುವಂತೆ ಸಿಟ್ಟನ್ನು ಬಿಟ್ಟುಬಿಡು (೭). 
ವಾನರೇಶ್ವರ, ಬೆಳಗಾದಮೇಲೆ ಅವನೊಡನೆ ಯುದ್ಧ ಮಾಡಬಹುದು. 
 # ವಾಲಿಯ ಕೋರೆದಾಡೆಗಳು ತಾನರೆಯ ಡಂಟಿನಂತೆಯೂ ಕಣ್ಣುಗಳು 
ಕೆಂದಾನರೆಯಂತೆಯೂ ಕಂಡವೆಂದು ಅಭಿಪ್ರಾಯ. 


ತೆ 


೧೧೬ ಕಪ್ಟಿಂಧಾಕಾಂಡಃ [ ಸರ್ಗಃ ೧೫ 


ಸಹಸಾ ತನ ನಿಷ್ಕ್ರ್ರಾನೋ ನಮುಮ ತಾವನ್ನ ರೋಚತೇ | 
ಶ್ರೂಯತಾಂ ಚಾಭಿಧಾಸ್ಕಾನಿ ಯನ್ನಿಮಿತ್ತಂ ನಿನಾರ್ಯಸೇ॥ ೯ 


ಪೊರ್ನಮಾಪತಿತಃ ಕ್ರೋಧಾತ್‌ ಸ ತ್ವಾಮಾಹ್ವಯತೇ ಯುಧಿ | 


ನಿಷ್ಟ ತ್ಯ ಚ ನಿರೆಸ್ತಸ್ತ್ರೇ ಹನ ಮಾನೋ ದಿಶೋ ಗತಃ ॥ ೧೦ 
ತ್ವಯಾ ತಸ್ಯ ನಿರಸ್ಕಸ್ಯ ಪೀಡಿತಸ್ಯ ನಿಶೇಷತಃ | 

ಇಹೈತ್ಯ ಪುನರಾಹ್ವಾನಂ ಶಂಕಾಂ ಜನಯತೀವ ಮೇ ॥ ೧೧ 
ದರ್ಪಶ್ಚ ನ್ಯನಸಾಯಶ್ಚ ಯಾದೃಶಸ್ತಸ್ಯ ನರ್ದತಃ | 

ನಿನಾದಸ್ಯ ಚ ಸಂರೆಂಭೋ ನೈತದಲ್ಪಂ ಹಿ ಕಾರಣಮ್‌ ॥ ೧೨ 
ನಾಸಹಾಯನುಹಂ ಮನ್ಯೇ ಸುಗ್ರೀನಂ ತನಿಹಾಗತಮ್‌ | 
ಅನಷ್ಟಬ್ದ್ಬಸಹಾಯಶ್ನ ಯಮಾಶ್ರಿತ್ಕೈಷ ಗರ್ಜತಿ ॥ ೧೩ 
ಪ್ರಕೃತ್ಯಾ ನಿಪುಣಶ್ಚೈನ ಬುದ್ಧಿಮಾಂಶ್ರೈನ ವಾನರಃ | 
ಅಪರೀಕ್ಷಿಕನೀರ್ಯೆೇಣ ಸುಗ್ರೀನಃ ಸಹ ನೈಷ್ಯತಿ ॥ ೧೪ 


ಪರಾಕ್ರಮಿ, ನಿನ್ನ ಶತ್ರುಸಂಖ್ಯೆಯೂ ದೊಡ್ಡದಲ್ಲ. ನಿನ ೩ ಸರಾಕ್ರಮವೂ 
ಕಡಮೆಯದಲ್ಲ. ಹೀಗಿರುವಾಗ ಥಟ್ಟನೆ ಈಗಲೇ ಯುದ್ಧಕ್ಕೆ ಹೊರಡುವುದು 
ನನಗೆ ಸರಿಯೆನಿಸುವುದಿಲ್ಲ. ಈಗ ಬೇಡನೆನ್ನುವುದಕ್ಕೆ ಕಾರಣವೇನೆಂದು 
ಹೇಳುತ್ತೇನೆ, ಕೇಳು (೮-೯) : ಸುಗ್ರೀವನು ಮೊದಲು ಬಂದು ಕೋಪದಿಂದ 
ನಿನ್ನನ್ನು ಯುದ್ಧಕ್ಕೆ ಕರೆದನಷ್ಟೆ. ಆಗ ನೀನು ನುಗ್ಗಿಹೋಗಿ ಅವನನ್ನು 
ಬಡಿದಟ್ಟಲು, ಅವನು ದಿಕ್ಟುಗೆಟ್ಟು ಓಡಿಹೋದನು. ಸಿನಿ ೩೦ದ ಹೊಡೆತ 
ಗಳನ್ನು ತಿಂದು ಬಹಳ ನೊಂದ ಆತನೇ ಪುನಃ ಬಂದು ಯುದ್ಧಕ್ಕೆ ಕರೆಯುತ್ತಾ 
ನೆಂದಕ್ಕೆ ನನಗೇಕೋ ಸಂದೇಹವಾಗುತ್ತದೆ (೧೦-೧೧). ಅವನ ಗರ್ವ, 
ಅವನ ಯುದ್ಧೋದ್ಯಮ, ಅವನ ಸಿಂಹನಾದದ ವೈ ಖರಿ- ಇವುಗಳ ಕಾರಣ 
ಅಲ್ಪವಾಗಿರದು. ಆ ಸುಗ್ರೀವನು ಸಹಾಯಕನಿಲ್ಲಡೆ ಒಂಟಿಯಾಗಿ 
ಬಂದಿದ್ದಾನೆಂದು ನನಗೆ ತೋರುವುದಿಲ್ಲ. ಅವನಿಗೆ ಯಾರಜೋ ದೊಡ್ಡ 
ಸಹಾಯನಿಜಿ. ಅದನ್ನು ನಂಬಿಯೇ ಹೀಗೆ ಗರ್ಜಿಸುತ್ತಿ ದ್ದಾನೆ (೧೨-೧೩). 
ಆ ವಾನರನು ಸಹಜವಾಗಿಯೇ ಚತುರ; ಬುದ್ಧಿ ಶಾಲಿ. ಇನ್ನೊಬ್ಬನ 


ಸರ್ಗಃ ೧೫] ತಾರಾಹಿತೋಕ್ತಿಃ ೧೧೭ 


ಸೂರ್ನನೇನ ಮಯಾ ವೀರ ಶ್ರುತಂ ಕಥೆಯತೋ ವಚಃ | 


ಅಂಗದಸ್ಯ ಕುಮಾರಸ್ಯ ನಕ್ಷ್ಯಾಮ್ಯದ್ಯ ಹಿತಂ ವಚಃ ॥ ೧೫ 
ಅಂಗದಸ್ತು ಕುಮಾರೊಆಂರುಂ ನನಾಂತಮುಪನಿರ್ಗತಃ | 

ಪ್ರ ನೃ ತ್ರಿಸ್ತೇನ ಕಥಿತಾ ಚಾರೈ ರಾಹೆ ಕ್ರೈರ್ನಿವೇದಿತಾ [| ೧೬ 
ನಾ ಅಟ ಪುತ್ರೌ ಶೊರೌ ಸಮರದುರ್ಜಯೌ | 
ಇಕ್ಲಾಕೊಣಾಂ ಕುಲೇ ಜಾತೌ ಪ್ರಥಿತೌ ರಾಮಲಕ್ಷ್ಮಣೌ ॥ ೧೩ 
ಸುಗ್ರೀನಪ್ರಿಯಕಾಮಾರ್ಥಂ ಪ್ರಾಪ್ತ್‌ ತತ್ರ ದುರಾಸದೌ | 

ತನ ಭ್ರಾತುರ್ಹಿ ವಿಖ್ಯಾತಃ ಸಹಾಯೋ ರಣಕರ್ಕಶಃ ॥ ೧೮ 
ರಾಮಃ ಪರಬಲಾಮರ್ದಿೀ ಯುಗಾಂತಾಗ್ನಿರಿವೋತ್ಸಿ ತಃ | 
ನಿವಾಸವೃಕ್ಷಃ ಸಾಧೂನಾಮಾಪನ್ನಾನಾಂ ಪರಾ ಗತಿಃ | ೧೯ 
ಆರ್ತಾನಾಂ ಸಂಶ್ರಯಕಶ್ರೆೈವ ಯಶಸಕ್ಸೈ ಕಭಾಜನಮ್‌ | 
ಜ್ಞಾನನಿಜ್ಞಾನಸಂಪನ್ನೋ ನಿದೇಶೇ ನಿರತಃ ಪಿತುಃ | ೨೦ 


ಸರಃಕ ಕ್ರಮವನ್ನು ಚೆನ್ನಾಗಿ ಪರೀಕ್ಷಿಸದೆ, ಅವನನ್ನು ನಂಬಿ ಎಂದಿಗೂ 
ನೆ ೇಹವನ್ನು ಬೆಳೆಸುವುದಿಲ್ಲ. ನಮ್ಮ ವನ ಅಂಗದನು ಒಂದು 
ವಿಷಯವನ್ನು ಹೇಳಿದ್ದಾ ನೆ. ಹಿತಕರವಾದ ಆ ಮಾತನ್ನು ಕೇಳು (೧೪-೧೫) : 

ಅಂಗದಕುಮಾರನು ಕಾಡಿನಲ್ಲಿ ತಿರುಗಾಡುತ್ತಿ ದ್ದಾಗ ಆಪ್ತರಾದ ಗೂಢ 
ಚಾರರು ಅವನಿಗೆ ಒಂದು ಸುದ್ದಿಯನ್ನು ಮುಚ್ಚಿ ಸಿದರ ರಂತೆ. "ಅದನ್ನು ನನಗೆ 
ಹೇಳಿದ್ದಾನೆ. ಏನೆಂದಕ್ಕೆ ಆಯೋಧ್ಯಾಪತಿಯಾದ ದಶರಥನ ಶೂರರಾದ 
ಇಬ್ಬ ರು "ನುಕ್ಕಳು ಬಂದಿದ್ದಾ ರಂತೆ. ಯುದ್ದದಲ್ಲಿ ದಲಿ ಅಜೇಯರಂತೆ. ಇಕಾ ಕಾಕು 
ವಂಶದಲ್ಲಿ ಜನಿಸಿ ವಿಖ್ಯಾತರಾದ ಅವರ ಹೆಸರು. ರಾಮ ಮತ್ತು ಲಕ್ಷ್ಮಣ 
(೧೬-೧೭). ದುರ್ಧರ್ಷರಾದ ಅವರಿಬ್ಬರು ಸುಗ್ರೀವನಿಗೆ ಪಿ ) ಯವನ್ನೆ ಸಣ 
ಬೇಕೆಂದು ಜಸ ಕೆ. ನಿನ್ನ ತಮ ಗೆ ಸಹಾಮಕನಾ ತೆ ರಾಮನು 
ರಣಪಂಡಿತನೆಂದು ಪ್ರಖ್ಯಾ ತನಾಗಿದ್ದಾ ತ ಅವನು ಪ್ರ ಜ್ರ ಲಿಸುವ ಪ್ರಳೆಯ 
ಕಾಲಾಗ್ದಿ ಯಂತೆ ಶತು ಸೈನ್ಯ ವನ್ನು ಧ್ರ ೦ಸ ಸಹಡಿಸುವನಂತೆ. ನು ಸಜ್ಜನ 
ರಿಗೆ ಆಶ್ರ "ಯವ ಸೈ ಕದಂತಿದ್ದು ಆಪತ ನಭಿರುವವರಿಗೆ ಸರಮಗತಿಯಾಗಿದಾ. ನೆ 
(೧೮-೧೯) “ನ್ಸೋಖಿತರಿಗೆ ಶರ್ಯ್ಯಾನಾಗಿ ಸತ್ಕ್ರೀರ್ತಿಗೆ ಆಕರನಾಗಿದ್ದಾ 3. 
ಅವನು ತತ್ತ ಎಜ್ಞಾ ನಸಂಸೆನ್ನನೂ ಲೋಕಜ್ಞಾ ನನಿಪುಣನೂ ಆಗಿದ್ದಾ ನೆ 


೧೧೮ ಕಿಹ್ಕಿಂಥಾಕಾಂಡಃ [ ಸರ್ಗಃ ೧೫ 


ಧಾತೂನಾಮಿನ ಶೈಲೇಂದ್ರೋ ಗುಣಾನಾಮಾಕೆರೋ ಮಹಾನ್‌ | 
ತಕ್‌ ಕ್ಷನೋ ನ ನಿರೋಧಸ್ತೇ ಸಹ ತೇನ ಮಹಾತ್ಮನಾ || ೨೧ 


ದುರ್ಜಯೇನಾಪ್ರಮೇಯೇಣ ರಾಮೇಣ ರಣಕರ್ಮಸು | 

ಶೂರ ನಕ್ಷ್ಯಾಮಿ ಶೇ ಕಿಂಚಿನ್ನ ಚೇಚ್ಛಾನ್ಯುಭ್ಯಸೂಯಿತುವರ್‌ ॥ ೨೨ 
ಶ್ರೂಯತಾಂ ಕ್ರಿಯತಾಂ ಚೈನ ತನ ವಕ್ಷ್ಯಾಮಿ ಯದ್ಧಿತವ್‌ | 
ಯೌನರಾಜ್ಯೇನ ಸುಗ್ರೀವಂ ತೂರ್ಣಂ ಸಾಧೃಭಿಷೇಚಯ ॥ ೨೩ 
ನಿಗ್ರಹಂ ಮಾ ಕೈಥಾ ನೀರೆ ಭ್ರಾತ್ರಾ ರಾಜನ್‌ ಯೆನೀಯಸಾ | 
ಅಹಂ ಹಿ ತೇ ಕ್ಷಮಂ ಮನ್ಯೇ ತೇನ ರಾಮೇಣ ಸೌಹೃದಮ್‌ | ೨೪ 


ಸುಗ್ರೀನೇಣ ಷಿ ಸಂಪ್ರೀತಿಂ ನೈರಮುತ್ಸ ಜ್ಯ ದೂರತಃ | 
ಲಾಲನೀಯೋ ಹಿ ಶೇ ಭ್ರಾತಾ ಯನೀಯಾನೇಷ ವಾನರಃ॥ ೨೫ 


ತತ್ರ ಮಾ ಸನ್ನಿಹಸ್ಫೋ ವಾ ಸರ್ವಥಾ ಬಂದುರೇನ ಶೇ | 
ನ ಹಿ ತೇನ ಸಮಂ ಬಂಧುಂ ಭುನಿ ಪಶ್ಯಾಮಿ ಕೆಂಚನ ॥ ೨೬ 


ತಂದೆಯ ಆಜ್ಞೆ ಯನ್ನು ಪಾಲಿಸುವುದರಲ್ಲಿ ನಿರತನಾದ ಸದಾಚಾರನಿಸ್ಮ (೨೦) 

ಗೈ ರಿಕಧಾತುಗಳಿಗೆ ಮಹಾಸರ್ವತನಿರುವಂತೆ ಸದ್ದುಣಗಳಿಗೆ ರಾಮನು 
ದೊಡ್ಡ ಗಣಿಯಾಗಿರುವನಂತೆ. ಆದ್ದರಿಂದ ಆ ಮಹಾಪುರುಷನೊಡನೆ ನೀನು 
ವಿರೋಧವನ್ನು ಕಟ್ಟಿಕೊಳ್ಳುವುದು ಯೋಗ ನಲ್ಲ (೨೧). ರಣರಂಗದಲ್ಲಿ 
ಅಜೇಯನೂ ಅಜ್ಞೆ (ಯಮಹಿಮನೂ ಆದ ರಾಮನೊಡನೆ ವೈ ರವು ಸರಿಯಲ್ಲ. 
ಶೂರಾಗ್ರೇಸರ, ನಿನಗೆ ಒಂದು ವಿಷಯವನ್ನು ಹೇಳುವೆನು. ತಪ್ಪನ್ನು 
ತೋರಿಸುವುದು ನನ್ನ ಉದ್ದೇಶವಲ್ಲ. ನಿನಗೆ ಶ್ರಿ €ಯಸ್ಪರವಾದ ನನ್ನ ಮಾತನ್ನು 
ಆಲಿಸು ; ಅದನ್ನು ಪಾಲಿಸು. ಸುಗ್ರೀವನಿಗೆ ಯುವರಾಜಪದವಿಯನಿ ತ್ತು 
ತಡಮಾಡದೆ ಅಭಿಷೇಕಮಾಡುವುದೊಳ್ಳೆಯದು (೨೨-೨೩). ಮಹಾರಾಜ, 
ಶೂರಾಗ್ರೇಸರ, ತಮ್ಮನೊಡನೆ ಜಗಳವು ಬೇಡ. ನಿನಗೆ ರಾಮನೊಡನೆ 
ಸೌಹಾರ್ದವೇ ಯುಕ್ತವೆಂದು ನಾನು ಭಾವಿಸುತ್ತೇನೆ. ಸುಗ್ರೀವನೊಡನೆ 
ವೈ ರವನ್ನು ಪೂರ್ಣವಾಗಿ ತೊರೆದು ಪ್ರೀತಿಯಿಂದಿರು. ಅವನನ್ನು ಲಾಲಿಸು. 
ಸುಗ್ರೀವನು ನಿನಗೆ ಸೋದರನಲ್ಲವೆ? ತಮ್ಮನಲ್ಲವೆ? (೨೪-೨೫). ಅವನು 
ಅಲ್ಲಿರಲಿ-ಇಲ್ಲಿರಲಿ, ಎಲ್ಲಿದ್ದರೂ ನಿನಗೆ ಬಂಧುವೇ. ಒಡಹುಟ್ಟಿದ ಸುಗ್ರೀವನಿಗೆ 


ಸರ್ಗಃ ೧೫] ತಾರಾಹಿತೋಕ್ತಿಃ ೧೧೯ 


ದಾನಮಾನಾದಿಸತ್ಥಾರೈಃ ಕುರುಷ್ವ ಪ್ರತ್ಯನಂತರನಾ್‌ 


ವೈರಮೇತತ್‌ ಸಮುತ್ಸೃಜ್ಯ ತವ ಹಪಾಶೆಕ್ವೀ ಸ ತಿಷ್ಮತು | ೨೭ 
ಸುಗ್ರೀವೋ ವಿಪುಲಗ್ರೀವಸ್ತವ ಬಂಧುಃ ಸದಾ ಮತಃ | 
ಭ್ರಾತುಃ ಸೌಹೃದಮಾಲಂಬ್ಯ ನಾನ್ಯಾ ಗತಿರಿಹಾಸ್ತಿ ತೇ 1 ೨೮ 


ಯದಿಕೇ ಮತ್ರ್ರಿಯಂ ಕಾರ್ಯಂ ಯದಿ ಚಾವೈಷಿ ಮಾಂ ಹಿತಾಮ್‌ | 
ಯಾಚ್ಯಮಾನಃ ಪ್ರಯತ್ನೇನ ಸಾಧು ವಾಕ್ಯಂ ಕುರುಷ್ವ ಮೇ ೨೯ 


ಪ್ರಸೀದ ಪಥ್ಯಂ ಶೃಣು ಜಲ್ಪಿತಂ ಹಿ ಮೇ 
ನ ರೋಷಮೇವಾನುವಿಧಾತುಮರ್ಹಸಿ | 
ಕ್ಸಮೋ ಹಿ ತೇ ಕೋಸಲರಾಜಸೂನುನಾ 
ನ ವಿಗ್ರಹಃ ಶಕ್ರಸಮಾನತೇಜಸಾ | ೩೦ 


ತೆದಾ ಹಿ ತಾರಾ ಹಿತಮೇನ ವಾಕ್ಯಂ 
ತಂ ವಾಲಿನಂ ಪಥ ಮಿದಂ ಬಭಾಷೇ | 


ಸಮಾನನಾದ ಇನ್ನೊಬ್ಬ ಬಂಧುವು ಈ ಜಗತ್ತಿನಲ್ಲಿ ನಿನಗೆ ಯಾರಿದ್ದಾರೆ? 
ನಾಥ, ಕೂಡಲೆ ಅವನನ್ನು ಕರೆಸಿ ದಾನಮಾನಾದಿಗಳಿಂದ ಸತೃರಿಸು. ಈ ವೈರ 
ಬುದ್ಧಿಯನ್ನು ತೊರೆದುಬಿಡು. ಅವನು ನಿನ್ನ ಬಳಿಯಲ್ಲಿರಲಿ (೨೬-೨೭). 
ವಿಶಾಲಕಂಠೆನಾದ ಸುಗ್ರೀವನು ಸರ್ವದಾ ನಿನಗೆ ಬಂಧುವಾಗಿ ನಡೆದು 
ಕೊಳ್ಳುವನು. ಭ್ರಾತೃವಾತ್ಸಲ್ಯವನ್ನು ಸಂಪಾದಿಸಿಕೊಂಡಿರುವುದೇ ನಿನಗೆ 
ಯೋಗ್ಯವಲ್ಲದೆ ಬೇರೆ ದಾರಿಯಿಲ್ಲ (೨೮). ಪ್ರಿಯ, ನನಗೆ ಪ್ರಿಯವಾದು 
ದನ್ನು ನಡೆಸಬೇಕೆಂದು ನಿನಗೆ ಮನಸ್ಸಿದ್ದರೆ-ನಾನು ನಿನ್ನ ಹಿತೈೆ ಸಿಚಿಯೆಂದು 
ನೀನು ತಿಳಿಯುವುದಾದರೆ, ನನ್ನ ಪ್ರಾರ್ಥನೆಯನ್ನು ನಡೆಸು. ಕೈಮುಗಿದು 
ಬೇಡಿಕೊಳ್ಳುತ್ತೆ ನೆ (೨೯). ಪ್ರಸನ್ನನಾಗು. ಪಥ ವಾದ ನನ್ನ ಮಾತನ್ನು 
ಕೇಳು. ಕೋಪದ ಮಾರ್ಗವನೆ ಬ ಅನುಸರಿಸಬೇಡ.  ಕೋಸಲರಾಜಪುತ್ರ 
ನೊಡನೆ ವಿರೋಧವು ನಿನಗೆ ಬೇಡ. ದೇವೇಂದ್ರ ಸಮಾನತೇಜನಾದ ರಾಮ 
ನೊಡನೆ ವೈರವು ನಿನಗೆ ತಕ್ಕುದಲ್ಲ” ಎಂದು ತಾರೆಯು ಬೇಡಿಕೊಂಡಳು 
(೩೦). ಹೀಗೆ ತಾರೆಯು ವಾಲಿಗೆ ಶ್ರೀಯಸ್ವರವೂ ಪಥ್ಯವೂ ಆದ 


೧೨೦ ಕಪ್ಕಿಂಧಾಕಾಂಡಃ [ಸರ್ಗಃ ೧೬ 


ನ ರೋಚಕಶೇ ತದ್ವಚನಂ ಹಿ ತಸ್ಯ 
ಕಾಲಾಭಿಪನ್ನಸ್ಯ ನಿನಾ ಶಕಾಲೇ ॥ ೩೧ 
ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ವಂಚದಶಃ ಸರ್ಗಃ 


ಹೋಡಶಃ ಸರ್ಗಃ 


ನಾಲಿಸಂಹಾರಃ 


ತಾನೇನಂ ಬ್ರುನತೀಂ ತಾರಾಂ ತಾರಾಧಿಪನಿಭಾನನಾಮ್‌ | 
ವಾಲೀ ನಿರ್ಭತೆನ್ಸಯಾಮಾಸ ವಚನಂ ಚೇದಮುಬ್ರನೀತ್‌ ॥ ೧ 


ಗರ್ಜತೋಸಸ್ಕ ಸಸಂರಂಭಂ ಭ್ರಾತುಃ ಶತ್ರೋರ್ವಿಶೇಷತಃ | 
ಮರ್ಸ್ಷಯಿಷ್ಕ್ಯಾಮ್ಯಹಂ ಕೇನ ಕಾರಣೇನ ವರಾನನೇ ॥ ೨ 


ಅಧರ್ಹಿತಾನಾಂ ಶೂರಾಣಾಂ ಸಮರೇಷ್ಟನಿನರ್ತಿನಾಮ್‌ | 
ಧರ್ಷಣಾಮರ್ಷಣಂ ಭೀರು ಮುರಣಾದತಿರಿಚ್ಯತೇ ॥ ೩ 


ವಚನವನ್ನೇ ಹೇಳಿದಳು. ವಾಲಿಗೆ ಅದು ಹಿಡಿಸಲಿಲ್ಲ. ಕಾಲವಶನಾದ 
ವಾಲಿಗೆ ನಿನಾಶಕಾಲವು ಒದಗಿಬಂದುದರಿಂದ ಹಿತವಚನವು ರುಚಿಸಲಿಲ್ಲ (೩೧). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಹದಿನೈದನೆಯ ಸರ್ಗ 


ಸರ್ಗ ೧೬ 
ವಾಲಿಯು ತಾರೆಯನ್ನು ಸಂತೈಸಿ ಅರಮನೆಗೆ ಕಳಿಸುವುದು. ವಾಲಿಸುಗ್ರೀವರ 
ಯುದ್ಧ. ಶ್ರೀರಾಮನಿಂದ ಬಾಣಪ್ರಯೋಗ. 


ಈ ರೀತಿಯಲ್ಲಿ ಚಂದ್ರಮುಖಿಯಾದ ತಾರೆಯು ಹಿತವಾದವನ್ನು 
ಹೇಳುತ್ತಿರಲು, ವಾಲಿಯು ಅವಳನ್ನು ಗದರಿಸಿ ಹೀಗೆಂದನು; “ಸುಂದರಿ, 
ನನಗೆ ಸೋದರನಾದ ಸುಗ್ರೀವನು ಇಷ್ಟು ಉದ್ರೇಕದಿಂದ ಹೀಗೆ ಗರ್ಜಿಸು 
ತ್ರಿರುವನಲ್ಲ! ಅದರಲ್ಲಿಯೂ ನನಗೆ ಶತ್ರುವಾಗಿರುವ ಈತನು ಕಾಲು ಕೆರೆದು 
ಬಂದಾಗ ನಾನು ವಿಕೆ ಸಹಿಸಿಕೊಂಡಿರಬೇಕು? (೧-೨). ಯುದ್ಧ ದಲ್ಲಿ 


ಹಿಮ್ಮೆಟ್ಟುವುದನೆ ಹೇ ಅರಿಯದ ಅಸರಾಜಿತರಾದ ಶೂರರಿಗೆ ಈ ಬಗೆಯ 


ಸರ್ಗಃ ೧೬] ವಾಲಿಸಂಹಾರೆಃ ೧.೨೧ 


ಸೋಢುಂ ನ ಚ ಸಮರ್ಥೊೋಆಹಂ ಯುದ್ಧಕಾಮಸ್ಯ ಸಂಯುಗೇ | 


ಸುಗ್ರೀವಸ್ಯ ಚ ಸಂರಂಭಂ ಹೀನಗ್ರೀನಸ್ಯ ಗರ್ಜತಃ ॥ ೪ 
ನ ಚ ಕಾರ್ಯೋ ನಿಷಾದಸ್ತೇ ರಾಘವಂ ಪ್ರೆತಿ ಮತ್ಯತೇ | 
ಧರ್ಮಜ್ಞಶ್ಚ ಕೃತಜ್ಞಶ್ತ ಕಥಂ ಪಾಪಂ ಕರಿಷ್ಯತಿ ॥ ೫ 
ನಿನರ್ತಸ್ವ ಸಹ ಸ್ತ್ರೀಭಿಃ ಕಥಂ ಭೂಯೋಜನುಗಚ್ಛಸಿ 

ಸೌಹೃದಂ ದರ್ಶಿತಂ ಶಾರೇ ಮಯಿ ಭಕ್ತಿಃ ಕೃತಾ ತ್ವಯಾ ॥ ೬ 
ಪ್ರತಿಯೋತ್ಸ್ಯ್ಯಾಮ್ಕುಹಂ ಗತ್ವಾ ಸುಗ್ರೀನಂ ಜಹಿ ಸಂಭ ಮಮ್‌ | 
ದರ್ಪಮಸ್ಯ ವಿನೇಷ್ಯಾಮಿ ನ ಚ ಪ್ರಾಣೈರ್ನಿಯೋಕ್ಸತೇ॥ ಪ 
ಅಹಂ ಹ್ಯಾ ಜಿಸ್ಸಿತೆಸ್ಯಾಸ್ಯ ಕರಿಷ್ಯಾಮಿ ಯಥೇಪ್ಸಿತಮ್‌ | 
ವೃಶ್ಚೈರ್ಮುಸ್ಟಿಪ್ರಹಾರೈತಶ್ಚ ಪೀಡಿತಃ ಪ್ರತಿಯಾಸ್ಯತಿ ॥ ಲ 
ನ ಮೇ ಗರ್ನಿತಮಾಯಸ್ತಂ ಸಹಿಷ್ಯತಿ ಮರಾತ್ಮವಾನ್‌ | 

ಫೈತೆಂ ತಾರೇ ಸಹಾಯತ್ವೆಂ ಸೌಹೃದಂ ದರ್ಶಿತಂ ಮಯಿ ॥ ೯ 


ಅವಮಾನವನ್ನು ಸಹಸಿಕೊಳ್ಳುವುದೆಂದಕ್ಕೆ ಎಲೆ ಭೀರು, ಅದು ಸಾಯು 
ವುದಕ್ಟಿಂತಲೂ ಕಡೆ. ಹೊಡೆದಾ ಟಕ್ಕಾಗಿ ಕಾಲುಕೆರೆದು ಬಂದಿರುವ 
ಈ ಸುಗ್ರೀವನ ಅಬ್ಬರವನ್ನು ನಾನು ಸಹಿಸಲಾರೆ ಕುತ್ತಿ ಗೆಯನ್ನು ಮುರಿಸಿ 
ಕೊಳ್ಳುವುದಕ್ಕಾಗಿ ಹೀಗೆ ಕೆರಿಚುತ್ತಿದ್ದಾನೆ! ಈತನ ಉದ್ರೇಕವನ್ನು ತಡೆದು 
ಕೊಳ್ಳಲಾರೆ (೩-೪). ರಾಘವನಿಂದ ನನಗೆ ಕೇಡಾದೀತೆಂದು ನೀನು 
ವಿಷಾದಿಸಬೇಡ. ಧರ್ಮಜ್ಞ ನೂ ಕೃತಜ್ಞನೂ ಆದ ರಾಘವನು ನನ್ನ ವಿಷಯ 
ದಲ್ಲಿ ಪಾಪಕಾರ್ಯವನ್ನು ಹೇಗೆ ಮಾಡಿಯಾನು? ಈ ಸ್ತ್ರೀಯರೊಂದಿಗೆ 
ನೀನು ಹಿಂದಿರುಗಿ ಹೋಗು. ಇದೇನು ಮತ್ತೆ ನನ ಕ್ಯ ಹಿಂದಿಯೇ ಬರು 
ತ್ತಿದ್ದೀಯೆ? ತಾರೆ, ನನ್ನಲ್ಲಿ ನಿನಗಿರುವ ಪ್ರೇಮವನ್ನು ತೋರಿಸಿದೆ. ನಿನ್ನ 
ಭಕ್ತಿಯು ವ್ಯಕ್ತವಾಯಿತು (೫-೬). ನಾನು ಹೋಗಿ ಸುಗ್ರೀವನೊಡನೆ 
ಯುದ್ಧಮಾಡುವೆನು. ಹೆದರಜೇಡ. ಅವನ ಸೊಕ್ಕನ್ನು ಅಡಗಿಸುವೆನೇ 
ಹೊರತು ಅವನನ್ನು ಕೊಲ್ಲುವುದಿಲ್ಲ. ಯುದ್ಧಕ್ಕೆ ನಿಂತಿರುವ ಆತನಿಗೆ 
ಬೇಕಾದಷ್ಟು ಹೊಡೆತಗಳನ್ನು ಹಾಕುನೆನು. ಮರಗಳ ಬಡಿತವನೂ ೩ ಗುದ್ದು 
ಗಳನ್ನೂ ತಿಂದು ಸಾಕಾಗಿ ಹಿಂದಿರುಗಿಹೋಗುವನು (೭-೮). ನನ i 
ದರ್ಪೋದ್ಧತವಾದ ಪ್ರಹಾರವನ್ನು ಆ ದುರಾತ್ಮನು ಎಂದಿಗೂ ತಡೆದು 


೧೨೨ ಕಷ್ಕಿ ಂಧಾಕಾಂಡಃ [ ಸರ್ಗಃ ೧೬ 


ಶಾಪಿತಾಸಿ ನುನು ಪ್ರಾಣೈರ್ನಿವರ್ತಸ್ವ ಜನೇನ ಚ । 
ಅಲಂ ಜಿತ್ಕಾ ನಿನರ್ತಿಷ್ಯೇ ತಮಹಂ ಭ್ರಾತರಂ ರಣೇ॥ ೧೦ 


ತಂ ತು ತಾರಾ ಪರಿಷ್ವಜ್ಯ ನಾಲಿನಂ ಪ್ರಿಯನಾದಿನೀ ! 
ಚಕಾರ ರುದತೀ ನುಂದಂ ದಕ್ಷಿಣಾ ಸಾ ಪದಸ್ತಿಣಮ್‌ ॥ ೧೧ 


ತತಃ ಸ್ವಸ್ತ್ಯಯನಂ ಕೃತ್ವಾ ಮಂತ್ರನಿದ್ವಿಜಯೈಷಿಣೇ | 
ಅಂತೆಃಪುರೆಂ ಸಹ ಸ್ತ್ರೀಭಿಃ ಪ್ರನಿಷ್ಟಾ ಶೋಕೆನೋಹಿತಾ ॥ ೧೨ 


ಪ್ರನಿಷ್ಟಾ ಯಾಂ ತು ತಾರಾಯಾಂ ಸಹ ಸ್ತ್ರೀಭಿಃ ಸ್ವಮಾಲಯವಮ್‌ | 
ನಗರಾನ್ನಿರ್ಯಯ್‌ೌ ಕ್ರುದ್ಧೋ ಮಹಾಸರ್ಪ ಇವ ಶ್ವಸನ್‌ | ೧೩ 


ಸೃ ನಿಷ್ಪತ್ಯ ಮಹಾತೇಜಾ ವಾಲೀ ಪರನುಕೋಷಜಃ | 
ಸರ್ವತಶ್ಚಾರಯನ್‌ ದೃಷ್ಟಿಂ ಶತ್ರುದರ್ಶನೆಕಾಂಕ್ಷಯಾ ॥| ೧೪ 


ಕೊಳ್ಳಲಾರ. ತಾರೆ, (ಒಳ್ಳೆಯ ಮಾತನ್ನಾಡಿ) ಗೆಳತಿಯಾಗಿ ಸಹಾಯ 
ಮಾಡಿದೆ. ನನ್ನಲ್ಲಿ ಅನುರಾಗವನ್ನು ವ್ಯಕ್ತ ಪಡಿಸಿದೆ (ಇ). ಇನ್ನು ನೀನು 
ಹೊರಡು. ನನ್ನ ಪ್ರಾಣದಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ. ಈ ಸ್ತ್ರೀಯ 
ರೊಂದಿಗೆ ನೀನು ಹಿಂದಿರುಗು. ತಮ್ಮನೆಂದುಕೊಳ್ಳುವ ಆ ಸುಗ್ರೀವನನ್ನು 
ಕಾಳಗದಲ್ಲಿ ಸೋಲಿಸಿ ಬರುತ್ತೇನೆ” ಎಂದು ಹೇಳಿದನು (೧೦). ಆಗ ದಾಕ್ಷಿಣ್ಯ 
ಸ್ವಭಾವದ ತಾರೆಯು ಒಳ್ಳೆಯದಾಗಲೆಂದು ನುಡಿಯುತ್ತ ವಾಲಿಯನ್ನು 
ಅಪ್ಪಿ ಕೊಂಡಳು ಮೆಲ್ಲಗೆ ಅಳುತ್ತ ಅವನಿಗೆ ವ್ರದಕ್ಷಿಣೆಮಾಡಿ ವಂದಿಸಿದಳು. 
ಗಂಡನಿಗೆ ವಿಜಯವಾಗಲೆಂದು ಹಾರೈಸಿ ಮಂತ್ರಜ್ಞಳಾದ ತಾರೆಯು 
ಮಂಗಳಾನುವಾಕವನ್ನು ನಠಿಸಿದಳು. ಅನಂತರ ದುಃಖದಿಂದ ದಿಜ್ಮೂಢಳಾಗಿ 
ಇತರ ಸ್ತ್ರೀಯರೊಂದಿಗೆ ಅಂತಃಪುರಕ್ಕೆ ಹಿಂದಿರುಗಿದಳು (೧೧-೧೨). ಹೀಗೆ 
ತಾರೆಯು ಆ ಸ್ತ್ರೀಯರೊಂದಿಗೆ ತನ್ನ ಅರಮನೆಗೆ ಹೋಗಲು, ವಾಲಿಯು 
ಮಹಾಸರ್ಪದಂತೆ ಸಿಟ್ಟಿನಿಂದ ಭೋರ್ಗರೆಯುತ್ತ ನಗರದಿಂದ ಹೊರಬಂದನು. 
ಆ ಮಹಾತೇಜಸ್ಸಿಯು ರೋಷದಿಂದ ಸಿಡಿದೆದ್ದು, ಶತ್ರುವಾದ ಸುಗ್ರೀವನು 


Ky 
ಎಲ್ಲಿರುವನೆಂದು ಸುತ್ತಲೂ ಕಣ್ಣು ಹೊರಳಿಸಿ ನೋಡಿದನು (೧೩-೧೪). 


ಸರ್ಗಃ ೧೬] ವಾಲಿಸಂಹಾರಃ ೧೨ಿಪ್ಠಿ 


ಸ ದದರ್ಶ ತತಃ ಶ್ರೀಮಾನ್‌ ಸುಗ್ರೀನಂ ಹೇಮುಪಿಂಗಲವ್‌್‌ | 
ಸುಸಂವೀತಮುನಷ್ಟಬ್ನಂ ದೀಪ್ಯ ಮಾನನಿವಾನಲಮ್‌ || ೧೫ 


ಸತಂ ದೃಷ್ಟ್ಯಾ ಮುಹಾನೀರ್ಯಂ ಸುಗ್ರೀನಂ ಪರ್ಯನವಸ್ಥಿ ತಮ್‌ | 
ಗಾಢಂ ಪರಿದಭೇ ವಾಸೋ ವಾಲೀ ಪರಮುಕೋಷಣಃ ॥ 


ಸ ಮಾಲೀ ಗಾಢಸಂನೀತೋ ಮುಸ್ಟಿಮುದ್ಯಮ್ಯು ವೀರ್ಯವಾನ್‌ | 
ಸುಗ್ರೀನಮೇನಾಭಿಮುಖೋ ಯಯ್‌ೌ ಯೋದ್ಧುಂ ಕೈತಕ್ಷಣಃ॥ ೧೭ 
ಶ್ಲಿಸ್ಟಮುಷ್ಟಿಂ ಸಮುದ್ಯಮ್ಯ ಸಂರಬ್ಧತರಮಾಗತಃ 

ಸುಗ್ರೀವೋಃಪಿ ತಮುದ್ದಿಶ್ಶ ವಾಲಿನಂ ಹೇಮುಮಾಲಿನಮ್‌ |. ೧೮ 


ತಂ ವಾಲೀ ಕ್ರೋಧತಾಮ್ರಾಕ್ಷಃ ಸುಗ್ರೀನಂ ರಣಪಂಡಿತಮ್‌ | 
ಆಪತಂತಂ ಮಹಾವೇಗಮಿದಂ ವಚನಮಬ್ರವೀತ್‌ ॥ ೧೯ 


ಏಷ ಮುಸ್ಟಿರ್ಮಯಾ ಬದ್ಗೋ ಗಾಢಃ ಸಂನಿಹಿತಾಂಗುಲಿಃ | 
ಮಯಾ ವೇಗವಿಮುಕ್ತಸ್ತೇ ಪ್ರಾಣಾನಾದಾಯ ಯಾಸ್ಯತಿ ॥.. ೨೦ 


ಏವಮುಕ್ತಸ್ತು ಸುಗ್ರೀವಃ ಕ್ರುದ್ಧೋ ವಾಲಿನಮುಬ್ರನೀತ್‌ | 
ಕಿನ ಚೈನ ಹರನ್‌ ಪ್ರಾಣಾನ್‌ ಮುಷ್ಟಿಃ ಹತತು ಮೂರ್ಧನಿ ॥ ೨೧ 


ಬಂಗಾರದಂತೆ ನಿಂಗಳವರ್ಣನಾದ ಸುಗ್ರೀವನು ದಟ್ಟಿಯನ್ನು ಬಿಗಿದು 
ಹೋರಾಡಲು ಸಜ್ಜಾಗ್ಮಿ ಬೆಂಕಿಯಂತೆ ಜೆಳಗುತ್ತ ನಿಂತಿರುವುದು ವಾಲಿಗೆ 
ಗೋಚರಿಸಿತು (೧೫). ವೀರನಾದ ಸುಗ್ರೀವನು ಯುದ್ಧಸನ್ನದ್ದನಾಗಿರು 
ವುದನ್ನು ಕಂಡು ವಾಲಿಯು ಕೋಪದಿಂದ ಉರಿದೆದ್ದನು. ಆ ವೀರನು ದಟ್ಟಿ 
ಯನ್ನು ಬಲವಾಗಿ ಬಿಗಿದುಕಟ್ಟಿ ಮುಷ್ಟಿಯನ್ನೈತ್ತಿಕೊಂಡು, ಸುಗ್ರೀವನಿಗೆ 
ಎದುರಾಗಿ ಉತ್ಸಾಹದಿಂದ ನುಗ್ಗಿ ಬಂದನು (೧೬-೧೭). ಆಗ ಸುಗ್ರೀವನೂ 
ಸಹ ಬಿಗಿಮುಷಿ ಬಯನ್ನೆತ್ತಿ ಹಡಿದು, ಸುವರ್ಣಮಾಲಿಕೆಯನ್ನು ಧರಿಸಿದ್ದ 
ವಾಲಿಯ ಕಡೆಗೆ ರೋಷಾವೇಶದಿಂದ ಧಾವಿಸಿದನು. ಕೋಪದಿಂದ ಕೆಂಗಣ್ಣ 
ನಾದ ವಾಲಿಯು, ರಭಸದಿಂದ ಏರಿಬರುತ್ತಿದ್ದ ರಣಪಂಡಿತನಾದ ಸುಗ್ರೀವ 
ನನ್ನು ನೋಡಿ “ಎಲ್ಲೆ, ಇಲ್ಲಿ ನೋಡು! ಬೆರಳನ್ನು ಒತ್ತರಿಸಿ ಹಿಡಿದ ಈ ಬಿಗಿ 
ಮುಷ್ಟಿಯು ವೇಗದಿಂದ ಬಡಿದು ನಿನ್ನ ಪ್ರಾಣವನ್ನು ಸೆಳೆದೊಯ್ಯುವುದು? 
ಎಂದನು (೧೮-೨೦). ಸಿಟ್ಟಿನಿಂದ ಸಿಡಿದೆದ್ದ ಸುಗ್ರೀವನು “ಎಲ್ಲೆ, ನಿನ್ನ 


೧೨೪ ಕಿಷ್ಕಿಂಧಾಕಾಂಡಃ [ ಸರ್ಗಃ ೧೬ 


ತಾಡಿತಸ್ತೇನ ಸಂಕ್ರುದ್ಧಸ್ತಮಭಿಕ್ರಮ್ಯ ವೇಗತಃ | 


ಅಭನಚ್ಛೋಣಿತೋದ್ಗಾರೀ ಸೋತ್ರೀಡ ಇನ ಪರ್ವತಃ ॥ ೨೨ 
ಸುಗ್ರೀನೇಣ ತು ನಿ8ಶಂಕಂ ಸಾಲಮುತ್ಪಾಟ್ಯ ತೇಜಸಾ | 
ಗಾತ್ರೇಷ್ಟಭಿಹತೋ ವಾಲೀ ನಜ್ರೇಣೇನ ಮಹಾಗಿರಿಃ | ೨೩ 
ಸತು ನಾಲೀ ಪ್ರಚಲಿತಃ ಸಾಲಕಾಡನನಿಹ್ವಲಃ | 
ಗುರುಭಾರೆಸಮಾಕ್ರಾಂತಾ ನೌಃ ಸಸಾರ್ಥೇವ ಸಾಗರೇ ॥ ೨೪ 


ತೌ ಭೀಮುಬಲನಿಕ್ರಾಂಶೌ ಸುಪರ್ಣಸಮನೇಗಿನೌ | 
ಪ್ರನೃದ್ಧೌ ಘೋರವಪುಷೌ ಚಂದ್ರ ಸೂರ್ಯಾವಿವಾಂಬರೇ ॥! ೨೫ 


ಸರಸ್ಪರಮಮಿತ್ರಘ್ನ್‌ ಛಿದ್ರಾನ್ಸೇಷಣತತ್ಸರೌ | 
ತತೊಲಆವರ್ಥಕ ವಾಲೀ ತು ಬಲವೀರ್ಯಸನಮನ್ಚಿತಃ ॥ ೨೬ 


ಪ್ರಾಣವನ್ನೇ ನೆಳೆದೊಯ್ಯುವ ಈ ಮುಷಿ ಯರ ನಿನ್ನ ತಲೆಯಮೇಲೆರಗಲಿ !” 
ಎನ್ನುವಷ್ಯ ರಲ್ಲಿ, ವಾಲಿಯು ವೇಗದಿಂದ ಸುಗ್ರೀವನನ್ನು ಬಲವಾಗಿ ಅವ್ಬಳಿಸಿ 
ದನು. (ಜರರ್ಟುರಿತನಾದ) ಸುಗ್ರೀವನ ಮೈಯಿಂದ ರುಲ್ಲೆಂದು ರಕ್ತ ವು 
ಚಿಮ್ಮಿತು ಚೆಮ್ಮುವ ಚಿಲುಮೆಗಳಿಂದೊಪು ಪವ ಬೆಟ್ಟದಂತೆ ಸುಗ್ರೀವನು 
ಕಂಗೊಳಿಸಿದನು (೨೧-೨೨೨). ಅವನು ಹಿಂದುಮುಂದೆ ನೋಡದೆ ಸಾಲವೃಕ್ಷ 
ಒಂದನ್ನು ಕೆತ್ತು, ಸಿಡಿಲು ಮಹಾಪರ್ವತವನ ೩ಸುಳಿಸುವಂತೆ, ಆ ವೃಕ್ಷದಿಂದ 
ವಾಲಿಯನ್ನು ಬಡಿದನು. ಆ ಹೊಡೆತಕ್ಕೆ ವಾಲಿಯು ತತ್ತರಿಸಿದನು, 
ಹೊರಲಾರದ ಹೊರೆಯನ್ನು ಹೊತ್ತ ಹಡಗು ಕಡಲಿನಲ್ಲಿ ಹೊಯ್ದಾ ಡುವಂತೆ 
ಅತ್ತಿತ್ತ ತೂಗಾಡಿದನು (೨೩-೨೪). ವಾಲಿಸುಗ್ರೀವರಿಬ್ಬರೂ ಭೀಮ 
ಬಲಸಂಪನ ೩ರು. ಗರುಡನಿಗೆ ಸಮಾನನಾದ ವೇಗವುಳ್ಳ ಪರಾಕ್ರಮಿಗಳು. 
ಫೋರಶರೀರಧಾರಿಗಳಾಗಿ ಒಬ್ಬರಿಗೊಬ್ಬರು ಹೊಡೆಯುತ್ತ ವೀರಾವೇಶದಿಂದ 
ಉಬ್ಬ ತೊಡಗಿದರು. ಗಗನತಳದಲ್ಲಿ ಹೋರಾಡುವ ಸೂರ್ಯಚಂದ್ರರೋ 
ಎಂಬಂತೆ ಕಂಗೊಳಿಸಿದರು (೨೫). ತಮ್ಮ ಶತ್ರುವನ್ನು ಹೊಡೆದುರುಳಿಸ 
ಬೇಕೆಂದು ಹೊಂಚುಹಾಕುತ್ತ ಹೋರಾಡಿದರು. ಆ ದ್ವಂದ್ವಯುದ್ಧದಲ್ಲಿ 
ಮಹಾಪರಾಕ್ರಮಿಯಾದ ವಾಲಿಯ ಕೈ ಮೇಲಾಗತೊಡಗಿತು. ಸೂರ್ಯ- 


ಸರ್ಗಃ ೧೬] ವಾಲಿಸಂಹಾರೆಃ ೧೨೫ 


ಸೂರ್ಯಪುತ್ರೋ ಮಹಾವೀರ್ಯಃ ಸುಗ್ರೀವಃ ಹರಿಹೀಯತೇ | 


ವಾಲಿನಾ ಭಗ್ನದರ್ಪಸ್ತು ಸುಗ್ರೀವೋ ಮಂದವಿಕ್ರಮಃ ॥ ೨೭ 
ವಾಲಿನಂ ಪ್ರತಿ ಸಾಮುರ್ಣೋ ದರ್ಶಯಾಮಾಸ ಲಾಘವಮ್‌ | 
ವೃಕ್ಷೈಃ ಸಶಾಖೈಃ ಸಶಿಖೈರ್ವಜ್ರಕೋಟಿನಿಭೈರ್ನಖೈಃ 1 ೨೮ 


ಮುಷ್ಟಿ ಭಿರ್ಜಾನುಭಿಃ ಪದ್ಫಿರ್ಜಾಹುಭಿಶ್ಚ ಪುನಃ ಪುನಃ | 
ತಯೋರ್ಯುದ್ಧಮಭೂದ್ರೋರಂ ವೃತ್ರವಾಸನಯೋರಿನ | ೨೯ 


ತೌ ಶೋಣೆತಾಕ್ತ್‌ ಯುಧ್ಯೇತಾಂ ವಾನರೌ ನನಚಾರಿಣೌ | 
ಮೇಘಾನಿವ ಮಹಾಶಬ್ದ್ಬೈ ಸ್ತರ್ಜಯಾನೌ ಪರಸ್ಪರಮ್‌್‌ ॥ ೩೦ 


ಹೀಯಮಾನಮಥಾಪಶ್ಯತ್‌ ಸುಗ್ರೀನಂ ಮಾನರೇಶ್ವರಮ್‌ | 
ಪ್ರೇಕ್ಷಮಾಣಂ ದಿಶಕ್ಷೈನ ರಾಘವಂ ಚ ಮುಹುರ್ಮಾಹುಃ ॥ ೩೧ 


ಪುತ್ರನಾದ ಸುಗ್ರೀವನು ಮಹಾವೀರನಾದರೂ ಅವನ ಬಲವು ಕುಗ್ಗ 
ತೊಡಗಿತು. ವಾಲಿಯಿಂದೆ ಅವನ ದರ್ಪವು ಭಗ್ನ ವಾಯಿತು. ಪರಾಕ್ರಮವು 
ತಗ್ಗಿತು (೨೬-೨೭). ಆದರೂ ವಾಲಿಯಮೇಲಿದ್ದ ಕೋನದಿಂದ ಅವನು 
ತನ್ನ ಕೈಚಳಕವನ್ನು ತೋರಿಸುತ್ತಿದ್ದನು. ಅವರಿಬ್ಬರೂ ಮರಗಳಿಂದ ಒಬ್ಬರ 
ನೊ ಎಬ್ಬರು ಬಡಿಯುತ್ತ, ಕೊಂಬೆಗಳಿಂದ ಹೊಡೆಯುತ್ತ, ಅವುಗಳ ತುದಿ 
ಗಳಿಂದ ತಿವಿಯುತ್ತ, ವಜ್ರಾಯುಧದ ಅಲಗಿನಂತಿದ್ದ ಉಗುರುಗಳಿಂದ 
ಪರಚುತ್ತ, ಮುಷ್ಟಿಗಳಿಂದ ಗುದ್ದುತ್ತ, ಮೊಳಕಾಲುಗಳಿಂದ ತೊಡರು 
ಗಾಲಿಕ್ಳುತ್ತ » ಕಾಲುಗಳಿಂದ ಒದೆಯುತ್ತ, ಭುಜಗಳಿಂದ ಅಮುಕುತ್ತ 
ಹೋರಾಡಿದರು. ವೃತ್ರಾಸುರನಿಗೂ ದೇವೇಂದ್ರನಿಗೂ ನಡೆದ ಯುದ್ಧದಂತೆ 
ಅವರ ದ್ವಂದ್ವಯುದ್ಧವು ಘೋರವಾಗಿತ್ತು (೨೮-೨೯). ವನಜಾರಿಗಳಾದ 
ಆ ವಾನರೇಂದ್ರರ ಮೈಯೆಲ್ಲವೂ ರಕ್ತ ಸಿಕ್ಕವಾಯಿತು. ಗುಡುಗುವ ಮಹಾ 
ಮೇಘಗಳಂತೆ ಅಬ್ಬರಿಸಿ ಹೆದರಿಸುತ್ತ ಒಬ್ಬರನ್ನೊಬ್ಬರು ಹೊಯ್ದಾ ಡಿದರು. 
ವಾನರೇಶ್ವರನಾದ ಸುಗ್ರೀವನು ಕ್ರಮವಾಗಿ ಶಕ್ತಿಗುಂದುತ್ತಿದ್ದದು ಅವನು 
ಸುತ್ತಲೂ ದಿಕ್ಟುಗಳನ್ನು ನೋಡುತ್ತ, (ಮರೆಯಲ್ಲಿದ್ದ) ರಾಘವನ ಕಡೆಗೆ 


೧೨೬ ಕಿಹ್ಕಿಂಧಾಕಾಂಡಃ [ಸರ್ಗಃ ೧೬ 


ತತೋ ರಾನೋ ಮಹಾತೇಜಾ ಅರ್ಶಂ ದೃಷ್ಟ್ವಾ ಹರೀಶ್ವರಮ್‌ | 


ಶರಂ ಚ ವೀಕ್ಷತೇ ನೀರೋ ವಾಲಿನೋ ವಧಕಾರಣಾತ್‌ ॥| ೩೨ 
ತತೋ ಧನುಷಿ ಸಂಧಾಯ ಶರಮಾಶೀವಿಷಸೋಪನಮುನು್‌ | 
ಪೂರಯಾಮಾಸ ತಚ್ಚಾಪಂ ಕಾಲಚಕ್ರಮಿನಾಂತಕಃ ॥ ೩೩ 


ತಸ್ಯ ಜ್ಯಾಶಲಘೋಷೇಣ ಶ್ರಸ್ತಾಃ ಪತ್ರರಥೇಶ್ವರಾಃ | 
ಪ್ರದುದ್ರುನ್ರರ್ಮಗಾಕ್ಟೈನ ಯುಗಾಂತೆ ಇವ ಮೋಹಿತಾಃ | ೩೪ 


ಮುಕ್ತೆಸ್ತು ನಜ್ರನಿರ್ಧೋಸಷಃ ಪ್ರದೀಪ್ತಾಶನಿಸಂನಿಭಃ | 
ರಾಘನೇಣ ಮಹಾಜಾಣೋ ವಾಲಿನಕ್ಷಸಿ ಪಾತಿತಃ | ೩೫ 


ತತಸ್ತೇನ ಮಹಾತೇಜಾ ನೀರ್ಯೋಕತ್ಪಿಕ್ತಃ ಕನೀಶ್ವರಃ | 
ವೇಗೇನಾಭಿಹಕೋ ವಾಲೀ ನಿಪಪಾತ ನುಹೀಕಲೇ ॥ ೩೬ 


ಮತ್ತೆ ಮತ್ತೆ ನೋಡಲಾರಂಭಿಸಿದನು. ಇದೆಲ್ಲವನ್ನೂ ಶ್ರೀರಾಮನು 
ಗಮನಿಸಿದನು (೩೦-೩೧). ಸುಗ್ರೀವನು ಕಂಗೆಟ್ಟ ರುವುದನ್ನು ಶ್ರೀರಾಮನು 
ಕಂಡನು. ಇನ್ನು ವಾಲಿಯನ್ನು ವಧಿಸಬೇಕೆಂದು ನಿಶ್ಚಯಿಸಿ, ಮಹಾ 
ತೇಜಸ್ಪಿಯಾದ ಆ ವೀರನು ತನ A ದಿವ್ಯಾಸ್ತ್ರವನ್ನೊಮ್ಮೆ ನೀಕ್ಷಿಸಿದನು. 
ಸರ್ಪದಂತೆ ಘೋರವಾದ ಆ ಬಾಣವನ್ನು ಕೂಡಲೆ ಧನುಸ್ಸಿಗೆ ಹೂಡಿ, 
ಯಮನು ಕಾಲಚಕ್ರವನೆ ಳೆಯುವಂತೆ, ಆ ಧನುಸ್ಸನ್ನು (ಆಕರ್ಣಾಂತವಾಗಿ) 
ಎಳೆದನು (೩೨-೩೩). ಮರುಕ್ಷಣದಲ್ಲಿ ಹೆದೆಯಿಂದ ರುಂಯ" ಎಂದು 
ರಟುಂಕಾರವು ಮೊಳಗಿತು. ಅದನ್ನು ಕೇಳಿ ಪ್ರಳಯಕಾಲದಲ್ಲಿ ದಿಕ್ಭುಗೆಟ್ಟಂತೆ 
ಹೆಕ್ಕಿಗಳು ಹಾರಾಡಿದವು. ಕಾಡುಮೃಗಗಳು ಚಲ್ಲಾಪಿಲ್ಲಿಯಾಗಿ ಓಡಿದವು 
(೩೪). ಶ್ರೀರಾಮನು ಹೊಡೆದ ಆ ಮಹಾಶರವು ಸಿಡಿಲಿನಂತೆ ಮೊರೆಯುತ್ತ, 
ಮಿಂಚಿನಂತೆ* ಮಿಂಚುತ್ತ, ವಾಲಿಯ ಎದೆಯಲ್ಲಿ ನುಗ್ಗಿತು. ಕಪೀಶ್ವರನಾದ 
ವಾಲಿಯು ಮಹಾತೇಜಸ್ವಿಯೂ ನೀರ್ಯೋದ್ದ ತನೂ ಆಗಿದ್ದರೂ ವೇಗದಿಂದ 
ಬಂದ ಬಾಣದ ಆಘಾತಕ್ಕೆ ನೆಲದಮೇಲುರುಳಿದನು (೩೫-೩೬). 


* ಅಶನಿ- ವಜ್ರಾಯುಧ ; ಮಿಂಚು, "ಅಶನಿಸ್ತು ದ್ವಯೋರ್ವಜ್ರೇ ಸೌದಾ 
ಮಿನ್ಶಾಂ' ಇತಿ ದರ್ಪಣಃ, 


ಸರ್ಗಃ ೧೬ ] ವಾಲಿಸಂಹಾರಃ ೧೨೭ 


ಇಂದ್ರಧ್ವಜ ಇವೋದ್ಧೂತಃ ಸೌರ್ಣಮಾಸ್ಯಾಂ ಮಹೀತಲೇ ! 
ಅಶ್ಚಯುಕ್ಸಮಯೇ ಮಾಸಿ ಗತಶ್ರೀಕೋ ವಿಚೇತನಃ ॥ ೩೭ 
ನರೋಕ್ಕಮಃ ಕಾಲಯುಗಾಂತೆಕೋಪಮಂ 
ಶರೋತ್ತಮಂ ಕಾಂಚನೆರೊಪ್ಯಭೂಸಿತಮ್‌ | 
ಸಸರ್ಜ ದೀಪ್ತಂ ತಮಮಿತ್ರಮರ್ಜನಂ 
ಸಧೂಮಮಗ್ಲಿಂ ಮುಖತೋ ಯಥಾ ಹರಃ ॥ ೩೮ 
ಅಥೋಕ್ಷಿತಃ ಶೋಣಿತತೋಯವಿಸ್ರವೈಃ 
ಸುಪುಷ್ಪಿತಾಶೋಕ ಇವಾನಿಲೋದ್ದತಃ | 
ವಿಜೇತನೋ ವಾಸವಸೂನುರಾಹವೇ 
ನಿಭೈಂಶಿತೇಂದ್ರಧ್ವಜನತ್‌ ಕ್ಲೆತಿಂ ಗತಃ ॥ ೩೯ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಷೋಡಶಃ ಸರ್ಗಃ 


ಕ್ಲ 


ಆಶ್ವಯುಜಮಾಸದ ಹುಣ್ಣಿಮೆಯಲ್ಲಿ ಸ್ಥಾಪಿತವಾದ ಇಂದ್ರಥ್ವಜನು 
(ಉತ್ಸವಾಂತದಲ್ಲಿ) ಉರುಳಿಸಲ್ಪಡುವಂತೆ, ವಾಲಿಯು ತೇಜೋಹೀನನಾಗಿ 
ದೊಪ್ಪನೆ ಎಚ್ಚರದಪ್ಪಿ ಬಿದ್ದನು (೩೭). ಹೀಗೆ ಪುರುಷೋತ್ತಮನಾದ 
ಶ್ರೀರಾಮನು ಪ್ರಳಯಕಾಲದ ಮೃತ್ಯುವಿನಂತಿದ್ದ ಘೋರಾಸ್ತ್ರವನ್ನು ವಾಲಿಯ 
ಮೇಲೆ ಪ್ರಯೋಗಿಸಿದನು. ಸುವರ್ಣರಜತಭೂಷಿತವೂ ಶತ್ರುಘಾತಿಯೂ ಆದ 
ಆ ಮಹಾಸ್ತ್ರವು ಪ್ರಜ್ವಲಿಸುತ್ತ ಸಿಡಿದಾಗ, ಪ್ರಳಯಕಾಲದ ರುದ್ರನ ಮುಖ 
ದಿಂದ ಹೊಗೆಯುಗುಳುತ್ತ ಹೊರಹೊಮ್ಮುವ ಕಾಲಾಗ್ನಿಯಂತೆ ಗೋಚೆರಿ 
ಸಿತು (೩೮). ಇಂದ್ರಪುತ್ರನಾದ ವಾಲಿಯು ನೆತ್ತರಿನ ಪ್ರವಾಹದಿಂದ 
ಒದ್ದೆಯಾಗಿ ನೆಲದಮೇಲೆ ಉರುಳಿದನು. ಅವನು ಬಿರುಗಾಳಿಯಿಂದ ಬಿದ್ದ 
ರಕ್ತ ಪುಷ್ಪ ಮಯವಾದ ಅಶೋಕವೃಕ್ಷದಂತೆಯೂ ( ಉತ್ಸವಾಂತದಲ್ಲಿ) 
ಬೀಳಿಸಿದ ಇಂದ್ರಧ್ವಜದಂತೆಯೂ ಕಂಗೊಳಿಸಿದನು (೩೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಹದಿನಾರನೆಯ ಸರ್ಗ 


ಕಾಳ್‌ 


ಸಸ್ತದಶಃ ಸರ್ಗಃ 
ರಾಮಾಧಿಕ್ಷೇವಃ 

ತತಃ ಶರೇಹಾಭಿಹತೋ ರಾಮೇಣ ರಣಕರ್ಕಶಃ | 
ಪಪಾತೆ ಸಹಸಾ ವಾಲೀ ಫಿಕೃತ್ತ ಇನ ಪಾದಪಃ ॥ ೧ 
ಸ ಭೂಮ್‌ ನೃಸ್ತಸರ್ವಾಂಗಸ್ತ ಪ್ರಕಾಂಚನಭೂಷಣಃ | 
ಅಪತದ್ದೇನರಾಜಸ್ಯ ಮುಕ್ತರಶ್ಮಿರಿನ ಫೈಜಃ ॥ ೨ 
ತಸ್ಮಿನ್ನಿ ಪತಿತೇ ಭೂಮೌ ವಾನರಾಣಾಂ ಗಣೇಶ್ವರೇ | 
ನಸ್ಟಚಂದ್ರಮಿನ ವ್ಯೋಮ ನ ನ್ಯರಾಜತ ಮೇದಿನೀ ॥ ೩ 
ಭೂಮೌ ನಿಪತಿತಸ್ಕಾಪಿ ತಸ್ಯ ದೇಹಂ ಮಹಾತ್ಮನಃ 
ನ ಶ್ರೀರ್ಜಹಾತಿ ನ ಪ್ರಾಣಾ ನ ತೇಜೋ ನ ಪರಾಕ್ರಮಃ ॥ ಛ 
ಶಕ್ರದತ್ತಾ ನರಾ ಮಾಲಾ ಕಾಂಚನೀ ವಜ್ರಭೂಸಿತಾ | 
ದಧಾರ ಹರಿಮುಖ್ಯಸ್ಯ ಪ್ರಾಣಾಂಸ್ತೇಜಃ ಶ್ರಿಯಂ ಚ ಸಾ॥ ೫ 


ಸರ್ಗ ೧೭ 
ವಾಲಿಯು ಶ್ರೀರಾಮನನ್ನು ನಿಂದಿಸುವುದು. 

ರಣಧೀರನಾದ ವಾಲಿಯು ಶ್ರೀರಾಮನ ಬಾಣದಿಂದ ಅಭಿಹತನಾಗಿ, 
ಬುಡಕಡಿದ ಮರದಂತೆ ದೊನ್ಪನೆ ನೆಲದಮೇಲೆ ಬಿದ್ದನು. ಕನಕಾಭರಣ 
ಭೂಷಿತನಾದ ವಾಲಿಯು, ಹೆಗ್ಗ ವನ್ನು ಸಡಿಲಿಸಿದ ಇಂದ್ರಧ್ವಜದಂತೆ, ಭೂಮಿ 
ಯಲ್ಲಿ ಕೈಕಾಲುಗಳನ್ನು ಚಾಚಿಕೊಂಡು ಬಿದ್ದನು ಆಕ): (ಆ ವಾನರೇಂದ್ರನು 
ಭೂಮಿಯಲ್ಲುರುಳಲು, ಚಂದ್ರನಿಲ್ಲದ ಆಕಾಶದಂತೆ, ಆ ವನಸ್ರದೇಶವು 
ಕಾಂತಿಹೀನವಾಯಿತು. ಆ ಮಹಾತ್ಮನು ಭೂಮಿಯಲ್ಲಿ ಬಿದ್ದಿದ್ದರೂ ಅವನ 
ದೇಹದ ಕಾಂತಿಯು ಕಂದಲಿಲ್ಲ, ವ್ರಾಣವು ಹೋಗಲಿಲ್ಲ, ತೇಜಸ್ಸು ತಗ್ಗ ಲಿಲ್ಲ, 
ಪರಾಕ್ರಮವು ಕುಂದಲಿಲ್ಲ (೩-೪) ಇಂದ್ರನು ಕೊಟ್ಟಿದ್ದ ವಜ್ರ್ರಾಲಂಕೃತ 
ವಾಡ ಸುವರ್ಣಮಾಲೆಯು ಆ ಕನೀಶ್ಚರನ ಪ್ರಾಣವನ್ನೂ ತೇಜಸ್ಸನ್ನೂ 
ಕಾಂತಿಯನ್ನೂ ದೇಹೆದಲ್ಲಿ ಉಳಿಸಿತ್ತು. ಆ ಸುವರ್ಣಮಾಲೆಯಿಂದ ಭೂಷಿತ 
ನಾದ ವಾಲಿಯು, ಸಂಧ್ಯಾರಾಗದಿಂದ ಸುತ್ತಲೂ ಶೋಭಿತವಾದ ಮೇಘದಂತೆ 


ಸರ್ಗಃ ೧೭] ರಾಮಾಧಿಕ್ಷೇಪಃ ೧೨೯ 


ಸ ತಯಾ ಮಾಲಯಾ ನೀರೋ ಹೈಮುಯಾ ಹರಿಯೂಥಪಃ | 


ಸಂಧ್ಯಾನುಗತಪರ್ಯಂತಃ ಪಯೋಧರ ಇವಾಭವತ್‌ ॥ ೬ 
ತಸ್ಯ ಮಾಲಾ ಚ ದೇಹಶ್ಚ ಮುರ್ಮಹಘಾತೀ ಚ ಯಃ ಶರಃ | 
ತ್ರಿ ಧೇವ ರಚಿತಾ ಲಕ್ಷ್ಮೀಃ 8 ಪತಿತಸ್ಕಾ ಪಿ ಶೋಭತೇ॥ ಪ 


ತದಸ್ತ್ರಂ ತಸ್ಯ ವೀರಸ್ಯ ಸ್ವರ್ಗಮಾರ್ಗಪ್ರಭಾನನಮ್‌ | 
ರಾನುಜಾಣಾಸನೋತ್ಠ್ರಿಪ್ತಮಾವಹತ್‌ ಪರಮಾಂ ಗತಿಮ್‌ ॥ ೮ 


ತಂ ತಥಾ ಪತಿತಂ ಸಂಖ್ಯೇ ಗತಾರ್ಚಿಷನಿವಾನಲಮ್‌ | 


ಬಹುಮಾನ್ಯ ಚ ತಂ ವೀರಂ ವೀಕ್ಷಮಾಣಂ ಶನೈರಿವ ॥ ೯ 
ಯಯಾತಿಮಿವ ಪುಹ್ಯಾಂತೇ ದೇವಲೋಕಾತ್‌ ಹರಿಚ್ಯುತಮ್‌ | 
ಆದಿತ್ಯಮಿನ ಕಾಲೇನ ಯುಗಾಂತೇ ಭುವಿ ಪಾತಿತಮ್‌ ॥ ೧೦ 


ಮಹೇಂದ್ರಮಿನ ದುರ್ಧೆರ್ಷಂ ಮಹೇಂದ್ರಮಿನ ದಮುಃಸಹಮ್‌ | 
ಮಹೇಂದ್ರ ಪುತ್ರಂ ಪತಿತಂ ವಾಲಿನಂ ಹೇಮಮಾಲಿನಮ್‌ ॥ ೧೧ 


ಕಂಗೊಳಿಸುತ್ತಿದ್ದರು (೫-೬). ಅಭಿಹತನಾಗಿ ಬಿದ್ದಿದ್ದರೂ ವಾಲಿಯ 
ತೇಜಸ್ಸು--ಅವನ ದೇಹ, ಸುವರ್ಣಮಾಲೆ, ಮರ್ಮಘಾತಿಯಾದ ರಾಮಾಸ್ತ್ರ-- 
ಹೀಗೆ ಮೂರು ಪ್ರಕಾರವಾಗಿ ಮುಪ್ಪುರಿಗೊಂಡಂತೆ ಕಾಣಿಸುತ್ತಿತ್ತು (೭). 
ಸಾ ಕೋದಂಡದಿಂದ ಚಿಮ್ಮಿಹೋದ ಅಸ್ತ್ರವು ವೀರನಾದ ವಾಲಿಗೆ 
ಸ್ನ ಸರ್ಗಮಾರ್ಗವನ್ನು ತೋರಿಸಿ ಉತ ಸ್ಟವಾದ ಸ ಸದ ತಿಯನ್ನು ಂಟುಮಾಡಿತು. 
ಜ್ವಾಲೆಯಡಗಿದೆ ಅಗ್ನಿಯಂತೆ ರಣರಂಗದಲ್ಲಿ ಬಿದ್ದ "ವಾಲಿಯು ಮೆಲ್ಲಗೆ ಕ ಕಣ್ಣು 
ಬಿಟ್ಟು ಸುತ್ತಲೂ ಸೋಡಕೊಡಗಿದನು. ಶ್ರಿ ಶ್ರೀರಾಮನಿಗೆ ಆ ನೀರನ ವಿಷಯ 
ದಲ್ಲಿ ಆದರ ಉಂಟಾಯಿತು (೮-೯7). ಆ ಆಶಿಯಾನ! ಪುಣ್ಯ ಫಲವು 
ತೀರಿದನೇಲೆ ದೇವಲೋಕದಿಂದ ಧರೆಗುರುಳಿದ ಯಯಾತಿಯಂತೆಯೂ 
ಪ್ರಳಯಕಾಲದಲ್ಲಿ ಕಾಲವಶದಿಂದ ನೆಲಕ್ಕೆ ಬಿದ್ದ ಸೂರ್ಯನಂತೆಯೂ 
ನಿರಾಜಿಸುತ್ತಿದ್ದನು (೧೦). ಹೇಮಾಮಾಲಿಯಾದ ವಾಲಿಯು ಮಹೇಂದ್ರನ 
ತನಯ. ಮಹೇಂದ್ರ ನಂತೆ ಪರಾಕ್ರಮಿ. ಮಹೇಂದ್ರ ಪರ್ವತದಂತೆ ದುರ್ಥೆರ್ಷ. 
ವಿಸ್ತಾರವಾದ ಎದೆಕಟ್ಟುಳ ವನು. ದೀರ್ಫೆಬಾಹು. ತೇಜಸ್ವಿಯಾದ ಮುಖ 
9 


೧೩೦ ಕಿಸ್ಟಿಂಧಾಕಾಂಡಃ [ಸರ್ಗಃ ೧೭ 
ವ್ಯೂಢೋರೆಸ್ವಂ ಮಹಾಬಾಹುಂ ದೀಪ್ತಾಸ್ಯಂ ಹರಿಲೋಚನಮ್‌ | 
ಲಕ್ಷ್ಮಣಾನುಗತೋ ರಾನೋ ದದರ್ಶೋಪಸಸರ್ಪ ಚ ॥ ೧೨ 


ತಂ ದೃಷ್ಟ್ವಾ ರಾಘವಂ ನಾಲೀ ಲಕ್ಷ್ಮಣಂ ಚ ಮುಹಾಬಲಮ್‌ | 
ಅಬ್ರನೀತ್‌ ಪ್ರಶ್ರಿತಂ ವಾಕ್ಯಂ ಪರುಷಂ ಧರ್ಮುಸಂಹಿತಮ್‌ ॥ ೧೩ 


ತ್ವಂ ನರಾಧಿಪತೇಃ ಪುತ್ರಃ ಪ್ರಥಿತಃ ಪ್ರಿಯದರ್ಶನಃ | 


ಕುಲೀನಃ ಸತ್ತ್ವಸಂಪನ್ನಸ್ತೇಜಸ್ವೀ ಚರಿತವ್ರತಃ ॥ ೧೪ 
ಪರಾಜ್ಮುಖವಧಂ ಕೃತ್ವಾ ಕೋ ನು ಪ್ರಾಪ್ತಸ್ತೃಯಾ ಗುಣಃ | 
ಯದಹಂ ಯುದ್ಧಸಂರಬ್ಧಃ ಶರೇಣೋರಸಿ ತಾಡಿತಃ ॥ ೧೫ 


ರಾಮಃ ಕರುಣನೇದೀ ಚ ಪ್ರಜಾನಾಂ ಚ ಹಿತೇ ರತಃ | 
ಸಾನುಕ್ರೋಶೋ ಮಹೋತ್ಸಾಹಃ ಸಮಯಜ್ಞೊ « ದೃಢನ್ರತಃ | 


ಇತಿ ತೇ ಸರ್ವಭೂತಾನಿ ಕಥಯಂತಿ ಯಶೋ ಭುವಿ | 
ದಮಃ ಶಮಃ ಕ್ಷಮಾ ಧರ್ಮೋ ಧೃತಿಃ ಸತ್ಯಂ ಪರಾಕ್ರಮಃ | ೧೭ 


ವುಳ್ಳವನು. ಪಿಂಗಳಾ ಶ್ರೀರಾಮನು ವಾಲಿಯನ್ನು ನೋಡಿ ಲಕ್ಷ್ಮಣ 
ನೊಡನೆ ಆದೆರಪೂರ್ವಕವಾಗಿ ಸಮೀಪಕ್ಕೆ ಬಂದನು (೧೧-೧೨). ವಾಲಿಗೆ 
ಬಲಾಢ್ಯರಾದ ಶ್ರೀರಾಮಲಕ್ಷ್ಮಣರು ಗೋಚರಿಸಿದೆರು. ಅವನು ವಿನಯ 
ದಿಂದಲೇ ಧರ್ಮವನ್ನು ಮುಂದಿಟ್ಟು ಚುಚ್ಚುಮಾತುಗಳನ್ನಾ ಡತೊಡಗಿದನು | 
“ಎಲ್ಫೈ ರಾಮ, ನೀನು ರಾಜಕುಮಾರನಾಗಿ ಜನಿಸಿ ಕೀರ್ತಿಶಾಲಿಯಾಗಿದ್ದೀಯೆ. 
ರೂಪಸಂಪನ ಎನಾಗಿದ್ದೀಯೆ. ಉತ್ತಮ ಕುಲದಲ್ಲಿ ಹುಟ್ಟ ಸತ್ತ ಎಶಾಲಿಯೆನಿಸಿ 
ದ್ದೀಯೆ. ತೇಜಸಿ ಒಯಾಗಿದ್ದೀಯೆ. ನಾನಾವ್ರತಗಳನಾಚರಿಸಿದ್ದೀಯೆ (೧೩-೧೪). 
ಇಂಥ ನೀನು, ನಿನ್ನೊಡನೆ ಯುದ್ಧಕ್ಕೆ ಬಾರದವನನ್ನು ವಧಿಸಿದೆಯಲ್ಲ, ನಿನಗೆ 
ಬಂದ ಭಾಗ್ಯವೇನು? ಬೇರೊಬ್ಬನೊಡನೆ ನಾನು ಯುದ್ಧದಲ್ಲಿ ತಲ್ಲೀನ 
ನಾಗಿರುವಾಗ ನನ ಎದೆಗೆ ಬಾಣವನ್ನು ಪ್ರಯೋಗಿಸಿದೆಯಲ್ಲವೆ | (೧೫). 
"ರಾಮನೆಂದರೆ ಕಾರುಣ್ಯಮೂರ್ತಿ, ಪ್ರಜಾಹಿತನಿರತ್ಯ ಕನಿಕರವುಳ್ಳವನು, 
ಉತ್ಪಾಹೆಶಾಲಿ, ಆಚಾರಶೀಲ, ವ್ರತನಿಷ್ಠ'-ಎಂದು ಸಕಲರೂ ಜಗತ್ತಿ ನಲ್ಲಿ 
ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿದ್ದಾರೆ! (೧೬). ರಾಜಪುತ್ರ, 
ಪೃಥಿವಿಯನ್ನಾಳುವ ರಾಜರಲ್ಲಿ ಇರಬೇಕಾದ ಗುಣಗಳಿವು: ಶಮೆ, ದಮೆ, 


ಸರ್ಗಃ ೧೭ | ರಾಮಾಧಿಕ್ಷೇಪಃ ೧ಿತ್ತಿ೧ 


ಪಾರ್ಥಿವಾನಾಂ ಗುಣಾ ರಾಜನ್‌ ದಂಡಶ್ಲಾಪ್ಯಪರಾಧಿಷು | 
ತಾನ್‌ ಗುಣಾನ್‌ ಸಂಪ್ರಧಾರ್ಯಾಹಮುಗ್ರ್ಯಂ ಚಾಭಿಜನೆಂ ತವ | ೧೮ 


ತಾರಯಾ ಪ್ರತಿಷಿದ್ಧೋಃಪಿ ಸುಗ್ರೀವೇಣ ಸಮಾಗತಃ | 
ನ ಮಾಮನ್ಯೇನ ಸಂರಬ್ಧಂ ಪ್ರಮತ್ತಂ ಯೋದ್ಧುಮುರ್ಹತಿ॥ ೧೯ 


ಇತಿ ಮೇ ಬುದ್ಧಿರುತ್ಸನ್ನಾ ಬಭೊವಾದರ್ಶನೇ ತವ | 
ನ ತ್ವಾಂ ವಿನಿಹತಾತ್ಮಾನಂ ಧರ್ಮಥ್ಹಜಮಧಾರ್ಮಿಕಮ್‌ |. ೨೦ 


ಜಾನೇ ಸಾಪಸಮಾಚಾರಂ ತೃಣೈಃ ಕೊಪೆನಿವಾನೃತೆಮ್‌ 
ಸತಾಂ ವೇಷಧರಂ ಪಾಪಂ ಪ್ರಚ್ಛನ್ನಮಿವ ಪಾನಕೆಮ್‌ ॥ ೨೧ 


ನಾಹಂ ತ್ವಾಮಭಿಜಾನಾಮಿ ಧರ್ಮಚ್ಛದ್ಮಾಭಿಸಂವೃ ತಮ್‌ 
ನಿಷಯೇ ವಾ ಪುರೇ ನಾ ತೇ ಯದಾ ನಾಸಕರೋಮ್ಯುಹಮ್‌ ॥ ೨೨ 


ಕ್ಷಮೆ, ಧರ್ಮ, ಥೆ ರ್ಯ, ಪರಾಕ್ರಮ ಮತ್ತು ಅವರಾಧಿಗಳಿಗೆ ತಕ್ಕ ದಂಡ 
ವಿಧಾನ ಈ ಗುಣಗಳೆಲ್ಲವೂ ನಿನ್ನಲ್ಲಿನೆಯೆಂದು ನಾನು ನಂಬಿದ್ದೆ. ನಿನ ಣೆ 
ವಂಶೋನ ತಿಯನ್ನು ಪರ್ಯಾಲೋಚಿಸಿದ್ದೆನು (೧೭-೧೮). ಆದ್ದರಿಂದಲೇ 
ತಾರೆಯ» ಬೇಡಬೇಡವೆಂದರೂ ಸುಗಿ | ವನೊಡನೆ ಯುದ್ಧಕ್ಕೆ ಬಂದೆನು. 
ನಾನು ಇನ್ನೊಬ್ಬನೊಡನೆ ಯುದ್ಧದಲ್ಲಿ ಮುಳುಗಿ ಮೈಮರೆತಿರುವಾಗೆ, 
ಗುಣಶಾಲಿಯಾದ ರಾಮನು ನನ ಮೇಲೆ ಬಾಣಪ್ರಯೋಗವನ್ನು ಮಾಡು 
ವುದಿಲ್ಲನೆಂದೇ ನನ ಈ ತಿಳಿವಳಿಕೆಯಾಗಿತ್ತು. ಇದೆಲ್ಲವೂ ಪ್ರತ್ಯಕ್ಷವಾಗಿ 
ನಿನ್ನನ್ನು ನೋಡದೆ ಮಾಡಿಕೊಂಡಿದ್ದ ಕಲ್ಪನೆ. ನೀನು ಇಂಥ ಕೀಳುಮಟ್ಟ 
ದವನೆಂದೂ ಧರ್ಮದ ಹೆಸರಿನಲ್ಲಿ ಡೊಂಬರಾಟಿವಾಡುವ ಅಧಾರ್ಮಿಕನೆಂದೂ 
ನನಗೆ ಗೊತ್ತಿರಲಿಲ್ಲ! (೧೯-೨೦). ಹುಲ್ಲು ಹೊದಿಸಿದ ಹಾಳುಬಾವಿ 
ಯಂತಿರುವ ಪಾಪಿ ನೀನು! ಬೂದಿ ಮುಚ್ಚಿದ ಕೆಂಡದಂತೆ ಸಾಧುವೇಷವನ್ನು 
ಧರಿಸಿದ ದುಷ್ಟ ನೀನು! ಧರ್ಮದ ನೆವದಿಂದ ಕುಟಲಬುದ್ಧಿಯನ್ನು ಮರೆಸಿ 
ಕೊಂಡಿರುವೆಯೆಂಬುದು. ನನಗೆ ತಿಳಿಯದೆ ಹೋಯಿತು! ಎಲ್ಫೆ ರಾಮ, 
ನಿನ್ನ ಪಟ್ಟಣಕ್ಕೆ, ನಿನ ಎ ದೇಶಕ್ಕೆ ಬಂದು ನಾನು ಯಾವ ಅಪರಾಧವನ್ನೂ 


ಜ್ಯ 


೧೩೨ ಕಿಹ್ಮಿಂಧಾಕಾಂಡಃ [ ಸರ್ಗಃ ೧೭ 


ನ ಚ ತ್ವಾಮನಜಾನೇಃಹಂ ಕೆಸ್ಮಾನ್ಮಾಂ ಹಂಸ್ಕಕಿಲ್ಬಿ ಷಮ್‌ 
ಫಲಮೂಲಾಶನಂ ನಿತ್ಯಂ ವಾನರಂ ವನಗೋಚರನ ॥ ೨೩ 


ಮಾಮಿಹಾಪ್ರತಿಯುದ್ಯಂತಮನ್ಯೇನ ಚ ಸಮಾಗತಮ್‌ | 
ತ್ವಂ ನರಾಧಿಪತೇಃ ಪುತ್ರಃ ಪ್ರತೀತಃ ಪ್ರಿಯದರ್ಶನಃ ॥ ೨೪ 


ಲಿಂಗಮಪ್ಯಸ್ತಿ ತೇ ರಾಜನ್‌ ದೃಶ್ಯತೇ ಧರ್ಮಸಂಹಿತಮಾ್‌ | 
ಕಃ ಕ್ಷತ್ರ್ರಿಯಕುಲೇ ಜಾತಃ ಶ್ರುತನಾನ್ನಷ್ಟಸಂಶೆಯಃ ॥ ೨೫ 


ಧರ್ಮಲಿಂಗಪ್ರತಿಚ್ಛನ್ನಃ ಕ್ರೊರಂ ಕರ್ಮ ಸಮಾಚರೇತ್‌ | 
ರಾಮ ರಾಜಕುಲೇ ಜಾತೋ ಧರ್ಮುನಾನಿತಿ ವಿಶ್ರುತಃ | ೨೬ 


ಅಭವ್ಯೋ ಭನ್ಯರೂಪೇಣ ಕಿಮರ್ಥಂ ಪರಿಧಾನಸಿ | 
ಸಾಮ ದಾನಂ ಕ್ಷಮಾ ಧರ್ಮಃ ಸತ್ಯಂ ಧೃತಿಪರಾಕ್ರ ನೌ ॥ ೨೭ 


ಮಾಡಿಲ್ಲ (೨೧-೨೨). ನಿನ ನ್ನು ಅವಮಾನವಡಿಸಿಲ್ಲ ಯಾವ ತನ್ನನ್ನೂ 
ಮಾಡದ ನನ ೩ನ್ನು ಕೊಲ್ಲಲು ನಿನಗೆ ಕಾರಣವಾದರೂ ಏನಿತ್ತು? ಫಲಮೂಲ 
ಗಳನ್ನು ತಿಂದುಕೊಂಡು ನನ್ನ ಪಾಡಿಗೆ ವನದಲ್ಲಿ ವಾಸಿಸುವ ಒಬ್ಬ ವಾನರ 
ನಾನು (೨೩). ನಿನ್ನೊ ಡನೆ ಯುದ ಕ್ರೈ ನಿಂತವನೂ ಅಲ್ಲ. ಇನ್ನೊಬ್ಬ 
ನೊಡನೆ ಹೊಡೆದಾಡುತ್ತಿ ರುವಾಗ (ಮರೆಯಲ್ಲಿ ನಿಂತು) ನನ ೩ನ್ನು ಹೊಡೆ 
ಯಲು ನಿಮಿತ್ತವಾದರೂ ಏನು? ನೀನಾದರೋ ಮನುಷ್ಯೇಶ್ವರನ ಪುತ್ರ 

ವಿಖಾ ತನಾದವನು. ನಿನ್ನ ರೂಪವು ನೋಡಲು ಭವ್ಯವಾಗಿದೆ (೨೪). 

ಆಲಡೆ ನೀನು ಥರ್ಮನಿಷ್ಯ eA ಸಾರುವುದಕ್ಕೆ ಪ್ರ ಜಟಾವಲ್ಭಲಗಳ ವೇಷ 
ಬೇರೆ! ಶ್ರತ್ತಿ ಯವಂಶದಲ್ಲಿ ಜನಿಸಿ ವಿದ್ಯಾವಂತನಾಗಿ ದೈಮಾಧರ್ಮಗಳಲ್ಲಿ 
ನಿಶ್ಚ ಯಜ್ಞಾ ್ಲಾನವಿರುವ ಯಾವನು ತಾನೇ ನಿನ್ನಹಾಗೆ ಧಾರ್ನಿಕನೇಷವನ್ನು 
ಥಿಸಿಕೊಂಡು ಇಂಥ ಕ್ರೂರಕರ್ಮವನ್ನು ಆಚರಿಸಿಯಾನು ? ರಾಮ, ರಾಜ 
ಕುಲದಲ್ಲಿ ಜನಿಸಿದ್ದೀಯೆ. ಧರ್ಮರಕ್ಷಕಕೆಂದು ನಿನ್ನ ಪ್ರಖ್ಯಾತಿ ಹೆರಡಿದೆ 
(೨೫-೨೬. ಆದರೆ ನೀನು ಕ್ರೂರಾತ್ಮ! ಈ ಸೌಮ್ಯವೇಷವನ್ನು ಧೆರಿಸ 
ಏತಕ್ಕಾಗಿ ಅಲೆಯುತ್ತಿದ್ದೀಯೆ ? “ಎಳ್ಳ 0] ಹ ಹ ತಾಳ್ಮೆ 


ಸರ್ಗಃ ೧೭] ರಾಮಾಧಿಕ್ಷೇಪಃ ೧ಿಶ್ಠಿತ್ಟಿ 


ಪಾರ್ಥಿವಾನಾಂ ಗುಣಾ ರಾಜನ್‌ ದಂಡಶ್ಚಾ ಪೈಪರಾಧಿಸು | 


ವಯಂ ವನಚರಾ ರಾಮ ಮೃಗಾ ಮೂಲಫಲಾಶನಾಃ | ೨೮ 
ಏಷಾ ಪ್ರಕೃತಿರಸ್ಮಾಕಂ ಪುರುಷಸ್ತ್ವಂ ನರೇಶ್ವರಃ | 
ಭೂಮಿರ್ಹಿರಣ್ಯಂ ರೂಪಂ ಚ ವಿಗ್ರಹೇ ಕಾರಣಾನಿ ಚ ॥ ೨೯ 
ಅತ್ರ ಕೆಸ್ತೇ ನನೇ ಲೋಭೋ ಮದೀಯೇಷು ಫಲೇಷು ವಾ! 
ನಯಶ್ಚ ನಿನಯಶ್ಚೋಭೌ ನಿಗ್ರಹಾನುಗ್ರಹಾವಪಿ | ೩೦ 
ರಾಜವೃತ್ತಿರಸಂಕೀರ್ಣಾ ನ ನೃಷಾಃ ಕಾಮವೃತ್ತಯಃ | 

ತ್ವಂ ತು ಕಾಮಪ್ರಧಾನಶ್ಚ ಕೋಪನಶ್ಚಾನವಸ್ಥಿತಃ || ೩೧ 
ರಾಜವೃತ್ತೈಸ್ತು ಸಂಕೀರ್ಣಃ ಶರಾಸನಪರಾಯಣಃ | 

ನ ತೇಃಸ್ಯಪಚಿತಿರ್ಧರ್ಮೇ ನಾರ್ಥೆ ಬುದ್ಧಿರವಸ್ಥಿತಾ ॥ ೩೨ 


ಧರ್ಮ, ಸತ್ಯ, ದೆ ವರ್ಯ, ಪರಾಕ್ರಮ--ಇವು ರಾಜಗುಣಗಳು. ಅವರಾಧಿ 
ಗಳನ್ನು ದಂಡಿಸುವುದೂ ರಾಜಧರ್ಮ. ಆದರೆ, ರಾಮ, ನಾವು ವನಜಾರಿಗಳು. 
ಮೃಗಜಾತಿಗೆ ಸೇರಿದವರು. ಫಲಮೂಲಗಳನ್ನು ತಿನ್ನತಕ್ಕವರು (೨೭-೨೮). 
ಇದು ನಮ್ಮ ಸ್ವಭಾವ. ನೀನಾದರೋ ಮನುಷ್ಯ; ಮನುಷ್ಯೇಶ್ವರ. 
ಕಲಹಕ್ಕೆ ಕಾರಣಗಳು ಮುಖ್ಯವಾಗಿ ಮೂರು: ಹೆಣ್ಣು » ಹೊನ್ನು, ಮಣ್ಣು .* 
ನನ್ನ ಗೊಂಡಾರಣ್ಯ ದಲ್ಲಿ ನಿನಗೆ ಆನೆಯಾಯಿತೊ ಅಥವಾ ಹಣ್ಣು ಹಂಪಲು 
ಗಳಲ್ಲಿಯೊ?1 ನಯವಿನಯಗಳೂ ನಿಗ್ರಹಾನುಗ್ರ ಹಗಳೂ ರಾಜಧರ್ಮಗಳು 
(೨೯-೩೦). ಇವನ್ನು ಇಷ್ಟಬಂದಂತೆ ವಿಪರೀತವಾಗಿ ಪ್ರಯೋಗಿಸತಕ್ಸದ್ದಲ್ಲ. 
ರಾಜರು ಮನಸ್ಸಿಗೆ ತೋರಿದಂತೆ ನಡೆಯ ಕೂಡದು. ನೀನಾದರೋ ಕಾಮ 
ಕ್ರೋಧಗಳಿಂದ ತುಂಬಿದವನು. ನಿನಗೆ ಚಿತ್ತ ಸ್ಥೆ ಪರ್ಯವಿಲ್ಲ (೩೧). ರಾಜ 
ಧರ್ಮವು ನಿನ್ನಲ್ಲಿ ಹಿಂದುಮುಂದಾಗಿ ಸಂಕರವಾಗಿದೆ. ಬಿಲ್ಲೆಕೆದು ಬಾಣ 
 ¥# ಮೂಲದಲ್ಲಿ "ಭೂಮಿರ್ಹಿರಣ್ಯಂ ರೂಪಂ ಚ ಎಂದು ಪಾರವಿದೆ. ರೂಪ 
ವೆಂದರೆ ಹೆಣ್ಣಿನ ಸೌಂದರ್ಯನೆಂದು ಇಲ್ಲಿ ಅರ್ಥಮಾಡಿದೆ. ವ್ಯಾಖ್ಯಾನಕಾರರು 
ರೊಪ ಬೆಳ್ಳಿ ಎಂದು ಅರ್ಥ ಹೇಳಿದ್ದಾರೆ. "ರೂಪ್ಯ? ಎಂದು ಪಾರಾಂತರವನ್ನೂ 
ತೋರಿಸಿದ್ದಾ ರೆ. 

1 ಕಪಿಸ್ತ್ರೀಯರನ್ನು ಶ್ರೀರಾಮನು ಬಯಸುವ ಸಂಭನನೇ ಇಲ್ಲವೆಂದು 
ವಾಲಿಯು ಆ ಅಂಶವನ್ನು ಎತ್ತಿ ಆಕ್ಷೇಪಿಸಲಿಲ್ಲ. 


೧೩೪ ಕಿಸ್ಕಿಂಧಾಕಾಂಡಃ [ ಸರ್ಗಃ ೧೭ 


ಇಂದ್ರಿಯ ಕಾಮನವೃತ್ತಃ ಸನ್‌ ಕೃಷ್ಯಸೇ ಮನುಜೇಶ್ವರ | 
ಹತ್ವಾ ಬಾಣೇನ ಕಾಕುತ್ಸೆ ಹ ಮಾನಿಹಾನೆಪರಾಧಿನವಸ್‌ ॥ ೩೩ 


ಕಂ ವಕ್ಷ್ಯಸಿ ಸತಾಂ ಮಧ್ಯೇ ಕೃತ್ವಾ ಕರ್ಮ ಜುಗುಪ್ಪಿತಮ್‌ | 
ರಾಜಹಾ ಬ್ರಹ್ಮಹಾ ಗೋಫ್ನುಶ್ಟೋರಃ ಪ್ರಾಣಿನಥೇ ರತಃ |... ೩೪ 


ನಾಸ್ತಿಕಃ ಪರಿನೇತ್ತಾ ಚ ಸರ್ವೇ ನಿರಯಗಾಮಿನಃ | 
ಸೂಚಕಶ್ಚ ಕದರ್ಯಶ್ಚ ಮಿತ್ರಫ್ನೋ ಗುರುತಲ್ಪಗಃ ॥ ೩೫ 


ಲೋಕಂ ಪಾಪಾತ್ಮನಾಮೇತೇ ಗಚ್ಛಂತ್ಯತ್ರ ನ ಸಂಶಯಃ | 
ಅಧಾರ್ಯಂ ಚರ್ಮ ಮೇ ಸದ್ಭೀ ರೋಮಾಜ್ಯಸ್ಥಿ ಚ ನವರ್ಜಿತನು್‌ ॥ 


ಅಭಕ್ಷ್ಯಾಣಿ ಚ ಮಾಂಸಾನಿ ತ್ರದ್ವಿಭೆ ರ್ಥರ್ಮಚಾರಿಭಿಃ | 
ಪಂಚ ಪಂಚನಖಾ ಭಕ್ತ್ಯಾ ಬ್ರಹ್ಮ ಸ್ಪಶ್ರೇಣ ರಾಘವ ॥ ೩೩ 


ಹೊಡೆಯುವುದರಲ್ಲಿಯೇ ನಿನಗೆ ಆಸಕ್ತಿ. ನಿನಗೆ ಥೆರ್ಮದಲ್ಲಿ ಶ್ರದ್ಧೆ ಇಲ್ಲ. 
ಅರ್ಥದಲ್ಲಿ ಯುಕ್ತಾಯುಕ್ತವನ್ನು ವಿವೇಚಿಸುವ ಬುದ್ಧಿ ಇಲ್ಲ. ಕಾಮತಂತ್ರ 
ಪರಾಯಣ ನೀನು! ಇಂದ್ರಿಯಗಳು ಎಳೆದತ್ತ ಸರಿಯುವೆ. ಎಲೆ 
ಮನುಜೇಶ್ವರ--ಕಾಕುತ್ಸ ಧು ನಿರನರಾಧಿಯಾದ ನನ ೩ನ್ನು ಬಾಣದಿಂದ 
ಘಾತಿಸಿದೆಯಲ್ಲ (೩೨-೩೩). ಈ ತುಚ್ಛವಾದ ಕಾರ್ಯವನ್ನು ಮಾಡಿ (ನಾಳೆ) 
ಸಜ್ಜ ನಕೆದುರಿಗೆ ಯಾವ ಸಮಾಧಾನವನ್ನು ನುಡಿಯಬಲ್ಲಿ ? ರಾಜಹತ್ಯೆ 
ಬ್ರಹ್ಮಹತ್ಯೆ ಗೋಹೆತ್ಯೆಗಳನ್ನು ಮಾಡಿದವರು, ಕಳ್ಳ, ಪ್ರಾಣಿಹಿಂಸಾನಿರತ್ಯ 
ನಾಸ್ತಿಕ ಮತ್ತು ಅಣ್ಣನಿಗಿಂತಲೂ ಮೊದಲು ಮದುವೆಮಾಡಿಕೊಳು )ವವನು- 
ಇವರೆಲ್ಲರಿಗೂ ನರಕವೇ ಗತಿ (೩೪). ಚಾಡಿಖೋರ್ಕ, ಜಿಪುಣ, ನಂಬಿದ ಮಿತ್ರ 
ನನ್ನು ಹಾಳುಮಾಡಶಕ್ಕವನು, ಗುರುತಲ್ಪಗಾಮಿ-_ ಇವರೆಲ್ಲರೂ ಪಾಪಿಗಳು 
ಸೇರುವ ನರಕಲೋಕವನ್ನೇ ಸೇರುವರು, ಸಂದೇಹವಿಲ್ಲ. ಎಲ್ಫೆ ರಾಮ, 
ನನ್ನ ಚರ್ಮವು ಸಜ್ಜನರಿಗೆ ಧಾರಣಯೋಗ್ಯವಲ್ಲ.  ರೋಮಗಳೂ 
ಅಸ್ಥಿಯೂ ನಿಷಿದ್ಧ (೩೫-೩೬). ನಿನ್ನಂಥ ಥೆರ್ಮಶೀಲರಿಗೆ ನನ್ನ 
ಮಾಂಸವೂ ತಿನ್ನಲು ಅರ್ಹವಲ್ಲ. ಐದು ನಖಗಳುಳ್ಳ ಪ್ರಾಣಿಗಳಲ್ಲಿ 


ಸರ್ಗಃ ೧೭] ರಾಮಾಧಿಕ್ಷೇಪಃ ೧೩೫ 


ಶಲ್ಯಕಃ ಶ್ವಾನಿಧೋ ಗೋಧಾ ಶಶಃ ಕೂರ್ಮುಶ್ಚ ಪೆಂಚಮಃ | 
ಚರ್ಮ ಚಾಸ್ತಿ ಜೆ ಮೇ ರಾಜನ್ನ ಸ್ಸೃಶಂತಿ ಮನೀಷಿಣಃ | ಕ್ಮ 


ಅಭಕ್ಷ್ಯಾಣಿ ಚ ಮಾಂಸಾನಿ ನೊಆಹಂ ಪಂಚನೆಖೋ ಹತಃ | 
ತಾರಯಾ ವಾಕ್ಯಮುಕ್ತೊಆಹಂ ಸತ್ಯಂ ಸರ್ವಜ್ಞಯಾ ಹಿತಮ್‌ | ೩೯ 


ತದತಿಕ್ರಮ್ಯ ನೋಹೇನೆ ಕಾಲಸ್ಯ ವಶೆಮಾಗತೆಃ | 


ತ್ವಯಾ ನಾಥೇನ ಕಾಕುತ್ಸ ನ ಸನಾಥಾ ವಸುಂಧರಾ | ೪೦ 
ಪ್ರಮದಾ ಶೀಲಸಂಪನ್ನಾ ಧೊರ್ಕೇನೆ ಪತಿನಾ ಯಥಾ | 
ಶಶೋ ನೈಕೃತಿಕಃ ಪುದ್ರೋ ನಿಫ್ಯಾಪ್ರಶ್ರಿತಮಾನಸಃ ॥ ೪೧ 


ಕಥಂ ದಶರಥೇನ ತ್ವಂ ಜಾತಃ ಪಾಪೋ ಮಹಾತ್ಮನಾ | 
ಛಿನ್ನಚಾರಿತ್ರಕತ್ಸ್ಯೇಣ ಸತಾಂ ಧರ್ಮಾತಿನರ್ತಿನಾ ॥ ೪೨ 


ಬಾ ತ್ರ್ರಾಹ್ಮಣ ಕ್ಷತ್ರಿಯರು ಭಕ್ಷಿಸಬಹುದಾದ ಪ್ರಾಣಿಗಳು ಐದು ಮಾತ್ರವೇ: 
ಮುಳ್ಳುಹಂದಿ, ಕಾಡುಹಂದಿ, ಉಡು, ಮೊಲ; ಐದನೆಯದು ಆಮೆ. 
ನನ್ನ ಚರ್ಮವನ್ನಾಗಲಿ ಮೂಳೆಯನ್ನಾಗಲಿ ವಿದ್ವಾಂಸರು ಕೈಯಿಂದಲೂ 
ಮುಟ್ಟುವುದಿಲ್ಲ (೩೭-೩೮). ನನ್ನ ಮಾಂಸವು ಭಕ್ಷಣಾರ್ಹವಲ್ಲ. 
ಅಭಕ್ಷ ವರ್ಗಕ್ಕೆ ಸೇರಿದ ಐದು ನಖಗಳಿರುವ ನನ ೩ನ್ನು ಕೊಂಡೆಯಲ್ಲ! 
ಸರ್ವವನ್ನೂ ಕಿಳಿದಿದ್ದ ತಾರೆಯು ನನಗೆ ಹಿತೋಪದೇಶಮಾಡಿದಳು. ಅವಳ 
ನುಡಿ ಸತ್ಯನಾಯಿತು (೩೯). ಅವಳ ಮಾತನ್ನು ನಾನು ಅವಿವೇಕದಿಂದ 
ಮೀರಿ ನಡೆರು ಹೀಗೆ ಕಾಲವಶನಾದೆನು ಕಾಕುತ್ಸ ಎ ಈ ಭೂದೇವಿಗೆ ನೀನು 
ನಾಥನೆಸಿಸಿರುವುದು ಹೆಸರಿಗೆ ಮಾತ್ರ. ನಾಧನಾಗಲು ನೀನು ಯೋಗ್ಯನಲ್ಲ! 
ಭೂಮಿಯು ನಿನ್ನಿಂದ ಸನಾಧವಾಗಲಿಲ್ಲ (೪೦). ಶೀಲಸಂಪನೆ ೩ಯಾದ 
ಸಾಧಿ ಗೆ ಧೂರ್ತ ನಾದ ಗಂಡನು ದೊರಕುವಂತೆ, ನೀನು ಭೂಮಿಗೆ ಪತಿಯಾಗಿ 
ದೊರಕಿದ್ದೀಯೆ! ನೀನು ಧೂರ್ತ, ಅನವಕಾರಿ, ಅಲ್ಪ ಮನುಷ್ಯ. ನೀನು 
ಶಾಂತಚಿತ್ತನೆಂಬುದು ಸುಳು ) (೪೧). ಎಲೈ ರಾಮ, ಪಾಹಿಯಾದ ನೀನು 
ಮಹಾತ್ಮನಾದ ದಶರಥನಿಗೆ ಹೇಗೆತಾನೇ ಮಗನಾಗಿ ಹುಟ್ಟಿದೆ? ಅಯ್ಯೊ, 


೧೩೬ ಕಿಹ್ಕಿಂಛಾಕಾಂಡಃ [ಸರ್ಗಃ ೧೭ 


ತ್ಯಕ್ತ ಧರ್ಮಾಂಕುಶೇನಾಹಂ ನಿಹತೋ ರಾನುಹಸ್ತಿನಾ | 
ಅಶುಭಂ ಚಾಪ್ಯಯುಕ್ತೆಂ ಚ ಸತಾಂ ಚೈನ ನಿಗರ್ಜಿತಮ್‌ ॥ ೪೩ 


ವಕ್ಷ್ಯಸೇ ಚೇದೃಶಂ ಕೃತ್ವಾ ಸದ್ದಿಃ ಸಹ ಸಮಾಗತಃ | 
ಉದಾಸೀನೇಷು ಯೊಆಸ್ಮಾಸು ವಿಕ್ರಮಸ್ತೇ ಪ್ರಕಾಶಿತಃ ೪೪ 


ಅಪಕಾರಿಷು ತೆಂ ರಾಜನ್ನ ಹಿ ಪಶ್ಯಾನಿ ನಿಕ್ರಮಮಾ್‌ | 
ದೃಶ್ಯಮಾನಸ್ತು ಯುಭ್ಯೇಥಾ ಮಯಾ ಯದಿ ನೈಪಾತ್ಮಜ | ೪೫ 


ಅದ್ಯ ವೈವಸ್ವತಂ ದೇನಂ ಪಕ್ಕೇಸ್ತಂ ನಿಹತೋ ಮಯಾ | 
ತ್ವಯಾದೃಶ್ಯೇನ ತು ರಣೇ ನಿಹಕೋಹಂ ದುರಾಸದಃ ॥ ೪೬ 


ಪ್ರಸುಪ್ತಃ ಪನ್ನಗೇನೇನ ನರಃ ಸಾನನಶೆಂ ಗತಃ | 
ಮಾಮೇವ ಯದಿ ಪೂರ್ನಂ ಶೃನೇತದರ್ಥನಮುಚೋದಯಃ ॥ ೪೭ 


ರಾಮನೆಂಬ ಮದ್ದಾನೆ ನನ್ನನ್ನು ಸಾಯಿಸಿತು! ಈ ಆನೆಯು ಸಚ್ಚಾರಿತ್ರ 
ವೆಂಬ ಸರಪಳಿಯನ್ನು ಹರಿದೊಗೆದು ಸನ್ಮಾರ್ಗವನ್ನು ಉಲ್ಲಂಥಿಸಿ ಧರ್ಮ 
ವೆಂಬ ಅಂಕುಶಕ್ಕೆ ಬಗ್ಗದೆ ನುಗ್ಗಿ ಬಂದು ನನ್ನನ್ನು ತುಳಿಯಿತು! ಅಶುಭವೂ 
ಅಯೋಗ್ಯವೂ ಸಜ್ಜ ನರಿಗೆ ನಿಂದ್ಯವೂ ಆದ ಕೆಲಸವನ್ನು ಮಾಡಿದ್ದೀಯೆ 
(೪೨-೪೩). ಇಂಥ ತುಚ್ಛ ಕಾರ್ಯವನ್ನು ಮಾಡಿ ಸತ್ಟು ರುಸರೆದುರಿಗೆ ಏನು 
ಹೇಳುವೆ? ತಟಸ್ಥರಾಗಿ `ಿರಪರಾಧಿಗಳಾದ ನಮ್ಮಲ್ಲಿ ಪ್ರೊ ಪರಾಕ್ರಮವನ್ನು 
ಮೆರೆಸಿದೆಯಲ್ಲ; ಅಪಕಾರಿಗಳಾದ ರಾವಣಾದಿಗಳಲ್ಲಿ ಎಲ್ಫೈ ರಾಜ, 
ಈ ಪರಾಕ್ರಮವನ್ನು ಏಕೆ ಮೆರೆಸಲಿಲ್ಲ? ನಿನ ಎಲಾ ಅಂತಹೆ ಶೌರ್ಯನೇನೂ 
ನನಗೆ ಕಾಣಿಸಲಿಲ್ಲವಲ್ಲ! (೪೪-೪೫). ಎಲ್ಫೆ ರಾಮ, ನನ್ನ ಕಣ್ಣೆ ದುರಿಗೆ 
ನೀನು ಯುದ್ಧಮಾಡಿದ್ದ ಪಕ್ಷದಲ್ಲಿ, ಇಷ್ಟು ಹೊತ್ತಿಗೆ ನಿನಗೆ ಯಮದೇವನ 
ದರ್ಶನವನ್ನು ಮಾಡಿಸುತ್ತಿದ್ದೆ! ರಣರಂಗದಲ್ಲಿ ನಾನು ದುರ್ಧರ್ಷನಾಕ್ಷರಿಂದ 
ಮರೆಯಲ್ಲಿ ನಿಂತು ನನ್ನನ್ನು ಹೊಡೆದೆಯಲ್ಲವೆ? (೪೬). ಮದ್ಯಸನ್ನು 
ಕುಡಿದು ಮತ್ತೇರಿ ಮಲಗಿದವನನ್ನು ಹಾವು ಕಚ್ಚುವಂತೆ ನನ್ನನ್ನು ಕಡಿದೆ 
ಯಲ್ಲವೆ? ವಿಷಯವೇನೆಂಬುದನ್ನು ಮೊದಲೇ ನನಗೆ ತಿಳಿಸಿದ್ದರೆ, ನಿನ್ನ 


ಸರ್ಗಃ ೧೭] ರಾಮಾಧಿಕ್ಷೇಪಃ ೧೩೭ 


ಮೈಥಿಲೀಮಹಮೇಶಕಾಹ್ನಾ ತನ ಚಾನೀತವಾನ್‌ ಭೆನೇಃ ! 
ಸುಗ್ರೀನಪ್ರಿಯಕಾಮೇನ ಯತೃತೇಃಸ್ಮಿ ಹತಸ್ತ್ವಯಾ || ೪೮ 


ಘೆಂಥೇ ಬದ್ಗಾ ಪ್ರದದ್ಯಾಂ ತೇಃನಿಹತಂ ರಾವಣಂ ರೆಣೇ | 

ನೈಸ್ತಾಂ ಸಾಗರತೋಯೇ ವಾ ಪಾತಾಲೇ ವಾಪಿ ಮೈಧಿಲೀಮ್‌ ॥ 
ಆನಯೇಯಂ ತನಾದೇಶಾಚ್ಛೆ ಎೀತಾಮಶ್ವತರೀಮಿವ | 

ಯುಕ್ತಂ ಯಶ್‌ ಪ್ರಾಪ್ಲುಯಾದ್ರಾಜ್ಯಂ ಸುಸ್ರೀವಃ ಸ್ವರ್ಗತೇ ಮಯಿ 
ಅಯುಕ್ತೆಂ ಯದಧರ್ಮೆೇಣ ತ್ವಯಾಹಂ ನಿಹತೋ ರಣೇ! 
ಕಾಮಮೇವಂವಿಧೋ ಲೋಕಃ ಕಾಲೇನ ನಿನಿಯುಜ್ಯತೇ ॥ ೫೦ 
ಕ್ಷಮಂ ಚೇದ್ಭ ವತಾ ಪ್ರಾಪ್ತಮುತ್ತರಂ ಸಾಧು ಚಿಂತ್ಯತಾಮ್‌ ॥ 


ಸ್ಕೃಧವನ್ನು ಒಂದೇ ದಿನದಲ್ಲಿ ತಂದು ನಿನಗೆ ಒಪ್ಪಿ ಸಿಬಿಡುತ್ತಿದ್ದೆನಲ್ಲ!* 
ಸುಗ್ರಿ ವನಿಗೆ ಸಂತೋಷವಾಗಲೆಂದು ರಾವಣನ ಉದ್ದೇಶವನಿ ಟ್ಟು ಕೊಂಡು 
ನನ್ನು ನ್ನು ಘಾತಿಸಿದೆಯಲ್ಲವೆ? (೪೭-೪೮). ಆ ರಾವಣನ ಕತಿ ತ್ತಿಗೆ ಹಗ್ಗ ವನ್ನು 
ie ಅವನು ಬದುಕಿರುವಂತೆಯೇ ದರದರನೆ ಎಳೆತಂದು ನಿನಗೆ ಒಪ್ಪಿಸು 
ತ್ರಿದ್ದೆನಲ್ಲ! ಆತನು ಜಾನಕಿಯನ್ನು ಸಮುದ್ರ ತಳದಲ್ಲಿಟ್ಟಿ ರಲಿ, ಪಾತಾಳ 
ದಲ್ಲಿಯೇ ಅಡಗಿಸಿರಲಿ, ನಿನ್ವ ಆಡೇತದಂತೆ ಅವಳನ್ನು ಅನೆ (ಸಿಸಿ ತರುತ್ತಿದ್ದೆ. 
(ಮಧುಕ್ಕೈ ಟಭರು ಅಡಗಿಸಿಟ ಸಿ) ಶ್ವೇತಾಶ್ವ ತೀನಿ ಶು ಪತಿಯನ್ನು 
ಹೆಯಗ್ರೀವನು ತಂದಂತೆ ತರುತ್ತಿ ಜಿ RE ಸ್ಟ ಕ ನಾದಮೇಲೆ ಸ ಸುಗ್ರಿ 
ನಿಗೆ ಕಿಪ್ಟಿಂಧಾರಾಜ್ಯವು ನೊರೆಯುಬೇಕೆಂಬುದು ಯುಕ ಕ್ರವೇ ಸರಿ. ಬ 
ಕ್ಪಾಗಿ ಅವನು ನನ್ನ ನ್ನು ಸಂಹರಿಸುವುದು ಯುಕ ಕ್ರ ವಾದೀತು) (೪೯-೫೦). 
ಆದರೆ ನೀನು ಅಧರ್ಮದಿಂದ ನನ್ನನ್ನು ಸಂಹರಿಸಿದ್ದು ಮಾತ್ರ ಅಯುಕ್ತ. 
ಕಾಲವಶರಾಗಿ ಜನರು IS ಸಹಜವೇ. "ಜಾತಸ್ಯ ಮರಣಂ 
ಧ್ರುವಮ್‌.” ನಿನಗೆ ಬಂದಿರುವ ಈ ಸವಾಲಿಗೆ ನಿನ್ನ ಉತ್ತರವೇನು? 
* ಮೂಲದಲ್ಲಿ "..ಅನೀತವಾನ್‌ ಭವೇಃ3 ಎಂದು ಪಾರೆನಿಡೆ. ಉತ್ತಮ 
ಪುರುಷಕ್ಕೆ ಬದಲಾಗಿ ವ್ಯತ್ಯಯದಿಂದ ಮಧ್ಯಮಪುರುಷ ಬಂದಿದೆ. "ಭವೇಯಮ್‌? 
ಎಂದು ಅರ್ಥ. ಓಉ .ಆನೀತವಾನ್‌ ಭವೇತ್‌? ಎಂಬ ಪಾರದಲ್ಲಿಯೂ ಪುರುಷ 


ವೃತ್ಯಯವನ್ನು ಹೇಳಬೇಕಾಗುತ್ತದೆ. ಆದರೆ ಈ ಪಾರದಲ್ಲಿ "ನಾನು ತರುತ್ತಿದ್ದೆ 
ನೆಂಬುದು ಭವೇತ್‌ ಎ ಆಗುತ್ತಿ ತ್ರ ಎಂದು ಅರ್ಥ ಹೇಳಲು ಸಾಧ್ಯ. 


೧೩೮ ಕಸ್ಕಿಂಧಾಕಾಂಡಃ [ ಸರ್ಗಃ ೧೮ 


ಇತ್ಯೇನಮುಕ್ತ್ವಾ ಪರಿಶುಷ್ಥೃನಕ್ರ್ರಃ 
ಶರಾಭಿಘಾತಾದ್ವ್ಯಧಿತೋ ಮಹಾತ್ಮಾ | 

ಸಮೀಕ್ಷ್ಯ ರಾಮಂ ರನಿಸಂನಿಕಾಶಂ 
ತೂಷ್ಣೀಂ ಬಭೂವಾಮರೆರಾಜಸೂನುಃ | ೫೨ 


ಇಕಿ ಶ್ರೀಮದ್ರಾಮಾಯಣೇ ಕಷ್ಕಿಂಧಾಕಾಂಡೇ ಸವ್ರದಶಃ ಸರ್ಗಃ 


ಅಷ್ಟಾದಶಃ ಸರ್ಗಃ 
ವಾಲಿನಧಸಮರ್ಥನವಮ್‌ 
ಇತ್ಯುಕ್ತಃ ಪ್ರಶ್ರಿತಂ ನಾಕ್ಕಂ ಧರ್ಮಾರ್ಥಸಹಿತಂ ಹಿತವ | 


೨" ಏನು 
ಪುರುಷಂ ವಾಲಿನಾ ರಾಮೋ ನಿಹತೇನ ನಿಚೇತಸಾ ॥ ೧ 


ಸರಿಯಾಗಿ ಆಲೋಚಿಸಿ ನೋಡು” ಎಂದನು (೫೧). ಇಷ್ಟು ಹೇಳುವುದರಲ್ಲಿ 
ಶರಘಾತದಿಂದ ತತ್ತರಿಸುತ್ತಿದ್ದ ವಾಲಿಯ ಬಾಯಿ ಒಣಗಿತು. ದೇವೇಂದ್ರ 
ತನಯನಾದ ಆ ಮಹಾತ್ಮನು, ಸಮೀಪದಲ್ಲಿ ಸೂರ್ಯನಂತೆ ಬೆಳಗುತ್ತ 
ನಿಂತಿದ್ದ ಶ್ರೀರಾಮನನ್ನು ದಿಟ್ಟಿಸಿ ನೋಡಿ ಸುಮ್ಮನಾದನು (೫.೨). 


ಇಲ್ಲಿಗೆ ಶ್ರೀಮುದ್ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ಹದಿನೇಳನೆಯ ಸರ್ಗ 


ಸರ್ಗ ೧೮ 
ಶ್ರೀರಾಮನು ವಾಲಿನಧೆಯನ್ನು ಸಮರ್ಥಿಸುವುದು. ವಾಲಿಯ 
ಕ್ಷಮಾಯಾಚನೆ, ಶ್ರೀರಾಮನಿಂದ ಅಭಯಪ್ರದಾನ. 
ಶರಘಾತದಿಂದ ವ್ಯಾಕುಲಚಿತ್ತನಾದ ವಾಲಿಯು ಈ ರೀತಿಯಲ್ಲಿ 
ಚುಚ್ಚು ಮಾತುಗಳನ್ನಾಡಿ ಶ್ರೀರಾಮನನ್ನು ಆಕ್ಷೇಪಿಸಿದನು. ವಾಲಿಯ ವಾಕ್ಯ 
ದಲ್ಲಿ ನಮ್ರತೆ ಇತ್ತು. ಧರ್ಮಾರ್ಥಗಳ ಪ್ರ ಸ್ತಾವನಿತ್ತು. ಉಭಯರ ಹಿತಚಿಂತನೆ 
ಇತ್ತು. ಹಾಗೆಯೇ ಮಾತು ಮರ್ಮಜಭೇದಕವಾಗಿಯೂ ಇತ್ತು (೧). 


ರ್ಗಃ ೧೮ ] ವಾಲಿವಧಸಮರ್ಥನಮ್‌ ೧ರ್ಷೀ 


ತಂ ನಿಷ್ಟ್ರಭಮಿವಾದಿತ್ಯಂ ಮುಕ್ತತೋಯವಿವಾಂಬುದಮ್‌ | 


ಉಕ್ತವಾಕ್ಕಂ ಹರಿಶ್ರೇಷ್ಠಮುಹಶಾಂತಮಿವಾನಲವರ್‌ ॥ ೨ 
ಧೆರ್ಮಾರ್ಥಗುಜಸಂಪನ್ನಂ ಹರೀಶ್ವರೆಮನುತ್ತೆ ಮುಮ್‌ | 
ಅಧಿಕ್ಷಿಪ್ರಸ್ತದಾ ರಾಮಃ ಪೆಶ್ಲಾದ್ವಾಲಿನಮುಬ್ರವೀತ್‌ ॥ ತಿ 
ಧರ್ಮಮರ್ಥಂ ಚ ಕಾಮಂ ಚ ಸಮಯಂ ಜಾಪಿ ಲೌಕಿಕಮ್‌ | 
ಅವಿಜ್ಞಾಯ ಹೆಥಂ ಜಾಲ್ಯಾನ್ಮಾಮಿಹಾದ್ಯ ನಿಗರ್ಹಸೇ ॥ ೪ 
ಅಪೈಷ್ಟ್ಯಾಾ ಬುದ್ಧಿಸಂಪೆನ್ನಾನ್‌ ವೃದ್ಧಾನಾಚಾರ್ಯಸಮ್ಮತಾನ್‌ | 
ಸೌಮ್ಯ ವಾನರಚಾಪಲ್ಯಾತ್ತಂ ಮಾಂ ವಕ್ತುಮಿಹೇಚ್ಛಸಿ ॥ ೫ 
ಇಕ್ಲ್ಯಾ ಕೊಣಾಮಿಂಯಂ ಭೂಮಿಃ ಸಶೈಲವನಕಾನನಾ | 
ಮೃಗಪಕ್ಷಿಮನುಷ್ಯಾಣಾಂ ಸಿಗ್ರಹಪ್ರಗ್ರಹಾನಪಿ ॥ ೬ 
ತಾಂ ಪಾಲಯ ತಿ ಧರ್ಮಾತ್ಮಾ ಭರತಃ ಸತ್ಯವಾನೃಜುಃ 
ಧರ್ಮಕಾಮಾರ್ಥತತ್ತಜ್ಞೋ ನಿಗ್ರಹಾನುಗ್ರಹೇ ರತಃ ॥ ಪ 


ವಾಲಿಯ ವರ್ಚಸ್ಸು ಕುಗ್ಗುತ್ತ ಹೋಗಿ, ಅವನು ಪ್ರಭಾಹೀನನಾದ 
ರವಿಯಂತಾದನು. ಮಾತನ್ನಾಡಿ ಮುಗಿಸಿ, ಮಳೆಸುರಿದು ಶಾಂತವಾದ 
ಮೋಡದಂತಾದನು. ಜಾ ಎ ರೆಯಡಗಿದ ಬೆಂಕಿಯಂತಾದನು. ವಾಲಿಯ 
ನಿಂದೆಗೆ ಗುರಿಯಾದ ಶ್ರೀರಾಮನು (ಅವನ ನುಡಿ ನಿಲ್ಲುವವರೆಗೆ ಸುಮ್ಮನಿದ್ದು) 
ಅನಂತರ ಉತ್ತರ ಕೊಡಲಾರಂಭಿಸಿದರು. ಥರ್ಮಾರ್ಥಗುಣಸಂವನ ವಾದ 
ಮಾತಿನಿಂದ ಕಪಿಶ್ರೇಷ್ಠನಾದ ವಾಲಿಯನ್ನುದ್ದೇಶಿಸಿ ಹೀಗೆಂದನು (೨-೩): 
“ಸೌಮ್ಯ-ಕಪೀಶ್ವರ, ನೀನು ಧೆರ್ಮಾರ್ಥಕಾಮಗಳ ಸ್ವರೂಪವನ್ನೂ ಶಿಷ್ಟ 
ಚಾರವನ್ನೂ ಅರಿಯದೆ ಅಜ್ಞಾ ನದಿಂದ ನನ್ನನ್ನು ಥಿಂದಿಸಬಹುದೆ? ಜ್ಞಾನಿ 
ಗಳೂ ಆಜಾರ್ಯೆರೆಂದು ಗೌರನಾನಿ ಎತರೂ ಆದ ಹಿರಿಯರನ್ನು ಹೇಳಿ 
ಧರ್ಮಾದಿಗಳ ತತ್ತ ಎವನ್ನು ನೀನು ತಿಳಿದಿಲ್ಲ. ತಿಳಿಯದೆ ಕೇವಲ ಕಪಿ 
ಚಾಪಲ್ಯದಿಂದ ನನಗೆ ಇಂಥ ಮಾತನ್ನಾಡಲು ಉದ್ದೇಶಿಸಿದೆ (೪-೫). ಈ ದೇಶ 
ವೆಲ್ಲವೂ ಇಶ್ಲ್ವಾಕುವಂಶದೆ ರಾಜರಿಗೆ ಸೇರಿದ್ದು. ಪರ್ವತ ಮಹಾರಣ್ಯ ವನ 
ಗಳೆಲ್ಲವೂ ಅವರಿಗೆ ಅಧೀನವಾದದ್ದು. ಮೃಗ ಪಕ್ಷಿ ಮನುಷ್ಯರ ನಿಗ್ರಹಾ 
ನುಗ್ರಹಗಳು ಅವರ ಅಧಿಕಾರಕ್ಕೆ ಒಳಪಟ್ಟಿದ್ದು (೬). ಈ ಭೂಪ್ರದೇಶವನ್ನು 


೧೪೦ ಕಸ್ಕಿಂಧಾಕಾಂಡಃ [ ಸರ್ಗಃ ೧೮ 
ನೆಯಶ್ಚ ನಿನಯಶ್ಚೋಭೌ ಯಸ್ಮಿನ್‌ ಸತ್ಯಂ ಚ ಸುಸ್ಥಿ ತಮ್‌ 
ನಿಕ್ರಮಶ್ಚೆ ಯಥಾದೃಷ್ಟಃ ಸ ರಾಜಾ ದೇಶಕಾಲನಿತ್‌ ॥ ೮ 


ತಸ್ಯ ಧರ್ಮಕೃತಾದೇಶಾ ವಯಮನ್ಯೇ ಚ ಪಾರ್ಥಿವಾಃ | 
ಚರಾನೋ ನಸುಧಾಂ ಕೃತ್ಸ್ಟಾಂ ಧರ್ಮಸಂತಾನಮಿಚ್ಛವಃ I ೯ 


ತಸ್ಮಿನ್ನೃ ಪತಿಶಾರ್ಮೂಲೇ ಭರತೇ ಧರ್ಮವತ್ಸಲೇ | 
ಸಾಲಯತ್ಯಖಿಲಾಂ ಭೂಮಿಂ ೫ೆಶ್ಚರೇದ್ದರ್ನುನಿಗ್ರಹಮ್‌ Il ೧೦ 


ತೇ ನಯೆಂ ಧರ್ಮನವಿಭ ವಷ್ಟಂ ಸ್ವಧರ್ಮೇ ಪರಮೇ ಸ್ಥಿ ತಾಃ, 
ಭರೆತಾಜ್ಞಾ ೦ ಪುರಸ್ಕೃತ್ಯ ನಿಗಹ್ಹೀಮೋ ಯಥಾವಿಧಿ ॥ ೧೧ 





ಧರ್ಮಾತ್ಮನೂ ಸತ್ಯಸಂಧನೂ ಖುಜುಬುದ್ಧಿ ಯೂ ಆದ ಭರತನು ಪಾಲಿಸು 
ತ್ರಿದ್ದಾನೆ. ಅವನು ಧರ್ಮಾರ್ಥಕಾಮಗಳ ತತ್ತ ಎವನ್ನರಿತವನಾಗಿ ದುಷ್ಟರನ್ನು 
ನಿಗ್ರಹಿಸಿ ಶಿಷ್ಟರನ್ನು ಅನುಗ್ರಹಿಸುವುದರಲ್ಲಿ ತತ್ಸ ರನಾಗಿದ್ದಾ ನೆ (೭). ನಯ 
ನಿನಯಗಳೂ ಸತ್ಯವೂ ಯಾರಲ್ಲಿ ಸ್ಥಿರವಾಗಿ ನೆಲೆಸಿನೆಯೋ, ಯಾರಲ್ಲಿ 
ಶೌರ್ಯವು ಪ್ರತ್ಯಕ್ಷವೋ, ಯಾರು ದೇಶಕಾಲಗಳ ಪರಿಸ್ಥಿತಿಯನ್ನು ಬಲ್ಲನೋ 
ಅವನೇ ಭೂಮಂಡಲಕ್ಕೆ ಅಧಿಪತಿಯೆನಿಸಿಕೊಳ್ಳುತ್ತಾನೆ. ಅಂತಹ ರಾಜನೇ 
ಭರತ (೮). ಅವನ ಧರ್ಮಪುರಸ್ಪರವಾದ ಆಜ್ಞೆ ಯನ್ನು ಮನಿ ಸಿ ಧರ್ಮ 
ರಕ್ಷಣೆಗಾಗಿ ನಾವು ಭೂಮಂಡಲವನ್ನು ಸುತ್ತುತ್ತಿದ್ದೇವೆ. ಧರ್ಮಾಭಿವೃದ್ಧಿ 
ಯಾಗಲೆಂದು ನಾವು ನಮ್ಮಂತೆಯೇ ಅನೇಕ ಭೂಪಾಲರೂ ಸಂಚರಿಸು 
ತ್ರಿದ್ದೇವೆ. ರಾಜಸಿಂಹನೆನಿಸಿದ ಧರ್ಮವತ್ಸಲನಾದ ಭರತನು ಸಕಲ ಸೃಧ್ಹಿ 
ಯನ್ನೂ ಪಾಲಿಸುತ್ತಿ ರುವಾಗ ಯಾವನು ಥರ್ಮವನ ೩5 ಕ್ರಮಿಸಿ ನಡೆದಾನು? 
(೯-೧೦). ಸ್ನ ಧರ್ಮದಲ್ಲಿ ನಿರತರಾದ ನಾವು ಭರತಾಜ್ಞೆ ಯನ್ನು* ಮನ್ನಿಸಿ, 
ಧರ್ಮಭ್ರಷ್ಟನನ್ನು ನಿಯಮಾನುಸಾರವಾಗಿ ದಂಡಿಸುತ್ತಿದ್ದೇನೆ. ನೀನು 
ತ ಭರತನು ತಾನಾಗಿ ಆಜ್ಞೆ ಮಾಡದಿದ್ದರೂ ಮೂಲಭೂತವಾದ ರಾಜಧರ್ಮದ 
ನಿರ್ವಹಣೆಯ ಹೊಣೆ ಶ್ರೀರಾಮನಮೇಲೂ ಇಡೆ. ಭರತನು ಶ್ರೀರಾಮನ ಪ್ರತಿನಿಧಿ 


ಯಾಗಿ ಆ ಸಮಯದಲ್ಲಿ ರಾಜನೇ ಆಗಿದ್ದಾನೆ. ಭರತನು ರಾಜನೆಂದೂ ಅವನ 
ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆಂದೂ ಹೇಳುವುದು ಶ್ರೀರಾಮನ ವಿನಯಸಂಪತ್ತನ್ನು 


ಸೂಚಿಸುತ್ತದೆ. 


ಸರ್ಗಃ ೧೮] ವಾಲಿವಧಸಮರ್ಥನಮ್‌ ೧೪೧ 


ತ್ವಂ ತು ಸಂಕ್ಲಿಸ್ಟಧರ್ಮಾ ಚ ಕರ್ಮಣಾ ಚ ವಿಗರ್ಜಿತೆಃ | 
ಕಾಮತಂತ್ರಪ್ರಧಾನಶ್ಚ ನ ಸ್ಸಿತೋ ರಾಜನರ್ಶ್ಮನಿ | ೧೨ 


ಜ್ಯೇಷ್ಮೋ ಭ್ರಾತಾ ಪಿತಾ ಚೈವ ಯಶ್ಚ ವಿದ್ಯಾಂ ಪ್ರಯಚ್ಛತಿ | 
ತ್ರಯಸ್ತೇ ಪಿತರೋ ಜ್ಞೇಯಾ ಧರ್ಮೇ ವರ್ಶ್ಮನಿ ವರ್ತಿನೆ8॥ ೧೩ 


ಯನೀಯಾನಾತ್ಮನಃ ಪುತ್ರಃ ಶಿಷ್ಯಶ್ವಾಪಿ ಗುಣೋದಿತಃ 1 
ಪುತ್ರನತ್ತೇ ತ್ರಯಶ್ಚಿಂತ್ಯಾ ಧರ್ಮಶ್ಚೇದತ್ರೆ ಕಾರಣಮ್‌ ॥ ೧೪ 


ಸೂಕ್ಷ್ಮಃ ಪರಮದುರ್ಜೇಯಃ ಸತಾಂ ಧರ್ಮಃ ಪ್ಲೆನಂಗಮ | 
ಹೃದಿಸ್ಥ ಸರ್ನಭೂತಾನಾಮಾತ್ಮ್ಮಾ ನೇದ ಶುಭಾಶುಭೇ ॥ ೧೫ 


ಚಪಲಶ್ಚ ಪಲೈಃ ಸಾರ್ಧಂ ವಾನರೈರಕೃತಾತ್ಮಭಿಃ | 
ಜಾತ್ಯಂಧ ಇನ ಜಾತ್ಯಂಥೈರ್ಮಂತ್ರಯನ್‌ ದ್ರಶಕ್ಷ್ಯಸೇ ನು ಕಿಮ್‌ ॥ 


ಧರ್ಮಕ್ಕೆ ಹಾನಿಯನ್ನುಂಟುಮಾಡಿದ್ದೀಯೆ. ನಿನ್ನ ಕೃತಿಯಿಂದ ಲೋಕ 
ನಿಂದಿತನಾಗಿದ್ದೀಯೆ. ಕಾಮಲೋಲುವನಾಗಿ ರಾಜಮಾರ್ಗದಿಂದ ಜಾರಿದ್ದೀಯೆ 
(೧೧-೧೨). ಎಲ್ಫೆ ವಾಲಿ, ಧರ್ಮಮಾರ್ಗದಲ್ಲಿರತಕ್ಕವನು ತನ್ನ ತಂದೆ, 
ಅಣ್ಣ, ವಿದ್ಯೆಯನ್ನು ಕಲಿಸಿದ ಗುರು. ಈ ಮೂವರನ್ನು ತಂದೆಯೆಂದು 
ಭಕ್ತಿಯಿಂದ ಗೌರವಿಸಬೇಕು. ಹಾಗೆಯೇ ತನ ೩ ಮಗ್ಯ ತಮ್ಮ, ಗುಣಶಾಲಿ 
ಯಾದೆ ಶಿಷ್ಯ ಈ ಮೂವರನ್ನು ಮಕ್ಕಳೆಂದು ತಿಳಿದು ವಾತ್ಸಲ್ಯದಿಂದ 
ನೋಡಿಕೊಳ್ಳ ಬೇಕು. ಧರ್ಮಮಾರ್ಗವೇ ಯುಕ್ತವೆಂದು ನಂಜುವುದಾದಕ್ಕೆ 
ಹೀಗೆ ನಡೆದುಕೊಳ್ಳ ಬೇಕು (೧೩-೧೪). ಎಲ್ಲೆ ವಾನರ, ಸಜ್ಜ ನರ ಧರ್ಮ 
ಮಾರ್ಗವು ಅತಿಸೂಕ್ಷ ಒನಾದುದು. ಅದರ ತತ್ತ ವನ್ನು ತಿಳಿಯುವುದು 
ಬಹು ಕಷ್ಟ. ಸಕಲ ಜಂತುಗಳ ಹೃದಯದಲ್ಲಿ ನೆಲೆಸಿದ ಅಂತರ್ಯಾಮಿಯಾದ 
ಆತ್ಮನೊಬ್ಬನಿಗೆ ಇದು ಸರಿ_ಇದು ತಪ್ಪು ಎಂದು ಧರ್ಮಾಥೆರ್ಮಗಳ ವಿವೇಕ 
ಜ್ಞಾ, ನವಿರುತ್ತದೆ (೧೫). ನೀನು ಮೊದಲೇ ಚನಲಸ್ವಭಾವದ ವಾನರ. 
ಅವಿವೇಕೆಗಳೂ ಚಸಲಚಿತ್ತರೂ ಆದ ಕನಿಗಳೊಡನೆ ಸಮಾಲೋಚಿಸುವ ನಿನಗೆ 
ಏನು ಗೊತ್ತಿದೆ? ಕುರುಡನನ್ನು ಹುಟ್ಟುಕುರುಡರು ಕರೆದೊಯ್ಯುವಂತೆ 


೧೪೨ ಕಸ್ಕಿಂಧಾಕಾಂಡಃ [ ಸರ್ಗಃ ೧೮ 


ಅಹಂ ತು ವ್ಯಕ್ತ ಕಾಮುಸ್ಯ ನಚನೆಸ್ಯ ಬ್ರವೀಮಿ ತೇ | 

ನ ಹಿ ಮಾಂ ಕೇನಲಂ ರೋಷಾತ್ತ್ರ್ವಂ ನಿಗರ್ಜಿತುಮರ್ಹಸಿ | ೧೭ 
ತದೇತತ್‌ ಕಾರಣಂ ಪಶ್ಯ ಯದರ್ಥಂ ತ್ವಂ ಮಯಾ ಹೆಕಃ | 
ಭ್ರಾತುರ್ವರ್ತಸಿ ಭಾರ್ಯಾಯಾಂ ತ್ಯಕ್ತ್ವಾ ಧರ್ಮಂ ಸನಾತನಮ್‌ ॥ 
ಅಸ್ಯ ತ್ವಂ ಧರಮಾಣಸ್ಯ ಸುಗ್ರೀನಸ್ಯ ಮಹಾತ್ಮನಃ | 

ರುಮಾಯಾಂ ವರ್ತೆಸೇ ಕಾಮಾತ್‌ ಸ್ನುಷಾಯಾಂ ಸಾಪಕರ್ಮಕೃತ್‌ 
ತದ್ದ್ಯತೀತಸ್ಯ ತೇ ಧರ್ಮಾತ್‌ ಕಾಮನೃತ್ತಸ್ಯ ವಾನರ | 
ಭ್ರಾಶೃಭಾರ್ಯಾನಮರ್ಶೆಆಸ್ಮಿನ್‌ ದಂಡೋಯಂ ಪ್ರತಿಷಾದಿತಃ ॥ 
ನ ಹಿ ಧರ್ಮವಿರುದ್ಧಸ್ಯ ಲೋಕನೃತ್ತಾದಸೇಯುಷಃ | 
ದಂಡಾದನ್ಯತ್ರ ಪಶ್ಯಾಮಿ ನಿಗ್ರಹಂ ಹರಿಯೂಥಪ ॥ ೨೧ 
ನಹಿತೇ ಮರ್ಷಯೇ ಪಾಪಂ ಶ್ಲ್ಪತ್ರಿಯೋಹಂ ಕುಲೋದ್ಭನಃ | 
ಔರಸೀಂ ಭಗಿನೀಂ ನಾಪಿ ಭಾರ್ಯಾಂ ವಾಪ್ಯ ನುಜಸ್ಯ ಯಃ ॥ ೨೨ 


ನಿನ್ನ ವರಿಸ್ಥಿತಿಯಾಗಿದೆ (೧೬). ನನ್ನ ಮಾತಿನ ಅಭಿಪ್ರಾಯವನ್ನು ವಿವರಿಸಿ 
ಹೇಳುವೆನು, ಕೇಳು. ಬರಿಯ ಕೋಷಾವೇಶದಿಂದ ನನ್ನನ್ನು ನಿಂದಿಸಬೇಡ. 
ನಿನ್ನನ್ನು ನಾನು ಸಂಹರಿಸಲು ಇದು ಕಾರಣವೆಂದು ತಿಳಿ. ಏನೆಂದಕೆ, ನೀನು 
ಸನಾತನಧೆರ್ಮವನ್ನು ಲ್ಲಂಥಿಸಿ ನಿನ್ನ ತಮ್ಮನ ಭಾರ್ಯೆಯೊಡನೆ ರಮಿಸು 
ತ್ರಿದ್ದೀಯೆ (೧೭-೧೮). ಮಹಾತ್ಮನಾದ ಸುಗ್ರೀವನು ಜೀವಿಸಿರುವಾಗಲೇ 
ಅವನ ಭಾರ್ಯೆಯಾದ ರುಮೆಯೊಡನೆ ನೀನು ಕಾಮಲೋಲುವನಾಗಿ 
ವರ್ತಿಸುತ್ತಿದ್ದೀಯೆ. ಅವಳು ನಿನಗೆ ಸೊಸೆಯಾಗಲಿಲ್ಲವೆ? ಈ ಪಾಷಕರ್ಮ 
ವನ್ನು ಎಸಗಿದ್ದೀಯೆ. ಧರ್ಮವನ್ನು ಲ್ಲಂಭಸಿ ಕಾಮಪರಾಯಣನಾಗಿ ತಮ್ಮನ 
ಹೆಂಡತಿಯನ್ನು ಮುಟ್ಟಿ ಹುದಕ್ಕೋಸ್ಕರ ನಿನಗೆ ಈ ಶಿಕ್ಷೆಯನ್ನು ವಿಧಿಸಿದ್ದೇನೆ 
(೧೯-೨೦). ವಾನರೇಶ್ವರ, ಥರ್ಮವಿರುದ್ಧ ವಾಗಿ ವರ್ತಿಸುತ್ತ ಶಿಷ್ಟಾಚಾರ 
ವನ್ನು ಅತಿಕ್ರಮಿಸುವವನಿಗೆ ಮರಣದಂಡನೆಯಲ್ಲದೆ ಅವನನ್ನು ನಿಗ್ರಹಿಸುವ 
ಇನ್ನೊಂದು ಮಾರ್ಗವು ನನಗೆ ತೋರದು (೨೧). ನಾನು ಸತ್ತುಲವ್ರಸೂತ 
ನಾದ ಕತ್ರೀಯನಾಗಿ ನಿನ ಬ ಪಾಪಕರ್ಮವನ್ನು ಸಹಿಸಲಾರೆ. ಮಗಳು 
ಒಡಹುಟ್ಟಿದವಳು, ತಮ್ಮನ ಮಡದಿ- ಇವರಲ್ಲಿ ಯಾವನು ಕಾಮಾತಿರೇಕ 


ಸರ್ಗಃ ೧೮] ವಾಲಿವಧಸಮರ್ಥನಮ್‌ ೧೪ಷ್ಠಿ 


ಪ್ರಚರೇತ ನರಃ ಕಾಮಾತ್ರಸ್ಯ ದಂಡೋ ವಧಃ ಸ್ಮೃತಃ | 

ಭರತೆಸ್ತು ಮಹೀಷಾಲೋ ವಯಂ ಚಾವೇಶನರ್ತಿನಃ | ೨೩ 
ತ್ವಂ ತು ಧರ್ಮಾದತಿಕ್ರಾಂತಃ ಕಥಂ ಶಕ್ಕಮುಹೇಕ್ಷಿತುಮ್‌ | 
ಗುರುರ್ಧರ್ಮವ್ಯತಿಕ್ರಾಂತೆಂ ಪ್ರಾಜ್ಞೋ ಧರ್ಮೇಣ ಸಾಲಯನ್‌ ॥ 
ಭರತಃ ಕಾಮವೃತ್ತಾನಾಂ ನಿಗ್ರಹೇ ಪೆರ್ಯವಸ್ಟಿ ತಃ | 

ವಯಂ ತು ಭೆರೆತಾಡೇಶಂ ವಿಧಿಂ ಕೃತ್ವಾ ಹರೀಶ್ವರ ॥ ೨೫ 
ತ್ವದ್ವಿಧಾನ್‌ ಭಿನ್ನಮರ್ಯಾದಾಸ್ಸಿಯಂತುಂ ಪರ್ಯವಸ್ಥಿತಾಃ | 
ಸುಗ್ರೀನೇ೫ ಚ ಮೇ ಸಖ್ಯಂ ಲಕ್ಷ್ಮಣೇನೆ ಯಥಾ ತಥಾ! ೨೬ 
ದಾರರಾಜ್ಯನಿಮಿತ್ತಂ ಚ ನಿಃಶ್ರೇಯಸಿ ರತಃ ಸಮೇ! 


ಪ್ರತಿಜ್ಞಾ ಚ ಮಯಾ ದತ್ತಾ ತದಾ ಹಾನಕೆಸಂನಿಧೌ ॥ ೨೭ 
ಪ್ರತಿಜ್ಹಾಯ ಕಥಂ ಶಕ್ಕಂ ಮದ್ದಿಭೇನಾನವೇಕ್ಷಿತುಮ್‌ | 
ತದೇಭಿಃ ಕಾರಣೈಃ ಸರ್ವೈರ್ಮಹದ್ಭಿರ್ಧರ್ಮಸಂಹಿತೈಃ (| ೨೮ 


ದಿಂದ ಪ್ರವರ್ತಿಸುವನೋ ಅವನಿಗೆ ವಥೆಯೇ ಶಿಕ್ಷೆಯೆಂದು ಶಾಸ್ತ್ರವಿಹಿತ 
ವಾಗಿದೆ. ಭರತನು ಈ ಭೂಮಿಗೆ ಅಧಿಸತಿ ನಾವು ಅವನ ಆದೇಶದಂತೆ 
ನಡೆಯತಕ್ಕವರು (೨೨-೨೩). ನೀನು ಧರ್ಮವನ್ನು ಲ್ಲಂಘಸಿದ್ದೀಯೆ. ನಿನ ನ್ನು 
ನೋಡುತ್ತ ಉಪೇಕ್ಷೆಯಿಂದಿರಲು ಹೇಗೆ ಸಾಧೆ ಸ 9) ಸಮ್ಮಾನ 3ನೂ 
ಪ್ರಾಜ್ಞನೂ ಆದ ಭರತನು ಧರ್ಮಾತಿಕ್ರಮಣವಾಗದಂತೆ ಧರ್ಮದಿಂದ 
ರಾಜ್ಯವನ್ನು ಪರಿಪಾಲಿಸುತ್ತಿದ್ದಾನೆ. ಸ್ವೇಚ್ಛೆಯಾಗಿ ನಡೆಯತಕ್ಕವರನ್ನು 
ದೆಂಡಿಸುವುದರಲ್ಲಿ ಉದು 55 ನಾಗಿದ್ದಾನೆ. ನಾವು ಭರತನ ಆಜ್ಞೆ ಯೇ 
ಪ್ರಮಾಣನೆಂದು ಮನಿ 2ಸುತ್ತೇವೆ (೨೪-೨೫). ಆದ್ದರಿಂದ, ಎಲ್ಫೆ ಕಪೀಶ್ವರ, 
ಮರ್ಯಾದೆಯನ ೩3ಕ್ರಮಿಸುವ ನಿನ ಎಂಥವರನ್ನು ಶಿಕ್ಷಿಸುವ ಕಾರ್ಯದಲ್ಲಿ 
ತೊಡಗಿದ್ದೇನೆ. ನನಗೆ ಸುಗ್ರೀವನೊಡನಾದ ಮೈತ್ರಿಯು ಲಕ್ಷ ಟೌನ ಸ್ನೇಹ 
ದಂತೆ ಅತಿದೃಢವಾದುದು. ಅವನ ಮಡದಿಯನ್ನೂ ರಾಜ್ಯವನ್ನೂ ಕೊಡಿಸು 
ವುದಕ್ಕಾಗಿ ಷು ಮೈತ್ರಿ ಏರ್ಪಟ್ಟಿತು. ಆತನೂ ನನ ೩ ಹಿತಸಾಧನೆಯಲ್ಲಿ 
ನಿರತನಾಗಿದ್ದಾನೆ. ನಿನ ೩ನ್ನು ಕೊಲ್ಲುವುದಾಗಿ ಅಗ್ನಿ ಸನ್ನಿ ಧಾನದಲ್ಲಿ ಪ್ರತಿಜ್ಞೆ 
ಮಾಡಿ ಅವನಿಗೆ ಮಾತುಕೊಟ್ಟದ್ದೇನೆ (೨೬-೨೬). ನನ್ನಂಥವನು ಪ್ರತಿಜ್ಞೆ 


೧೪೪ ಕಿಹ್ಮಿಂಥಾಕಾಂಡಃ [ ಸರ್ಗಃ ೧೮ 


ಶಾಸನಂ ತನ ಯದುಕ್ತಂ ತದ್ಭವಾನನುಮನ್ಯತಾಮ್‌ | 
ಸರ್ವಥಾ ಧರ್ಮ ಇತ್ಯೇನ ದ್ರಷ್ಟವ್ಯಸ್ತನ ನಿಗ್ರಹಃ | ೨೯ 
ನಯಸ್ಕಸ್ಯೋಪಕರ್ತವ್ಯಂ ಧರ್ಮನಮೇವಾನುಪಶ್ಯತಃ | 
ಶಕ್ಯಂ ತ್ವಯಾಪಿ ತತ್‌ ಕಾರ್ಯಂ ಧರ್ಮಮೇವಾನುವರ್ತಶಾ | ೩೦ 


ಶ್ರೂಯತೇ ಮನುನಾ ಗೀಶೌ ಶ್ಲೋಕ್‌ ಚಾರಿತ್ರವತ್ಸಲ್‌ೌ | 
ಗೃಹೀತೌ ಧರ್ಮಕುಶಲೈಸ್ತತ್ತಥಾ ಚರಿತಂ ಮಯಾ ॥॥ ೩೧ 


*ರಾಜಭಿರ್ಧ್ಯತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ | 
ನಿರ್ಮಲಾಃ ಸ್ಪರ್ಗಮಾಯಾಂತಿ ಸಂತಃ ಸುಕೃತಿನೋ ಯಥಾ | ೩೨ 
*ಶಾಸನಾದ್ವಾ ವಿನೋಕ್ಷಾದ್ವಾ ಸ್ತೇನಃ ಸ್ತೇಯಾದ್ವಿಮುಚ್ಛತೇ | 
ರಾಜಾ ತೈಶಾಸನ್‌ ಪಾಪಸ್ಯ ತದನಾಪ್ನೋತಿ ಕಿಲ್ಬಿಷಮ್‌ ॥ ೩೩ 
ಮಾಡಿ ಅದನ್ನು ಉಪೇಕ್ಷಿಸಲು ಹೇಗೆ ಶಕ್ಯವಾದೀತು 9 ಥರ್ಮಸಮ್ಮತನಾದ 
ಈ ಮಹತ್ತರ ಕಾರಣಗಳೆಲ್ಲವೂ ನೇರಿದುದರಿಂದ ನಿನ ೩ನ್ನು ದಂಡಿಸುವುದು 
ಆವಶ್ಯ ಕವಾಯಿತು. ಈ ದಂಡನೆಯು ನಿನಗೆ ಯುಕ್ತವಾದುದೆಂದು ನೀನು 
ಒಪ್ಪಿಕೊಳ್ಳಬೇಕು. ನಿನ್ನನ್ನು ಶಿಕ್ಷಿಸಿರುವುದು ಸರ್ವವಿಥೆದಲ್ಲಿಯೂ ಧರ್ಮ 
ವೆಂದೇ ತಿಳಿಯಬೇಕು (೨೮-೨೯). ಧರ್ಮದಲ್ಲಿಯೇ ದೃಷಿ ಟ್ರಯುಳ್ಳ ವನು 
ಮಿತ್ರನಿಗೆ ಉಪಕಾರಮಾಡಶೇಜೇಕು. ಎಲ್ಫೆ ವಾಲಿ, ಧರ್ಮವನ್ನೇ 
ಅನುಸರಿಸತಕ್ಕವನಾಗಿದ್ದರೆ ನೀನೂ ಕೂಡ ಇಂತಹ ಕಾರ್ಯವನ್ನು 
ಮಾಡುತ್ತಿದ್ದೆ. ಸದಾಚಾರವನ್ನು ಕುರಿತು ಮನುವು ಎರಡು ಶ್ಲೋಕಗಳನ್ನು 
ಹೇಳಿದ್ದಾನೆ. ಧರ್ಮನಿಸ್ಕ ರೆಲ್ಲರೂ ಅವನ್ನು ಪರಿಗ್ರ ಹಿಸಿದ್ದಾರೆ. ಅದರಂತೆ 
ನಾನು ನಡೆದುಕೊಂಡಿದ್ದೇನೆ (೩೦-೩೧). ಆ ಶ್ಲೋಕಗಳ ಅರ್ಥವೇನೆಂದರೆ, 
"ಜನರು ಪಾಪಕರ್ಮಗಳನ್ನಾ ಚರಿಸಿದರೂ ರಾಜರಿಂದ ತಕ್ಕ ಶಿಕ್ಷೆಯನ್ನು 
ಪಡೆದಲ್ಲಿ, ಅವರ ಪಾಪಗಳೆಲ್ಲವೂ ನೀಗುತ್ತವೆ. ಪುಣ್ಯವಂತರಾದ ಸಜ್ಜನರಂತೆ 
ಅವರು ಸದ್ಗತಿಯನ್ನು ನಡೆಯುತ್ತಾರೆ (೩೨). ಕಳ್ಳನನ್ನು ರಾಜನು 
ದಂಡಿಸಲಿ ಅಥವಾ ದಂಡಿಸದೆ ಬಿಡುಗಡೆಮಾಡಲಿ, ಕಳ್ಳತನದ ಪಾಪವು ಅವನಿಗೆ 
ನೀಗುವುದು. ಆದರೆ ಪಾನಿಯನ್ನು ದಂಡಿಸದ ರಾಜನು ಅವನ ಪಾಪಕ್ಕೆ 
* ಮನುಸ್ಕೃತಿ-೮-೩೧೮, ೩೧೬ (ಪಾರಭೇದ ಉಂಟು). 


ಸರ್ಗಃ ೧೮] ವಾಲಿವಧಸಮರ್ಥನಮ್‌ ೧೪೫ 
ಆರ್ಯೇಣ ಮಮ ಮಾಂಧಾತ್ರಾ ವ್ಯಸನಂ ಘೋರೆಮೀಪ್ಸಿತಮ್‌ | 
ಶ್ರಮಣೇನ ಫೈತೇ ಪಾಪೇ ಯಥಾ ಹಾಪಂ ಶ್ವಯಾ ಫೈತೆಮ್‌ ॥ ೩೪ 
ಅನ್ಕೈರಪಿ ಕೃತಂ ಪಾಪಂ ಪ್ರಮತ್ತೈರ್ವಸುಧಾಧಿಪೈಃ | 


ಪ್ರಾಯಶ್ಚಿತ್ತಂ ಚ ಕುರ್ವಂತಿ ತೇನ ತಚ್ಛಾಮ್ಯತೇ ರಜಃ ॥ ೩೫ 
ತದಲಂ ಪರಿತಾಸೇನೆ ಧರ್ಮತಃ ಪರಿಕೆಲ್ಫಿ ಕಃ | 
ನಥೋ ವಾನರಶಾರ್ದೂಲ ನ ವಯಂ ಸ್ವವಶೇ ಸ್ಲಿತಾಃ |[ ೩೬ 


ಶೃಣು ಚಾಪ್ಯಪರಂ ಭೂಯಃ ಕಾರಣಂ ಹರಿಪಂಗವ | 
ಯಚ್ಛು ತ್ವಾ ಹೇತುಮದ್ವೀರ ನ ಮನ್ಯುಂ ಕರ್ತುಮರ್ಹಸಿ | ೩೭ 


ನಮೇ ತತ್ರ ಮನೆಸ್ತಾಪೋ ನ ಮನ್ಯುರ್ಹರಿಯೂಥಪ | 
ವಾಗುರಾಭಿಶ್ಚ ಪಾಶೈಶ್ಚ ಕೊಟ್ಟಿ ಶ್ರ ನಿವಿಧೈರ್ನರಾಃ ॥ ೩ಿಲೆ 
ಪ್ರತಿಚ್ಛನ್ನಾಶ್ಚ ದೃಶ್ಯಾಶ್ಹೆ ಗೃಹ್ಣ ತಿ ಸುಬಹೂನ್‌ ಮೃಗಾನ್‌ | 
ಪ್ರಧಾನಿತಾನ್‌ ವಾ ವಿಶ್ರಸ್ತಾನ್‌ ನಿಸ್ರಬ್ಧಾಂಶ್ಚಾಪಿ ನಿಷ್ಠಿತಾನ್‌ ॥ ೩೯ 
ಭಾಗಿಯಾಗುತ್ತಾನೆ? (೩೩). ವಾಲಿ, ನಿನ್ನಂತೆಯೇ ಒಬ್ಬ ಶ್ರಮಣನು ಹಿಂದೆ 
ಒಂದು ಪಾಪಕೃತ್ಯವನ್ನು ಮಾಡಿದ್ದನು. ಆಗ ನನ್ನ ವಂಶದಲ್ಲಿ ಪೂಜ್ಯನಾದ 
ಮಾಂಧಾತನು ಆ ಶ್ರಮಣನಿಗೆ ಘೋರವಾದ ತಕ್ಕ ಶಿಕ್ಷೆಯನ್ನು ವಿಧಿಸಿದನು 
ನಿನ್ನಂತೆಯೇ ಅನೇಕ ಭೂಪಾಲರು ಪ್ರಮಾದದಿಂದ ದುಷ್ಕೃತ್ಯಗಳನ್ನು ನಡೆಸಿ, 
ಅನಂತರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾರೆ. ಪ್ರಾಯಶ್ಚಿತ್ತದಿಂದ 
ಪಾಪವು ಪರಿಹೃತವಾಗುತ್ತದೆ (೩೪-೩೫). ಆದ್ದರಿಂದ ವ್ಯಥೆಸಡಬೇಡ. ನಿನ್ನ 
ವಥೆಯು ಧರ್ಮವಿಹಿತವಾಗಿ ನಡೆದಿದೆ ವಾನರೇಶ್ವರ, ನಾವು ಈ ವಿಷಯದಲ್ಲಿ 
ಸ್ವತಂತ್ರರಲ್ಲ. ಅಲ್ಲದೆ ಮತ್ತೊಂದು ಕಾರಣವನ್ನು ಕೇಳು. ಮುಖ್ಯವಾದ 
ಆ ಕಾರಣವನ್ನು ಕೇಳಿದರೆ, ನನ್ನ ನಿಷಯದಲ್ಲಿ ನೀನು ಕೋಪಿಸಲಾರಕೆ 
(೩೬-೩೭) ವಾನರೇಶ್ವರ, ನೀನು ನಿಂದಿಸಿದ್ದರಿಂದ ನನಗೆ ವ್ಯಧೆಯೂ ಇಲ್ಲ 
ಕೋಪವೂ ಇಲ್ಲ. ಮನುಷ್ಯರು ಕಾಡುಮೃಗಗಳನ್ನು ಬಲೆಗಳಿಂದಲೂ ಹೆಗ್ಗ 
ಗಳಿಂದಲೂ ಇತರ ಕಪಟೋಪಾಯಗಳಿಂದಲೂ ಹಿಡಿಯುತ್ತಾರೆ. ಎದುರಿಗೆ 
ನಿಂತಾಗಲಿ, ಮರೆಯಲ್ಲಿ ನಿಂತಾಗಲಿ-ಸೆಕೆಹಿಡಿಯುತ್ತಾಕಿ ಮೃಗಗಳು ಹೆದರಿ 
ಓಡುತ್ತಿರಲಿ, ನಂಬಿಕೆಯಿಂದ ನಿಂತಿರಲಿ--ಅವನ್ನು ಕೊಲ್ಲುತ್ತಾರೆ (೩೮-೩೯). 
10 


೧೪೬ ಕಿಜ್ಕಿಂಭಛಾಕಾಂಡಃ [ಸರ್ಗಃ ೧೮ 


ಪ್ರಮುತ್ತಾನಪ್ರಮುತ್ತಾನ್‌ ವಾ ನರಾ ಮಾಂಸಾರ್ಥಿನೋ ಭೃಶಮ್‌ | 
ವಿಧ್ಯಂತಿ ನಿಮುಖಾಂಶ್ಚಾಪಿ ನ ಚ ಜೋಷೊಲತ್ರ ವಿದ್ಯತೇ ॥ ೪೦ 
ಯಾಂತಿ ರಾಜರ್ಷಯಶ್ಚಾತ್ರ ಮೃಗಯಾಂ ಧರ್ಮಕೋವಿದಾಃ | 


ತಸ್ಮಾತ್ತ್ವಂ ನಿಹತೋ ಯುದ್ಧೇ ಮಯಾ ಜಾಣೇನ ವಾನರ॥ ೪೦ 


ಅಯುಧ್ಯನ್‌ ಪ್ರತಿಯುಧ್ಯನ್‌ ವಾ ಯಸ್ಮಾಚ್ಛಾಖಾದೃಗೋ ಹ್ಯಸಿ | 
ದುರ್ಲಭಸ್ಯ ಚ ಧರ್ಮಸ್ಯ ಜೀವಿತಸ್ಯ ಶುಭಸ್ಕ ಚ ॥ ೪೨ 
ರಾಜಾನೋ ವಾನರಶ್ರೇಸ್ಮ ಪ್ರದಾತಾರೋ ನ ಸಂಶಯಃ | 

ತಾನ್ನ ಹಿಂಸ್ಕಾನ್ನ ಚಾಕ್ರೋಶೇನ್ಹಾಕ್ಷಿಸೇನ್ನಾಪ್ರಿಯಂ ವದೇಶ್‌ ॥ ೪೩ 
ದೇವಾ ಮನುಷ್ಯರೂಪೇಣ ಚರಂತ್ಯೇತೇ ಮಹೀತಲೇ | 

ತ್ವಂ ತು ಧರ್ಮನುವಿಜ್ಞಾಯ ಕೇನಲಂ ರೋಷಮಾಸ್ಸಿ ತಃ ೪೪ 


ಪ್ರದೂಷಯಸಿ ಮಾಂ ಧರ್ಮೇ ಏಶೃಪೈತಾನುಹೇ ಸಿ ತಮ್‌ | 
ಏನಮುಕ್ತೆಸ್ತು ರಾಮೇಣ ವಾಲೀ ಪ್ರನ್ಯಧಿತೋ ಭೃಶಮ್‌ ॥ ೪೫ 


ಅವು ಪ್ರಮಾದವಶದಿಂದ ಸಿಕ್ಕಲಿ, ಎಚ್ಚರಿಕೆಯಿಂದಿರಲಿ, ಅನ್ಯಾಭಿ 
ಮುಖವಾಗಿಯೇ ಇರಲಿ-ಆ ಮೃಗಗಳನ್ನು ಮಾಂಸಾರ್ಥಿಗಳಾದ ಜನರು 
ಕೊಲ್ಲುತ್ತಾರೆ. ಇದರಲ್ಲಿ ದೋಷವಿಲ್ಲ ಧರ್ಮಕೋಮವಿದರಾದ ರಾಜರ್ಷಿಗಳೂ 
ಈ ಮಾರ್ಗವನ್ನನುಸರಿಸಿ ಬೇಟೆಯಾಡುತ್ತಾರೆ. ಆದ್ದರಿಂದ, ವಾನರ, 
ನಿನ್ನನ್ನು ಜಾಣದಿಂದ ಫಾತಿಸಿದ್ದೇನೆ (೪೦-೪೧). ನನ್ನೊ ಡನೆ ಯುದ್ಧ 
ಸನ್ನದ್ಧ ನಾಗಿ ಬಂದಿರು-ಬಾರದಿರು, ನಿನ ೩ನ್ನು ವಧಿಸಿದ್ದೇನೆ. ನೀನೊಂದು 
ಶಾಖಾಮೃಗ. ದುರ್ಲಭವಾದ ಧರ್ಮ, ಜೀವನ, ಅಭ್ಯುದಯಗಳನ್ನು 
ರಾಜರೇ ಪ್ರಜೆಗಳಿಗೆ ಸಂಪಾದಿಸಿಕೊಡುತ್ತಾ ರೆ ಇದರಲ್ಲಿ ಸಂದೇಹವಿಲ್ಲ. 
ಆದ್ದರಿಂದ ರಾಜರನ್ನು ಹಿಂಸಿಸುವುದಾಗಲಿ ನಿಂದಿಸುವುದಾಗಲಿ ಆಕ್ಷೇಪಿಸುವು 
ದಾಗಲಿ ಕೂಡದು. ಅವರಿಗೆ ಅಪ್ರಿಯವಾದ ಮಾತನ್ನಾ ಡಬಾರದು(೪೨-೪೩). 
ರಾಜರೆಂದರೆ ಮಹೀತಳದಲ್ಲಿ ಮನುಷ್ಯ ರೂಪದಿಂದ ಸಂಚರಿಸುವ ದೇವತೆಗಳು 
ನೀನು ಧರ್ಮಸೂಕ್ಷ್ಮವನ್ನರಿಯದೆ ಬರಿಯ ರೋಷಾವೇಶದಿಂದ ನನ ನ್ನು 
ದೂಷಿಸಿದ್ದೀಯೆ. ನಿತೃಪಿತಾಮಹೆಸರಂಪಕೆಯಿಂದ ಬಂದ ಥರ್ಮಮಾರ್ಗದಲ್ಲಿ 
ನಾನು ಸ್ಥಿರವಾಗಿ ನಿಂತಿದ್ದೇನೆ ” ಎಂದು ಹೇಳಿದನು. ಶ್ರೀರಾಮನ ನುಡಿ 


ಸರ್ಗಃ ೧೮] ವಾಲಿವಧಸಮುರ್ಥನಮ್‌ ೧೪೭ 


ನ ದೋಷಂ ರಾಘವೇ ದಧ್ಕೌ ಧರ್ಮೆಆಧಿಗತನಿಶ್ಚ ಯಃ | 
ಪ್ರತ್ಯುವಾಚ ತತೋ ರಾಮಂ ಪ್ರಾಂಜಲಿರ್ವಾನಶೇಶ್ವರೆಃ ॥ ೪೬ 
ಯತ್ತ್ವಮಾತ್ನ ನರಶ್ರೇಷ್ಠ ತದೇನಂ ನಾತ್ರ ಸಂಶಯಃ | 
ಪ್ರತಿನಕ್ತುಂ ಪ್ರಕೃಷ್ಟೇ ಹ ನಾಪಕೃಷೃ್ಣಸ್ತು ಶಕ್ನೆಯಾಮ್‌ ॥! ೪೭ 
ಯೆದಯುಕ್ತೆಂ ಮಯಾ ಪೂರ್ವಂ ಪ್ರಮಾದಾದುಕ್ತಮಪ್ರಿಯಮ್‌ | 
ತತ್ರಾಪಿ ಖಲು ಮೇ ದೋಷಂ ಕರ್ತುಂ ನಾರ್ಹಸಿ ರಾಘೆನ॥ ೪೮ 


ತ್ವಂ ಹಿ ದೃಷ್ಟಾರ್ಥತತ್ತ್ವೈಜ್ಞಃ ಪ್ರಜಾನಾಂ ಚ ಹಿತೇ ರತಃ | 


ಕಾರ್ಯಕಾರಜಸಿದ್ಧೌ ತೇ ಪ್ರಸನ್ನಾ ಬುದ್ದಿರವ್ಯಯಾ ॥ ೪೯ 
ಮಾಮಪ್ಯಗತಥರ್ಮಾಣಂ ವ್ಯತಿಕ್ರಾಂತಪುರಸ್ಕೃತಮ್‌ | 
ಧರ್ಮಸಂಹಿತಯಾ ವಾಚಾ ಧರ್ಮಜ್ಞ ಪರಿಷಾಲಯ ॥ ೫೦ 
ನೆ ತ್ವಾತ್ಮಾನಮಹಂ ಶೋಚೇ ನ ತಾರಾಂ ನ ಚ ಬಾಂಧೆವಾನ್‌ | 
ಯಥಾ ಪುತ್ರಂ ಗುಣಶ್ರೇಷ್ಠಮುಂಗದಂ ಕನಕಾಂಗದಮ್‌ ॥ ೫೧ 
ಯನ್ನಾಲಿಸಿ ವಾಲಿಗೆ ಬಹಳ ಪಶ್ಚಾತ್ತಾ ವವಾಯಿತು (೪೪-೪೫) ಧರ್ಮದ 


ವಿಷಯದಲ್ಲಿ ಸರಿಯಾದ ಅರಿವಾಯಿತು ರಾಘವನಲ್ಲಿ ದೋಷವಿಲ್ಲನೆಂದು 
ಮನಸ್ಸಿಗೆ ಅನ್ನಿಸಿತು. ಆ ವಾನರೇಂದ್ರನು ಕೈಮುಗಿದುಕೊಂಡು ವಿಜ್ಞಾ ಸಿಸಿ 
ದನು: “ ಪುರುಷೋತ್ತಮ, ನೀನು ಹೇಳುವುದು ವಾಸ್ತವ. ಸಂಶಯನಿಲ್ಲ. 
ಅಲ್ಪನಾದವನು ಮಹಾಪುರುಷನಿಗೆ ಪ್ರತಿಯಾಗಿ ಹೇಳುವುದು ಶಕ್ಯವಲ್ಲ. 
ಮೊದಲು ನಿನಗೆ ಅಯುಕ್ತವೂ ಅಪ್ರಿಯವೂ ಆದ ಮಾತನ್ನಾಡಿಬಿಟ್ಟಿನು. 
ರಾಘವ, ನನ್ನ ತಪ್ಪನ್ನು ಮನಸ್ಸಿಗೆ ತಂದುಕೊಳ್ಳ ಬೇಡ (೪೬-೪೮) ನೀನು 
ಸಕಲವಸ್ತುಗಳ ತತ್ತ ಎವನ್ನು ಬಲ್ಲವನು. ಪ್ರಜೆಗಳ ಹಿತದಲ್ಲಿ ನಿರತನಾದವನು. 
ಕಾರ್ಯ ಕಾರಣಗಳನ್ನು ನಿರ್ಣಯಿಸುವುದರಲ್ಲಿ ನಿನ ಗೆ ಬುದ್ಧಿಯು ಪಕ್ಷಪಾತ 
ರಹಿತವಾಗಿ ನಿರ್ಮಲವಾಗಿದೆ ; ಸ್ಥಿರವಾಗಿದೆ (೪೯) ನಾನು ಧರ್ಮಜ್ಞಾನ 
ವಿಲ್ಲದವನು. ಧರ್ಮಜಾಹಿರರಲ್ಲಿ ಅಗ್ರಗಣ್ಯ. ಹೇ ಧರ್ಮಜ್ಞ, , ಧರ್ಮ 
ಸಂಹಿತನಾದ ಮಾತಿನಿಂದ ಅಭಯವನ್ನು ನೀಡಿ ನನ ನ್ನು ಪರಿಪಾಲಿಸು. 
ಈಗ ನಾನು ನನಗಾಗಲಿ, ತಾರೆಗಾಗಲಿ, ನನ A ಬಂಡುಗಳಿಗಾಗಲಿ- ಅಷ್ಟಾಗಿ 
ಶೋಕಿಸುವುದಿಲ್ಲ. ಆದರೆ ಗುಣಶ್ರೇಷ್ಠ ನೂ ಕನಕಾಂಗದ ಭೂಸಿತನೂ ಆದ 


ಜೇ 


೧೪೮ ಕಿಷ್ಕಿಂಥಾಕಾಂಡಃ [ಸರ್ಗಃ ೧೮ 


ಸ ಮಮಾದರ್ಶೆನಾದ್ದೀನೋ ಜಾಲ್ಯಾತ್‌ ಪ್ರಭೃತಿ ಲಾಲಿತಃ | 
ತಬಾಕೆ ಇವ ಪೀತಾಂಬುರುಪಶೋಷಂ ಗಮಿಷ್ಯತಿ ॥ ೫೨ 


ಜಾಲಶ್ಚಾಕೃತಮುದ್ಧಿಶ್ಚ ನಕಪುತ್ರಶ್ಚ ಮೇ ಪ್ರಿಯಃ | 
ತಾರೇಯೋ ರಾಮ ಭವತಾ ರಕ್ಷಣೀಯೋ ಮಹಾಬಲಃ | ೫೩ 


ಸುಗ್ರೀವೇ ಚಾಂಗದೇ ಚೈನ ನಿಥೆತ್ಸ ಮತಿಮುತ್ತೆ ನಾಮ್‌ | 
ತ್ವಂ ಹಿ ಶಾಸ್ತಾ ಚೆ ಗೋಪ್ತಾ ಚ ಕಾರ್ಯಾಕಾರ್ಯನಿಧೌ ಸ್ಪಿತಃ॥ 


ಯಾ ತೇ ನರಪತೇ ವೃತ್ತಿರ್ಭರತೇ ಲಕ್ಷ್ಮಣೇ ಚ ಯಾ | 
ಸುಗ್ರೀವೇ ಚಾಂಗದೇ ರಾಜಂಸ್ತಾಂ ತ್ವಮಾಧಾತುಮರ್ಹಸಿ ॥ ೫೫ 


ಮದ್ದೋಷಕೃತೆದೋಸಾಂ ತಾಂ ಯಥಾ ತಾರಾಂ ತಪಸ್ಟಿನೀಮ್‌ | 
ಸುಗ್ರೀವೋ ನಾನನುನ್ಯೇತ ತಥಾನಸ್ತಾತುಮುರ್ಹಸಿ ॥ ೫೬ 


ನನ್ನ ಮಗ ಅಂಗದನನ್ನು ನೆನೆಸಿಕೊಂಡರೆ ದುಃಖ ಉಮ್ಮಳಿಸುವುದು 
(೫೦-೫೧). ಬಾಲ್ಯದಿಂದಲೂ ಅವನನ್ನು ಪ್ರೀತಿಯಿಂದ ಲಾಲಿಸುತ್ತಿದ್ದೇನೆ. 
ಇನ್ನುಮೇಲೆ ನನ್ನನ್ನು ಕಾಣದೆ ಅವನು ದೀನನಾಗುವನು. ನೀರನ್ನು 
ಬಳಸಿ ಬತ್ತಿ ಹೋಗುವ ಕೊಳದಂತೆ, ನನ್ನ ಮಗನು ದಿನದಿನವೂ ಕೃಶ 
ವಾಗುತ್ತಹೋಗುವನು (೫೨). ಅವನು ಇನ್ನೂ ಹುಡುಗ ಬುದ್ಧಿ ಬಿಳೆದಿಲ್ಲ. 
ನನ್ನ ಒಬ್ಬನೇ ಮುದ್ದು ಮಗ ತಾರೆಯ ಗರ್ಭದಲ್ಲಿ ಜನಿಸಿದ್ದಾನೆ. 
ಶ್ರೀರಾಮ, ನೀನು ಅಂಗದನನ್ನು ಕಾಪಾಡಿಕೊಂಡು ಬರಜೇಕು. ಅವನು 
ಬಾಲಕನಾದರೂ ಮಹಾಶೂರ (೫೩). ಸುಗ್ರೀವನಲ್ಲಿಯೂ ಅಂಗದನಲ್ಲಿಯೂ 
ಒಂದೇ ವಿಧವಾಗಿ ವಾತ್ಸಲ್ಯಬುದ್ಧಿಯನಿ ಎಡ. ಸರಿಯಾಗಿ ನಡೆದರೆ ಪಾಲಿಸ 
ತಕ್ಕವನೂ ತಪ್ಪಿದರೆ ದಂಡಿಸತಕ್ಕವನೂ ನೀನೇ. ಹೇ ನರೇಶ್ವರ, ನಿನ್ನ 
ತಮ್ಮಂದಿರಾದ ಭರತನನ್ನೂ ಲಕ್ಷ ನನ್ನೂ ಹೇಗೆ ಪ್ರೀತಿಯಿಂದ ನೋಡಿ 
ಕೊಳ್ಳುವೆಯೊ ಹಾಗೆಯೇ ಸುಗ್ರೀವನನ್ನೂ ಅಂಗದನನ್ನೂ ನೋಡಿಕೊ 
(೫೪-೫೫). ತಾರೆ ಏನನ್ನೂ ಅರಿಯಳು. ಅವಳಲ್ಲಿ ಅವರಾಧನಿಲ್ಲ. ನನ್ನ 
ತಪ್ಪಿಗಾಗಿ ಅವಳನ್ನು ಅಪರಾಧಿನಿಯೆಂದು ಸುಗ್ರೀವನು ಎಣಿಸಿಯಾನು. 
ಸುಗ್ರೀವನು ಅವಳನ್ನು ಅವಮಾನಸಡಿಸದಂತೆ ನೀನು ಎಚ್ಚರಿಕೆ ವಹಿಸಬೇಕು 


ಸರ್ಗಃ ೧೮] ವಾಲಿವಧಸಮರ್ಥನಮ್‌ ೧೪೯ 


ತ್ವಯಾ ಹ್ಯನುಗೃಹೀತೇನ ರಾಜ್ಯಂ ಶಕ್ಕಮುಪಾಸಿತುವತ್‌ | 
ತ್ವದ್ವಶೇ ವರ್ತಮಾನೇನ ತವ ಚಿತ್ತಾನುವರ್ತಿನಾ || ೫೩ 


ಶಕ್ಯಂ ದಿನಂ ಚಾರ್ಜಯಿತುಂ ವಸುಧಾಂ ಚಾಪಿ ಶಾಸಿತುಮ್‌ | 
ತೃತ್ತೋಃಹಂ ವಧಮಾಕಾಂಕ್ಟನ್‌ ಮಾರ್ಯಮಾಣೋಪಿ ತಾರಯಾಗ! 


ಸುಗ್ರೀನೇಣ ಸಹ ಭ್ರಾತ್ರಾ ದೃಂದ್ವಯುದ್ಧಮುಪಾಗತಃ | 


ಇತ್ಯುಕ್ತ್ವಾ ಸಂನತೋ ರಾಮಂ ವಿರರಾಮ ಹರೀಶ್ಚರಃ | ೫೯ 


ಸ ತಮಾಶ್ವಾಸಯದ್ರಾಮೋ ವಾಲಿನಂ ವ್ಯಕ್ತದರ್ಶನಮ್‌ | 
ಸಾಮಸಂಪನ್ನಯಾ ವಾಚಾ ಧರ್ಮತತ್ತ್ವಾರ್ಥಯುಕ್ತಯಾ | ೬೦ 


ನ ಸಂತಾಪೆಸ್ತ್ವಯಾ ಕಾರ್ಯ ಏತದರ್ಥಂ ಪ್ಲವಂಗಮ | 
ನ ವಯಂ ಭವತಾ ಚಿಂತ್ಯಾ ನಾಷ್ಯಾತ್ಮಾ ಹರಿಸತ್ತಮ ॥ ೬೧ 


ವಯಂ ಭವದ್ದಿಶೇಷೇಣ ಧರ್ಮತಃ ಕೃತನಿಶ್ಚಯಾಃ | 
ದಂಡ್ಯೇ ಯಃ ಪಾತೆಯೇದ್ದಂಡಂ ದಂಡ್ಕ್ಯೋ ಯಶ್ಚಾಪಿ ದಂಡ್ಯತೇ || 


(೫೬). ಶ್ರೀರಾಮ, ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿ ನಿನ್ನ ಅಧೀನದಲ್ಲಿದ್ದು 
ನಿನ್ನ ಇಷ್ಟದಂತೆ ನಡೆದಲ್ಲಿ ಮಾತ್ರ ಸುಗ್ರೀವನು ರಾಜ್ಯವನ್ನಾಳಲು ಸಾಧ್ಯ. 
ಹಾಗಿದ್ದರೆ ಸ್ವರ್ಗವನ್ನೂ ನಡೆಯಬಹುದು ; ಭೂಮಿಯನ್ನೂ ಆಳಬಹುದು. 
ತಾರೆಯು ಬೇಡ ಬೇಡವೆಂದರೂ ಕೇಳದೆ ನಾನು ನಿನ್ನಿಂದ ವಥೆಯನ್ನು 
ಬಯಸಿದೆನೋ ಎಂಬಂತೆ ಬಂದೆನು (೫೭-೫೮). ಸೋದರನಾದ ಸುಗ್ರೀವ 
ನೊಡನೆ ದ್ವಂದ್ವಯುದ್ಧ ಕ್ಕೆ `ಿಂತೆಮು.' ಹೀಗೆ ಹೇಳಿ ಆ ಕಪೀಶ್ವರನು 
ಶ್ರೀರಾಮನಿಗೆ ಕೈಮುಗಿದು ಸುಮ್ಮನಾದನು ಆಗ ಅವನಿಗೆ ನಿನೇಕೋದಯ 
ವಾಗಿತ್ತು. ಶ್ರೀರಾಮನು ಧರ್ಮತತ್ತ ಎವನ್ನೊಳಗೊಂಡ ವಾಕ್ಯದಿಂದ ವಾಲಿ 
ಯನ್ನು ಸಂತೈಸುತ್ತ ಹೇಳಿದನು (೫೯-೬೦) : “ವಾನರೋತ್ತಮ, ಇದಕ್ಕಾಗಿ 
ನೀನು ಚಿಂತಿಸಬೇಡ. (ನಿನ್ನನ್ನು ಕೊಂದುದಕ್ಕಾಗಿ) ನಮ್ಮ ವಿಷಯ 
ದಲ್ಲಾಗಲಿ ನಿನ್ನ ವಿಷಯದಲ್ಲಾಗಲಿ ಚಿಂಕಿಸಬೇಕಾದ್ದಿಲ್ಲ ನಿನಗಿಂತಲೂ 
ಅಧಿಕವಾಗಿ ನಮಗೆ ಧರ್ಮದಲ್ಲಿ ನಿಶ್ಚಯಜ್ಞಾ ನವುಂಟು, ಶಿಕ್ಷಾರ್ಹನಿಗೆ ಶಿಕ್ಷೆ 
ಯನ್ನು ವಿಧಿಸುವವನು, ಶಿಕ್ಷೆಗೆ ಒಳಗಾಗತಕ್ಕವನು-- ಇವರಿಬ್ಬರಿಗೆ ಯಾವ 
ಹಾನಿಯೂ ಒದಗುವುದಿಲ್ಲ. ಕಾರಣವಾದ ದಂಡವಿಧಾನ, ಕಾರ್ಯವಾದ 


೧೫೦ ಕಿಷ್ಕಿಂಧಾಕಾಂಡಃ [ ಸರ್ಗಃ ೧೮ 


ಕಾರ್ಯಕಾರಣಸಿದ್ಧಾರ್ಥಾವುಭೌ ತೌ ನಾವಸೀದಶಃ | 
ತದ್ಭವಾನ್‌ ದಂಡಸಂಯೋಗಾದಸ್ಮಾದ್ದಿಗತಕಲ್ಪಿಷಃ॥ ೬೩ 


ಗತಃ ಸ್ವಾಂ ಪ್ರಕೃತಿಂ ಧಮಾಣ್ಯಂ ಧರ್ಮದೃಷ್ಟೇನ ವರ್ತನಾ | 
ತ್ಯಜ ಶೋಕಂ ಚ ಮೋಹಂ ಚ ಭಯಂ ಚ ಹೃದಯೇ ಸ್ಥಿತಮ್‌ ll 


ತ್ವಯಾ ನಿಧಾನಂ ಹರ್ಯಗ್ರ್ಯ ನ ಶಕ್ಕಮತಿನರ್ತಿತುಮ್‌ | 
ಯಥಾ ತ್ವಯ್ಯಂಗದೋ ನಿತ್ಯಂ ನರ್ತಶೇ ವಾನರೇಶ್ವರ || ೬೫ 


ತಥಾ ವರ್ತೇತ ಸುಗ್ರೀನೇ ಮಯಿ ಚಾಪಿ ನ ಸಂಶಯಃ ॥ 


ಸ ತಸ್ಯ ವಾಕ್ಯಂ ಮಧುರಂ ಮಹಾತ್ಮನಃ 
ಸಮಾಹಿತೆಂ ಧರ್ಮಪಥಾನುನರ್ತಿನಃ | 
ನಿಶಮ್ಯ ರಾಮಸ್ಯ ರಣಾನಮರ್ದಿನೋ 
ವಚಃ ಸುಯುಕ್ತಂ ನಿಜಗಾದ ವಾನರಃ ॥ ೬೬ 


ಶರಾಭಿತಪ್ತೇನ ನಿಜೇತಸಾ ಮಯಾ 
ಪ್ರದೂಷಿತಸ್ತೃಂ ಯದಜಾನತಾ ಪ್ರಭೋ | 
ದಂಡಾನುಭವ--ಇವುಗಳಿಂದ ಉದ್ದೇಶವು ಫಲಿಸಿ ಅವರು ಕೃತಕೃತ್ಯರಾಗು 
ತ್ತಾರೆ. ನೀನು ಶಿಕ್ಷೆಯನ್ನು ಪಡೆದದ್ದರಿಂದ ನಿನ್ನ ಪಾಪವು ನೀಗಿತು 
(೬೧-೬೩). ಧರ್ಮಶಾಸ್ತ್ರ್ರೋಕ್ತ ವಾದ ಮಾರ್ಗದಿಂದಲೇ ನೀನು ಧರ್ಮ 
ಯುಕ್ತವೂ ಸಹೆಜವೂ ಆದ ಶುದ್ಧಸ್ವಭಾವವನ್ನು ಪಡೆದಿದ್ದೀಯೆ. ನಿನ್ನ 
ಅಂತರಂಗದಲ್ಲಿರುವ ಶೋಕಮೋಹೆಗಳನ್ನೂ ಭಯವನ್ನೂ ಪರಿತ್ಯಜಿಸು(೬೪). 
ವಾನರೇಶ್ವರ, ನಿನ x ಕರ್ಮಫಲವನ್ನು ಮೀರಲು ನಿನಿ ೩೦ದಾಗದು ಅಂಗ 
ದನು ನಿನ್ನಲ್ಲಿ ಹೇಗಿದ್ದರೋ ಹಾಗೆಯೇ ಸುಗ್ರೀವನಲ್ಲಿಯೂ ನನ್ನಲ್ಲಿಯೂ 
ವರ್ತಿಸುವನು. (ಅವನನ್ನು ಪುತ್ರವಾತ್ಸಲ್ಯದಿಂದ ನೋಡಿಕೊಳ್ಳುವೆವು)? 
ಎಂದು ಹೇಳಿದನು (೬೫). ಮಹಾತ್ಮನೂ ಧರ್ಮಸಿಷ್ಠ ನೂ ರಣಶೂರನೂ 
ಆದ ಶ್ರೀರಾಮನ ಈ ಮಧುರವಾಕ್ಯವನ್ನು ಕೇಳಿ ವಾಲಿಯು “ಪ್ರಭು 
ನೀನು ದೇವೇಂದ್ರನಿಗೆ ಸಮಾನನು ನಿನ್ನ ಪರಾಕ್ರಮ ಅದ್ಭುತವಾದುದು. 
ಶರಾಘಾತದಿಂದ ನಾನು ಬುದ್ಧಿ ಗೆಟ್ಟು ನಿನ್ನ ಮಹಿಮೆಯನ ೩ರಿಯದೆ 


ಸರ್ಗಃ ೧೯] ತಾರಾಗಮನಮ್‌ ೧೫೧ 


ಇದಂ ಮಹೇಂದ್ರೋಪಮ ಭೀಮವಿಕ್ರಮ 
ಪ್ರಸಾದಿತಸ್ತ್ಯಂ ಕ್ಷಮ ಮೇ ನರೇಶ್ವರ ॥ ೬೭ 
ಇತಿ ಶ್ರೀಮದ್ರಾಮಾಯಣೇ ಕೆಪ್ಟಿಂಧಾಕಾಂಡೇ ಅಷ್ಟಾದಶಃ ಸರ್ಗಃ 


ಏಕೋನವಿಂಶೆಃ ಸರ್ಗಃ 
ತಾರಾಗಮನಮ್‌ 
ಸ ವಾನರಮಹಾರಾಜಃ ಶಯಾನಃ ಶರವಿಕ್ಷತಃ | 
ಪ್ರತ್ಯುಕ್ತೋ ಹೇತುಮದ್ವಾಕ್ಯೈರ್ನೋತ್ತರಂ ಪ್ರತ್ಯಪೆದ್ಧತ॥ ೧ 
ಅಶ್ಮಭಿಃ ಪರಿಭಿನ್ನಾಂಗಃ ಪಾದಸೈರಾಹತೋ ಭ ಂಶೆವರ್‌ | 
ರಾಮುಬಾಣೇನ ಚ ಕ್ಲಾಂತೋ ಜೀನಿತಾಂತೇ ಮುಮೋಹ ಸಃ॥ ೨ 
ತಂ ಭಾರ್ಯಾ ಬಾಣಮೋ ಕೇಣ ರಾಮದತ್ತೇನ ಸಂಯುಗೇ ! 
ಹತಂ ಪ್ಲನಗಶಾರ್ದೂಲಂ ತಾರಾ ಶುಶ್ರಾವ ವಾಲಿನಮ್‌ ॥ ೩ 
ನಿನ್ನನ್ನು ನಿಂದಿಸಿದೆನು. ಸ್ವಾಮಿ, ಪ್ರಸನ್ನನಾಗು. ನನ್ನನ್ನು ಕ್ಷಮಿಸು? 
ಎಂದು ನುಡಿದನು (೬೬-೬೭) " 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ಹದಿನೆಂಟನೆಯ ಸರ್ಗ 


Ee 





ಸರ್ಗ ೧೯ 
ತಾರೆಯು ಬಂದು ರಣಶಯ್ಯೆಯಲ್ಲಿ ಮಲಗಿದ್ದ ವಾಲಿಯನ್ನು ನೋಡುವುದು. 
ಶ್ರೀರಾಮನು ಯುಕ್ತಿಯುಕ್ತವಾಗಿ ಪ್ರತ್ಯುತ್ತ ರವನ್ನು ಹೇಳಲು, 
ಶರಾಘಾತದಿಂದ ವಿಕ್ಷತನಾದ ವಾನರೇಶ್ವರನು ಪುನಃ ಉತ್ತ ರವನ್ನು ಹೇಳ 
ಲಾರಜಿ ಸುಮ್ಮನಾದನು. ಸುಗ್ರೀವನು ಬೀಸಿದ ಬಂಡೆಗಳಿಂದಲೂ ಮರಗಳ 
ಹೊಡೆತಗಳಿಂದಲೂ ಅವನ ದೇಹೆವು ಜರ್ಕುರಿತವಾಗಿತ್ತು. ಅದರಮೇಲೆ 
ರಾಮಜಾಣವು ಎದೆಗೆ ಹೊಕ್ಳುದರಿಂದ ವಾಲಿಯು ಬಸವಳಿದನು. ಮರಣ 
ಕಾಲವು ಸನ್ನಿಹಿತವಾಗಲು ಅವನಿಗೆ ಎಚ್ಚರದಸ್ಪಿತು (೧-೨). ಶ್ರೀರಾಮನ 
ಬಾಣದಿಂದ ವಾಲಿಯು ಹೆತನಾಗಿ ಬಿದ್ದನೆಂದು ಅವನ ಭಾರ್ಯೆಯಾದ 


೧೫೨ ಕಿಷ್ಠಿಂಛಾಕಾಂಡಃ [ಸರ್ಗಃ ೧೯ 


ಸಾ ಸಪುತ್ರಾಪ್ರಿಯಂ ಶ್ರುತ್ವಾ ವಧಂ ಭರ್ತುಃ ಸುದಾರುಣಮ್‌ | 
ನಿಷ ಪಾತ 'ಭುಕಂತ್ರ ತೃಸ್ತಾ ಮೃಗೀನ ಗಿರಿಗಹ್ವರಾತ್‌ ॥ ಛ 


ಯೇ ತೈಂಗದಪರೀವಾರಾ ನಾನರಾ ಭೀಮನಿಕ್ಟೈಮಾಃ | 
ತೇ ಸಕಾರ್ಮುಕಮಾಲೋಕ್ಕ ರಾಮಂ ತ್ರಸ್ತಾಃ ಪ್ರದುದ್ರುವುಃ | ೫ 


ಸಾ ದದರ್ಶ ತತೆಸ್ತ್ರಸ್ತಾನ್‌ ಹರೀನಾಪತಕೋ ದ್ರುತಮ್‌ | 


ಯೂಥಾದಿನ ಪರಿಭ್ರಷ್ಟಾನ್‌ ಮೃಗಾಸ್ಟ್ರಿಹತಯೂಥಪಾನ್‌ | ೬ 
ತಾನುವಾಚ ಸಮಾಸಾದ್ಯ ದುಃಖಿತಾನ್‌ ದುಃಖಿತಾ ಸತೀ | 
ರಾಮವಿತ್ರಾಸಿತಾನ್‌ ಸರ್ವಾನನುಬದ್ಧಾನಿವೇಷುಭಿಃ || ೭ 
ವಾನರಾ ರಾಜಸಿಂಹಸ್ಯ ಯಸ್ಯ ಯೂಯಂ ಪುರೆ8ಸರಾಃ | 

ತೆಂ ನಿಹಾಯ ಸುಸಂತ್ರಸ್ತಾಃ ಕಸ್ಮಾದ್ಮ್ರವನಥ ದುರ್ಗತಾಃ ॥ ಲ 
ರಾಜ್ಯಹೇಕೋಃ ಸ ಚೇದ್ದಾ ತಾ ಭ್ರಾತ್ರಾ ರೌದ್ರೇಖ ಪಾತಿತಃ | 
ರಾಮೇಣ ಪ್ರಹಿತೈ ರೌದೈರ್ಮಾರ್ಗಣೈರ್ದೂರಹಾತಿಭಿಃ ॥ ೯ 


ತಾರೆಗೆ ಸುದ್ದಿ ಮುಟ್ಟತು ನತಿಯು ಹತನಾದನೆಂಬ ಭೀಕರವಾದ ವಾರ್ತಿ 
ಯನ್ನು ಕೀಲಿ ತಾರೆಯು ಹೆಣ್ಣು ಜಿಂಕೆಯಂತೆ ಹೆದರಿ ಕಂಗಾಲಾದಳು. ಅವಳು 
ಪುತ್ರ ಜೆ ಅಂಗದನೊಡನೆ ಕಸ್ಪಿಂಧಾಗುಹೆಯಿಂದ ಹೊರಬಂದಳು (೩-೪). 
ಅಷ್ಟರಲ್ಲಿ -ಅಂಗದನ ಮೈ ಗಾವಲಿನವರೂ ಭೀಮವಿಕ್ರಮರೂ ಆದ ಕೆಲವು 
ವಾನರರು ಮುಂದೆ ಹೋಗಿ, ಧನುರ್ಧಾರಿಯಾದ ಶ್ರೀರಾಮನನ್ನು ನೋಡಿ 
ದರು. ನೋಡಿದೊಡನೆ ಹೆದರಿ ತತ್ತರಿಸಿ ಹಿಂದಿರುಗಿ ಓಡಿಬರುತ್ತಿದ್ದರು (೫). 
ಸಲಗವು ಘಾತಿಸಲ್ಪಟ್ಟಾಗ ಇತರ ಮೃಗಗಳು ಚದರಿ ಓಡುವಂತೆ, ಹೆದರಿ 
ಓಡಿಬರುತ್ತಿದ್ದ ಆ ಕಪಿಗಳನ್ನು ತಾರೆಯು ನೋಡಿದಳು. ಅವರೆಲ್ಲರೂ 
ದುಃಖಿತರಾಗಿದ್ದರು ಶ್ರೀರಾಮನನ್ನು ಕಂಡು ಭೀತರಾಗಿದ್ದರು. ಬಾಣ 
ಗಳನ್ನು ಹೊಡೆಯುತ್ತ ಒಂದುಗಡೆಯಿಂದ ಯಾರೋ ಅಟ್ಟಿ ಸಿಕೊಂಡು 
ಬರುತ್ತ. ದ್ಹಾರೋ ಎಂಬಂತೆ ಕಾಣುತ್ತಿದ್ದರು (೬-೭). ತಾರೆಯ ಅವರನ್ನು 
ಕುರಿತು ಮ ಎಲೈ ವಾನರಕ್ಕೆ ರಾಜಕಂರೀರವನಾದ ವಾಲಿಯ ಪಕ್ಷದಲ್ಲಿ ಅಗ್ರ 
ಸ ನೀರರು ನೀವು ಅವನೊಬ್ಬ ನನ್ನೇ ಬಿಟ್ಟು ಇಷ್ಟು ಭಯಪಡುತ್ತ 
ದುರವಸ್ಥೆ ಗೊಳಗಾಗಿ ಓಡಿಹೋಗುವುದಾದರೂ ಏಕೆ? ¥ (೮).  ರಾಜ್ಯಲೋಭ 
ದಿಂದ ಆ ತಮ ನು ತನ್ನ ಅಣ್ಣ ನನ್ನೆ € ಕೊಲ್ಲಿಸಿರಬಹುದು. ದೂರಗಾಮಿ 


ಸರ್ಗಃ ೧೯ } ತಾರಾಗಮನಮ್‌ ೧೫ಷ್ಠಿ 


ಕೆಪಿಪತ್ನಾಾ ನಚಃ ಶ್ರುತ್ವಾ ಕೆಪಯೆಃ ಕಾಮರೂಪಿಣಃ | 
ಪ್ರಾಪ್ತಕಾಲನಮನಿಕ್ಲಿಷ್ಟಮೂಚುರ್ವಚನಮಂಗನಾಮ್‌ ॥ ೧೦ 


ಜೀನಪುತ್ರೇ ನಿನರ್ತೆಸ್ವ ಪುತ್ರಂ ರಕ್ತಸ್ತ ಚಾಂಗದಮ್‌ | 
ಅಂತೆಕೋ ರಾಮರೂಪೇಣ ಹತ್ವಾ ನಯತಿ ನಾಲಿನಮ್‌ ॥| ೧೧ 


ಸಿಪ್ತಾನ್‌ ನೃಕ್ಲಾನ್‌ ಸಮಾವಿಧ್ಯ ವಿಪುಲಾಶ್ವ ಶಿಲಾಸ್ತಥಾ |! 


ವಾಲೀ ವಜ್ರಸಮೈರ್ಜಾಣೆ ರಾಮೇಣ ವಿನಿಪಾತಿತಃ ॥ ೧೨ 
ಅಭಿದ್ರು ತಮಿದಂ ಸರ್ವಂ ನಿದ್ರುತಂ ಪ್ರಸೃತಂ ಬಲಮ್‌ | 

ತಸ್ಮಿನ್‌ ಪ್ಲನಗಶಾರ್ದೂಲೇ ಹತೇ ಶಕ್ರಸಮಪ್ಪಭೇ ॥ ೧೩ 
ರಕ್ಷ್ಯ ತಾಂ ನಗರದ್ದಾರಮಂಗದಶ್ವಾಭಿಷಿಚ್ಯತಾಮ್‌ | 

ಪದಸ್ತಂ ವಾಲಿನಃ ಪುತ್ರಂ ಭಜಿಷ್ಯಂತಿ ಪ್ಲನಂಗಮಾಃ ॥ ೧೪ 


ಗಳಾದ ರೌದ್ರಾಸ್ತ್ರಗಳನ್ನು ಪ್ರಯೋಗಿಸಿ ರಾಮನು ಕೊಂದಿರಬಹುದು. 
(ಆದರೆ ನೀವು ಓಡುವುದಾದರೂ ಏಕೆ ?)” ಎಂದು ಕೇಳಿದಳು (೯). ತಾರೆಯ 
ಮಾತನ್ನು ಕೇಳಿ ಕಾಮರೂಪಿಗಳಾದ ಆ ವಾನರರು ಕಾಲೋಚಿತವಾಗಿ ಸ್ಪಷ್ಟ 
ವಾಕ್ಯಗಳಿಂದ ಹೀಗೆಂದರು: “ದೇವಿ, ನಿನ ಕೆ ಪುತ್ರನು ಬದುಕಿರುವನಾದ್ದರಿಂದ 
ಕೂಡಲೆ ಹಿಂದಿರುಗು. ಪುತ್ರನಾದ ಅಂಗದನನ್ನು ಉಳಿಸಿಕೊ. ಯಮನೇ 
ರಾಮರೂಪದಿಂದ ಬಂದು ವಾಲಿಯನ್ನು ಯಮಲೋಕಕ್ಕೆ ನಾಗಿಸು 
ತ್ತಿದ್ದಾನೆ (೧೦-೧೧). ಎಸೆದ ವೃಕ್ಷಗಳನ್ನೂ ವಿಪುಲಶಿಲೆಗಳನ್ನೂ ಧ್ವಂಸ 
ಮಾಡಿ, ರಾಮನು ವಜ್ರಸಮಾನ ಬಾಣಗಳಿಂದ * ವಾಲಿಯನ್ನು ಹೊಡೆದು 
ಉರುಳಿಸಿದ್ದಾನೆ. ಕೆಪ್ಟಿಂಥೆಯಿಂದೆ ಹೊರಟುಬಂದ ಈ ಕಪಿಬಲನೆಲ್ಲವೂ, 
ಇಂದ್ರಸಮಾನನಾದ ಕಪಿರಾಜನು ಹತನಾದೊಡನೆ, ಚಲ್ಲಾಪಿಲ್ಲಿಯಾಗಿ 
ಹಿಂದಕ್ಕೆ ಓಡಿಬರುತ್ತಿದೆ (೧೨-೧೩). ನೀನು ನಗರದ್ವಾರವನ್ನು ಮುಚ್ಚಿಸು ! 
ಅಂಗದನಿಗೆ ಪಟ್ಟಾ ಭಿಷೇಕಮಾಡಿಸು. ವಾಲಿಪುತ್ರನು ಅಧಿಕಾರವನ್ನು 
ವಹಿಸಿಕೊಂಡರೆ, ಕಪಿಗಳೆಲ್ಲರೂ ಅವನಿಗೆ ವಿಧೇಯರಾಗಿ ವರ್ತಿಸುವರು. 


ks ಇದೆಲ್ಲವನ್ನೂ ಕಪಿಗಳು ಬರಿಯ ಊಹೆಯಿಂದ ಹೇಳಿದ್ದಾರೆ. ಇದು 
ಸಂಭಾವ್ಯ ವಾದ. 


೧೫೪ ಕಿಸ್ಟಿಂಧಾಕಾಂಡಃ [ಸರ್ಗಃ ೧೯ 


ಅಥವಾರುಚಿತಂ ಸ್ಥಾನಮಿಹ ತೇ ರುಜಿರಾನನೇ | 

ಆವಿಶಂತಿ ಹಿ ದುರ್ಗಾಣಿ ಕ್ಷಿಪ್ರಮದ್ಯೈನ ವಾನರಾಃ |! ೧೫ 
ಅಭಾರ್ಯಾಶ್ಚ ಸಭಾರ್ಯಾಶ್ಚ ಸಂತ್ಯತ್ರ ವನಚಾರಿಬಃ | 
ಉುಜ್ಜೇಜ್ಯೋ ನಿಪ್ರಯುತ್ತೇಭ್ಯಃ ಸ್ಟೇಭ್ಯೋ ನಸ್ತುವುಲಂ ಭಯಂ 
ಅಲ್ಪಾಂಶರೆಗತಾನಾಂ ತು ಶ್ರುತ್ವಾ ನಚನಮಂಗನಾ | 


ಆತ್ಮನಃ ಪ್ರತಿರೊಪಂ ಸಾ ಬಭಾಷೇ ಚಾರುಹಾಸಿನೀ ॥ ೧೭ 
ಪುತ್ರೇಣ ಮಮ ಕಿಂ ಕಾರ್ಯಂ 8೦ ರಾಜ್ಯೇನ ಕಿಮಾತ್ಮನಾ | 
ಕಪಿಸಿಂಹೇ ನುಹಾಭಾಗೇ ತಸ್ಮಿನ್‌ ಭರ್ತರಿ ನಶ್ಯತಿ ॥ ೧೪ 
ಪಾದಮೂಲಂ ಗಮಿಷ್ಕಾಮಿ ತಸ್ಕೈವಾಹಂ ಮಹಾತ್ಮನಃ | 
ಯೋಜಸೌ ರಾಮಪ್ರೆಯುಕ್ತೇನ ಶರೇಣ ವಿನಿಪಾತಿತಃ ॥ ೧೯ 
ಏವಮುಕ್ತ್ವಾ ಪ್ರದುದ್ರಾನ ರುದತೀ ಶೋಕಕರ್ಶಿತಾ | 
ಶಿರಶ್ಹೋರತಶ್ಚ ಬಾಹುಭ್ಯಾಂ ದುಃಖೇನ ಸಮಭಿಫ್ಲು ತೀ ॥ ೨೦ 


ಅಥವಾ ಸುಂದರಿಯಾದ ನೀನು ತ*ೆಷ್ಟಿಂಥೆಯಲ್ಲಿರುವುದು ನಮಗೆ 
ಸರಿಸೋರದು. ಈಗಲೇ ಶತ್ರುವಕ್ಷದ ವಾನರರು ಬಂದು ಈ ದುರ್ಗಗಳೆಲ್ಲ 
ವನ್ನೂ ಆಕ್ರಮಿಸಿಬಿಡುವರು (೧೪-೧೫) ಅವರಲ್ಲಿ ಕೆಲವರಿಗೆ ಮಡದಿಯ 
ರಿದ್ದಾರೆ. ಕೆಲವರಿಗೆ ಇಲ್ಲ. ಲುಬ್ಬರೂ ಹಿಂದೆ ನಮ್ಮಿಂದ ವಂಚಿತರೂ ಆದ 
ಪ್ರ ನಮ್ಮ ಜನರಿಂದಲೇ ಘೋರವಾದ ಭಯವು ಉಪಸ್ಥಿತವಾಗಿದೆ >» ಎಂದು 
ಹೇಳಿದರು (೧೬) ಆ ಕಪಿಗಳು ಹಕ್ತಿ ರಕ್ತ ಬಂದು ಹೀಗೆ ನಿಸುಗುಟ್ಟಲು 
ಅವರ ಅಂಜಿಕೆಯನ್ನು ಕಂಡು ಆ ಸಮಯದಲ್ಲಿಯೂ ತಾಕೆಗೆ ನಗು ಬಂದಿತು. 
ಅವಳು ತನಗೆ ಅನುರೂಪವಾದ ಥೈರ್ಯವನ್ನು ತಳೆದು “ಎಲ್ಛೆ ಕಫಿಗಳೆ, 
ಮಹಾತ್ಮನೂ ಕಹಿಸಿಂಹನೂ ಆದ ನನ್ನ ಪತಿಯು ಹೆತನಾದಮೇಲೆ ನನಗೆ 
ಮಗನಿಂದ ಆಗಬೇಕಾದ್ದೇನು? ರಾಜ್ಯದಿಂದೇನು? ನಾನು ಬದುಕಿದರೂ 
ಫಲವೇನು? (೧೭-೧೮). ನನ್ನ ಪತಿಯ ಪಾದಮೂಲನನ್ನು ಸೇರಿಕೊಳು ) 
ವೆನು. ಆ ಮಹಾತ್ಮನು ರಾಮನ ಬಾಣದಿಂದ ಹತನಾದನಲ್ಲನೆ? ” ಎಂದಳು. 
ಎನ್ನುತ್ತಲೇ ಶೋಕಪೀಡಿತಳಾಗಿ ಅಳುತ್ತ ಮುಂದಕ್ಕೆ ಧಾವಿಸಿದಳು. ಎರಡು 
ಕೈಗಳಿಂದಲೂ ತಲೆಯನ್ನು ಚಟ್ಟಿಕೊಳ್ಳುತ್ತ, ಎದೆಯನ್ನು ಬಡಿದುಕೊಳ್ಳುತ್ತ 


ಸರ್ಗಃ ೧೯] ತಾರಾಗಮನಮ್‌್‌ ೧೫೫ 


ಆವ್ರಜಂತೀ ದದರ್ಶಾಥ ಪೆತಿಂ ನಿಪತಿತಂ ಭುವಿ | 
ಹಂತಾರಂ ದಾನವೇಂದ್ರಾಣಾಂ ಸಮರೇಷ್ಟನಿವರ್ತಿನಾಮ್‌ ॥ ೨೧ 


ಕ್ಷೇಪ್ತಾರಂ ಪರ್ವತೇಂದ್ರಾಣಾಂ ವಜ್ರಾಣಾಮಿವ ವಾಸವಮ್‌ | 
ಮಹಾವಾತಸಮಾವಿಷ್ಟಂ ಮಹಾಮೇಘೌಘಸೀಸ್ವನವಾ್‌ ॥ ೨೨ 


ಶಕ್ರತುಲ್ಯಪರಾಕ್ರಾಂತಂವ ಷ್ಟ್ಟೇವೋಪರತಂ ಘನಮ್‌ | 
ಚರತ ಜಾ? ಭೀಮಂ ಶೊರೆಂ ಶೂರೇಣ ಪಾತಿಶಮ್‌ ॥೨೩್ಠ್ಟ 


ಶಾರ್ದೂಲೇನಾಮಿಷಸ್ಯಾರ್ಥೆೇ ಮೃಗರಾಜಂ ಯಥಾ ಹತಮ್‌ | 


ಅರ್ಜಿತಂ ಸರ್ವಲೋಕಸ್ಯ ಸಪತಾಕಂ ಸವೇದಿಕವ್‌ಾ್‌ ॥ ೨೪ 
ನಾಗಹೇತೋಃ ಸುಪರ್ಣೇನ ಚೈತ್ಯಮುನ್ಮಥಿತಂ ಯಥಾ | 

ಅನಷ್ಟಭ್ಯ ಚ ತಿಸ್ಮಂತಂ ದದರ್ಶ ಧನುರುತ್ತಮಮ್‌ ॥ ೨೫ 
ರಾಮಂ ರಾಮಾನುಜಂ ಚೈನ ಭರ್ತುಶ್ರೈ ನಾನುಜಂ ಶುಭಮ್‌ | 
ತಾನತೀತ್ಯ ಸಮಾಸಾದ್ಯ ಭರ್ತಾರಂ ನಿಹತಂ ರಣೇ ॥ ೨೬ 


ಓಡಿದಳು (೧೯-೨೦). ಓಡುತ್ತ ಹೋಗಿ, ರಣರಂಗದಲ್ಲಿ ಹತನಾಗಿ ಬಿದ್ದಿದ್ದ 
ಪತಿಯನ್ನು ಕಂಡಳು ಆ ವಾಲಿಯು ಎಂಥವನು? ರಣಧೀರರಾದ ಎಷ್ಟೋ 
ಮಂದಿ ದಾನನೇಂದ್ರ ರನ್ನು ಸದೆಬಡಿದವನು ಇಂದ್ರನು ವಜಾ ತ್ರಾಯುಘವನ್ನು 
ಬೀಸುವಂತೆ, ಲೀಲಾಮಾತ್ರ ದಿಂದ ಮಹಾಪರ್ವತಗಳನ್ನು ಈಡಾಡಿದವನು. 
ರುಂರಭಾವಾತದಂತೆ ನೇಸೋಡ್ಹತನು. ಮಹಾಮೇಘಗಳಂತೆ ಗುಡುಗಿ 
ದವನು (೨೧-೨೨). ಅಮರೇಂದ್ರ ನಂತೆ ಶತು ಗಳನ್ನು ಮೆಬ ರೈದೆವನು. ಈಗ 
ಮಳೆಸುರಿಸಿದ ಕಾರ್ಮೋಡದಂತೆ ತಾಕಾ ನರು ಗಜ್ಜಸುವ ವೀರರು 
ಹೆದರಿ ತತ್ತರಿಸುವಂತೆ ಗರ್ಜಿಸಿದ ವೀರನವನು. ಈಗ ಇನ್ನೊಬ್ಬ ವೀರನಿಂದ 
ಹೆತನಾಗಿ ಬಿದ್ದಿರುವನು! (೨೩). ಮಾಂಸಾರ್ಥಿಯಾದ ಸಿಂಹೆದಿಂದ * 
ಫಾತಿನಲ ಇನ್ನೊಂದು ಸಿಂಹದಂತೆ ವಾಲಿಯು ಕಾಣುತ್ತಿದ್ದು. ಸರ್ವ 
ಲೋಕ ಸಮಾ ಒನ್ಯವಾಗಿ ಪತಾಕೆಗಳಿಂದಲೂ ವೇದಿಕೆಗಳಿಂದಲೂ ಅಲಂಕೃತ 
ವಾದ ಜೈತ್ಯ ಸ್ಯ ಇನು, ಅದರೆಲ್ಲಡಗಿದ ಸ ಸರ್ಪಗಳಿಗೋಸ್ಫರ ಗರುಡನಿಂದ ಉರುಳಿ 
ಸಲ್ಪ ಟ್ರ ಂತೆ ಕೋರುತ್ತಿ ದನು | (೨೪-೨೫). ಸಮೀಪದಲ್ಲಿ ಕೋದಂಡವನ್ನೂ ರಿ 

* ಶಾರ್ದೂಲ. ಸಿಂಹ ( ವೈಜಯಂತೀಕೋಶವು ಸಿಂಹಪರ್ಯಾಯದಲ್ಲಿ 
ಶಾರ್ದೂಲ ಶಬ್ದ ವನ್ನು ಹೇಳಿದೆ). 


೧೫೬ ಕಷ್ಕಿ ಂಛಾಕಾಂಡಃ [ಸರ್ಗಃ ೧೯ 


ಸಮೀಕ್ಷ್ಯ ನ್ಯಧಿತಾ ಭೂಮೌ ಸಂಭ್ರಾಂತಾ ನಿಷಪಾತ ಹ | 
ಸುಪ್ಟೇನ ಪುನರುತ್ಛಾಯ ಆರ್ಯಪುತ್ರೇತಿ ಶೋಚತೀ॥ ೨೭ 


ರುರೋದ ಸಾ ಪತಿಂ ದೃಷ್ಟಾ 4 ಸಂದಿತೆಂ ಮೃತ್ಯು ದಾಮಭಿಃ 
ತಾಮನೇಶ್ಚ್ಯ ತು ಸುಗ್ರೀವ ಕ್ರೋಶಂತೀಂ ಕುರರೀನಿವ 1... ೨೮ 


ವಿಷಾದಮುಗಮತ್‌ ಕಷ್ಟಂ ದೃಷ್ಟಾ ತ ಚಾಂಗದಮಾಗತವತ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ನಕೋನವಿಂಶಃ ಸರ್ಗಃ 


ಮಮಾ್ತಿ 


ನಿಂತಿದ್ದ ಶ್ರೀರಾಮನನ್ನೂ ಲಕ್ಷ ನನ್ನೂ ರೋಷನಿಲ್ಲದೆ ಶಾಂತನಾಗಿ 
ನಿಂತಿದ್ದ ಮ್ಳ ದುನನನ್ನೂ ತಾರೆಯು ಕಂಡಳು. ಅವರನ್ನು ಲಕ್ಷಿಸದೆ ತಾರೆಯು 
ಗಂಡನ ಬಳಿಗೆ ಹೋಗಿ ಅವನು ಹತನಾಗಿ ಬಿದ್ದುದನ್ನು ನೋಡಿ, ದುಃಖ 
ದಿಂದ ದಿಕ್ಕುಗಾಣದೆ ನೆಲದಮೇಲುರುಳಿದಳು. ಅನಂತರ ನಿದ್ರೆಯಿಂಜೆದ್ದಂತೆ 
ತಾನಾಗಿಯೇ ಜೇತರಿಸಿಕೊಂಡೆದ್ದು » " ಆರ್ಯಪುತ್ರ !' ಎಂದು ಕೂಗುತ್ತ 
ಅಳತೊಡಗಿದಳು (೨೬-೨೭) ಮೃತ್ಯು ಪಾಶದಿಂದ ಬಿಗಿಯಲ್ಪಟ್ಟ ಗಂಡನನ್ನು 
ವೀಕ್ಷಿಸಿ ಕುರರಪಕ್ಷಿಯಂತೆ ಗೋಳಾಡತೊಡಗಿದಳು. ಅಷ್ಟರಲ್ಲಿ ಅಂಗದನೂ 
ಬಂದಿದ್ದನು. ಅವರಿಬ್ಬರನ್ನೂ ನೋಡಿ ಸುಗ್ರೀವನಿಗೆ ತಡೆಯಲಾರದಷ್ಟು 
ದುಃಖ ಉಂಟಾಯಿತು (೨೮). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಕಿಂಧಾಕಾಂಡದಲ್ಲಿ ಹತ್ತೊಂಬತ್ತನೆಯ ಸರ್ಗ 


ನಾನ 


ವಿಂಶಃ ಸರ್ಗಃ 


ತಾರಾವಿಲಾಪಃ 


ರಾನುಚಾಪವಿಸೃಷ್ಟೇನ ಶರೇಣಾಂತಕರೇಣ ತಮ್‌ | 

ದೃಷ್ಟಾ 3 ನಿನಿಹತಂ ಭೂಮೌ ತಾರಾ ತಾರಾಧಿಪಾನನಾ || ಲಿ 
ಸಾ ಸಮಾಸಾದ್ಯ ಭರ್ತಾರಂ ಪರ್ಯಷ್ವಜತ ಭಾಮಿನೀ | 
ಇಷುಣಾಭಿಹತೆಂ ದೃಷ್ಟಾ 4 ನೌಲಿನಂ ಕುಂಜರೋಪಮುಮ್‌ ॥ 
ವಾನರೇಂದ್ರಂ ಮಹೇಂದ್ರಾಭಂ ಶೋಕಸಂತಪ್ತಮಾನಸಾ | 
ತಾರಾ ತರುಮಿವೋನ್ಮೂಲಂ ಪರ್ಯದೇವಯದಾತುರಾ ॥ ತಿ 
ರಣೇ ದಾರುಣ ವಿಕ್ರಾಂತ ಪ್ರನೀರ ಪ್ಲವತಾಂ ವರೆ | 

ಕಿಂ ದೀನಾಂ ಮಾಂ ಪುರೋಭಾಗಾಮದ್ಯ ತ್ವೆಂ ನಾಭಿಭಾಷಸೇ ॥ 
ಉತ್ತಿಷ್ಠ ಹರಿಶಾರ್ದೂಲ ಭಜಸ್ವ ಶಯನೋತ್ತಮಮ್‌ | 
ನೈವಂನಿಧಾಃ ಶೇರತೇ ಹಿ ಭೂಮೌ ನೃಪತಿಸತ್ತಮಾಃ ॥ ೫ 


ly 


ಲೌ 


ಸರ್ಗ ೨೦ 
ತಾರೆಯೆ ವಿಲಾಪ. 


ಶ್ರೀರಾಮನ ಥನುಸ್ಸಿನಿಂದ ಚಿಮ್ಮಿದ ಪ್ರಾಣಾಂಶಕವಾದ ಬಾಣದಿಂದ 
ಹೆತನಾಗಿ ಭೂಮಿಯಲ್ಲಿ ಬಿದ್ದಿದ್ದ ವಾಲಿಯನ್ನು ತಾರೆಯು ಕಂಡಳು. ಆ 
ಚಂದ್ರಮುಖಿಯು ಹತ್ತಿ ರ ಹೋಗಿ ಗಂಡನನ ಎಸ್ರಿಕೊಂಡಳು. ಶರಾಭಿಹತ 
ನಾದ ಗಜೇಂದ್ರನಂತಿದ್ದ ದೇವೇಂದ್ರ ಸದೃಶನಾದ ಆ ವಾನರೇಂದ್ರ ನನ್ನು 
ನೋಡಿ ನೋಡಿ, ತಾರೆಯ ಹೃದಯವು ದುಃಖದಿಂದ ಕುದಿಯಿತು (೧-೨). 
ಬುಡಸಹಿತವಾಗಿ ಉರುಳಿಬಿದ್ದ ಮರದಂತಿರುವ ವಾಲಿಯನ್ನು ನೋಡಿ ಅವಳು 
ವಿಷಣ್ಣಳಾಗಿ ಗೋಳಾಡತೊಡಗಿದಳು: “ಹಾ ವಾನರೇಂದ್ರ, ರಣಧೀರ, 
ವೀರಾಧಿವೀರ! ದೀನಳಾದ ನನ್ನೊಡನೆ ಏಕೆ ಮಾತನಾಡೆ? ನಾನೇನಾದರೂ 
ಅಪರಾಧಮಾಡಿರುವೆನೆಂಜಿ? (೩-೪). ವಾನರೋತ್ತಮ, ಮೇಲೇಕು 
ಉತ್ತಮವಾದ ಹಾಸಿಗೆಯಲ್ಲಿ ಮಲಗಿಕೊ. ನಿನ್ನಂತಹ ರಾಜಶ್ರೇಷ್ಠರು 


೧೫೮ ಕಸ್ಕಿಂಧಾಕಾಂಡಃ [ಸರ್ಗಃ ೨೦ 


ಅತೀನ ಖಲು ತೇ ಕಾಂತಾ ವಸುಧಾ ನಸುಧಾಧಿಪ | 


ಗತಾಸುರೆಪಿ ಯಾಂ ಗಾಕ್ರೈರ್ಮಾಂ ನಿಹಾಯ ಕಿಸೇವಸೇ ॥ ೬ 
ವ್ಯಕ್ತಮನ್ಯಾ ತ್ವಯಾ ನೀರ ಧರ್ಮತಃ ಸಂಪ್ರವರ್ಶತಾ | 
ಕಿಷ್ಕಿಂಧೇವ ಪುರೀ ರಮ್ಯಾ ಸ್ಪರ್ಗಮಾರ್ಗೆೇ ವಿನಿರ್ಮಿತಾ || ೭ 
ಯಾನ್ಯಸ್ಮಾಭಿಸ್ತ್ವಯಾ ಸಾರ್ಧಂ ವನೇಷು ಮಧುಗಂಧಿಷು | 
ವಿಹೃತಾನಿ ತ್ವಯಾ ಕಾಲೇ ತೇಷಾಮುಹರಮಃ ಫೈತಃ || ೮ 
ನಿರಾನಂದಾ ನಿರಾಶಾಹಂ ನಿಮುಗ್ನಾ ಶೋಕಸಾಗರೇ | 

ತ್ವಯಿ ಪಂಚತ್ವಮಾಪನ್ನೇ ನುಹಾಯೂಥಸಯೂಥಪೇ ॥ ೯ 
ಹೃದಯಂ ಸುಸ್ಥಿರಂ ಮನ್ಯೇ ದೃಷ್ಟ್ವಾ ನಿನಿಹತೆಂ ಪತಿಮ್‌ | 

ಯನ್ನ ಕೋಕಾಭಿಸಂತಪ್ತಂ ಸ್ಪುಟಿತೇದ್ಯ ಸಹಸ್ರಧಾ ॥ ೧೦ 


ಸುಗ್ರೀವಸ್ಯ ತಯಾ ಭಾರ್ಯಾ ಹೃತಾಸ ಚ ವಿವಾಸಿತಃ | 
ಯತ್ತು ತಸ್ಯ ತ್ವಯಾ ವೃಷ್ಟಿಃ ಪ್ರಾಪ್ತೇಯಂ ಪ್ಲವಗಾಧಿಪ ॥ ೧೧ 


ಹೀಗೆ ನೆಲದಮೇಲೆ ಮಲಗುವುದುಂಟಬಿ? ಹಾ ಭೂಪತಿ, ನಿನಗೆ ಭೂಮಿಯು 
ಅತ್ಯಂತ ಪ್ರೀತಿಪಾತ್ರಳಾಗಿರಬೇಕು. ನನ ನ್ನು ಪರಿತ್ಯಜಿಸಿ, ಪ್ರಾಣ 
ಹೋದರೂ ಇವಳನ್ನು ಆಲಿಂಗಿಸಿಕೊಂಡಿರುವೆಯಲ್ಲವೆ | (೫-೬). ಹಾ 
ವೀರಾಗ್ರಣಿ, ಧರ್ಮಮಾರ್ಗದಲ್ಲಿ ನಡೆಯುತ್ತಿದ್ದ ನೀನು ಕಿಷ್ಕಿಂಥೆಯಂತೆ 
ರಮ್ಯವಾದ ಇನ್ನೊಂದು ನಗರವನ್ನು ಸ್ವರ್ಗಮಾರ್ಗದಲ್ಲಿ ನಿರ್ಮಿಸಿಕೊಂಡಿರ 
ಬೇಕು. ನಾವು ನಿನ್ನೊಡನೆ ಮಕರಂದಗಂಧವುಳ 4 ಉದ್ಯಾನವನಗಳಲ್ಲಿ ವಿಹರಿ 
ಸುತ್ತಿದ್ದೆವಲ್ಲ, ಅದೆಲ್ಲವೂ ಇಂದಿಗೆ ತೀರಿತೆ? (೭-೮). *ನಿನಾಯಕರಿಗೆ 
ನಾಯಕನಾಗಿದ್ದ ನೀನು ದಿವಂಗತನಾದಮೇಲೆ ನನ್ನ ಆನಂದವೆಲ್ಲವೂ ಅಳಿಸಿ 
ಹೋಯಿತು. ನಿರಾಶಳಾದ ನಾನು ಶೋಕಸಾಗರದಲ್ಲಿ ಮುಳುಗಿಹೋದೆ. 
ಅಯ್ಯೊ! ನನ್ನ ಎದೆ ಬಹೆಳ ಗಟ್ಟಿಯಾಗಿರಬೇಕು. ಪತಿಯು ಹತನಾಗಿ 
ಬಿದ್ದಿರುವುದನ್ನು ಕಂಡರೂ ಇದು ಸ್ಥಿರವಾಗಿ ಉಳಿದಿದೆಯಲ್ಲ! ಶೋಕದಿಂದ 
ಬೆಂದು ಸಾವಿರಚೂರಾಗಿ ಒಡೆದುಹೋಗಲಿಲ್ಲ! (೯-೧೦). ನೀನು ಸುಗ್ರೀವನ 
ಮಡದಿಯನ್ನ ಪಹೆರಿಸಿ ಅವನನ್ನು ಹೊರಗಟ್ಟಿ ದೆ. ಆ ಕರ್ಮದ ಪರಿಪಾಕವು 


ಸರ್ಗಃ ೨೦] ತಾರಾವಿಲಾಪಃ ೧೫೯ 


ನಿಃ"ಶ್ರೇಯಸಪರಾ ಮೋಹಾಶ್ರ್ಮಯಾ ಚಾಹಂ ವಿಗರ್ಹಿತಾ | 
ಯೈಷಾಬ್ರುವಂ ಹಿತಂ ವಾಕ್ಯಂ ವಾನರೇಂದ್ರ ಹಿಶೈಷಿಚೇ |. ೧೨ 


ರೂಪಯೌನನದೃಷ್ತಾನಾಂ ದಕ್ಷಿಣಾನಾಂ ಚ ಮಾನದ | 
ನೂನಮಪ್ಸರಸಾಮಾರ್ಯ ಚಿತ್ತಾನಿ ಪ್ರಮಧಿಷ್ಯಸಿ ॥ ೧೩ 
ಕಾಲೋ ನಿಃಸಂಶಯೋ ನೂನಂ ಜೀನಿತಾಂತಕೆರೆಸ್ತನ | 
ಬಲಾದ್ಯೇನಾನಪನ್ನೋಃಸಿ ಸುಗ್ರೀವಸ್ಯಾವಶೋ ವಶಮ್‌ ॥ ೧೪ 
ಅಸ್ಥಾ ನೇ ವಾಲಿನೆಂ ಹತ್ವಾ ಯುದ್ಧ್ಯಮಾನಂ ಪರೇಣ ಚ 

ನೆ ಸಂತಪ್ಯತಿ ಕಾಕುತ್ಸಃ ಫೈತ್ವಾ ಕರ್ಮ ಸುಗರ್ಜಿತಮ್‌ ॥ ೧೫ 


ವೈಧನ್ಯಂ ಶೋಕಸಂತಾಪಂ ಕೈಸಣಂ ಫೈಪಣಾ ಸತೀ | 
ಅದುಃಖೋಪಚಿತಾ ಪೂರ್ವಂ ನರ್ಶಯಿಷ್ಯಾಮ್ಯನಾಥವತ್‌ ॥ ೧೬ 


ಲಾಲಿತಶ್ಹಾಂಗದೋ ನೀರಃ ಸುಕುಮಾರಃ ಸುಖೋಚಿತಃ | 
ನಶ್ಸ್ಯತೇ ಕಾಮವಸ್ಥಾಂ ಮೇ ಪಿಶೃವ್ಯೇ ಕ್ರೋಧಮೂರ|್ಥ್ಛಿತೇ॥ ೧೭ 


ಈ ರೀತಿಯಲ್ಲಿ ನಿನಗೆ ತಟ್ಟಿತು. ನಿನ್ನ ಶ್ರೇಯಸ್ಸನ್ನು ಬಯಸಿ ನಾನು 
ಎಷ್ಟೋ ಹತವಾಕ್ಯಗಳನ್ನು ಹೇಳಿದೆನು. ನೀನು ತಿಳಿಯದೆ ನನ್ನನೆ ನ್ನ 
ಬಯ್ದು ಕಳಿಸಿದೆ (೧೧-೧೨). ಆರ್ಯಪುತ್ರ, ಅಪ್ಸರೆಯರು ರೂಸಯೌವನ 
ಗರ್ವಿತರು; ಕಲಾನಿಪುಣರು. ನಿನ್ನ ಸೌಂದರ್ಯವನ್ನು ಕಂಡು ಅವರ 
ಮನಸ್ಸು ಕದಡಿಹೋಗುವುದು. ಮುಖ್ಯವಾಗಿ ನಿನಗೆ ಮೃತ್ಯು ಕಾಲವು 
ಒದಗಿಬಂದಿತ್ತು. ಆದ್ದರಿಂದಲೇ ನನ್ನ ಮಾತನ್ನು ಉಲ್ಲಂಘಿಸಿ ನೆಟ್ಟನೆ ಬಂದು 
ಸುಗ್ರೀವನಿಗೆ ವಶನಾದೆ (೧೩-೧೪). ಈ ರಾಮನು ನಿಂದ್ಯವಾದ ಕರ್ಮ 
ವನ್ನು ಮಾಡಿ ನಿಶ್ಚಿಂತೆಯಿಂದ ನಿಂತಿರುವನಲ್ಲ! ಇನ್ನೊ ಬ್ಬನೊಡನೆ ಯುದ್ಧ 
ದಲ್ಲಿ ತೊಡಗಿದ ವಾಲಿಯನ್ನು ಅಯೋಗ್ಯರೀತಿಯಲ್ಲಿ ವಧಿಸಿದನಲ್ಲ! ದುಃಖ 
ವನ್ನೇ ಕಂಡರಿಯದ ನಾನು ಈಗ ದಿಕ್ಕಿಲ್ಲದವಳಾಗಿ ಈ ವೈಥೆವ್ಯವನ್ನು ಹೇಗೆ 
ಸಹಿಸಲಿ? ಈ ಕರೋರಶೋಕವನ್ನು ದೀನಳಾಗಿ ಹೇಗೆ ಭರಿಸಲಿ? (೧೫-೧೬). 
ವೀರನಾದ ಅಂಗದನನ್ನು ಎಷ್ಟು ಪ್ರೇಮದಿಂದ ಲಾಲಿಸಿಜಿವು! ಈ 
ಸುಕುಮಾರನನ್ನು ಎಷ್ಟು ಸುಖದಲ್ಲಿ ಬೆಳೆಸಿದೆವು! ಇವನ ಚಿಕ್ಕಪ್ಪನು 
ಕ್ರೋಧೋದ್ದೀಪಿತನಾಗಿರಲು, ನನ್ನ ಮಗನು ಯಾವ ಅವಸ್ಥೆಯನ್ನು 


೧೬೦ ಕಿಸ್ಕಿಂಧಾಕಾಂಡಃ [ಸರ್ಗಃ ೨೦ 
ಕುರುಸ್ಟ ಪಿತೆರೆಂ ಪುತ್ರ ಸುದೃಷ್ಟಂ ಧರ್ಮುವತ್ಸೆಲಮ್‌ | 

ದುರ್ಲಭಂ ದರ್ಶನಂ ನತ್ಸ ತನ ತಸ ಭನಿಷ್ಯತಿ | ೧೮ 
ಸಮಾಶ್ವಾಸಯ ಪುತ್ರಂ ತ್ವಂ ಸಂದೇಶಂ ಸಂದಿಶಸ್ವ ಚ | 

ಮೂಧಿನ್ನ ಚೈನಂ ಸಮಾಘ್ರಾಯ ಪ್ರವಾಸಂ ಪ್ರಸ್ಲಿತೋ ಹ್ಯಸಿ! ೧೯ 
ರಾಮೇಣ ಹಿ ಮಹತ್‌ ಕರ್ಮ ಕೃತಂ ತ್ವಾಮಭಿನಿಫ್ಲುತಾ ! 


ಆನೃಣ್ಯಂ ಚ ಗತೆಂ ತಸ್ಯ ಸುಗ್ರಿ (ನಸ್ಯ ಪ್ರತಿಶ್ರನೇ ॥ ೨೦ 
ಸಕಾನೋ ಭವ ಸುಗ್ರೀವ ರುಮಾಂ ತ್ವಂ ಪ್ರತಿಪಶ್ಸ್ಯ್ಯಸೇ ! 

ಭುಂಕ್ಷ್ಯ ರಾಜ್ಯಮನುದ್ವಿಗ್ನಃ ಶಸ್ತೋ ಭ್ರಾತಾ ರಿಪುಸ್ತನ॥ ೨೧ 
ಕಂ ಮಾಮೇವಂ ವಿಲಹತೀಂ ಪ್ರೇಮ್ಜಾ ತ್ವಂ ನಾಭಿಭಾಷಸೇ | 
ಇಮಾಃ ಪಶ್ಯ ವರಾ ಬಹ್ಟೀರ್ಭಾರ್ಯಾಸ್ತೇ ನಾನರೇಶ್ವರ ॥ ೨೨ 


ತಸ್ಯಾ ವಿಲಪಿತೆಂ ಶ್ರುತ್ವಾ ವಾನರ್ಯಃ ಸರ್ವತಶ್ಚ ತಾತ | 
ಪರಿಗೃಹ್ಯಾಂಗದಂ ದೀನಂ ದುಃಖಾರ್ತಾಃ ಪರಿಚುಕ್ರು ಶುಃ ॥ ೨೩ 


ಸಡೆಯುವನೋ ! (೧೭). ಮಗನೆ, ಇಲ್ಲಿ ಜಾ. ಧರ್ಮವತ್ಸಲನಾದ ನಿನ್ನ 
ತಂಜೆಯನ್ನು ಜೆನ್ನಾಗಿ ನೋಡು! ಮಗು, ಇನ್ನುಮೇಲೆ ಇವನ ದರ್ಶನವು 
ನಿನಗೆ ದುರ್ಲಭವಾಗುವುದು. ಆರ್ಯಪುತ್ರ, ನಿನ್ನ ಮಗನು ಬಂದಿದ್ದಾನೆ. 
ಅವನನ್ನು Fc oR ಅವನಿಗೆ ಹೇಳಬೇಕಾದ ಬುದ್ಧಿ ವಾದವನ್ನು ಹೇಳು. 
ಅಂಗದನ ಶಿರಸ್ಸನ್ನು ಆಘ್ರಾಣಿಸು. ದೀರ್ಫಪ್ರ ಯಾಣಕ್ಕೆ ಹೊರಟದ್ದೀ 
ಯಲ್ಲವೆ? Ws ರಾಮನು ನಿನ್ನನ್ನು ತಡ ತ 
ವನ್ನೆಸಗಿದನು! ಸುಗ್ರೀವನಿಗೆ ಕೊಟ್ಟ ಮಾತನ್ನು ನಡೆಸಿ ಖುಣಮುಕ್ತ 
ನಾದನು! ಓ ಸುಗ್ರಿ ಹ ನಿನ್ನ ಇಸ್ಟ್‌ ಕೈಗೂಡಿತು ! ರುಮೆಯು ನಿನ್‌ 
ದೊರೆಯುವಳು ! ನಿಶ್ಚಿಂತೆಯಿಂದ ರಾಜ್ಯವನ್ನು ಭೋಗಿಸು. ನಿನ್ನ ಶತ್ರು 

ವಾದ ಅಣ ನನ್ನು ಸಂಹರಿಸಿದ್ದಾ ಯಿತಲ್ಲವೆ! (೨೦-೨೧) ಹೇಫ್ಷ ಫ್ರಿ RE 
ವಾಲಿ, ನಾನು ಇಷ್ಟು ಗೋಳಾಡುತ್ತಿ] ದ್ದರೂ ಪ್ರೇಮದಿಂದ ನನ್ನ ನ್ನು ಏಕೆ 
ಮಾತನಾಡಿಸದಿದ್ದೀಯೆ 1 ಇದೋ "ಇತ್ತ ಸೋಡು ವಾನಕೇಶ್ವರ, 
ಸುಂದರಿಯರಾದ. ನಿನ್ನ ಬಹುಮಂದಿ ಮಡದಿಯರು ಬಂದು ನಿಂತಿದ್ದಾ 3» 
ಎಂದು ವಿಲಪಿಸಿದಳು (೨೨) ಆಗ ಸುತ್ತಲೂ ನೆರೆದಿದ್ದ ವಾನರಸ್ತ್ರಿ ಯರು 
ದೈನ್ಯದಿಂದ ನಿಂತಿದ್ದ ಅಂಗದನನ್ನು ಬಡಿದುಕೊಂಡು ಸಂತ್ಸೆ ಸುತ್ತಿದ್ದ ದರು. 


ಸರ್ಗಃ ೨೦ | ತಾರಾವಿಲಾಪಃ ೧೬೧ 


ಕಿಮಂಗದಂ ಸಾಂಗದವೀರೆಬಾಹೋ 
ವಿಹಾಯ ಯಾಸ್ಯದ್ಯ ಚಿರಪ್ರವಾಸಮ್‌ | 
ನ ಯುಕ್ತಮೇವಂ ಗುಣಸಂನಿಕೃಷ್ಟಂ 
ನಿಹಾಯ ಪುತ್ರಂ ಪ್ರಿಯಪುತ್ರ ಗಂತುಮ್‌ ॥ ೨೪ 
ಕಿಮಪ್ರಿಯಂ ತೇ ಪ್ರಿಯಚಾರುವೇಷ 
ಮಯಾ ಕೃತಂ ನಾಥ ಸುತೇನ ವಾ ತೇ! 
ಸಹಾಂಗದಾಂ ಮಾಮಪಹಾಯ ನೀರೆ 
ಯತ್‌ ಪ್ರಸ್ಲಿತೋ ದೀರ್ಥಮಿತಃ ಪ್ರವಾಸಮ್‌ ॥ ೨೫ 


ಯದ್ಯಪ್ರಿಯಂ ಕಿಂಚಿದಸಂಪ್ರಧಾರ್ಯ 
ಕೃತಂ ಮಯಾ ಸ್ಯಾತ್ರವ ದೀರ್ಫಬಜಾಹೋ | 
ಕ್ಷಮಸ್ವ ಮೇ ತದ್ಭರಿನಂಶನಾಥ 
ವ್ರಜಾಮಿ ಮೂಧಾಣ್ನ ತನ ನೀರ ಪಾದೌ ॥ ೨೬ 


ತಥಾ ತು ತಾರಾ ಕರುಣಂ ರುದಂತೀ 
ಭರ್ತುಃ ಸನೀಪೇ ಸಹ ವಾನರೀಭಿಃ | 
ತಾರೆಯ ವಿಲಾಸವನ್ನು ಕೇಳಿ ಅವರೆಲ್ಲರೂ ಶೋಕಾರ್ತರಾಗಿ ಅಳತೊಡಗಿ 
ದರು (೨೩). ತಾರೆಯು ತನ್ನ ಪತಿಯನ್ನು ನೋಡುತ್ತ “ಹಾ ಪ್ರಾಣನಾಥ, 
ವೀರ್ಯಶಾಲಿಗಳಾದ ನಿನ್ನ ಭುಜಗಳು ಅಂಗದಗಳಿಂದ ಸದಾ ಭೂಷಿತ 
ವಾಗಿರುತ್ತಿದ್ದವು. ಈಗ ಈ ಅಂಗದನನ್ನೂ ತ್ಯಜಿಸಿ ದೀರ್ಥಪ್ರವಾಸಕೆ 
ಹೊರಟಿಯಾ? ನಿನ್ನ ಸದ್ಗುಣಗಳೇ ಇವನಲ್ಲಿ ನೆಲೆಸಿವೆಯಲ್ಲವೆ? ಪುತ್ರನಲ್ಲಿ 
ಅಷ್ಟು ವಾತ್ಸಲ್ಯವನಿ ಎಟ್ಟುಕೊಂಡಿದ್ದ ನೀನು ಪುತ್ರನನ್ನು ಬಿಟ್ಟುಹೋಗು 
ವುದು ಯುಕ್ತವೆ? (೨೪). ಹಾ ನಾಥ, ನಿನಗೆ ಯಾವುದಾದರೂ ಅಪ್ರಿಯ 
ವನ್ನು ನಾನು ಮಾಡಿದೆನೆ? ನಿನ ೩ ಮಗನು ಮಾಡಿದನೆ? ಹಾ ಸುಂದರಾಂಗ- 
ವೀರಾಗ್ರಣಿ, ನನ 2ನ್ನೂ ಅಂಗದನನ್ನೂ ಪರಿತ್ಯಜಿಸಿ ದೀರ್ಫಪ್ರ ವಾಸಕ್ಕೆ 
ಹೊರಡಬಹುದೆ? (೨೫). ಹೇ ಆಜಾನುಬಾಹು, ಅಜ್ಞಾ ನದಿಂದ ಯಾವು 
ದಾದರೂ ಅಸ್ರಿಯವಾದುದನ್ನು ನಾನು ಎಸಗಿದ್ದರೆ, ಅದನ್ನು ಕ್ಷಮಿಸು. 
ಕಪೀಶ್ವರ ನಿನ್ನ ಪಾದಗಳಿಗೆ ತಜೆಸೋಕಿಸಿ ನಮಸ್ಕರಿಸುತ್ತಿ ದ್ದೇನೆ” ಎಂದು 
ವಿಲಪಿಸಿದಳು (೨೬). ಹೀಗೆ ತಾರೆಯು ತನ ಕ ಗಂಡನ ಸಮೀಪದಲ್ಲಿ ಇತರ 
11 


೧೬೨ ಕಷ್ಟಿಂಧಾಕಾಂಡಃ [ಸರ್ಗಃ ೨೧ 


ವ್ಯವಸ್ಯತೆ ಪ್ರಾಯಮುಪೋಪವೇಷ್ಟು- 
ಮನಿಂದ್ಯವರ್ಣಾ ಭುವಿ ಯತ್ರ ನಾಲೀ || ೨೭ 


ಲ ೨ ಇ 9 
ಇತಿ ಶ್ರೀಮದ್ರಾಮಾಯಣೇ ಕೆಸ್ಕಿಂಧಾಕಾಂಡೇ ನಿಂಶಃ ಸರ್ಗಃ 


ಏಕವಿಂಶಃ ಸರ್ಗಃ 


ಹನುಮದಾಶ್ಚಾಸನಮ್‌ 
ತತೋ ನಿಪತಿತಾಂ ತಾರಾಂ ಚ್ಯುತಾಂ ತಾರಾಮಿವಾಂಬರಾತ್‌ | 
ಶನೈರಾಶ್ಚಾಸಯಾನಮಾಸ ಹನುಮಾನ್‌ ಹರಿಯೂಥಪಃ ॥ ೧ 
ಗುಣದೋಷಕೃತಂ ಜಂತುಃ ಸ್ವಕರ್ಮ ಫಲಹೇಶುಕವ್‌ | 
ಅನ್ಯಗ್ರಸ್ತದನಾವ್ನೋತಿ ಸರ್ವಂ ಪ್ರೇತ್ಯ ಶುಭಾಶುಭಮ್‌ ॥ ೨ 


ವಾನರಸ್ತ್ರೀಯರೊಡನೆ ಬಿಕ್ಕೆ ಬಿಕ್ಕೆ ಅತ್ತಳು ರೂಪವತಿಯಾದ ಆ ತಾರೆಯು 
ಕಡೆಯಲ್ಲಿ, ವಾಲಿಯು ಬಿದ್ದ ಸ್ಥಳದಲ್ಲಿ ಪ್ರಾಯೋಪನೇಶಮಾಡಿ ಸಾಯ 
ಬೇಕೆಂದು ನಿಶ್ಚಯಿಸಿದಳು (೨೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ಇಪ್ಪತ್ತನೆಯ ಸರ್ಗ 


ಸರ್ಗ ೨೧ 


ಹನುಮಂತನು ತಾರೆಗೆ ಸಮಾಧಾನ ಹೇಳುವುದು, ತಾರೆಯು ತನ್ನ ಪತಿಯ 
ಪಾದವನ್ನು ಸೇರಿಕೊಳ್ಳುವುದೇ ತನಗೆ ಶ್ರೇಯಸ್ವರನೆಂದು ತಿಳಿಸುವುದು. 


ಅಂಬರದಿಂದ ಉದುರಿದ ತಾರಕೆಯಂತೆ, ತಾರೆಯು ನೆಲದಲ್ಲಿ ಬಿದ್ದು 
ಅಳುತ್ತಿದ್ದಳು ಆಗ ವಾನರೋತ್ತಮನಾದ ಹನುಮಂತನು ಮುಂದೆ ಬಂದ್ಕು 
ಮೆಲ್ಲಗೆ ತಾರೆಯನ್ನು ಸಮಾಧಾನಪಡಿಸಲು ಯತ್ನಿಸಿದನು (೧) : “ಆರ್ಯೆ, 
ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ತಕ್ಕಂತೆ ಶುಭಾಶುಭಗಳನ್ನು ಸಡೆಯು 
ತ್ತಾನೆ. ಸದ್ಭುದ್ಧಿಯಿಂದ ಮಾಡಲಿ-ದುರ್ಬುದ್ಧಿ ಯಿಂದ ಮಾಡಲಿ, ಫಲಾಸೇಕ್ಷೆ 


ಸರ್ಗಃ ೨೧] ಹನುಮದಾಶ್ವಾಸನಮ್‌ ೧೬ಪ್ಲಿ 


ಶೋಚ್ಯಾ ಕೋಚೆಸಿ ಕೆಂ ಶೋಚ್ಯಂ ದೀನಂ ದೀನಾನುಕಂಪಸೇ | 
ಕೆಸ್ಥ ಕೋ ಮಾನು ಶೋಟ್ಕ್ಯೋಸಸ್ತಿ ದೇಹೇಂಸ್ಮಿನ್ಪುದ್ದುದೋಹಪಮೇ॥ 


ಅಂಗದಸ್ತು ಕುಮಾರೋಯಂ ದ್ರಷ್ಟವ್ಯೋ ಜೀವಪುತ್ರಯಾ | 





ಆಯತ್ಕಾಂ ಚ ವಿಧೇಯಾನಿ ಸಮರ್ಥಾನ್ಯಸ್ಯ ಚಿಂತೆಯ ॥ ೪ 
ಜಾನಾಸ್ಯನಿಯತಾಮೇವಂ ಭೂತಾನಾಮಾಗತಿಂ ಗತಿಮ್‌ | 
ತಸ್ಮಾಚ್ಛುಭಂ ಹಿ ಕರ್ತವ್ಯಂ ಪಂಡಿತೇನೈಹಲೌಕಕಮ್‌ ॥ ೫ 
ಯಸ್ಮಿನ್‌ ಹರಿಸಹಸ್ರಾಣಿ ಪ್ರಯುತಾನ್ಯರ್ಬುದಾನಿ ಚ | 
ವರ್ತಯಂತಿ ಕೈ ತಾಶಾನಿ ಸೋsಯೆಂ ದಿಷ್ಟಾಂತಮಾಗತಃ il ೬ 


ಯದಯಂ ನ್ಯಾಯದೃಷ್ಟಾರ್ಥಃ ಸಾಮದಾನಕ್ಷಮಾಪರೇಃ | 

ಗತೋ ಧರ್ಮಜಿತಾಂ ಭೂಮಿಂ ನೈನಂ ಶೋಚಿತುಮರ್ಹಸಿ |! ೭೬ 
ಯಿಂದ ಆಚರಿಸಿದ ಸರ್ಮದ ಫಲವನ್ನು ಸತ್ತಮೇಲೆ ಗತ್ಯಂತರವಿಲ್ಲದೆ 
ಅನುಭವಿಸಲೇಬೇಕು (೨). ನಿನ್ನ ಸ್ಥಿತಿಯೇ ಶೋಚನೀಯವಾಗಿರುವಾಗ, 
ಇನ್ನು ಯಾರನ್ನು ಶೋಚನೀಯರೆಂದು ತಿಳಿದು ಶೋಕಿಸುತ್ತಿರುವೆ? ದೀನ 
ಳಾಗಿರುವ ನೀನು ಯಾರ ದೈನ್ಯವನ್ನು ಕಂಡು ಕನಿಕರಪಡುವೆ? ಎಲ್ಲರ 
ದೇಹವೂ ನೀರಿನ ಗುಳ್ಳೆ ಯಂತೆ ಕ್ಷಣಭಂಗುರವಾಗಿರುವಾಗ, ಯಾರಿಗಾಗಿ 
ಯಾರು ಅಳಬೇಕು? (೩). ನಿನಗೆ ಪುತ್ರನಿದ್ದಾನೆ. ಈ ಅಂಗದಕುಮಾರನ 
ಯೋಗಕ್ಷೇಮವನ್ನು ನೋಡಿಕೊಂಡಿರು. ಅವನ ಪುರೋಭಿವೃದ್ದಿಗೆ ನಿನು 
ಮಾಡಬೇಕೆಂಬುದನ್ನು ಚಿಂತಿಸು ಪ್ರಾಣಿಗಳ ಈ ಹುಟ್ಟು ಸಾವುಗಳು ನಮ್ಮ 
ಹೇಳಿಕೆಗೆ ಒಳಪಟ್ಟ ಲ್ಲವೆಂಬುದು ನಿನಗೆ ಗೊತ್ತಿದೆ. ಆದ್ದರಿಂದ ವಿವೇಕಿಯು 
ಇಹಲೋಕದಲ್ಲಿ ಪುಣ್ಯಕರ್ಮವನ್ನು ಆಚರಿಸುತ್ತಿರಬೇಕು (೪-೫). ನೋಡ್ಕು 
ಪ್ರ ವಾನಕೇಂದ್ರ ನನ್ನಾ ಶ್ರಯಿಸಿಕೊಂಡು ಲಕ್ಷಗಟ್ಟಲೆ ವಾನರರು ಆಸೆಯಿಂದ 
ಬದುಕುತ್ತಿದ್ದರು. ಅಂಧ ವಾನರೇಶ್ವರನು ಸ್ವರ್ಗಸ್ಥನಾದನು. ನಿನ್ನ 
ಸತಿಯು ರಾಜನೀತಿಯಿಂದ ರಾಜ್ಯ ಕಾರ್ಯವನ್ನು ಪರಿಶೀಲಿಸುತ್ತ ಸಾಮ 
ದಾನ ಕ್ಷಮಾನಿರತನಾಗಿದ್ದನು. ಇವನು ಧರ್ಮಶೀಲರಿಗೆ ದೊರೆಯುವ ಸದ್ಗತಿ 
ಯನ್ನು ಪಡೆದಿದ್ದಾನೆ. ಈತನಿಗಾಗಿ ನೀನು ಶೋಕಿಸುವುದು ತರವಲ್ಲ (೬-೭). 


೧೬೪ ಕಸ್ಕಿಂಧಾಕಾಂಡಃ [ಸರ್ಗಃ ೨೧ 


ಸರ್ವೇ ಹಿ ಹರಿಶಾರ್ಮೂಲಾಃ ಪುತ್ರಶ್ಚಾಯಂ ತವಾಂಗದಃ | 
ಇದಂ ಹಯಗ್ಸೃಕ್ಷರಾಜ್ಯಂ ಚ ತ್ವತ್ಸನಾಥಮನಿಂದಿತೇ | ಲ 


ತಾನಿಮೌ ಶೋಕಸಂತಾಸೌ ಶನೈಃ ಪ್ರೇರಯ ಭಾಮಿನಿ | 
ತ್ವಯಾ ಪರಿಗೃಹೀತೋಃಯನುಂಗದಃ ಶಾಸ್ತು ಮೇದಿನೀಮ್‌ ॥ ೯ 


ಸಂತತಿಶ್ಲೆ ಯಥಾ ದೃಷ್ಟಾ ಕೈತ್ಯಂ ಯಚ್ಚಾಪಿ ಸಾಂಪ್ರತಮ್‌ | 


ರಾಜ್ಞಸ್ತ್ರತ್‌ ಕ್ರಿಯತಾಂ ತಾನದೇಷ ಕಾಲಸ್ಯ ನಿಶ್ಚಯಃ ॥ ೧೦ 
ಸಂಸ್ಥಾರ್ಯೊೋ ಹರಿರಾಜಶ್ಚ ಅಂಗದಶ್ಹಾ ಭಿಷಿಚ್ಯತಾಮ್‌ | 
ಸಿಂಹಾಸನಗತಂ ಪುತ್ರಂ ಪೆಶ್ಯಂತೀ ಶಾಂತಿಮೇಷ್ಯಸಿ ॥ ೧೧ 
ಸಾ ತಸ್ಯ ನಚನಂ ಶ್ರುತ್ವಾ ಭರ್ತವ್ಯಸನಪೀಡಿತಾ | 
ಅಬ್ರವೀದುತ್ತರಂ ತಾರಾ ಹನುಮಂತಮವಸ್ಥಿ ತಮ್‌ ॥ ೧೨ 
ಅಂಗದಪ್ರ ತಿರೊಪಾಣಾಂ ಪುತ್ರಾಣಾನೇಕತಃ ಶತಮ್‌ | 
ಹತಸ್ಕಾಪ್ಯಸ್ಯ ನೀರಸ್ಕ ಗಾತ್ರಸಂಶ್ಲೇಷಜಂ ನರಮ್‌ ॥ ೧೩ 


ಆರ್ಯೆ, ಸಮಸ್ತ ಕಪಿನಾಯಕರು-ಪುತ್ರನಾದ ಅಂಗದ-ಕಪಿಭಲ್ಲೂಕಗಳ 
ಪ್ರ ರಾಜ್ಯ- ಎಲ್ಲವೂ ಈಗ ನಿನ್ನಿಂದ ವೋಷಿಸಲ್ಪ ಡಬೇಕಾಗಿದೆ. ಆದ್ದರಿಂದ, 
ದೇವಿ, ಈ ಶೋಕಸಂತಾವಗಳು ಮೆಲ್ಲಮೆಲ್ಲಗೆ ತಗ್ಗುವಂತೆ ಮಾಡಿಕೊ. 
ಅಂಗದನು ನಿನ 3 ವಶದಲ್ಲಿದ್ದು ಪ್ರ ರಾಜ್ಯವನ್ನಾಳಲಿ ! (೮-೯). ಪುತ್ರ 
ಸಂತಾನದ ಪ್ರಯೋಜನವೇನೆಂಬುದನ್ನು ಪರಿಶೀಲಿಸು. ಈಗ ರಾಜನಿಗಾಗಿ 
ನಡೆಸಬೇಕಾದ ಕೃತ್ಯವೇನೆಂಬುದನ್ನು ಆಲೋಚಿಸಿ ಅದರಲ್ಲಿ ಉದ್ಯುಕ್ತ ಳಾಗು. 
ಕಾಲವು ಕೊಟ್ಟಿರುವ ತೀರ್ಪು ಇದು (೧೦). ಕನಿರಾಜನಾದ ವಾಲಿಗೆ 
ಉತ್ತರಕ್ರಿಯೆನ್ನು ನಡೆಸಬೇಕು, ಅಂಗದನಿಗೆ ಪಟ್ಟಾ ಭಿಷೇಕಮಾಡಬೇಕು ! 
ಮಗನು ಸಿಂಹಾಸನಾರೂಢನಾಗಿರುವುದನ್ನು ನೋಡುವಾಗ ನಿನ ಸೆ ಮನಸ್ಸಿಗೆ 
ಶಾಂತಿ ದೊರಕುವುದು |!” ಎಂದು ಸಂತೈಸಿದನು (೧೧)  ಸತಿಶೋಕದಿಂದ 
ಕಂಗೆಟ್ಟ ತಾರೆಯು ಹನುಮಂತನಿಗೆ “ ಅಂಗದನಂಥವರು ನೂರು ಮಂದಿ 
ಮಕ್ಕಳಿರಲಿ, ಹೆನುಮಂತ, ಅದಕ್ಕಿಂತಲೂ ನೀರಾಗ್ರೇಸರನಾದ ವಾಲಿಯನ್ನು 
ಆಲಿಂಗಿಸಿಕೊಂಡು ಸಾಯುವುದೇ ನನಗೆ ಹೆಚ್ಚು ಹಿತಕರ (೧೨-೧೩). 


ಸರ್ಗಃ ೨೧] ಹನುಮದಾಶ್ವಾಸನಮ್‌ ೧೬೫ 


ನ ಚಾಹಂ ಹರಿರಾಜ್ಯಸ್ಯ ಪ್ರಭಮಾಮ್ಯುಂಗದಸ್ಯ ವಾ। 


ಸಿತೃವ್ಯಸ್ತಸ್ಯ ಸುಗ್ರೀವಃ ಸರ್ವಕಾರ್ಯೆಷ್ಟನಂತರಃ | ೧೪ 
ನ ಹ್ಯೇಷಾ ಬುದ್ಧಿರಾಸ್ಥ್ರೇಯಾ ಹನುಮನ್ನಂಗದಂ ಪ್ರತಿ | 
ಪಿತಾ ಹಿ ಬಂಧುಃ ಪುತ್ರಸ್ಯ ನ ಮಾತಾ ಹರಿಸತ್ತಮ ॥ ೧೫ 


ನ ಹಿ ಮಮ ಹರಿರಾಜಸಂಶ್ರಯಾತ್‌ 

ಕ್ಷಮತರಮಸ್ತಿ ಪರತ್ರ ಚೇಹ ವಾ! 
ಅಭಿಮುಖಹತವೀರಸೇವಿತಂ 

ಶೆಯನಮಿದಂ ಮಮ ಸೇವಿತುಂ ಕ್ಷಮುಮ್‌ ॥ ೧೬ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಜಿಂಧಾಕಾಂಡೇ ಏಕವಿಂಶಃ ಸರ್ಗಃ 


ASE ENS 


ಈ ಕನಿರಾಜ್ಯದ ವಿಷಯದಲ್ಲಾಗಲಿ-ಅಂಗದನ ವಿಷಯದಲ್ಲಾಗಲಿ, 
ನಾನೇನುಮಾಡಬಲ್ಲೆ? ಅವನ ಚಿಕ್ಕಪ್ಪ ನಾದ ಸುಗ್ರೀವನುಂಟು. ಮುಂದಿನ 
ಸರ್ವ ಕಾರ್ಯಗಳೂ ಅವನಿಗೆ ನೇರಿದ್ದು . ಅಂಗದನ ಯೋಗಕ್ಷೇಮಗಳು ನನಗೆ 
ಸೇರಿದವೆಂದು ತಿಳಿಯಬೇಡ. ವಾನರೋತ್ತಮ, ಪುತ್ರನ ಹಿತವನ್ನು ನೋಡಿ 
ಕೊಳ್ಳುವ ಬಂಧುವು ತಂದೆ, ತಂಡೆಯ ಸೋದರ--ಇವರೇ ಹೊರತು ತಾಯಿ 
ಯಲ್ಲ (೧೪-೧೫). ನನಗೆ ಕಸಿರಾಜನಾದ ವಾಲಿಯ ಪಾದವನ್ನು ಸೇರಿ 
ಕೊಳ್ಳುವುದಕ್ಕಿಂತಲೂ ಶ್ರೇಯಸ್ವರವಾದುದು ಇನ್ನೊಂದಿಲ್ಲ. ಇಹಲೋಕ 
ದಲ್ಲಾಗಲಿ ಪರರೋಕದಲ್ಲಾಗಲಿ ಪತಿಯೊಡನೆ ಇರುವುದೇ ನನಗೆ ಹಿತಕರ. 
ಯುದ್ಧಾ ಭಿಮುಖನಾಗಿ ರಣರಂಗದಲ್ಲಿ ಹತನಾದ ಈ ವೀರನು ಮಲಗಿದ 
ಸ್ಥಳವೇ ನನಗೆ ಯೋಗ್ಯವಾದ ಸ್ಥಾನ” ಎಂದು ಹೇಳಿದಳು (೧೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಪ್ಟಿಂಧಾಕಾಂಡದಲ್ಲಿ ಇಪ್ಪತ್ತೊಂದನೆಯ ಸರ್ಗ 


ಬಾಜೀ 


ದ್ವಾನಿಂಶಃ ಸರ್ಗಃ 


ವಾಲ್ಯನುಶಾಸನಮ್‌ 
ನೀಶ್ಷಮಾಣಸ್ತು ಮಂದಾಸುಃ ಸರ್ನತೋ ಮಂದನಮುಚ್ಛ್ಚಸನ್‌ | 
ಆದಾವೇವ ತು ಸುಗ್ರೀನಂ ದದರ್ಶ ತ್ವಾತ ೈಜಾಗ್ರ ತಃ ॥ ೧ 
ತಂ ಪ್ರಾಪ್ತ ನಿಜಯಂ ವಾಲೀ ಸುಗ್ರೀನಂ ಪ್ಲೆ ಇ ನಗೇಶ್ವರಃ | 
ಆಭಾಸ್ಥ ನ್ಯ ಪ್ರ ಯಾ ವಾಚಾ ಸಸ್ನೆ (ಹಮಿದನುಬ್ರ ನೀ ತ್‌ | ೨ 


ಸುಗ್ರೀನ ದೋಷೇಣ ನ ಮಾಂ ಗಂತುಮರ್ಹಸಿ ಕಿಲ್ಫಿಷಾತ್‌ | 
ಕೈಷ್ಯಮಾಣಂ ಭನಿಷ್ಟೇಜ ಬುದ್ಧಿನೋಹೇನ ಮಾಂ ಬಲಾತ್‌ | ೩್ಠ_ 


ಯುಗಪದ್ವಿಹಿತಂ ತಾತನ ಮನ್ಯೇ ಸುಖಮಾವಯೋಃ | 


ಸೌಹಾರ್ದಂ ಭ್ರಾಶೃಯುಕ್ತಂ ಹಿ ತದಿದಂ ಜಾತಮನ್ಯಥಾ ॥ ಲ 

ಪ್ರತಿಪದ್ಯ ತ್ವಮದ್ಯೈ ನ ರಾಜ್ಯಮೇಷಾಂ ನನೌಕಸಾಮ್‌ | 

ಮಾಮಪ್ಕದ್ಯೈವ ನೆಚ್ಛಂತಂ ವಿದ್ಧಿ ವೈವಸ್ವ್ರತ್ಷಯಮ್‌ ॥ ೫ 
ಸರ್ಗ ೨೨ 


ವಾಲಿಯು ಜೇತರಿಸಿಕೊಂಡು ಮುಂದಿನ ಕರ್ತವ್ಯವನ್ನು ತಿಳಿಸುವುದು. 
ವಾಲಿಯ ಮರಣ. ವಾನರರ ದುಃಖ. 

ಮೃತಪಾ ್ರಾಯ ನಾಗಿದ್ದ ವಾಲಿಯು ಸ್ವಲ್ಪ ಲ್ಸ ಜೇತರಿಸಿಕೊಂಡು ಮೆಲ್ಲಗೆ 
ಉಸಿರಾಡಿಸು ತ್ರ ಪ್ರರ ಬಿಟ್ಟನು. ಅವನಿಗೆ ಮಗನಾದ ಅಂಗದನೆದುರಿಗೆ 
ನಿಂಕಿದ್ದ ಸುಗ್ರೀವನು 3 ಗೋಚರಿಸಿದರನು. ವಿಜಯಶಾಲಿಯಾದ ಆ 
ಸುಗ್ರಿ (ವನನ್ನು ಕರೆದು, ನಾನರೇಂದ್ರನಾದ ವಾಲಿಯು ಸ್ಬು ಟಿನಾದ ಮಾತಿ 
ನಿಂದ ಸೆ ಸ್ನೇಹಪೂರ್ವಕವಾಗಿ ಹೀಗೆಂದನು (೧-೨): ಆ 'ವತ್ಸ- -ಸುಗ್ರೀವ, 
ನಾನು ತಪು ೨ಮಾಡಿದೆನೆಂದು ನನ್ನ ವಿಷಯದಲ್ಲಿ ಕಶ್ಮಲವನ್ನು ಮನಸ್ಸಿ ಕ್ಲಿಡ 
ಬೇಡ. ನನ್ನ ಭವಿಷ್ಯವು ಹೀಗಿದ್ದು ದರಿಂದ ನನ್ನ ಬುದ್ಧಿಗೆ ಮಂಕು ಕವಿದಿತ್ತು. 
ವಿಧಿಯು ನನ್ನನ್ನು ಹಾಗೆ ಎಳೆಯಿತು (೩). ತಮ್ಮ, ನಾವಿಬ್ಬರೂ ಒಟ್ಟಿಗೆ 
ಸುಖದಲ್ಲಿರಬಾರದೆಂಬುದೇ ದೈವಸಂಕಲ್ಪ ನೆಂದು ತೋರುತ್ತ ಜಿ! ಆದ್ದರಿಂದ 
ಅಣ ತಮ್ಮಂದಿರಿಗೆ ಇರಬೇಕಾದ ಸೌಹಾರ್ಡ್ದವು ಕೆಟ್ಟು ಏನೋ ಆಗಿ 
ಹೋಯಿತು ನಮ ಮ್ಮ ವಾನರರಾಜ್ಯವನ್ನು ನೀನು ಸ್ವೀಕರಿಸಿ ಪಾಲಿಸಿ 


ಸರ್ಗಃ ೨೨] ವಾಲ್ಕ ನುಶಾಸನಮ್‌ ೧೬೭ 


ಜೀವಿತಂ ಚ ಹಿ ರಾಜ್ಯಂ ಚ ಶ್ರಿಯಂ ಚ ವಿಪುಲಾಮಿಮಾಮ್‌ | 


ಪ್ರಜಹಾನ್ಯೇಷ ವೈ ತೂರ್ಣಂ ಮಹಚ್ಚಾಗರ್ಹಿತಂ ಯಶಃ ॥ ೬ 
ಅಸ್ಯಾಂ ತ್ವಹಮುವಸ್ಹಾಯಾಂ ನೀರೆ ವಕ್ಷ್ಯಾಮಿ ಯದ್ವಚಃ ! 
ಯದ್ಯಪ್ಯಸುಕರಂ ರಾಜನ್‌ ಕರ್ತುಮೇವ ತದರ್ಹಸಿ ॥! ೭ 
ಸುಖಾರ್ಹಂ ಸುಖಸಂವೃದ್ಧಂ ಬಾಲಮೇನೆನುಬಾಲಿಶಮ್‌ | 
ಬಾಷ್ಟಪೊರ್ಣಮುಂಖಂ ಪಶ್ಯ ಭೂಮ್‌ ಪತಿತಮಂಗದಮ್‌ ॥ ಲೆ 
ಮಮ ಪ್ರಾಣೈಃ ಪ್ರಿಯತರಂ ಪುತ್ರಂ ಪುತ್ರಮಿವೌರಸವ್‌ | 

ಮಯಾ ಹೀನಮಹೀನಾರ್ಥಂ ಸರ್ವತಃ ಪರಿಪಾಲಯ ॥ ೯ 
ತ್ವನೇವಾಸ್ಯ ಹಿ ದಾತಾ ಚ ಪರಿತ್ರಾತಾ ಚ ಸರ್ವತಃ | 
ಭಯೇಷ್ಟಭಯದಕ್ಚೈವ ಯಥಾಹಂ ಪ್ಲವಗೇಶ್ವರ ॥ ೧೦ 
ನಿಷ ತಾರಾತ್ಮಜಃ ಶ್ರೀಮಾಂಸ್ತ್ಯೃಯಾ ತುಲ್ಕ ಪರಾಕ್ರಮಃ | 

ರಕ್ಷಸಾಂ ತು ವಧೇ ತೇಷಾಮಗ್ರತಸ್ತ್ರೇ ಭವಿಷ್ಯತಿ ॥ ೧೧ 


ಸ್ರೊಂಡಿರು. ನಾನು ಈಗಲೇ ಯಮರಾಜನ ಮನೆಗೆ ಹೊರಶಿದ್ದೇನೆಂದು 
ತಿಳಿ (೪-೫) ನನ ೩ ಪ್ರಾಣ, ರಾಜ್ಯ, ವಿಪುಲವಾದ ಈ ಸಂಪತ್ತು --ಎಲ್ಲ 
ವನ್ನೂ ತೊರೆದು ಹೋಗುತ್ತಿದ್ದೇನೆ ಹಾಗೆಯೇ ನಾನು ಸಂಪಾದಿಸಿದ 
ಪ್ರಶಂಸನೀಯವಾದ ಪ್ರಖ್ಯಾತಿಯನ್ನೂ ಇಲ್ಲಿ ಬಿಟ್ಟುಹೋಗುತ್ತಿದ್ದೇನೆ 1(೬). 
ಈ ಅವಸ್ಥೆಯಲ್ಲಿ ನಾನು ಒಂದು ಮಾತನ್ನು ನಿನಗೆ ಹೇಳುವೆನು. ಅದು 
ದುಷ್ಪರವಾಗಿದ್ದರೂ, ವಾನರೇಶ್ವರ, ಅದನ್ನು ನೀನು ನಡೆಸಲೇಬೇಕು. 
ಸುಗ್ರೀವ, ಕಣ್ಣೀರು ಸುರಿಸುತ್ತ ನೆಲದಮೇಲೆ ಬಿದ್ದಿರುವ ಈ ಅಂಗದನನ್ನು 
ನೋಡು. ಇವನು ಸುಖೋಚಿತನಾಗಿ ಸುಖದಿಂದ ಬೆಳೆದವನು. ಇನ್ನೂ 
ಹುಡುಗನಾದರೂ ವಿವೇಶಶಾಲಿ (೭-೮). ಈ ಪುತ್ರನನ್ನು ನನ್ನ ಪ್ರಾಣ 
ಕ್ರಿಂತಲೂ ಹೆಚ್ಚು ಪ್ರೀತಿಯಿಂದ ಲಾಲಿಸಿದ್ದೇನೆ. ನಾನಿಲ್ಲದೆ ಇವನು ತಬ್ಬಲಿ 
ಯಾದನು. ಸುಗ್ರೀವ, ಇವನನ್ನು ನಿನ್ನ ಹೊಟ್ಟಿ ಯಲ್ಲಿ ಹುಟ್ಟದ ಮಗನಂತೆ 
ಪಾಲಿಸಿಕೊಂಡಿರು. ಸಕಲ ವಿಧದಲ್ಲಿಯೂ ನೀನೇ ಇವನಿಗೆ ದಾತ, ಪರಿತ್ರಾತ. 
ಕಷ್ಟ ಬಂದಾಗ ನೀನೇ ಅಭಯವನಿ ಎತ್ತು ಅಂಗದನನ್ನು ರಕ್ಷಿಸಬೇಕು. ನಾನು 
ನೋಡಿಕೊಂಡಂತೆ ನೋಡಿಕೊಳ್ಳ ಬೇಕು (೯-೧೦). ಸುಗ್ರೀವ, ತಾರಾಗರ್ಭ 
ದಲ್ಲಿ ಜನಿಸಿದ ಈ ಬಾಲಕನು ಮಹಾತೇಜಸ್ವಿ. ನಿನಗೆ ಸಮಾನನಾದ 


೧೬೮ ಕಿಪ್ಕಿಂಧಾಕಾಂಡಃ [ಸರ್ಗಃ ೨೨ 


ಅನುರೂಪಾಣಿ ಕರ್ಮಾಣಿ ನಿಕ್ಸೆನ್ಯು ಬಲವಾನ್‌ ರಣೇ 
ಕರಿಷ್ಕತ್ಯೇಷ ತಾರೇಯಸ್ವರಸ್ವೀ ತರುಣೊಆಂಗದಃ ॥ ೧೨ 


ಸುಷೇಣದುಹಿತಾ ಚೇಯಮರ್ಥಸೂಕ್ಷ್ಮನಿನಿಶ್ಚಯೇ | 
ಔತ್ಪಾತಿಕೇ ಚ ವಿನಿಧೇ ಸರ್ವತಃ ಪರಿನಿಷ್ಮಿ ತಾ | ೧೩ 


ಯದೇಷಾ ಸಾಧ್ವಿತಿ ಬ್ರೂಯಾತ್‌ ಕಾರ್ಯಂ ತನ್ಮುಕ್ತಸಂಶಯಮ್‌ 
ನ ಹಿ ತಾರಾಮತಂ ಕಿಂಚಿದನ್ಯಥಾ ಪರಿವರ್ತತೇ ॥ ೧೪ 


ರಾಘುನಸ್ಯ ಚ ತೇ ಕಾರ್ಯಂ ಕರ್ತವ್ಯಮನಿಶಂಕೆಯಾ | 
ಸ್ಕ್ಯಾದಧರ್ಮೊೋ ಹ್ಯಕರಣೇ ತ್ವಾಂ ಚ ಹಿಂಸ್ಯಾದ್ವಿಮಾನಿತಃ॥ ೧೫ 


ಇಮಾಂ ಚ ಮಾಲಾಮಾಧತ್ಸ ದಿವ್ಯಾಂ ಸುಗ್ರೀವ ಕಾಂಚನೀಮ್‌ | 
ಉದಾರಾ ಶ್ರೀಃ ಸ್ಥಿತಾ ಹ್ಯಸ್ಯಾಂ ಸಂಪ್ರಜಹ್ಯಾನ್ಮ ತೇ ಮಯಿ ॥ 


ಪರಾಕ್ರಮಿ. ಮುಂದೆ ಆ ರಾಕ್ಷಸರನ್ನು ವಧಿಸುವ ಕಾರ್ಯದಲ್ಲಿ ನಿನಗೆ 
ಮುಖ್ಯ ಸಹಾಯಕನಾಗುವನು ರಣರಂಗದಲ್ಲಿ ಈ ವೀರನು ತನಗೆ 
ಅನುರೂಪವಾದ ಸಾಹಸಕಾರ್ಯಗಳನ್ನು ನಡೆಸಬಲ್ಲ ತಾರಾಪುತ್ರನಾದ 
ಅಂಗದನು ಇನ್ನೂ ತರುಣನಾದರೂ ಮಹಾವೇಗಶಾಲಿ; ಬಲಾಢ ಭಿ 
(೧೧-೧೨). ಸುಗ್ರೀವ, (ಇತ್ತ ನೋಡು) ಸುಷೇಣಪುತ್ರಿಯಾದ ಈ ತಾರೆ 
ಸೂಕ್ಷ್ಮಾರ್ಥವನ್ನು ನಿರ್ಣಯಿಸುವುದರಲ್ಲಿ ಗಟ್ಟಿಗಳು. ಮುಂದೆ ಬರಬಹುದಾದ 
ಕಷ್ಟನಿಷ್ಠು ರಗಳನ್ನು ಗ್ರಹಿಸುವುದರಲ್ಲಿ ನಿಪುಣೆ. ಇವಳು "ಇದು ಸರಿ' ಎಂದು 
ಹೇಳಿದರೆ, ನಿಸ್ಸಂಶಯವಾಗಿ ಆ ಕಾರ್ಯವನ್ನು ನಡೆಸಬಹುದು. ತಾರೆಯ 
ಅಭಿಪ್ರಾಯವು ಎಂದಿಗೂ ಅನ್ಯಥಾ ಆಗುವುದೇ ಇಲ್ಲ! (೧೩-೧೪). ಅಲ್ಲಜಿ 
ಶ್ರೀರಾಮನ ಕಾರ್ಯವನ್ನು ಹಿಂದು ಮುಂದೆ ನೋಡದೆ ನೀನು ಸಾಧಿಸಿ 
ಕೊಡಬೇಕು. ಇಲ್ಲದಿದ್ದರೆ ನಿನಗೆ ಅಧರ್ಮವು ಸಂಘಟಸುವುದು. ಉಪೇಕ್ಷಿ 
ಸಿದರೆ ಅವನು ನಿನ ೩ನ್ನೂ ಸಂಹರಿಸಬಹುದು (೧೫). ತಮ್ಮ , ದಿವ್ಯವಾದ 
ಪ್ರ ಕಾಂಚನಮಾಲೆಯನ್ನು ಕೊರಳಿಗೆ ಹಾಕಿಕೊ. ಇದರಲ್ಲಿ ಸರ್ವೋತ್ತಮ 
ವಾದ ದಿವ್ಯತೇಜಸ್ಸಿದೆ. (ಇದು ನನ್ನ ಕೊರಳಲ್ಲೇ ಇದ್ದರೆ) ನಾನು ಸತ್ತೊಡಕೆ 


ಸರ್ಗಃ ೨೨] ವಾಲ್ಕ ನುಶಾಸನಮ್‌ ೧೬೯ 
ಇತ್ಯೇನಮುಕ್ತ8 ಸುಗ್ರೀವೋ ವಾಲಿನಾ ಭ್ರಾತೃಸೌಹೃದಾತ್‌ | 
ಹರ್ಷಂ ತ್ಯಕ್ತ್ವಾ ಪುನರ್ದೀನೋ ಗ್ರಹಗ್ರಸ್ತ ಇವೋಡುರಾಟ್‌ 1೧೭ 


ತದ್ದಾಲಿನಚನಾಚ್ಛಾಂತಃ ಕುರ್ವನ್‌ ಯುಕ್ತೆಮತಂದ್ರಿ ತಃ | 
ಜಗ್ರಾಹ ಸೋಭ $ನುಜ್ಞಾ ತೋ ಮಾಲಾಂತಾಂ ಚೈವ ಕಾಂಚನೀನಾ್‌ 


ತಾಂ ಮಾಲಾಂ ಕಾಂಚನೀಂ ದಶ್ತ್ವಾ ವಾಲೀ ದೃಷ್ಟ್ಟಾತ್ಮಜಂ ಸ್ಥಿತಮ್‌ 


ಸಂಸಿದ್ಧಃ ಪ್ರೇತ್ಯಭಾವಾಯ ಸ್ನೇಹಾದಂಗದಮುಬ್ರವನೀತ್‌ ॥ ೧೯ 
ದೇಶಕಾಲೌ ಭಜಸ್ವಾದ್ಯ ಕ್ಷಮಮಾಣಃ ಪ್ರಿಯಾಪ್ರಿಯೇ | 
ಸುಖದುಃಖಸಹಃ ಕಾಲೇ ಸುಗ್ರೀವವಶಗೋ ಭವ ॥ ೨೦ 


ಯಥಾ ಹಿ ತ್ವಂ ಮಹಾಬಾಹೋ ಲಾಲಿತಃ ಸತತಂ ಮಯಾ | 
ನ ತಥಾ ವರ್ತಮಾನಂ ತ್ವಾಂ ಸುಗ್ರೀವೋ ಬಹು ಮಂಸ್ಯತೇ | ೨೧ 


ಇದರ ತೇಜಸ್ಸೂ ಹೊರಟುಹೋದೀತು ” ಎಂದನು. ವಾಲಿಯು ಭ್ರಾತೃ 
ವಾತ್ಸಲ್ಯದಿಂದ ಆಡಿದ ನುಡಿಯನ್ನು ಕೇಳಿ, ಸುಗ್ರೀವನ ವಿಜಯೋತ್ಸಾಹವು 
ಮಣ್ಣು ಪಾಲಾಯಿತು. ದೈನ ತ್ರದಿಂದ ವಿಷಣ್ಣ ನಾದ ಸುಗ್ರೀವನು ರಾಹು 
ಹಿಡಿದ ಚಂದ್ರ ನಂತೆ ಕಾಣಿಸಿದನು (೧೬-೧೭). ವಾಲಿಯ ಸ್ನೇಹಪೂರ್ಣ 
ವಾದ ವಾಕ್ಯದಿಂದ ಸುಗ್ರೀವನ ಮನಸ್ಸಿಗೆ ಸ್ವಲ್ಪ ಹೆಗುರವೆನಿಸಿತು. ವಾಲಿಯ 
ಸೂಚನೆಯಂತೆ ನಡೆಯಬೇಕಂಬ ಚಚ್ಚ ರದಿಂದ ಅವನು ಮುಂದೆ ಬಂದು, 
ಅಣ್ಣ ನ ಅನುಮತಿಯಿಂದ ಆ ಕಾಂಚನಮಾಲೆಯನ್ನು ಸ್ವೀಕರಿಸಿದನು. 
ವಾಲಿಯು ಆ ಮಾಲೆಯನ್ನು ಸುಗ್ರೀವನಿಗೆ ಕೊಟ್ಟು ತನ್ನ ಮಗನ ಕಡೆಗೆ 
ನೋಡಿದನು (೧೮-೧೯). ತಾನು ಪರಲೋಕದ ಪ್ರಯಾಣಕ್ಕೆ ಸಿದ್ಧನಾಗಿ, 
ಅಂಗದನನ್ನು ಕುರಿತು ಪ್ರೀತಿಯಿಂದ “ ಮಗು-ಅಂಗದ, ಇನ್ನುಮೇಲೆ ದೇಶ 
ಕಾಲಗಳ ಪರಿಸ್ಥಿತಿಯನ್ನು ನೋಡಿ ನಡೆದುಕೊ. ಪ್ರಿಯವೊ ಅಪ್ರಿಯಪೊ- 
ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಕಾಲೋಚಿತವಾಗಿ ಸುಖ 
ದುಃಖಗಳೆರಡನ್ನೂ ಅನುಭವಿಸಲು ಸಿದ್ಧನಾಗಿರಬೇಕು. ವತ್ಸ, ಸುಗ್ರೀವನು 
ಹೇಳಿದಂತೆ ಕೇಳಿಕೊಂಡಿರು (೨೦). ನನ್ನ ನಿರಂತರವಾದ ಲಾಲನೆಯಲ್ಲಿ 
ನಡೆದಂತೆ ಇನ್ನುಮೇಲೆ ನಡೆಯದು. ಹಾಗೆಯೇ ಮುದ್ದಾಟದಿಂದ ನೀನು 
ನಡೆದರೆ ಸುಗ್ರೀವನು ಮೆಚ್ಚಲಾರ. ಸುಗ್ರೀವನಿಗೆ ಯಾರು ಮಿತ್ರರಲ್ಲವೋ 


೧೭೦ ಕಷ್ಟಿಂಧಾಕಾಂಡಃ [ಸರ್ಗಃ ೨೨ 


ಮಾಸ್ಯಾವಿಂತೈರ್ಗತಂ ಗಚ್ಛೇರ್ಮಾ ಶತ್ರುಭಿರರಿಂದವು | 


ಭರ್ತುರರ್ಥಪರೋ ದಾಂತಃ ಸುಗ್ರೀವವಶಗೋ ಭವ! ೨೨ 
ನೆ ಚಾತಿಪ್ರಜಯಃ ಕಾರ್ಯಃ ಕರ್ತವ್ಯೋಂಪ್ರಜಯಶ್ಚ ತೇ ! 
ಉಭಯಂ ಹಿ ಮಹಾನ್‌ ದೋಷಸ್ತಸ್ಮಾದಂಶರೆದೃಗ್ಬವ ॥ ೨೩ 


ಇತ್ಯುಕ್ತ್ಯಾಥೆ ನಿನೃತ್ತಾಕ್ಷಃ ಶರಸಂಪೀಡಿಕೋ ಭೈಶಮ್‌ | 
ನಿವೃತ್ತೈರ್ದಶನೈರ್ಭೀಮೈರ್ಬಭೂವೋತ್ಪಾಂತಜೀವಿತಃ ॥! ೨೪ 
ತಕೋ ನಿಚುಕ್ರುಶುಸ್ತತ್ರ ವಾನರಾ ಹತಯೂಥಪಾಃ। 


ಸರಿದೇವಯಮಾನಾಸ್ತೇ ಸರ್ವೇ ಪ್ಲನಗಪುಂಗವಾಃ ॥ ೨೫ 
ಕಿಷ್ಕಿಂಧಾ ಹೃದ್ಯ ಶೊನ್ಯಾಸೀತ್‌ ಸ್ವರ್ಗತೇ ವಾನರಾಧಿಪೇ | 
ಉದ್ಯಾನಾನಿ ಚ ಶೂನ್ಯಾನಿ ಪರ್ವಶಾಃ ಕಾನನಾನಿ ಚ ೨೬ 
ಹತೇ ಪ್ಲ ವನಗಶಾರ್ದೂಲೇ ನಿಷ್ಟ್ರಭಾ ನಾನರಾಃ ಫೈತಾಃ | 
ಯಸ್ಕೋದ್ಯೋಗೇನ ಮಹತಾ ಕಾನನಾನಿ ವನಾನಿ ಚ ॥ ೨೭ 











ಅವರೊಡನೆ ಸ್ನೇಹವನ್ನು ಬೆಳೆಸಬೇಡ. ಅವನ ಶತ್ರುಗಳೊಡನೆಯೂ 
ಸೇರಬೇಡ. ನಿನ 4 ಪ್ರಭುವಿನ ಕಾರ್ಯದಲ್ಲಿ ನಿರತನಾಗಿ ತಾಳ್ಮಯಿಂದಿರು. 
ಸುಗ್ರೀವನಿಗೆ ನಿಧೇಯನಾಗಿರು (೨೧-೨೨) ರಾಜರೊಡನೆ ಅತಿನ್ನೇಹೆ, 
ಸ್ನೇಹರಾಹಿತ್ಯ-_-ಇವು ಕೂಡದು ಇವೆರಡೂ ಅನರ್ಥಕಾರಿ ಆದ್ದರಿಂದ, 
ಕಂದ್ಕ ಮಧ 3ಸ್ಮನಾಗಿ ವರ್ತಿಸು” ಎಂದನು. ಶರಾಘಾತದಿಂದ ವಾಲಿಯು 
ಅತಿಯಾಗಿ ನೊಂದು ಕುಂದಿದ್ದನು. ಅಷ್ಟರಲ್ಲಿ ಅವನ ಕಣ್ಣಾ ಲೆಗಳು ತಿರುಗುತ್ತ 
ಸೆಳೆದುಕೊಂಡವು. ಹೆದರಿಕೆಯಾಗುವಂತೆ ಹಲ್ಲುಗಳು ಕಿರಿದು ಸೆಟಿದು 
ಕೊಂಡವು. ವಾಲಿಯ ಪ್ರಾಣವು ಹಾರಿತು (೨೩-೨೪), ತಮ್ಮ ನಾಯಕನು 
ಮೃತನಾದನೆಂದು ಅಲ್ಲಿ ನೆರೆದಿದ್ದ ವಾನರರು ಗೋಳೋ ಎಂದು ಅಳಲಾರಂಭಿಸಿ 
ದರು ವಾನರರೆಲ್ಲರೂ ಗೋಳಿಡುತ್ತ “ಅಯ್ಯೋ! ನಮ್ಮ ಕಿಸ್ಪಿಂಥೆಯು 
ಶೂನ್ಯವಾಯಿತು ! ವಾನರೇಶ್ವರನು ಸ್ವರ್ಗಸ್ಥ ನಾದನು. ಉದ್ಯಾನಗಳು, 
ಬೆಟ್ಟಗಳು, ವನಗಳು-ಎಲ್ಲವೂ ಹಾಳುಬಿದ್ದವು! (೨೫-೨೬). ಈ ಕಪಿ 
ಶಾರ್ದೂಲನು ಹತನಾದಮೇಲೆ ನಮ್ಮ ಫಪಿಗಳ ವರ್ಚಸ್ಸು ಹೋಯಿತು! 
ಈತನ ಮಹತ್ತರವಾದ ಪರಿಶ್ರಮದಿಂದ ಅರಣ್ಯಗಳೂ ಉದ್ಯಾನಗಳೂ ಸದಾ 


ಸರ್ಗಃ ೨೨] ವಾಲ್ಯನುಶಾಸನಮ್‌ ೧೭೧ 


ಪುಸ್ಪೌಫೇಣಾನುಬಧ್ಯಂತೇ ಕರಿಷ್ಯತಿ ತದದ್ಯ ಕಃ | 
ಯೇನ ದತ್ತಂ ಮಹದ್ಯುದ್ಧಂ ಗಂಧರ್ವಸ್ಯ ಮಹಾತ್ಮನಃ ॥ ೨೮ 


ಗೋಲಭಸ್ಯ ಮಹಾಜಾಹೋರ್ದಶ ವರ್ಷಾಣಿ ಪಂಚ ಚ! 
ನೈವ ರಾತ್ರೌ ನ ದಿವಸೇ ತದ್ಯುದ್ಧಮುಹಶಾಮ್ಯತಿ ॥ ೨೯ 


ತತಸ್ತು ಸೋಡಶೇ ವರ್ಷೇ ಗೋಲಭೋ ವಿನಿಷಾತಿತಃ | 
ತಂ ಹತ್ವಾ ದುರ್ನಿನೀತಂ ತು ವಾಲೀ ದಂಷ್ಯ್ರಾಕರಾಲವಾನ್‌ ॥ ೩೦ 


ಸರ್ವಾಭಯಕರೊಆಸ್ಮಾಕಂ ಕಥಮೇಷ ನಿಪಾತಿತಃ ॥ 


ಹತೇ ತು ನೀರೇ ಪ್ಲೆೈನಗಾಧಿಸೇ ತದಾ 
ಪ್ಲನಂಗಮಾಸ್ತತ್ರ ನ ಶರ್ಮ ಲೇಭಿರೇ ! 
ವನೇಚರಾಃ ಸಿಂಹಯುತೇ ಮಹಾವನೇ 
ಯಥಾ ಹಿ ಗಾವೋ ನಿಹತೇ ಗವಾಂ ಪತೌ ॥ ೩೧ 


ಪುಸ್ಪರಾಶಿಯಿಂದ ತುಂಬಿದ್ದವು. ಇನ್ನುಮೇಲೆ ಹೀಗೆ ಮಾಡತಕ್ಕವನಾರು? 
(3೭).  ಮಹಾತ್ಮನೂ ಮಹಾಪರಾಕ್ರಮಿಯೂ ಆದ ಗೋಲಭನೆಂಬ 
ಗಂಥರ್ವನೊಡನೆ ನಮ್ಮ ವಾಲಿಯು ಖಾಡಾಖಾಡಿಯಾಗಿ ಹೋರಾಡಿದನಲ್ಲ! 
ಹೆದಿನೈದು ವರ್ಷಗಳವರೆಗೆ ಒಂದೇ ಸಮನೆ ಯುದ್ಧಮಾಡಿದನಲ್ಲ! ಆ 
ಯುದ್ಧಕ್ಕೆ ರಾತ್ರಿಯೂ ನಿಲುಗಡೆ ಇಲ್ಲ, ಹಗಲೂ ನಿಲುಗಡೆ ಇಲ್ಲ! 
(೨೮-೨೯). ಕಡೆಗೆ ಹೆದಿನಾರನೆಯ ವರ್ಷದಲ್ಲಿ ನಮ್ಮ ರಾಜನು ಆ 
ಗೋಲಭನನ್ನು ಧ್ವೈಂಸಮಾಡಿದನಲ್ಲವೆ? ಅಂಥ ಅದಮ್ಯ ನಾದ ಗಂಧರ್ವನನ್ನು 
ಈ ವೀರಾಗ್ರೇಸರನು ಒರಸಿಹಾಕಿದನೆ! ನಮಗೆ ಸರ್ವತೋಮುಖವಾಗಿ 
ಅಭಯವನ್ನಿತ್ತು ರಕ್ಷಿಸುತ್ತಿದ್ದ ದಂಷ್ಭ್ರಾಕರಾಲನಾದ ವಾಲಿಯು ಹೇಗೆತಾನೆ 
ಹತನಾಗಿರಬಹುದು ?* ಎಂದು ವಿಲಪಿಸಿದರು (೩೦). ರಣಮಲ್ಲನಾದ 
ವಾಲಿಯು ಮರಣಹೊಂದಲು, ಅಲ್ಲಿದ್ದ ಕಪಿಗಳಿಗೆ ಮನಃಸ್ವಾಸ್ಥ ನು ತಪ್ಪಿ 
ಹೋಯಿತು ಸಿಂಹಸಂಚಾರವಿರುವ ಮಹಾ ರಣ್ಯದಲ್ಲಿ ತಮ್ಮನ್ನು ರಕ್ಷಿಸುವ 
ಗೂಳಿಯು ಹೆತವಾಗಲು ಗೋವುಗಳು ಚಿಂತೆಗೊಳಗಾಗುವಂತೆ, ಕಪಿಗಳು 


೧೭೨ ಕಷ್ಕಿ ಂಛಧಾಕಾಂಡಃ [ಸರ್ಗಃ ೨೩ 


ತತಸ್ತು ತಾರಾ ವ್ಯಸನಾರ್ಣವಾಸ್ಪುತಾ 
ಮೃತಸ್ಯ ಭರ್ತುರ್ವದನಂ ಸಮೀಕ್ಷ್ಯ ಸಾ! 
ಜಗಾಮ ಭೂಮಿಂ ಪರಿರಭ್ಯ ವಾಲಿನಂ 
ಮಹಾದ್ರುಮಂ ಛಿನ್ನಮಿವಾಶ್ರಿತಾ ಲತಾ | ೩೨ 


ಇತಿ ಶ್ರೀಮದ್ರಾಮಾಯಣೇ *ಿಷ್ಕಿಂಧಾಕಾಂಡೇ ದ್ವಾವಿಂಶಃ ಸರ್ಗಃ 


ತ್ರಯೋವಿಂಶಃ ಸರ್ಗಃ 


ಅಂಗಬಾಭಿವಾದನಮ್‌ 
ತತಃ ಸಮುಪಜಿಘ್ರಂತೀ ಕಪಿರಾಜಸ್ಯ ತನ್ಮುಖಮ್‌ | 
ಪತಿಂ ಲೋಕಶ್ರುತಾ ತಾರಾ ಮೃತಂ ನಚನಮಬ್ರನೀತ್‌ ॥ ಗಿ 
ಶೇಷೇ ತ್ವಂ ನಿಷಮೇ ದುಃಖಮನುಕ್ತ್ವಾ ವಚನಂ ಮಮ! 
ಉಪಲೋಪಚಿತೇ ನೀರೆ ಸುದುಃಖೇ ನಸುಧಾತಲೇ ॥ ೨ 


ಚಿಂತೆಯಿಂದ ಕಂಗೆಟ್ಟರು (೩೧) ತಾರೆಯು ಶೋಕಸಾಗರದಲ್ಲಿ ಮುಳುಗಿ 
ದಳು. ಮೃತನಾದ ಗಂಡನ ಮುಖವನ್ನು ನೋಡುತ್ತಲೇ ಅವನನ್ನು 
ಆಲಿಂಗಿಸಿಕೊಂಡು ನೆಲದಮೇಲುರುಳಿದಳು, ಕತ್ತರಿಸಿಬಿದ್ದ ಮಹಾವೃಕ್ಷವನ್ನು 
ಬಳಸಿದ ಲತೆಯಂತೆ ತಾರೆಯು ಗೋಚರಿಸಿದಳು (೩೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಇಪ್ಪತ್ತೆರಡನೆಯ ಸರ್ಗ 


ಸರ್ಗ ೨೩ 
ತಾರೆಯ ವಿಲಾಪ. ನೀಲನು ವಾಲಿಯ ಎದೆಯಿಂದ ಬಾಣವನ್ನು ಕೀಳುವುದು. 
ಅಂಗದನು ತಂದೆಗೆ ಅಭಿವಾದಿಸುವುದು. 
ತಾಕೆಯು ಮೃತನಾದ ಕಹಿರಾಜನ ಮುಖವನ್ನು ಆಘ್ರಾ ಜಿಸುತ್ತ 
ಸಕಲರಿಗೂ ಕೇಳುವಂತೆ ಗಟ್ಟಿಯಾಗಿ ಅಳುತ್ತ ಹೀಗೆಂದಳು; “ಹಾ ವೀರಾ 
ಗ್ರಜೆ ! ನನಗೆ ಒಂದು ಹಿತವಾಕ್ಯವನ್ನೂ ಹೇಳದೆ ಹಳ್ಳತಿಟ್ಟಾದ ಈ ನೆಲದಲ್ಲಿ 


ಸರ್ಗಃ ೨೩] ಅಂಗದಾಭಿವಾದನಮ್‌ ೧೩ಪ 


ಮತ್ತಃ ಪ್ರಿಯತರಾ ನೂನಂ ವಾನಶೇಂದ್ರ ಮಹೀ ತನ | 


ಶೇಷೇ ಹಿ ತಾಂ ಪರಿಷ್ವಜ್ಯ ಮಾಂ ಚ ನ ಪ್ರತಿಭಾಷಸೇ ಷಿ 
ಸುಗ್ರೀವಸ್ಯ ನಶಂ ಪ್ರಾಪ್ತೋ ನಿಧಿರೇಷ ಭವತ್ಯಹೋ 

ಸುಗ್ರೀನ ಏನ ನಿಕ್ರಾಂತೋ ನೀರ ಸಾಹಸಿಕಪ್ರಿಯ | ಲ 
ಖುಕ್ಷವಾನರಮುಖ್ಯಾಸ್ತ್ವಾಂ ಬಲಿನಃ ಪರ್ಯುಪಾಸತೇ | 

ಏಷಾಂ ವಿಲಪಿತಂ ಫೈಚ್ಛ ಮಂಗದಸ್ಯ ಚ ಶೋಚತೆಃ ॥ ೫ 
ಮುಮು ಚೇಮಾಂ ಗಿರಂ ಶ್ರುತ್ವಾ ಕಂ ತೈೆಂನ ಪ್ರತಿಬುಧ್ಯಸೇ | 

ಇದಂ ತೆದ್ವೀರಶಯನಂ ಯತ್ರ ಶೇಷೇ ಹಕೋ ಯುಧಿ ॥ ೬ 
ಶಾಯಿತಾ ನಿಹತಾ ಯತ್ರ ತ್ವಯ್ಕೆನ ರಿಪನಃ ಪುರಾ | 
ವಿಶುದ್ಧಸತ್ವಾಭಿಜನ ಪ್ರಿಯಯುದ್ಧ ಮಮ ಪ್ರಿಯ ॥ ಪ 
ಮಾಮನಾಥಾಂ ನಿಹಾಯ್ಕೌಕಾಂ ಗತಸ್ತಮಸಿ ಮಾನದ | 
ಶೂರಾಯ ನ ಪ್ರದಾಶವ್ಯಾ ಕನ್ಯಾ ಖಲು ವಿಪಶ್ಚಿತಾ ll ಲೆ 


ಮಲಗಿಬಿಟ್ಟಿಯಾ ? ಕಲ್ಲುಗಳಿಂದ ತುಂಬಿ ಕಷ್ಟಕರವಾದ ಭೂಮಿಯಲ್ಲಿ 
ಪವಡಿಸಿಬಿಟ್ಟಿಯಾ? (೧-೨). ವಾನರೇಂದ್ರ, ನಿನಗೆ ಈ ಭೂಮಿಯು ನನ 
ಗಿಂತ ಹೆಚ್ಚಿ ನ ಪ್ರೇಯಸಿಯಾಗಿರಬೇಕು! ಅವಳನ್ನು ಆಲಿಂಗಿಸಿಕೊಂಡು 
ನನ್ನೊಡನೆ ಮಾತನ್ನೇ ಆಡುವುದಿಲ್ಲ! ನೀನು ಸುಗ್ರೀವನಿಗೆ ವಶನಾಡೆ 
ಯೆಂಬುದು, ಅಬ್ಬಾ ! ಎಂತಹ ದೈವವಿಸರ್ಯಾಸ |! ಸುಗ್ರೀವನೇ ವಿಜಯ 
ಶಾಲಿಯಾದ, ಓ ಸಾಹಸಪ್ರಿಯ! (೩-೪) ಬಲಶಾಲಿಗಳಾದ ಭಲ್ಲೂಕರೂ 
ಕಫಿನಾಯಕರೂ ನಿನ ಕ ಸುತ್ತಲೂ ನೆರೆದಿದ್ದಾರೆ ಅಂಗದನು ಅಳುತ್ತಿ ದ್ದಾ ನೆ. 
ಈ ಹಾಹಾಕಾರವು ನಿನಗೆ ಕೇಳಿಸುವುದಿಲ್ಲವೆ? ನನ್ನ ವಿಲಾಪವು ಕೇಳಿಸದೆ ? 
ಏಕೆ ನಿನಗೆ ಎಚ್ಚ ರವಾಗದು? ಯುದ್ಧ ದಲ್ಲಿ ಹೆತನಾಗಿ ನೀನು ಮಲಗಿರುವ 
ವೀರಶಯನವು ಯಾವುದು! (೫-೬) ನಿನ ಚ ಶತ್ರುಗಳನ್ನು ಕೊಂದು 
ಉರುಳಿಸುತ್ತಿದ್ದ ವೀರಶಯನವೇ ಇದು! ಕೇವಲ ಪರಾಕ್ರಮದ ಮೂರ್ತಿ 
ನೀನು ಪರಿಶುದ್ಧ ವಂಶದಲ್ಲಿ ಜನಿಸಿದವನು ನೀನು. ಯುದ್ಧ ನೆಂದರೆ ನಿನಗೆ 
ಎಷ್ಟು ಪ್ರೀತಿ! ಹಾ ನನ್ನ ಕಾಂತ! (೭). ನನ್ನನ್ನು ದಿಕ್ಕಿಲ್ಲದಂತೆ ಮಾಡಿ 
ಒಬ್ಬಳನೆ ೩ ಬಿಟ್ಟು ಹೊರಟುಹೋದೆಯಾ? ನಿನ ಡೆ ಕೈ ಹಿಡಿದುದರಿಂದ 
ನನಗೊಂದು ಬಿಗುಮಾನ ಬಂದಿತ್ತು. ಬುದ್ಧಿ ಶಾಲಿಯಾದವನು ಶೂರನಿಗೆ 


೧೭೪ ಕಿಪ್ಟಿಂಧಾಕಾಂಡಃ [ ಸರ್ಗಃ ೨ತ್ಲ 


ಶೂರಭಾರ್ಯಾಂ ಹತಾಂ ಪಶ್ಯ ಸದ್ಯೋ ಮಾಂ ನಿಧೆನಾಂ ಕೃತಾಮ್‌ 
ಅನಭೆಗೃಶ್ಚ ಮೇ ಮಾನೋ ಭಗ್ನಾ ಮೇ ಶಾಶ್ವತೀ ಗತಿಃ ॥ ೯ 


ಅಗಾಧೇ ಚ ನಿಮಗ್ನಾಸ್ಕಿ ನಿಪುಲೇ ಶೋಕಸಾಗರೇ। 
ಅಶ್ಮಸಾರಮಯಂ ನೂನಮಿದಂ ಮೇ ಹೃದಯಂ ದೃಢಮ್‌ 1. ೦ 
ಭರ್ತಾರಂ ನಿಹತಂ ದೃಷ್ಟಾ 4 ಯನ್ನಾದ್ಯ ಶತಧಾ ಗತಮ್‌ | 
ಸುಹೃಚ್ಛೈವ ಹಿ ಭರ್ತಾ ಚ ಪ್ರಕೃತ್ಯಾ ಮನು ಚ ಪ್ರಿಯಃ॥ ೧೧ 
ಆಹನೇ ಚ ಪರಾಕ್ರಾಂತಃ ಶೂರಃ ಸಂಚತ್ವಮಾಗತಃ | 


ಪತಿಹೀನಾ ತು ಯಾ ನಾರೀ ಕಾಮಂ ಭವತು ಪುತ್ರಿಣೀ ॥ ೧೨ 
ಧನಧಾನ್ಯ್ಯೈಃ ಸುಪೂರ್ಣಾಸಿ ವಿಧನೇತ್ಯುಚ್ಯತೇ ಜನೈಃ। 
ಸ್ವಗಾತ್ರಪ್ರಭನೇ ನೀರ ಶೇಷೇ ರುಧಿರಕೆರ್ದಮೇ ॥ ೧೩ 
ಕೃಮಿರಾಗಪರಿಸ್ತೋಮೇ ತ್ವಮಾತ್ಮತಯನೇ ಯಥಾ | 
ರೇಜುಶೋಣಿತಸಂನೀತಂ ಗಾತ್ರಂ ತವ ಸಮಂತತಃ | ೧೪ 


ಮಗಳನ್ನು ಕೊಟ್ಟು ಮದುವೆಮಾಡಬಾರದು ! ಶೂರನ ಮಡದಿ ಒಂದು ದಿನ 
ವಿಧೆವೆಯಾಗುವಳು ! ಶೂರನ ಮಡದಿಯಾದ ನಾನು ಹೇಗೆ ವಿಧೆವೆಯಾಗಿ 
ಹಾಳಾದೆ, ನೋಡು! ನನ್ನ ಬಿಗುಮಾನನೆಲ್ಲ ಬೂದಿಯಾಯಿತು. ನನ್ನ 
ಗತಿಯು ಸಂಪೂರ್ಣವಾಗಿ ನಾಶವಾಯಿತು (೮-೯7).  ಅಗಾಥೆವಾದ ದೊಡ್ಡ 
ಶೋಕಸಾಗರದಲ್ಲಿ ನಾನು ಮುಳುಗಿಹೋದೆನು ನನ ಸೆ ಎದೆಯು ಕಗ್ಗ © 
ನಿಂದಲೇ ಆಗಿರಬೇಕು. ಪತಿಯು ಹತನಾದುದನ್ನು ಕಂಡರೂ ಈ ಎದೆ 
ನೂರು ಚೂರಾಗಿ ಸಿಡಿದುಹೋಗಲಿಲ್ಲ! ನನಗೆ ಮಿತ್ರನಾಗಿ ಪತಿಯಾಗಿ 
ಪ್ರಿಯನಾಗಿದ್ದ ಈ ರಣಧೀರನು ವಂಚತ್ವವನೆ ಸ ಎದಿದನಲ್ಲ! ಗಂಡನಿಲ್ಲದ 
ಹೆಂಗಸಿಗೆ ಮಕ್ಕಳಿದ್ದರೇನು? (೧೦-೧೧) ಸಮೃದ್ಧಿ ಯಾಗಿ ಧನಧಾನ್ಯ 
ಗಳಿದ್ದರೇನು? * ವಿಧವೆ ಎಂದು ಜನರಿಂದ ಕರೆಸಿಕೊಳ್ಳುವುದು ತಪ್ಪದು 
ಹಾ ನಾಥ--ರಣವೀರ, ನಿನ್ನ ಮೈಯಿಂದ ಹರಿದ ರಕ್ತದ ಕೊಚ್ಛೆಯಲ್ಲಿಯೇ 
ನೀನು ಮಲಗಬೇಕಾಯಿತೆ? (೧೨-೧೩). ಲಾಕ್ಷಾರಸದಿಂದ* ಕೆಂಪಾದ 

* ಕೃಮಿರಾಗ « ಲಾಕ್ಪಾರಸ, *ಕೃಮಿರಾಗಂ ವದಂತ್ಕಾರ್ಯಾ ಲಾಕ್ಷಿಕಂ 
ಪ್ರಿಯದರ್ಶನಮ್‌ ೨ ಎಂದು ಉತ್ಸಲಮಾಲಾಕೋಶ ; ಕೆಲವರು "ಫೃನಿ- ಇಂದ್ರ 
ಗೋಪವೆಂಬ ಕೃಮಿಯಂತೆೆ ರಾಗ ಕೆಂಪುಬಣ್ಣ ನಿರುವ' ಎಂದು ಅರ್ಥಮಾಡಿದ್ದಾರೆ. 


ಸರ್ಗಃ ೨೩] ಅಂಗದಾಭಿವಾದನಮ್‌ ೧೭೫ 


ಪರಿರಬ್ಧುಂ ನ ಶಕ್ನೋನಿ ಭುಜಾಭ್ಯಾಂ ಪ್ಲವಗರ್ಷಭ | 


ಕ್ರೃತಕೃತ್ಯೋಂದ್ಯ ಸುಗ್ರೀವೋ ವೈರೇಸ್ಮಿನ್ನತಿದಾರುಣೇ 1 ೧೫ 
ಯಸ್ಯ ರಾಮನಿಮುಕ್ತೇನ ಹೃತಮೇಕೇಷುಣಾ ಭಯಮ್‌ | 

ಶರೇಣ ಹೃದಿ ಲಗ್ನೇನ ಗಾತ್ರಸಂಸ್ಪರ್ಶನೇ ತನ ॥ ೧೬ 
ವಾರ್ಯಾಮಿ ತ್ವಾಂ ನಿರೀಕ್ಷಂತೀ ತ್ವಯಿ ಪಂಜತ್ವಮಾಗತೇ | 

ಉದ್ಬ ಬರ್ಹ ಶರಂ ನೀಲಸ್ತಸ್ಯ ಗಾತ್ರಗತಂ ತದಾ ॥ ೧೩ 
ಗಿರಿಗಹ್ವರಸಂಲೀನಂ ದೀಪ್ರೆಮಾಶೀವಿಷಂ ಯಥಾ | 

ತಸ್ಯ ನಿಷ್ಟಸ್ಯಮಾಣಸ್ಯ ಬಾಣಸ್ಯ ಚ ಬಭೌ ದ್ಯುತಿಃ ॥ ೧೮ 
ಅಸ್ತಮಸ್ತಕೆಸಂರುದ್ದೋ ರಶ್ಮಿರ್ದಿನಕರಾದಿವ । 

ಪೇತುಃ ಕ್ಷತಜಧಾರಾಸ್ತು ವ್ರಣೇಭ್ಯಸ್ತಸ್ಯ ಸರ್ವಶಃ ॥ ೧೯ 
ತಾಮ್ರಗೈರಿಕಸಂಪೃಕ್ತಾ ಧಾರಾ ಇನ ಫರಾಧೆರಾತ* | 

ಅವಕೀರ್ಣಂ ವಿಮಾರ್ಜಂತೀ ಭರ್ತಾರಂ ರಣರೇಣುನಾ | ೨೦ 


ಮೇಲುಹಾಸಿಗೆಯುಳ್ಳ ನಿನ್ನ ಸುಪ್ಪತ್ತಿ ಗೆಯಲ್ಲಿ ಮಲಗಿದಂತೆ ಮಲಗಿರುವೆ 
ಯಲ್ಲ! ವಾನರೇಶ್ವರ, ಧೂಳಿ ರಕ್ತಗಳಿಂದ ನಿನ್ನ ದೇಹವು ಮುಚ್ಚಿ ಹೋಗಿದೆ 
ಯಲ್ಲ, ಇದನ್ನು ಹೇಗೆ ಅಪ್ಪಿ ಕೊಳ್ಳಲಿ ? ಸುಗ್ರೀವನ ವೈರವು ಇಷ್ಟು ಘೋರ 
ವಾಗಿ ಪರಿಣಮಿಸಿತು. ಅವನು ಕೃತಕೃತ್ಯನಾದನು (೧೪-೧೫) ರಾಮನು 
ಬಿಟ್ಟ ಒಂದು ಬಾಣದಿಂದ ಸುಗ್ರೀವನ ಭಯವೆಲ್ಲವೂ ನೀಗಿತು. ಎದೆಯಲ್ಲಿ 
ನೆಟ್ಟಿರುವ ಈ ಬಾಣವು ನಿನ್ನನ್ನು ಅಪ್ಪಿಕೊಳ್ಳದಂತೆ ನನ್ನನ್ನು ತಡೆಯು 
ವುದಲ್ಲ' ನೀನು ಮೃತನಾಗಿ ಮಲಗಿದರೂ ಸುಮ್ಮನೆ ನಿನ ೩ನ್ನು ನೋಡು 
ವಂತಾಯಿತೆ !” ಎಂದು ಹೆಲುಬಿದಳು (೧೬-೧೭). ಆಗ ನೀಲನು ಮುಂಜೆ 
ಬಂದು ವಾಲಿಯ ದೇಹದಲ್ಲಿ ನಾಜಿದ್ದ ಬಾಣವನ್ನು; ಗಿರಿಗುಹೆಯಲ್ಲಿ ಭುಗಿ 
ಠೆನ್ನುವ ವಿಷಸರ್ಪವನ್ನು ಹೊರೆಗೆಳೆಯುವಂತೆ ಕಿತ್ತೆಳೆದನು. ಕಿತ್ತೆಳೆಯು 
ವಾಗ ಆ ಬಾಣದ ಪ್ರಭೆಯು ಮುಳುಗುವ ಸೂರ್ಯನಿಂದ ಹೊರಟು 
ಅಸ್ತಪರ್ವತದಲ್ಲಿ ಚೆಲ್ಲಿದ ರಶ್ಮಿಯಂತೆ ಕಂಗೊಳಿಸಿತು ವಾಲಿಯ ದೇಹದಲ್ಲಾದ 
ಗಾಯಗಳಿಂದ ರಕ್ತದ ಹೊಳೆಗಳು ಹರಿದವು (೧೮-೧೯) ಗೈ ರಿಕಥಾತು 
ಸಮ್ಮಿಶ್ರವಾದ ಕೆಂವನೆಯ ಜಲಧಾರೆಗಳು ಬೆಟ್ಟದಿಂದ ಸುರಿದಂತೆ ಸುರಿದವು. 


೧೩೬ ಕಿಷ್ಕಿಂಛಾಕಾಂಡಃ [ಸರ್ಗಃ ೨೩ 


ಅಸ್ಪೈರ್ನಯನಜೈಃ ಶೂರೆಂ ಸಿಷೇಚಾಸ್ತ್ರ ಸಮಾಹತಮ್‌ | 
ರುಧಿರೋಕ್ಷಿತೆಸರ್ವಾಂಗಂ ದೃಷ್ಟ್ವಾ ವಿನಿಹತೆಂ ಪತಿಮ್‌ ॥| ೨೧ 


ಉವಾಚ ತಾರಾ ಪಿಂಗಾಕ್ಷಂ ಪುತ್ರಮಂಗದಮಂಗನಾ | 
ಅನಸ್ಥಾಂ ಪಶ್ಚಿಮಾಂ ಪಶ್ಯ ಪಿತುಃ ಪುತ್ರ ಸುದಾರುಣಾಮ್‌ ॥ ೨೨ 


ಸಂಪ್ರಸಕ್ತಸ್ಯ ನೈರಸ್ಯ ಗತೋಂತಃ ಪಾಪಕರ್ಮುಣಾ | 
ಜಾಲಸೂರ್ಯೋಜ್ಹ ಲತನುಂ ಪ್ರಯಾಂತೆಂ ಯೆನುಸಾದನಮ್‌್‌ ॥ 


ಅಭಿವಾದಯ ರಾಜಾನಂ ಪಿತರಂ ಪುತ್ರ ಮಾನದಮ್‌ | 
ಏನಮುಕ್ತಃ ಸಮುತ್ಥಾಯ ಜಗ್ರಾಹ ಚರಣೌ ಪಿತುಃ ॥ ೨೪ 


ಭುಜಾಭ್ಯಾಂ ಹೀನವೃತ್ತಾಭ್ಯಾನುಂಗದೋಹಮಿತಿ ಬ್ರುವನ್‌ | 
ಅಭಿವಾದಯಮಾನಂ ತ್ವಾಮಂಗದಂ ತ್ವಂ ಯಥಾ ಪುರಾ ೨೫ 


ದೀರ್ಫ್ಥಾಯುರ್ಭನ ಪುತ್ರೇತಿ *ಮರ್ಥಂ ನಾಭಿಭಾಷಸೇ | 
ಅಹಂ ಪುತ್ರ ಸಹಾಯಾ ತ್ವಾಮುಪಾಸೇ ಗತಚೇತನಮ್‌ ॥ ೨೬ 


ತಾರೆಯು ರಣಧೊಳಿಯಿಂದ ಮುಸುಕಿದ ಗಂಡನ ಮೈಯನ್ನು ಒರಸುತ್ತ, 
ಶರಹತನಾದ ಆ ಶೂರನನ್ನು ಕಣ್ಣಿ ೇರಿನಿಂದ ನೆನೆಸಿದಳು. ಸರ್ವಾಂಗ 
ಗಳಲ್ಲಿಯೂ ರಕ್ತದಿಂದ ತೊಯ್ದು ಹೋಗಿದ್ದ ವತಿಯನ್ನು ವೀಕ್ಷಿಸಿ ಮತ್ತೆ 
ಹೆಲುಬತೊಡಗಿದಳು (೨೦-೨೧) ಅವಳು ಪುತ್ರನಾದ ಅಂಗದನನ್ನು 
ಕುರಿತು “ಮಗನೆ, ನಿನ x ತಂದೆಗೆ ಬಂದ ಭೀಕರವಾದ ಅಂತಿಮಾವಸ್ಥೆಯನ್ನು 
ನೋಡು! ಪಾಹಿಯಾದ ಸುಗ್ರೀವನು ತನ್ನ ಸೇಡನ್ನು ತೀರಿಸಿಕೊಂಡನು ! 
ಬಾಲಸೂರ್ಯನಂತೆ ಪ್ರಜ್ವಲಿಸುವ ದೇಹೆವುಳ್ಳವನಾಗಿ ಮಹಾರಾಜನು 
ಯಮಲೋಕಕ್ಕೆ ಹೊರಟಿದ್ದಾನೆ (೨೨-೨೩). ಮಗನೆ, ನಿನ ತಂದೆಗೆ 
ನಮಸ್ಕಾರಮಾಡು ೫ ಎಂದಳು ಆಗ ಅಂಗದನು ಎದ್ದು ಬಂದು ದುಂಡು 
ದುಂಡಾದ ತನ್ನ ಪುಷ್ಟಬಾಹುಗಳನ್ನು ನೀಡಿ, ವಾಲಿಯ ಎರಡು ಪಾದ 
ಗಳನ್ನೂ ಮುಟ್ಟ “ ಅಪ್ಪ, ನಾನು ಅಂಗದ” ಎಂದು ಹೇಳುತ್ತ ನಮಸ್ಕರಿಸಿ 
ದನು. ತಾರೆಯು “ಪ್ರಾಣನಾಥ, ಅಂಗದನು ಅಭಿವಾದನೆಮಾಡುತ್ತಿ ದ್ದಾನೆ. 
ಹಿಂದೆ ನೀನು ಆಶೀರ್ವದಿಸುತ್ತಿದ್ದಂತೆ "ವತ್ಸ, ದೀರ್ಫಾಯುಷ್ಮಂತನಾಗು ! 
ಎಂದು ಏಕೆ ಹೇಳುವುದಿಲ್ಲ? (೨೪-೨೫). ನಾನು ಪುತ್ರನೊಡನೆ ಬಂದು 
ಗತಪ್ರಾಣನಾದ ನಿನ A ಸಮೀಪದಲ್ಲಿದ್ದೇನೆ. ಸಿಂಹದಿಂದ ನಿಹತವಾದ ವೃಷಭದ 


ಸರ್ಗಃ ೨೩] ಅಂಗದಾಭಿವಾದನಮ್‌ ೧೭೭ 


ಸಿಂಹೇನ ನಿಹತಂ ಸದ್ಯೋ ಗೌಃ ಸನಶ್ಸೇನ ಗೋವೃಷಮ್‌ | 


ಇಷ್ಟಾ ಸಂಗ್ರಾಮಯಜ್ಞೆ €ನ ರಾಮಪ್ರಹರಣಾಂಭಸಿ॥ ೨೩ 
ಅಸ್ಮಿನ್ನವಭ ಥೇ ಸ್ನಾತಃ ಕಥಂ ಪತ್ಸ್ಯಾ ಮಯಾ ವಿನಾ | 

ಯಾ ದತ್ತಾ ವೇವರಾಜೇನ ತವ ತುಷ್ಟೇನೆ ಸಂಯುಗೇ ॥ ೨೮ 
ಶಾತಕುಂಭೆಮಯೀಂ ಮಾಲಾಂ ತಾಂ ತೇ ಹಶ್ಕಾಮಿ ನೇಹ ಕಿಮ್‌ | 
ರಾಜಶ್ರೀರ್ನೆ ಜಹಾತಿ ತ್ವಾಂ ಗತಾಸುಮಹಿ ಮಾನದ ॥ ೨೯ 


ಸೂರ್ಯಸ್ಕಾವರ್ತೆಮಾನೆಸ್ಯ ಶೈಲರಾಜಮಿನ ಪ್ರಭಾ | 


ನ ಮೇ ನಚಃ ಪಥ್ಯಮಿದಂ ತ್ವಯಾ ಕೃತಂ 
ನೆ ಜಾಸ್ಮಿ ಶಕ್ತಾ ನಿನಿವಾರಣೇ ತವ | 
ಹತಾ ಸಪುತ್ರಾಸ್ಮಿ ಹತೇನೆ ಸಂಯುಗೇ 
ಸಹ ತ್ವಯಾ ಶ್ರೀರ್ನಿಜಹಾತಿ ಮಾಮಿಹ ॥ ೩೦ 


ಇತಿ ಶ್ರೀಮದ್ರಾಮಾಯಣೇ ಕೆಪ್ಟಿಂಧಾಕಾಂಡೇ ತ್ರಯೋವಿಂಶಃ ಸರ್ಗಃ 


ಬಳಿಯಲ್ಲಿ ಕರುನಿನೊಡನೆ ಬಂದ ಗೋವಿನಂತೆ ಪರದಾಡುತ್ತಿದ್ದೇನೆ. ನಾಥ, 
ನೀನು ಸಂಗ್ರಾಮಯಜ್ಞವನ್ನು ನೆರವೇರಿಸಿ ರಾಮಬಾಣವೆಂಬ ಜಲದಲ್ಲಿ 
ಅವಭೃಥಸ್ನಾನವನ್ನು ಮಾಡಿದೆಯಲ್ಲವೆ? ಪತ್ನಿಯಾದ ನನ ೩ನ್ನು ಬಿಟ್ಟು 
ನೀನೊಬ್ಬನೇ ಅವಭ ಎಥಸ್ನಾನವನ್ನು ಮಾಡಬಹುದೆ? (೨೬-೨೭). 
ಅಯ್ಯೊ! ನಿನ್ನ ಕೊರಳಲ್ಲಿ ಸುವರ್ಣಮಾಲೆಯನ್ನು ಕಾಣೆನಲ್ಲ, ಇದೇನು ! 
ನಿನ್ನ ರಣಶೌರ್ಯವನ್ನು ಕಂಡು ದೇವರಾಜನು ಸಂತುಷ್ಟನಾಗಿ ಅದನ್ನು 
ಕೊಟ್ಟಿದ್ದನಲ್ಲ! ಕಾಂತ ನೀನು ಗತಪ್ರಾಣನಾದರೂ ರಾಜಶೇಜಸ್ಸು 
ನಿನ್ನನ್ನು ಬಿಟ್ಟು ಚಲಿಸಿಲ್ಲ. ಸೂರ್ಯನು ಅಸ್ತಂಗತನಾದರೂ ಅವನ 
ಪ್ರಜೆಯು ಮೇರುಪರ್ವತದಿಂದ ಚಲಿಸದಂತೆ, ರಾಜಲಕ್ಷ್ಮಿಯು ನಿನ್ನ ನ್ನಗಲಿ 
ಹೋಗಿಲ್ಲ (೨೮-೨೯) ನಾನು ಹೇಳಿದ ಸಧ್ಯದ ಪುಡಿಯನ್ನು ನೀನು 
ಕೇಳಡೆಹೋಡೆ. ನಿನ್ನನ್ನು ತಡೆಯುವ ಶಕ್ತಿ ನನಗಿರಲಿಲ್ಲ. ಒಟ್ಟಿ ನಲ್ಲಿ 
ನಾನೂ ಅಂಗದನೂ ಕೆಚ್ಚಿವು. ಯುದ್ಧ ಹತನಾಡ ನಿನ್ನೊಡನೆ ಸಕಲ 
ಸೌಭಾಗ್ಯವೂ ನನ್ನ ಕೈ ಬಿಟ್ಟಿತು ಸ ಎಂದು ವಿಲಪಿಸಿದಳು (೩೦). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಕಿ ಂಛಾಕಾಂಡದಲ್ಲಿ ಇಪ್ಪತ್ತುಮೂರನೆಯ ಸರ್ಗ 

12 


ಚತುರ್ವಿಂಶಃ ಸರ್ಗಃ 
ಸುಗ್ರೀವತಾರಾಶ್ವಾಸನಮ್‌ 


ತಾಂ ತೃಶ್ರುನೇಗೇನ ದುರಾಸದೇನ 
ತ್ವಭಿಪ್ಲೌತಾಂ ಶೋಕಮಹಾರ್ಣನೇನ | 

ಪಶ್ಯಂಸ್ತದಾ ವಾಲ್ಯನುಜಸ್ತರಸ್ವೀ 
ಭ್ರಾಶುರ್ನಥೇನಾಪ್ರತಿಮೇನ ತೇಪೇ ॥ ೧ 


ಸ ಬಾಸ್ಟಪೂರ್ಣೇನ ಮುಖೇನ ವೀಕ್ಷ್ಯ 
ಕ್ಷಣೇನ ನಿರ್ನಿಣ್ಣಮುನಾ ಮನಸ್ಸೀ | 
ಜಗಾಮ ರಾಮಸ್ಯ ಶನೈಃ ಸಮೀಪಂ 
ಭೃತ್ಯೈರ್ನ್ವ್ಯತಃ ಸಂಪರಿದೂಯಮಾನಃ ॥ ೨ 


ಸ ತೆಂ ಸಮಾಸಾದ್ಯ ಗೃಹೀತಚಾಪ- 
ಮುದಾತ್ತಮಾಶೀನಿಷತುಲ್ಕಜಾಣಮ್‌ | 

ಯಶಸ್ವಿನಂ ಲಕ್ಷಣಲಕ್ಷಿತಾಂಗ- 
ಮವಸ್ಥಿ ತಂ ರಾಘನನಿಶ್ಯುವಾಚ ॥ ೩ 


ಸರ್ಗ ೨೪ 
ಸುಗ್ರೀವನ ದುಃಖ. ತಾರೆಯ ವಿಲಾಸ. ಶ್ರೀರಾಮನ ಹಿತೋಕ್ತಿ. 


ಹೀಗೆ ಬಳಬಳನೆ ಕಣ್ಣಿ (ರು ಸುರಿಸುತ್ತ ದುಃಖಸಾಗರದಲ್ಲಿ ಮುಳುಗಿದ್ದ 
ತಾರೆಯನ್ನು ಕಂಡು ವಾಲಿಯ ತಮ್ಮನಾದ ಸುಗ್ರೀವನಿಗೆ ಸಂಕಟಿವಾಯಿತು. 
ತಾನು ಮಾಡಿಸಿದ ಸಹೋದರವಧೆ ಅಸದೃಶವಾದುದೆಂದು ಅವನಿಗೆ 
ಪಶ್ಚಾತ್ತಾಸವಾಯಿತು (೧). ಅವನ ಮುಖದಲ್ಲಿ ಕಂಬನಿ ಹರಿಯಿತು. 
ಮನಸ್ಸಿಗೆ ಯಾವುದೂ ಬೇಡನೆನಿಸಿತು. ಸುಗ್ರೀವನು ಖಿನ ನಾಗಿ ತನ್ನ 
ಪರಿವಾರದೊಂದಿಗೆ ಶ್ರೀರಾಮನ ಬಳಿಗೆ ಮೆಲ್ಲನೆ ಹೋದನು. ಧೀರೋದಾತ್ತ 
ನಾದ ಶ್ರೀರಾಮನು ಧನುಸ್ಸನ್ನು ಹಿಡಿದು ಸರ್ಸಸಮಾನಗಳಾದ ಶರಗಳನ್ನು 
ಧರಿಸಿ ನಿಂತಿದ್ದವು. ಕೇರ್ತಿಶಾಲಿಯೂ ಶುಭಲಕ್ಷಣಲಕ್ಷಿತತೂ ಆದ 


ಸರ್ಗಃ ೨೪] ಸುಗ್ರೀವತಾರಾಶ್ವಾಸನಮ್‌ ೧೭೯ 


ಯಹಾಪ್ರತಿಜ್ಞಾ ತಮಿದಂ ನರೇಂದ್ರ 
ಕೃತಂ ತ್ವಯಾ ದೃಷ್ಟಫಲಂ ಚ ಕರ್ಮ | 
ಮಮಾದ್ಯ ಭೋಗೇಷು ನರೇಂದ್ರಪುತ್ರ 
ಮನೋ ನಿವೃತ್ತಂ ಸಹ ಜೀನಿತೇನ ॥ ೪ 


ಅಸ್ಯಾಂ ಮಹಿಷ್ಯಾಂ ತು ಭೃಶಂ ರುದತ್ಯಾಂ 
ಪುರೇ ಚ ವಿಕ್ರೋಶತಿ ದುಃಖತಸ್ತೇ | 
ಹತೇಆಗ್ರ ಜೇ ಸಂಶಯಿತೇಂಂಗದೇ ಚ 
ನೆ ರಾಮ ರಾಜ್ಯೇ ರಮತೇ ಮನೋ ಮೇ ॥ ೫ 


ಕ್ರೋಧಾದಮರ್ಷಾದತಿನಿಪ್ರ ಧರ್ಷಾ- 
ದ್ರಾತುರ್ವಥೋ ಮೇಇಃನುಮತಃ ಪುರಸ್ತಾತ್‌ | 
ಹತೇ ತ್ವಿದಾನೀಂ ಹರಿಯೂಥಪೇ-ಸ್ಮಿನ್‌ 
ಸುತೀವ್ರಮಿಕ್ಷ್ವಾಕುಕುಮಾರ ತಪ್ಯೇ ॥ ೬ 
ಶ್ರೇಯೊಆದ್ಯ ಮನ್ಯೇ ಮಮ ಶೈಲಮುಖ್ಯೇ 
ತಸ್ಮಿನ್ಸಿನಾಸಶ್ಚಿರಮೃ ಶ್ಯಮೂಕೇ | 
ನೀನು ಪ್ರತಿಜ್ಞೆ ಮಾಡಿದಂತೆ ನಿನ್ನ ಕಾರ್ಯವನ್ನು ನಿರ್ವಹಿಸಿದ್ದೀಯೆ. ಇದರ 
ಪರಿಣಾಮವು ಎದುರಿಗೆ ಕಾಣಿಸುತ್ತಿದೆ... ನನಗೆ ರಾಜಭೋಗದಲ್ಲಿ ಆಸೆಯೇ 
ತಪ್ಪಿ ಹೋಯಿತು ಬದುಕಿರಲು ಕೂಡ ನನಗೆ ಮನಸ್ಸಿಲ್ಲ (೪). ಈ ರಾಜ 
ಪತ್ನಿಯು ಹೇಗೆ ರೋದಿಸುತ್ತಿ ರುವಳು, ನೋಡು. ಇಡೀ ನಗರವೇ ದುಃಖ 
ದಿಂದ ಸಂಕಟಪಡುತ್ತಿದೆ. ಅಣ್ಣನು ಹತನಾದನು. ಅಂಗದನು ಜೀವಸಹಿತ 
ಉಳಿಯುವನೋ ಇಲ್ಲವೋ ! ಶ್ರೀರಾಮ, ನನಗೆ ಈ ರಾಜ್ಯದಲ್ಲಿ ಮನಸ್ಸಿಲ್ಲ 
(೫). ಅಣ್ಣನ ವಥೆ ಮೊದಲು ನನಗೆ ಸರಿಯಾಗಿ ತೋರಿತು. ಅವನ 
ಕ್ರೋಧ, ಅವನ ಅಸಹಿಷ್ಣುತೆ, ಅವನಿಂದಾದ ಅಸಹನೀಯ ಪೀಡೆ- ಇವು 
ಗಳಿಂದ ಅವನನ್ನು ಸಂಹರಿಸಲು ಒಪ್ಪಿ ಕೊಂಡೆನು. ಆದರೆ ಕಪಿರಾಜನೀಗ 
ಹತನಾದಮೇಲೆ ನನಗೆ ಬಹಳ ಪಶಾ ತ್ತಾವವಾಗುತ್ತಿದೆ, ಸಂಕಟವಾಗುತ್ತಿ ಡೆ. 


ಚ 
ರಾಘವ, ಆ ಖುಷ್ಕಮೂಕಪರ್ವಶದಲ್ಲಿ ನೆಲೆಸಿರುವುದೇ ಮೇಲೆನಿಸುತ್ತಿ ಜೆ. 


ಪಃ 


೧೮೦ ಕಪ್ಕಿಂಧಾಕಾಂಡಃ [ ಸರ್ಗಃ ೨೪ 


ಯಥಾ ತಥಾ ವರ್ತೆಯತೆಃ ಸ್ವವೃತ್ವಾ 

ನೇಮಂ ನಿಹತ್ಯ ತ್ರಿದಿನಸ್ಯ ಲಾಭಃ ॥ ೭ 
ನ ತ್ವಾಂ ಜಿಘಾಂಸಾಮಿ ಚರೇತಿ ಯನ್ಮಾ- 

ಮಯಂ ಮಹಾತ್ಮಾ ಮತಿಮಾನುವಾಚ | 
ತಸ್ಕೈನ ತೆದ್ರಾಮು ವಚೊಟನುರೂಪ- 

ಮಿದಂ ಪುನಃ ಕರ್ಮ ಚ ಮೆೇಆನುರೂಪವಮ್‌ ॥ ೮ 


ಭ್ರಾತಾ ಕಥಂ ನಾಮ ಮಹಾಗುಣಸ್ಯ 
ಭ್ರಾತುರ್ವಧೆಂ ರಾಘನ ರೋಚಯೇಕ | 
ರಾಜ್ಯಸ್ಯ ದುಃಖಸ್ಯ ಚ ನೀರ ಸಾರಂ 
ನ ಚಿಂತಯನ್‌ ಕಾಮಸಪುರಸ್ಕತಃ ಸನ್‌ ॥ ೯ 


ವಧೋ ಹಿ ನೇ ಮತೋ ನಾಸೀತ್‌ ಸ್ವಮಾಹಾತ್ಮಾ 3ನ್ಯತಿಕ್ರಮಾತ್‌ 


ಮಮಾಸೀದ್ದುದ್ಧಿದೌರಾತ್ಮಾ ತ್‌ ಸ್ರಾಣಹಾರೀ ವ್ಯತಿಕ್ರಮಃ ॥ ೧೦ 
ದ್ರುಮುಶಾಖಾವಭಗ್ನೋಂಹಂ ಮುಹೂರ್ತಂ ಪರಿನಿಷ್ಟನನ್‌ 
ಸಾಂತ್ವಯಿತ್ಪಾ ತ್ವನೇನೋಕ್ತೋ ನ ಪುನಃ ಕರ್ತುಮರ್ಹಸಿ ॥ ೧೧ 


ಹೇಗೋ ನಮ್ಮ ಕಪಿವೃತ್ತಿ ಯಿಂದ ಜೇವಿಸುವುದೇ ಉತ್ತಮ. ಅಣ್ಣ ನನ್ನು 
ಕೊಲ್ಲುವುದರಿಂದ ಸ್ವರ್ಗವು ಕೈನೇರುವುದಾದರೂ ಬೇಡ (೬-೭). ವಾಲಿಯು 
ನಿವೇಕಶಾಲಿ. ನನ್ನನ್ನು ಹೊಡೆಡೋಡಿಸುವಾಗಲೂ “ಸುಗ್ರೀವ, ನಿನ್ನನ್ನು 
ಕೊಲ್ಲಲಾರೆ ಬದುಕು, ಹೋಗು!” ಎಂದು ಹೇಳುತ್ತಿದ್ದನು. ಆ ಮಹಾತ್ಮ 
ನಿಗೆ ಅದು ಅನುರೂಪವಾದ ನುಡಿಯಾಯಿತು. ಪಾಪಾತ್ಮನಾದ ನನಗೆ 
ಅಣ್ಣನನ್ನು ಕೊಲ್ಲಿಸುವುದೇ ಅನುರೂಪವಾದ ಕೃತ್ಯವಾಯಿತು ! (೮). 
ನನ್ನ ಹೊರತಾಗಿ ಇನ್ನು ಯಾವ ಸೋದರನು ಗುಣಶಾಲಿಯಾದ ಸೋದರನ 
ಕೊಲೆಯನ್ನು ಬಯಸಿಯಾನು? ರಾ ಜ್ಯ ಸುಖ ಕ್ಯೂ ನೋದರವಡೆಯ 
ದುಃಖಕ್ಕೂ ಇರುವ ತಾರತಮ್ಯವನ್ನು ಗಣಿಸದೆ ಯಾವನು ಹೀಗೆ ಮಾಡಿ 
ಯಾನು? (೯) ವಾಲಿಯು ತನ ಣೆ ಘನತೆಗೆ ಕುಂದು ಬಂದೀತೆಂದು ನನ ೩ನ್ನು 
ಕೊಲ್ಲಲು ಸಮ್ಮತಿಸಲಿಲ್ಲ ದುರಾತ್ಮನಾದ ನಾನು ಅವನ ಪ್ರಾಣವನ್ನು 
ತೆಗೆದು ಮರ್ಯಾಡೆಯನ್ನತಿಕ್ರಮಿಸಿದೆನು ಮರದ ಕೊಂಬೆಯಿಂದೊಮ್ಮೆ 


ಸರ್ಗಃ ೨೪ | ಸುಗ್ರೀವತಾರಾಶ್ವಾಸನಮ್‌ ೧೮೧ 


ಭ್ರಾತೃತ್ವಮಾರ್ಯಭಾನಶ್ಚ ಧರ್ಮಶ್ಚಾನೇನ ರಕ್ಷಿತಃ | 


ಮಯಾ ಕ್ರೋಧಶ್ಚ ಕಾಮಶ್ಚ ಕೆಪಿತ್ವಂ ಚ ಪ್ರದರ್ಶಿತಮ್‌ ॥ ೧೨ 
ಅಚಿಂತನೀಯಂ ಪರಿನರ್ಜನೀಯ- 
ಮನೀಪ್ಸನೀಯಂ ಸ್ವನನೇಕ್ಷಣೀಯಮ್‌ | 
ಪ್ರಾಪ್ತೊ ಆಸ್ಮಿ ಪಾಸ್ಮಾನಮಿಮಂ ನಯಸ್ಕ 
ಭ್ರಾಶುರ್ನಧಾತ್ತ್ವಾಸ್ಟ್ರವಧಾದಿವೇಂದ್ರಃ॥ ೧೩ 


ಪಾಸ್ಮಾನಮಿಂದ್ರಸ್ಯ ಮಹೀ ಜಲಂ ಚ 
ವೃಕ್ತಾಶ್ಚ ಕಾಮಂ ಜಗೃಹುಃ ಸ್ತ್ರಿಯಶ್ಚ | 
ಕೋ ನಾಮ ಪಾಪ್ಕ್ಮಾನಮಿಮಂ ಕ್ಷಮೇತ 
ಶಾಖಾಮೃಗಸ್ಯ ಪ್ರತಿಪತ್ತುನಿಚ್ಛನ್‌ ॥ ೧೪ 


ನಾರ್ಹಾಮಿ ಸಂಮಾನಮಿವುಂ ಪ್ರಜಾನಾಂ 
ನ ಯೌನರಾಜ್ಯಂ ತುತ ಏನ ರಾಜ್ಯಮ್‌ | 


ಅವನು ನನ್ನನ್ನು ಬಡಿದನು. ನಾನು ನೋವಿನಿಂದ ತತ್ತರಿಸಿ ಆರಚಿಕೊಂಡಾಗ 
ವಾಲಿಯು ನನ ಎನ್ನು ಸಂತೈಸಿ “ಇನ್ನುಮೇಲೆ ಹೀಗೆ ಯುದ್ಧಕ್ಕೆ ಬರಬೇಡ!” 
ಎಂದು ತಿಳಿಸಿದನು (೧೦-೧೧). ರಾಘವ, ತಾನು ಒಡಹುಟ್ಟಿ ದವನೆಂಬು 
ದನ್ನೂ ದೊಡ್ಡತನವನ್ನೂ ಧರ್ಮವನ್ನೂ ವಾಲಿಯು ಉಳಿಸಿಕೊಂಡನು. 
ನಾನು ಕಾಮಕ್ರೋಥಗಳಿಗೆ ಒಳಗಾಗಿ ನನ್ನ ಮಂಗತನವನ್ನು ತೋರಿಸಿ 
ಕೊಂಡೆನು! (೧೨). ವಯಸ್ಕ, ಮಾಡಬಾರದ ಪಾವಕೃತ್ಯವನ್ನು ಮಾಡಿದೆನು. 
ಊಹಾತೀತವಾದ, ಸಜ್ಜ ನದೂರವಾದ, ಬಯಸಬಾರದ, ನೋಡಬಾರದ 
ಪಾಪಕರ್ಮವನ್ನು ಮಾಡಿದೆನು ಇಂದ್ರನು ವಿಶ್ವ ರೂಪನನ್ನು* ಕೊಂದಂತೆ 
ಅಣ್ಣ ನನ್ನು ಕೊಂದು ಭ್ರಾತೃಹತ್ಯಾದೋಷಕ್ಕೆ ಗುರಿಯಾದೆನು (೧೩). 
ಇಂದ್ರನ ಪಾಪವನ್ನು ಭೂಮಿಯೂ ಜಲವೂ ವೃಕ್ಷಗಳೂ ಸ್ತ್ರೀಯರೂ 
ಹಂಚಿಕೊಂಡರು ವಾನರನಾದ ನನಗೆ ಉಪಕಾರಮಾಡುವುದಕ್ಕಾಗಿ ಯಾವನು 
ತಾನೆ ನನ್ನ ಪಾಪವನ್ನು ಹೊತ್ತು ಕೊಂಡಾನು? ನಾನು ಪ್ರಜೆಗಳ ಗೌರವಕ್ಕೆ 
*ತ್ವಾಷ್ಟ್ರ ವ ತ್ವಷ್ಟೃ ಬ್ರಹ್ಮನ ಪುತ್ರನಾದ ವಿಶ್ವರೂಪ ; ವಿಶ್ವರೂಪನ ತಮ್ಮನಾದ 


ಳು 
ವೃತ್ರನೆಂದೂ ಅರ್ಥಮಾಡಬಹುದು. ಇವರಿಬ್ಬರನ್ನೂ ಇಂದ್ರನು ಸಂಹರಿಸಿದನು. 


೧೮೨ ಕಿಹ್ಕಿ೦ಂಛಾಕಾಂಡಃ [ಸರ್ಗಃ ೨೪ 


ಅಧರ್ಮಯುಕ್ತಂ ಕುಲನಾಶಯುಕ್ತ- 
ಮೇನಂ ನಿಧಂ ರಾಘವನ ಕರ್ಮ ಕೃತ್ವಾ ॥ ೧೫ 


ಪಾಪಸ್ಯ ಕರ್ತಾಸ್ಮಿ ನಿಗರ್ಜಿತಸ್ಯ 
ಕ್ಷುದ್ರಸ್ಯ ಲೋಕಾಪಕೃತಸ್ಯ ಚೈನ | 

ಶೋಕೋ ಮಹಾನ್‌ ಮಾಮಭಿವರ್ತತೇಂಯಂ 
ವೃಷ್ಟೇರ್ಯಥಾ ನಿಮ್ಮಮಿವಾಂಬುವೇಗಃ ॥ ೧೬ 


ಸೋದರ್ಯಹಘಾತಾಪರೆಗಾತ್ರನಾಲಃ 
ಸಂತಾಪಹಸ್ತಾಕ್ಷಿಶಿರೋವಿಷಾಜಃ | 

ಏನೋಮುಯೋ ಮಾಮಭಿಹಂತಿ ಹಸ್ತ್ರೀ 
ದೃಪ್ತೋ ನದೀಕೂಲನಿವ ಪ್ರವೃದ್ಧಃ॥ ೧೭ 


ಅಂಹೋ ಬತೇದಂ ನೃವರಾನಿಷಹ್ಯಂ 

ನಿವರ್ತತೇ ಮೇ ಹೃದಿ ಸಾಧು ವೃತ್ತಮ್‌ | 
ನಿವರ್ಜಮಗ್ನೌ ಪರಿತಪ್ಯ ಮಾನಂ 

ಕಟ್ಟಂ ಯಥಾ ರಾಘವ ಜಾತರೂಪಮ್‌ ॥ ೧೮ 


ಪಾತ್ರನಾಗಲಿಲ್ಲ.  ಯುವರಾಜನದನಿಗೂ ನಾನು ಅರ್ಹನಲ್ಲ ಇನ್ನು 
ರಾಜ್ಯವನ್ನಾಳುವ ಯೋಗ್ಯತೆ ನನಗೆಲ್ಲಿದೆ? ರಾಘವ, ಕುಲನಾಶಹೇತುವಾದ 
ಈ ಬಗೆಯ ಪಾಪಕೃತ್ಯವನ್ನು ನಡೆಸಿದಮೇಲೆ ರಾಜನಾಗುವ ಅರ್ಹತೆ ನನಗೆ 
ಉಳಿಯಲಿಲ್ಲ (೧೪-೧೫). ನಿಂದ್ಯವೂ ತುಚ್ಛವೂ ಸರ್ವಜನಬಹಿಸ್ನ ತವೂ 
ಆದ ಪಾಸಕಾರ್ಯವನೆ .ಸಗಿದೆನು. ಮಹೆತ್ತ ರವಾದ ಶೋಕವು ನನ ನ್ನು 
ಸೆಳೆಯುತ್ತಿದೆ. ಮಳೆಯ ಪ್ರವಾಹನೇಗವು ಹಳ್ಳದಲ್ಲಿ ನುಗ್ಗಿ ಬರುವಂತೆ ದುಃಖವು 
ನನ್ನೆಡೆಗೆ ನುಗ್ಗುತ್ತಿದೆ. (೧೬). ಮಹಾಪಾಪವೆಂಬ ಮತ್ತಮತಂಗಜವು, 
ನದೀತೀರವನ್ನು ತಿನಿಯುವಂಕೆ ನನ ೩ನ್ನು ತಿವಿಯುತ್ತಿಡೆ. ಸೋದರನ 
ಕೊಲೆಯೆಂಬುದೇ ಇದರ ಹಿಂಭಾಗದಲ್ಲಿರುವ ಬಾಲ. ಕೊಲೆಯಿಂದಾದ 
ಸಂಕಟವೇ ಈ ಮದ್ದಾನೆಯ ಸೊಂಡಿಲು, ಕಣ್ಣು, ತಲೆ, ಕೋರೆಯ ಹೆಲ್ಲು 
(೧೭). ಅಯ್ಯೊ! ತಡೆಯಲಶಕ್ಯವಾದ ಈ ಪಾಪಕರ್ಮವನ್ನು ಕಂಡು, 
ಸಚ್ಛಾರಿತ್ರವೆಲ್ಲವೂ ನನ್ನನ್ನು ಬಿಟ್ಟು ತೊಲಗಿದಂತಾಯಿತು. ಬೆಂಕೆಯಲ್ಲಿಟ್ಟು 


ಸರ್ಗಃ ೨೪] ಸುಗ್ರೀವತಾರಾಶ್ವಾಸನಮ್‌ ೧೮ಷ್ಠಿ 


ಮಹಾಬಲಾನಾಂ ಹರಿಯೂಥಪಾನಾ- 

ಮಿದಂ ಕುಲಂ ರಾಘನ ಮನ್ನಿಮಿತ್ತಮ್‌ | 
ಅಸ್ಕಾಂಗದಸ್ಕಾಪಿ ಚ ಶೋಕೆತಾಪಾ- 

ದರ್ಧಸ್ಥಿ ತಪ್ರಾಜನಿತೀವ ಮನ್ಯೇ ॥ ೧೯ 


ಸುತಃ ಸುಲಭ್ಯಃ ಸುಜನಃ ಸುವಶ್ಯಃ 
ಕುತಃ ಸುಪುತ್ರಃ ಸದೃ ಶೋಃಂಗದೇನ | 
ನ ಚಾಪಿ ವಿದ್ಯೇತ ಸ ನೀರ ದೇಶೋ 
ಯಸ್ಮಿನ್‌ ಭವೇತ್‌ ಸೋದರಸಂನಿಕೆರ್ಷಃ ॥ ೨೦ 


ಯದ್ಯಂಗದೋ ವೀರೆನರಾದ್ಯ ಜೀವೇ- 
ಜ್ವೀವೇಚ್ಞ ಮಾತಾ ಪರಿಪಾಲನಾರ್ಥಮ್‌ | 
ವಿನಾ ತು ಪುತ್ರಂ ಪರಿತಾಪದೀನಾ 
ತಾರಾ ನ ಜೀವೇದಿತಿ ನಿಶ್ಚಿತಂ ಮೇ ॥ ೨೧ 


ಸೋಹಂ ಪ್ರನೇಕ್ಸ್ಯಾನ್ಯುತಿದೀಪ್ರಮುಗ್ನಿಂ 
ಭ್ರಾತ್ರಾ ಚ ಪುತ್ರೇಣ ಚ ಸಖ್ಯಮಿಚ್ಛನ್‌ | 
ಊದಿದಾಗ ಚಿನ್ನವು ಬಣ್ಣ ಗಟ್ಟ ಕಿಟ್ಟವನ್ನು ಉಗುಳಿಹೋದಂತಾಯಿತು 
(೧೮). ರಾಘವ, ಈ ಅಂಗದನ ಸಂಕಟವನ್ನು ಕಂಡು ಬಲಾಢ್ಯರಾದ ಕಪಿ 
ನಾಯಕರಿಗೆ ಅರ್ಧಪ್ರಾಣವೇ ಹೋದಂತಾಗಿದೆ. ಈ ಅನರ್ಥಕ್ಕೆ ನಾನೇ 
ಮೂಲವಾದೆ ! ಲೋಕದಲ್ಲಿ ಪುತ್ರನನ್ನು ಪಡೆಯಬಹುದು, ಸಜ್ಜನರನ್ನು 
ವಶಪಡಿಸಿಕೊಳ್ಳಬಹುದು. ಆದರೆ ಅಂಗದನಂತಹೆ ಪುತ್ರನು ದೊರೆತಾನೆ? 
ಸೋದರನಿರುವ ಒಂದು ದೇಶವು ಇದ್ದೀತೆ? (ಸೋದರನಂತಹ ಇನ್ನೊಬ್ಬ 
ಆಪ್ತನು ಇದ್ದಾನೆ?) (೧೯-೨೦). ಶ್ರೀರಾಮ, ಅಂಗದನು ಬದುಕಿ 
ಉಳಿಯುವ ಪಕ್ಷದಲ್ಲಿ ಅವನ ತಾಯಿ ಅವನ ಪರಿಪಾಲನೆಗಾಗಿ ಜೀವವನ್ನು 
ಹಿಡಿದಾಳು, ಪುತ್ರನು ಉಳಿಯದಿದ್ದರೆ, ಸಂಕಟದಿಂದ ಪರಿತಪಿಸುವ ತಾರೆಯು 
ಎಂದಿಗೂ ಬದುಕಲಾರಳೆಂದು ನಿಶ್ಚಯವಾಗಿ ನನಗೆ ಅನ್ನಿಸಿದೆ. ಈ ಅನರ್ಥಕ್ಕೆ 
ಕಾರಣನಾದ ನಾನು ಉರಿಯುವ ಬೆಂಕೆಯಲ್ಲಿ ಹಾರುವೆನು ನನ ೩ ಅಣ್ಣಿ 
ನಿಗೂ ವತ್ಸನಾದ ಅಂಗದನಿಗೂ ಸಂಗಡಿಗನಾಗಿ ಅವರೊಡನೆ ಹೊರಟು 


೧೮೪ ಕಷ್ಕಿಂಧಾಕಾಂಡಃ [ ಸರ್ಗಃ ೨೪ 


ಇಮೇ ನಿಚೇಷ್ಯಂತಿ ಕರಿಸ್ರನೀರಾಃ 
ಸೀತಾಂ ನಿದೇಶೇ ತವ ವರ್ಶಮಾನಾಃ || ೨೨ 
ಕೃತ್ಸ್ನಂ ತು ತೇ ಸೇತ್ಸ್ಯತಿ ಕಾರ್ಯಮೇತ- 
ನ್ಮಯ್ಯಪ್ರತೀತೇ ಮನುಜೇಂದ್ರಪುತ್ರ | 
ಕುಲಸ್ಕ ಹಂತಾರಮಜೀನನಾರ್ಹಂ 
ರಾಮಾನುಜಾನೀಹಿ ಫೃತಾಗಸಂ ಮಾಮ್‌ ॥ ೨೩ 


ಇತ್ಯೇನಮಾರ್ತಸ್ಯ ರಘುಪ್ರನೀರಃ 

ಶ್ರುತ್ವಾ ನಚೋ ನಾಲ್ಕನುಜಸ್ಯ ತಸ್ಯ | 
ಸಂಜಾಶಬಾಷ್ಟಃ ಹರವೀರಹಂತಾ 

ರಾಮೋ ಮುಹೂರ್ತಂ ನಿಮುನಾ ಬಭೊವ | ೨೪ 


ತಸ್ಮಿನ್‌ ಕ್ಷಣೇಭೀಕ್ಸ ಮನೇಶ್ಷ್ಯಮಾಣಃ 
ಕ್ಲಿತಿಕ್ಷಮಾನಾನ್‌ ಭುವನಸ್ಯ ಗೋಪ್ತಾ | 
ರಾಮೋ ರುದಂತೀಂ ವ್ಯಸನೇ ನಿಮಗ್ನಾಂ 
ಸಮುತ್ಸುಕಃ ಸೊಆಥ ದದರ್ಶ ತಾರಾಮ್‌ ॥ ೨೫ 


ಹೋಗುವೆನು ! ಈ ಕಪಿವೀರರು ನಿನ್ನ ಅಜ್ಞೆಗೆ ವಿಧೇಯರಾಗಿ ಸೀತಾದೇವಿ 
ಯನ್ನು ಹುಡುಕೆಕೊಡುವರು! (೨೧-೨೨) ಹೇಳಹೆಸರಿಲ್ಲದಂತೆ ನಾನು 
ಸತ್ತು ಹೋದರೂ, ರಾಜಪುತ್ರ. ನಿನ ೩ ಕಾರ್ಯವು ಪೂರ್ಣವಾಗಿ ಸಿದ್ಧಿಸು 
ವುದು ನಾನು ಕುಲಘಾತಕ; ನಾನು ಬದುಕೆರಬಾರದು ! ಶ್ರೀರಾಮ, 
ಪಾಶಿಯಾದ ನನಗೆ ಅನುಜ್ಞೆ ಯನ್ನು ಕೊಡು? ಎಂದು ಗೋಗರೆದನು (೨೩). 
ಹೀಗೆ ದುಃಖಾರ್ತನಾದ ಸುಗ್ರೀವನ ವಿಲಾಸವನ್ನು ಕೇಳಿ, ರಘುನಾಥನ 
ಕಣ್ಣ ಲ್ಲಿ ನೀರು ತುಂಬಿತು ಪರಂತವನಾದ ಶ್ರೀರಾಮನು ವಿಷಾದದಿಂದ 
ಒಂದು ಕ್ಷಣಕಾಲ ದಿಕ್ಕುತೋಚದೆ ಸ್ತ ಬೃನಾಗಿ ನಿಂತನು ನೆರೆದವಕೆಲ್ಲರೂ 
ಅವನನೆ ಸ್ನ ಗಮನಿಸಿ ನೋಡುತ್ತಿ ದ್ದರು. ಆಗ ಪೃಧಿವಿಯಂತೆ ಕ್ಷಮಾಶೀಲನೂ 
ಭುವನರಕ್ಷಣದಕ್ಷನೂ ಆದೆ ಶ್ರೀರಾಮನು ವ್ಯಸನಮಗ್ನಳಾಗಿ ಒಂದೇ ಸಮನೆ 
ಕಣ್ಣಿ (ರುಸುರಿಸುತ್ತ ಅಳುತ್ತಿದ್ದ ತಾರೆಯನ್ನು ಮರುಕದಿಂದ ವೀಕ್ಷಿಸಿದನು 


ಸರ್ಗಃ ೨೪] ಸುಗ್ರೀವತಾರಾಶ್ವಾಸನಮ್‌ ೧೮೫ 


ತಾಂ ಚಾರುನೇತ್ರಾಂ ಕಸಿಸಿಂಹನಾಥಂ 
ಪತಿಂ ಸಮಾಶ್ಚಿಷ್ಯ ತದಾ ಶಯಾನಾಮ್‌ | 
ಉತ್ಪಾ ಸಯಾಮಾಸುರದೀನಸತ್ತ್ವಾಂ 
ಮಂತ್ರಿಪ್ರಧಾನಾಃ ಕೆಪಿನೀರೆಪತ್ಲೀಮ್‌ ॥ ೨೬ 


ಸಾ ವಿಸ್ಪುರಂತೀೀ ಪರಿರಭ್ಯಮಾಣಾ 
ಭರ್ತುಃ ಸಕಾಶಾದಪನೀಯಮಾನಾ | 
ದದರ್ಶ ರಾಮಂ ಶರಚಾಪಪಾಣಿಂ 
ಸ್ವತೇಜಸಾ ಸೂರ್ಯವಿಂವ ಜ್ವಲಂತಮ್‌ ॥ ೨೭ 


ಸುಸಂವೃತಂ ಪಾರ್ಥಿವಲಕ್ಷಣೈಶ್ಚ 

ತಂ ಚಾರುನೇತ್ರಂ ಮೃಗಶಾನನೇತ್ರಾ | 
ಅದೃಷ್ಟಪೂರ್ನಂ ಪುರುಷಪ್ರಧಾನ- 

ಮಯಂ ಸ ಕಾಕುತ್ಸ ಇತಿ ಪ್ರಜಜ್ಞೇ॥ ೨೮ 


ತಸ್ಕೇಂದ್ರಕಲ್ಪಸ್ಯ ದುರಾಸದಸ್ಯ 
ಮಹಾನುಭಾವಸ್ಯ ಸಮೀಪಮಾರ್ಯಾ | 


(೨೪-೨೫) (ಅವನ ಇಂಗಿತವನ ೩ರಿತು) ಮಂತ್ರಿ ಮುಖ್ಯರಾದೆ ಕೆಲವು ಕಪಿ 
ನಾಯಕರು ತಾರೆಯ ಬಳಿಗೆ ಹೋಗಿ, ಕಪಿವೀರನಾದ ತನ ೩ ಸತಿಯನ್ನಾ 
ಲಿಂಗಿಸಿಕೊಂಡು ಭೂಮಿಯಮೇಲೆ ಹೊರಳುತ್ತಿದ್ದ ಅವಳನ್ನು ಮೇಲಕ್ಕೆತ್ತಿ 
ಕುಳ್ಳಿರಿಸಿದರು (೨೬). ಅನಂತರ ಅವಳನ್ನು ಹಿಡಿದುಕೊಂಡು, ಅವಳ 
ಗಂಡನ ಸಮೀಪದಿಂದ ಶ್ರೀರಾಮನಿದ್ದಲ್ಲಿಗೆ ಕರೆತಂದರು. ಬಿಲ್ಲು ಬಾಣಗಳನ್ನು 
ಹಿಡಿದು ತನ್ನ ತೇಜೋವಿಶೇಷದಿಂದ ಭಾಸ್ವರನಂತೆ ಬೆಳಗುತ್ತ ನಿಂತಿದ್ದ 
ಶ್ರೀರಾಮನನ್ನು ತಾರೆಯು ನೋಡಿದಳು (೨೭). ಹೆರಿಣನೇತ್ರೆಯಾದ 
ತಾರೆಯು, ಸಮಸ್ತ ರಾಜಲಕ್ಷಣಗಳಿಂದ ಶೋಭಿತನಾಗಿ ತೇಜೋಮಯ 
ಮನೋಜ್ಞನೇತ್ರನಾಗಿ, ಹಿಂದೆಂದೂ ನೋಡದ ರೂಪವೈ ಭವಸಂಪನ್ನ ನಾಗಿ 
ವಿರಾಜಿಸುತ್ತಿದ್ದ ಆ ಪುರುಷೋತ್ತ ಮನನ್ನು ನೋಡಿದಳು. ನೋಡಿ, ವಾಲಿ 
ಯನ್ನು ಸಂಹರಿಸಿದ ಆ ಕಾಕುತ್ಸ ಎನೇ ಇವನು ಎಂದುಕೊಂಡಳು (೨೮). 
ದೇವೇಂದ್ರನಂತೆ ದರ್ಶನೀಯನೂ ದುರಾಸದನೂ ಆಡ ಆ ಮಹಾನುಭಾವನ 


೧೮೬ ಕಿಷ್ಕಿಂಧಾಕಾಂಡಃ [ಸರ್ಗಃ ೨೪ 


ಆರ್ತಾತಿತೂರ್ಜಂ ನ್ಯಸನಾಭಿಪನ್ನಾ 
ಜಗಾಮ ತಾರಾ ಪರಿನಿಹ್ವಲಂತೀ || ೨೯ 


ಸಾ ತಂ ಸಮಾಸಾದ್ಯ ನಿಶುದ್ಧಸತ್ತಾ a 
ಕೋಕೇನ ಸಂಭ್ರಾಂತಶರೀರಭಾವಾ | 
ಮನಸ್ವಿನೀ ವಾಕ್ಯಮುವಾಚ ತಾರಾ 
ರಾಮಂ ರಣೋತ್ಸರ್ಷಣಲಬ್ಧಲಕ್ಷಮ್‌ || ೩೦ 


ತ್ವಮುಪ್ರಮೇಯಶ್ವ ದುರಾಸದಶ್ಚ 
ಜಿತೇಂದ್ರಿಯಶ್ಹ್ಟೋತ್ತ ತ್ರಮಧಾರ್ಮಿಕಶ್ಚ | 
ಅಕ್ಷಯ್ಯ ಕೀರ್ತಿಕ್ಟೆ ನಿಚಕ್ಷಣತ್ತ 
ಕ್ರತಿಕ್ಷಮಾವಾನ್‌ ಕತಜೋಪಮಾಕ್ಷಃ ॥ ೩೧ 


ತೃಮಾತ್ರ ಬಾಣಾಸನಬಾಣಪಾಣಿ- 

ರ್ಮಹಾಬಲಃ ಸಂಹನನೋಪಪನ್ನಃ | 
ಮನುಷ್ಯದೇಹಾಭ್ಯುವಯಂ ವಿಹಾಯ 

ದಿನ್ಯೇನ ದೇಹಾಭ್ಯುದಯೇನ ಯುಕ್ತಃ ॥ ೩೨ 


ಸಮೀಪಕ್ಕೆ ಮಾನನೀಯಳಾದ ತಾರೆಯು ಅತ್ಯಂತ ದುಃಖದಿಂದ 
ಅಳುಕುತ್ತ ಬಳುಕುತ್ತ ಮುಗ್ಗ ರಿಸುತ್ತ ಹೋದಳು ಶುದ್ಧ ಚಿತ್ತ ಳಾದ ತಾರೆಗೆ 
ಶೋಕಾತಿರೇಕದಿಂದ ತನ್ನ ಮೈಮೇಲೆ ಪರಿವೆಯೇ ಇರಲಿಲ್ಲ ರಣರಂಗದಲ್ಲಿ 
ಜಯಶಾಲಿಯಾಗಿ ನಿಂತಿದ್ದ ಶ್ರೀರಾಮನನ್ನುದ್ದೇಶಿಸಿ ಆ ಧೀರಳು ಧೈರ್ಯ 
ದಿಂದ ಹೇಳಿದಳು (೨೯-೩೦): “ರಾಮ, ನಿನ್ನ ಮಹಿಮೆ ಊಹೆಗೆ ನಿಲುಕದು. 
ನೀನು ಮಹಾವೀರನೂ ಜಿತೇಂದ್ರಿಯನೂ ಧರ್ಮಥಿಷ್ಯನೂ ಆಗಿದ್ದೀಯೆ ! 
ನಿನಗೆ ಶಾಶ್ವತವಾದ ಕೀರ್ತಿ ಲಭಿಸಿತು! ಕಾರ್ಯದಕ್ಷ ನೀನು. ಪೃಧಿನಿ 
ಯಂತೆ ಕ್ಷಮಾಶೀಲನಾಗಿದ್ದೀಯೆ ರಕ್ತನೇತ್ರನಾಗಿದ್ದೀಯೆ! (೩೧). ಬಿಲ್ಲು 
ಬಾಣಗಳನ್ನು ಹಿಡಿದು ಮಹಾಬಲನೂ ದೃಢಕಾಯನೂ ಆಗಿದ್ದೀಯೆ. 
ಮನುಷ್ಯನ ರೂಪಲಕ್ಷಣಗಳನ್ನು ಮೀರಿದ ದಿವ್ಯವಾದ ದೇಹಸೌಭಾಗ್ಯವನ್ನು 
ಪಡೆದಿದ್ದೀಯೆ. ಯಾವ ಬಾಣದಿಂದ ನನ್ನ ಪ್ರಿಯನನ್ನು ಹೊಡೆದು 


ಸರ್ಗಃ ೨೪ } ಸುಗ್ರೀವತಾರಾಶ್ವಾಸನಮ್‌ ೧೮೭ 


ಯೇನೈಕೆಬಾಣೇನ ಹತಃ ಪ್ರಿಯೋ ಮೇ 
ತೇನೈನ ಮಾಂ ತ್ವಂ ಜಹಿ ಸಾಯಕೇನೆ | 
ಹತಾ ಗಮಿಷ್ಕಾಮಿ ಸಮೀಪಮಸ್ಯ 
ನೆ ಮಾಮೃತೇ ರಾಮ ರಮೇತ ವಾಲೀ ॥ ೩ 


ಸ್ವರ್ಗೇಂಹಿ ಪದ್ಮಾಮಲಪತ್ರ ನೇತ್ರಃ 
ಸಮೇತ್ಯ ಸಂಪ್ರೇಕ್ಷ್ಯ ಚ ಮಾಮಪತಶ್ಯನ್‌ | 

ನ ಹ್ಯೇಷ ಉಚ್ಚಾವಚತಾವ್ರ ಚೂಡಾ 
ನಿಚಿತ್ರವೇಷಾಪ್ಸರಸೋಇಭಜಿಷ್ಯತ್‌ || ೩೪ 


ಸ್ಪರ್ಗೇಃಪಿ ಶೋಕಂ ಚ ನಿವರ್ಣತಾಂ ಚ 
ಮಯಾ ವಿನಾ ಪ್ರಾಪ್ಸ್ಯತಿ ವೀರ ವಾಲೀ | 
ರಮ್ಯೇ ನಗೇಂದ್ರಸ್ಯ ತಟಾನಕಾಶೇ 
ನಿದೇಹಕನ್ಯಾರಹಿತೋ ಯಥಾ ತ್ವಮ್‌ ॥ ೩೫ 


ತ್ವಂ ವೇತ್ಸ ಯಾವದ್ವನಿತಾನಿಹೀನಃ 
ಪ್ರಾಪ್ಟೋತಿ ದುಃಖಂ ಪುರುಷಃ ಕುಮಾರಃ | 
ತತ್ತ್ವಂ ಪ್ರಜಾನನ್‌ ಜಹಿ ಮಾಂ ನ ವಾಲೀ 
ದುಃಖಂ ಮಮಾದರ್ಶನಜಂ ಭಜೇತ ॥ ೩೬ 


ಕೊಂಡಿಯೋ, ಅದೇ ಬಾಣದಿಂದ ನನ್ನನ್ನು ಹೊಡೆದು ಕೊಂದುಬಿಡು! 
ನಾನು ಸತ್ತು ನನ್ನ ಪ್ರಿಯನ ಬಳಿಗೆ ಹೋಗುವೆನು. ರಾಮ, ನಾನಿಲ್ಲದಿದ್ದರೆ 
ವಾಲಿಗೆ ಸಂತುಷ್ಟಿಯಾಗದು (೩೨-೩೩). ಪದ್ಮನೇತ್ರನಾದ ನನ ೩ ವಾಲಿಯು 
ಸ್ವರ್ಗದಲ್ಲಿಯೂ ನನಗಾಗಿ ಅರಸುವನು ! ಅಲ್ಲಿ ನನ ೩ನ್ನು ಕಾಣದಿದ್ದರೆ, 
ಅಪ್ಸರೆಯರು ನಾನಾಬಗೆಯ ಕೆಂಪು ಹೂಗಳನ್ನು ಮಸ್ತಕದಲ್ಲಿ ಮುಡಿದು 
ವಿಚಿತ್ರವೇಷದಿಂದ ಬಂದರೂ ಅವರನ್ನು ನನ್ನ ಕಾಂತನು ಬಯಸನು (೩೪). 
ಎಲ್ಫೆ ವೀರನೆ, ನಾನಿಲ್ಲದಿದ್ದರೆ ಸ್ವರ್ಗದಲ್ಲಿಯೂ ವಾಲಿಗೆ ದುಃಖವಾಗುವುದು. 
ಅವನ ಮುಖವು ಬಾಡುವುದು. ರಮಣೀಯವಾದ ಬೆಟ್ಟದ ತಪ್ಪ ಲಿನಲ್ಲಿಯೂ 
ವೈ ದೇಹಿಯಿಲ್ಲದೆ ನೀನು ಕೊರಗುವಂತೆ, ಅವನು ಕೊರಗುವನು (೩೫). 
ಬಳಿಯಲ್ಲಿ ವನಿತೆಯಿಲ್ಲದಿದ್ದರೆ, ತರುಣನಾದ ಪುರುಷನಿಗೆ ಎಷ್ಟು ದುಃಖ 


೧೮೮ ಕಷ್ಟಿಂಧಾಕಾಂಡಃ [ ಸರ್ಗಃ ೨೪ 


ಯಚ್ಚಾಪಿ ಮನ್ಯೇತ ಭನಾನ್‌ ಮಹಾತ್ಮಾ 
ಸ್ತ್ರೀಘಾತದೋಹೋ ನ ಭವೇತ್ತು ಮಹ್ಯಮ್‌ | 
ಆತ್ಮೇಯಮಸ್ಯೇತಿ ಚ ಮಾಂಜಹಿ ತ್ವಂ 
ನ ಸ್ತ್ರೀವಧಃ ಸ್ಕಾನ್ಮನುಜೇಂದ್ರಪುತ್ರ ! ೩೭ 


ಶಾಸ್ತ್ರಪ್ರ ಯೋಗಾದ್ವಿನಿಧಾಚ್ಚ ನೇದಾ- 

ದಾತ್ಮಾ ಹ್ಯನನೈಃ ಪುರುಷಸ್ಯ ದಾರಾಃ | 
ದಾರಪ್ರದಾನಾನ್ನ ಹಿ ದಾನನುನ್ಯತ್‌ 

ಪ್ರದೃಶ್ಯತೇ ಜ್ಞಾನನತಾಂಹಿ ಲೋಕೇ ॥ ೩೮ 


ತ್ವಂ ಚಾಪಿ ಮಾಂ ತಸ್ಯ ಮಮ ಪ್ರಿಯಸ್ಯ 
ಪ್ರದಾಸ್ಯಸೇ ಧರ್ಮುಮನೇಕ್ಷ್ಯ ನೀರ | 
ಅನೇನ ದಾನೇನ ನ ಲಪ್ಸ್ಯಸೇ ತ್ವ- 
ಮಧೆರ್ಮುಯೋಗಂ ಮನು ವೀರೆ ಘಾತಾತ್‌ ॥ ೩೯ 


ವಾಗುವುದೆಂಬುದನ್ನು ನೀನು ಬಲ್ಲಿ! ಅದನ್ನು ಮನಸ್ಸಿನಲ್ಲಿಟ್ಟು, ರಾಮ, 
ನನ್ನನ್ನು ಕೊಂದುಬಿಡು! ನನ್ನನ್ನು ಕಾಣದೆ ವಾಲಿಗೆ ವಿರಹದುಃಖವಾಗು 
ವುದು ಬೇಡ (೩೬) ಓ ರಾಜಪುತ್ರ, ನನ ೩ನ್ನು ಕೊಂದರೆ ಸ್ತ್ರೀಹತ್ಯಾ 
ದೋಷವು ಮಹಾತ್ಮನಾದ ನಿನಗೆ ಗಂಟುಬೀಳುವುದೆಂದು ಶಂಕಿಸಬೇಡ. 
ನಾನು ವಾಲಿಯ ಆತ್ಮನೇ ಸರಿ ಈ ತಾರೆಯು ವಾಲಿಗಿಂತ ಬೇರೆಯವಳಲ್ಲ 
ವೆಂದು ಭಾವಿಸಿ ನನ್ನನ್ನು ಸಂಹರಿಸು ! ಸ್ತ್ರೀಹತ್ಯಾದೋಷವು ನಿನಗೆ 
ಬರುವುದಿಲ್ಲ (೩೭). ಶಾಸ್ತ್ರೀಯ ವ್ಯವಹಾರದಿಂದಲೂ ವಿವಿಧ ವೇದವಾಕ್ಯ 
ದಿಂದಲೂ ಪತ್ನಿಯು ಸತಿಯ ಆತ್ಮನೆಂದು ಸಿದ್ಧವಾಗಿದೆ.* ಅವಳು ಪುರುಷ 
ನಿಂದ ಭಿನ್ನಳಲ್ಲ (ನನ ೩ನ್ನು ವಾಲಿಗೆ ಅರ್ಪಿಸು). ಲೋಕದಲ್ಲಿ ಸ್ತ್ರೀದಾನ 
ಕೈಂತಲೂ ಉತ್ತಮವಾದ ಇನ್ನೊಂದು ದಾನವಿಲ್ಲವೆಂಬುದು ಜ್ಞಾನಿಗಳಿಗೆ 
ಅಭಿಮತ (೩೮). ನೀನು ಢರ್ಮದಲ್ಲಿ ದೃಷ್ಟಿಯನಿ ಯ್ರು ನನ್ನನ್ನು ನನ್ನ 

* "ಜಾಯಾಪತ್ಕ್ಯೋರ್ನ ನಿಭಾಗೋ ವಿದ್ಯತೇ | ಪಾಣಿಗ್ರಹಣಾದ್ದಿ ಸಹತ್ವಂ 


ಕರ್ಮಸು? (ಅಪ. ಧ. ಸೂ.). "ಅರ್ಥೇ ವಾ ಏಷ ಆತ್ಮನೋ ಯತೃತ್ನಿ€, ಆತ್ಮಾ 
ವೈ ದಾರಾಃ (ಶ್ರುತಿ). 


ಸರ್ಗಃ ೨೪] ಸುಗ್ರೀವತಾರಾಶ್ವಾಸನಮ್‌ ೧೪೯ 


ಆರ್ತ್ಶಾಮನಾಥಾಮಪನೀಯನತಾನಾ- 
ಮೇವಂವಿಧಾಮರ್ಹಸಿ ಮಾಂ ನಿಹಂತುವಾ್‌ | 

ಅಹಂ ಹಿ ಮಾತಂಗವಿಲಾಸಗಾಮಿನಾ 
ಪ್ಲನಂಗಮಾನಾಮೃ ಷಭೇಣ ಧೀಮತಾ | ೪೦ 


ನಿನಾ ವರಾರ್ಹೋತ್ತಮಹೇಮಮಾಲಿನಾ 

ಚಿರಂ ನ ಶಕ್ಷ್ಯಾಮಿ ನರೇಂದ್ರ ಜೀನಿತುವತ್‌ | 
ಇತ್ತೇವಮುಕ್ತೆಸ್ತು ನಿಭುರ್ಮಹಾತ್ಮಾ 

ತಾರಾಂ ಸಮಾಶ್ವಾಸ್ಯ ಹಿತಂ ಬಭಾಷೇ ॥ ೪೧ 


ಮಾ ವೀರಭಾರ್ಯೆ ವಿಮತಿಂ ಕುರುಷ್ಟ 
ಲೋಕೋ ಹಿ ಸರ್ವೋ ವಿಹಿತೋ ವಿಧಾತ್ರಾ | 

ತಂ ಚೈವ ಸರ್ವಂ ಸುಖದುಃಖಯೋಗಂ 
ಲೋಕೋಬ್ರವೀಕ್ರೇನ ಕೃತಂ ನಿಧಾತ್ರಾ | ೪೨ 


ತ್ರಯೋ ಹಿ ಲೋಕಾ ವಿಹಿತಂ ನಿಧಾನಂ 
ನಾತಿಕ್ರಮಂತೇ ವಶಗಾ ಹಿ ತಸ್ಯ | 


ಪ್ರಿಯನೊಡನೆ ಸೇರಿಸಿಬಿಡು ಈ ಸ್ತ್ರೀದಾನದಿಂದ, ವೀರಾಗ್ರೇ ಸರ, ನನ್ನನ್ನು 
ವಧಿಸಿದ ದೋಷವು ನಿನಗೆ ತಗಲುವುದಿಲ್ಲ ನಾನು ದುಃಖಾರ್ತೆಯಾಗಿದ್ದೇನೆ ; 
ಅನಾಥೆಯಾಗಿದ್ದೇನೆ ; ಪ್ರಿಯವಿಯುಕ್ತೆಯಾಗಿದ್ದೇನೆ.. ನನ್ನನ್ನೀಗ ವಧಿಸು 
ವುದೇ ಯುಕ್ತವಾದುದು ಆಹಾ! ವಾನರೇಶ್ವರನಾದ ನನ 1 ವಾಲಿಯು 
ಗಜವಿಲಾಸಗಾಮಿ. ಎಂತಹ ಧೀಮಂತ! (೩೯-೪೦) ಸರ್ವೋತ್ತಮ 
ವಾದ ಹೇಮಮಾಲೆಯನ್ನು ಥರಿಸಿ ಶೋಭಿಸುವ ನನ 4 ಕಾಂತನನ್ನು, ರಾಜ 
ಪುತ್ರ, ನಾನು ಬಿಟ್ಟಿರಲಾರೆ > ಎಂದು ಹಲುಬಿದಳು. ಹೀಗೆ ಶಾರೆಯು 
ನಿವೇದಿಸಲಾಗಿ, ಮಹಾತ್ಮನೂ ಲೋಕನಾಥನೂ ಆದ ಶ್ರೀರಾಮನು 
ಅವಳನ್ನು ಸಂತ್ಸೆ ಸುತ್ತ ಹಿತವಾಕ್ಯವನ್ನಾಡಿದನು (೪೧) : “ಎಲೌ ವೀ ರಪತ್ತಿ, 
ಥೆ 3 ರ್ಯಗುಂದಬೇಡ. ಸಮಸ್ತ ಲೋಕವೃತ್ತ ವೂ ವಿಧಿಸಂಕಲ್ಪದಂತೆ ನಡೆಯು 
ತ್ತದೆ. ಸುಖದುಃಖಗಳೆಲ್ಲವೂ ದೈವೇಜ್ಛೆಯಿಂದ ಸಂಭವಿಸುತ್ತವೆಯೆಂದು 
ಲೋಕವು ಸಾರುತ್ತದೆ. ಮೂರು ಲೋಕಗಳೂ ವಿಧಾತನಿಗೆ ವಶವಾಗಿವೆ. 


೧೯೦ ಕಿಷ್ಕಿಂಧಾಕಾಂಡಃ [ ಸರ್ಗಃ ೨೪ 


ಪ್ರೀತಿಂ ಪರಾಂ ಪ್ರಾಪ್ಸ್ಯಸಿ ತಾಂ ತಥೈವ 

ಪುತ್ರಸ್ತು ತೇ ಪ್ರಾಪ್ಸ್ಯತಿ ಯೌನರಾಜ್ಯಮ್‌ ॥ ೪೩ 
ಧಾತ್ರಾ ನಿಧಾನಂ ನಿಹಿತಂ ತಥೈನ 

ನ ಶೂರಪತ್ಸ್ಯಃ ಪರಿದೇವಯಂತಿ ॥ 


ಆಶ್ವಾಸಿತಾ ತೇನ ತು ರಾಘನೇಣ 
ಪ್ರಭಾವಯುಕ್ತೇನ ಪರಂತಪೇನ | 
ಸಾ ವೀರೆಪೆತ್ಲೀ ಧ್ವನತಾ ಮುಖೇನ 
ಸುವೇಷರೂಪಾ ವಿರರಾಮ ತಾರಾ ॥ ೪೪ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಠಿಂಧಾಕಾಂಡೇ ಚತುರ್ವಿಂಶಃ ಸರ್ಗಃ 


ಜಮ 


ಆತನ ಆದೇಶವನ್ನು ಯಾರೂ ಅತಿಕ್ರಮಿಸಲಾರರು. ತಾರಿ, ಮೊದಲಿದ್ದಂತೆ 
ಸಕಲ ಭೋಗಗಳನ್ನೂ ನೀನು ಮುಂಡೆ ಅನುಭವಿಸುವೆ! ನಿನ್ನ ಪುತ್ರನಾದ 
ಅಂಗದನು ಯುವರಾಜಪದವಿಯನ್ನು ಸಡೆಯುವನು (೪೨-೪೩) ಹಾಗೆಯೇ 
ನಡೆಯಬೇಕೆಂಬುದು ವಿಧಿಯ ಸಂಕಲ್ಪ. ವೀರಪತ್ನಿ ಯರಾದ ನಿನ್ನಂತಹವರು 
ಈ ರೀತಿಯಲ್ಲಿ ಶೋಕೆಸಬಾರದು” ಎಂದು ಹೇಳಿದನು. ಪ್ರಭಾವಶಾಲಿ 
ಯಾದ ರಾಘವನು ಈ ಪ್ರಕಾರವಾಗಿ ಸಮಾಧಾನಪಡಿಸಲು, ವೀರಸತ್ಲಿಯಾದ 
ತಾರೆಯು ಗಟ್ಟಿಯಾಗಿ ಅಳುವುದನ್ನು ನಿಲ್ಲಿಸಿದಳು ತನ್ನ ಉಡಿಗೆತೊಡಿಗೆ 
ಗಳನ್ನು ಸರಿಪಡಿಸಿಕೊಂಡಳು (೪೪) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಇಪ್ಪತ್ತುನಾಲ್ಕನೆಯ ಸರ್ಗ 


ಫಿ 


ಪಂಚವಿಂಶಃ ಸರ್ಗಃ 
ವಾಲಿಸಂಸ್ಕಾರಃ 
ಸುಗ್ರೀನಂ ಚೈನ ತಾರಾಂ ಚ ಸಾಂಗದಾಂ ಸಹಲಕ್ಷ್ಮಣಃ ! 
ಸಮಾನಶೋಕೆಃ ಕಾಕುತ್ಸೃಃ ಸಾಂತ್ವಯನ್ನಿದಮಬ್ರನೀತ್‌ |. ೧ 
ನ ಶೋಕೆಪರಿತಾಪೇನ ಶ್ರೇಯಸಾ ಯುಜ್ಯತೇ ಮೃತಃ | 


ಯದತ್ರಾನಂತರಂ ಕಾರ್ಯಂ ತೆತ್ಸಮಾಧಾತುಮುರ್ಹಥ ॥ ೨ 

ಲೋಕವೃತ್ತಮನುಷ್ಕೇಯಂ ಕೃತಂ ವೋ ಬಾಷ್ಟಮೋಕ್ಷಜಮ್‌ | 

ನ ಕಾಲಾದುತ್ತರಂ ಕಿಂಚಿತ್‌ ಕರ್ಮ ಶಕ್ಕಮುಪಾಸಿತುಮ್‌ ॥ 4 

ನಿಯತಿಃ ಕಾರಣಂ ಲೋಕೇ ನಿಯತಿಃ ಕರ್ಮಸಾಧನವಾ | 

ನಿಯತಿಃ ಸರ್ವಭೂತಾನಾಂ ನಿಯೋಗೇಷ್ವಿಹ ಕಾರಣನಾ್‌ ॥ ೪ 

ನ ಕರ್ತಾ ಕಸ್ಯಚಿತ್‌ ಕಶ್ಚಿನ್ಸಿಯೋಗೇ ಚಾಪಿ ನೇಶ್ಚರಃ | 

ಸ್ವಭಾನೇ ವರ್ತತೇ ಲೋಕಸ್ತಸ್ಯ ಕಾಲಃ ಪರಾಯಣಮ್‌ ॥ ೫ 
ಸರ್ಗ ೨೫ 


ಶ್ರೀರಾಮನ ಹಿತೋಪದೇಶ, ವಾಲಿಯ ಸಂಸ್ಕಾರ. 


ಹೀಗೆ ಸುಗ್ರೀವನೂ ತಾರೆಯೂ ಅಂಗದನೂ ದುಃಖಿಸುವುದನ್ನು 
ಕಂಡು ಶ್ರೀರಾಮಲಕ್ಷ್ಮಣರೂ ಅವರಂತೆ ದುಃಖಿತರಾದರು. ಆಗ ಶ್ರೀರಾಮನು 
ಅವರನ್ನು ಸಂತೈ ಸುತ್ತ ಹೀಗೆಂದನು: “ಶೋಕಾರ್ತರಾಗಿ ಸುಮ್ಮನೆ 
ಕೊರಗುವುದು ಮೃತನಿಗೆ ಶ್ರೇಯಸ್ವರವಲ್ಲ. ಮುಂದಿನ ಕರ್ತವ್ಯವನ್ನು 
ಸಮಾಧಾನದಿಂದ ನಿರ್ವಹಿಸಿರಿ (೧-೨). ಶಿಷ್ಟಸಂಪ್ರದಾಯದಂತೆ ಊಧೆ ರ 
ಕರ್ಮವನ್ನೀಗ ನಡೆಸಬೇಕು. ಕಣ್ಣಿ ರು ಸುರಿಸುವುದನ್ನು ಸಾಕುಮಾಡಿರಿ. 
ಕಾಲವನ್ನು ಲ್ಲಂಫಸಿ ಯಾವ ಕಾರ್ಯವನ್ನು ಸಾಧಿಸುವುದೂ ಶಕ್ಯವಲ್ಲ. 
ಕಾಲರೂಪನಾದ ಈಶ್ವರನು ಲೋಕದಲ್ಲಿ ಸಕಲ ವಿಷಯಗಳಿಗೂ ಕಾರಣ 
ನಾಗಿದ್ದಾನೆ. ಸಕಲ ಕ್ರಿಯೆಗಳಿಗೂ ಅವನೇ ನಿಮಿತ್ತ. ಎಲ್ಲ ಪ್ರಾಣಿಗಳ 
ಪ್ರೇರಣೆಗೆ ಅವನೇ ಮೂಲಕಾರಣ (೩-೪). ಸ್ವತಂತ್ರನಾಗಿ ಯಾವನೂ 
ಯಾವುದನ್ನೂ ಮಾಡಲಾರ. ಇನ್ನೊಬ್ಬನನ್ನು ನಿಯಮಿಸಲು ಯಾವನೂ 


೧೯೨ ಕಿಷ್ಕಿಂಥಾಕಾಂಡಃ [ಸರ್ಗಃ ೨೫ 


ನೆ ಕಾಲಃ ಕಾಲಮತ್ಯೇತಿ ನ ಕಾಲಃ ಪರಿಹೀಯೆತೇ | 


ಸ್ಪಭಾನಂ ಚ ಸಮಾಸಾದ್ಯ ನ ಕಶ್ಚಿದತಿನರ್ತತೇ ॥ ೬ 
ನ ಕಾಲಸ್ಯಾಸ್ತಿ ಬಂಧುತ್ವೆಂ ನ ಹೇತುರ್ನ ಪರಾಕ್ರಮಃ | 

ನ ಮಿತ್ರೆಜ್ಞಾತಿಸಂಬಂಧೆಃ ಕಾರಣಂ ನಾತ್ಮನೋ ನಶಃ ॥ ೭ 
ಕಂ ತು ಕಾಲಪರೀಣಾನೋ ದ್ರಷ್ಟವ್ಯಃ ಸಾಧು ಪಶ್ಯತಾ | 
ಧರ್ಮಶ್ವಾರ್ಥಕಶ್ಚ ಕಾಮಶ್ಚ ಕಾಲಕ್ರಮಸಮಾಹಿತಾಃ ॥ ಲ 
ಇತಃ ಸ್ವಾಂ ಪ್ರಕೃತಿಂ ನಾಲೀ ಗತಃ ಪ್ರಾಪ್ತಃ ಕ್ರಿಯಾಫಲಮ್‌ | 
ಧರ್ಮಾರ್ಥಕಾಮಸಂಯೋಗ್ಯಃ ಪನಿತ್ರಂ ಪ್ಲವಗೇಶ್ವರಃ ॥ ೯ 
ಸ್ವಧರ್ಮಸ್ಯ ಚ ಸಂಯೋಗಾಜ್ಜಿ ತೆಸ್ತೇನೆ ಮಹಾತ್ಮನಾ | 

ಸ್ವರ್ಗಃ ಪರಿಗೃಹೀತತ್ಚ ಪ್ರಾಣಾನಪರಿರಕ್ಷತಾ | ೧೦ 


ಸಮರ್ಥನಲ್ಲ. ಲೋಕವೆಲ್ಲವೂ ತನ್ನ ಕರ್ಮಕ್ಕೆ ಅನುಗುಣವಾಗಿ ನಡೆಯು 
ತ್ರ ದೆ ಅದಕ್ಕೆ ಇಲರೂಪನಾದ ಈಶ್ವರನು ಸಹಕಾರಿಕಾರಣ (೫). 
ಕಾಲವು ತನ್ನ ವ್ಯವಸ್ಥೆಯನ್ನು ಎಂದಿಗೂ ಉಲ್ಲಂಥಿಸುವುದಿಲ್ಲ. ಕಾಲಕ್ಕೆ 
ಹಾನಿಯೆಂಬುದಿಲ್ಲ. ಯಾವನೂ ತನ ೩ ಪ್ರಾರಬ್ದ ಕರ್ಮವನ್ನು ಮೀರಿ ಹೋಗೆ 
ಲಾರನು ಕಾಲರೂಪವಾದ ದೈವಕ್ಕೆ ಬಂಧುವೆಂಬ ವಕ್ಷಪಾತವಿಲ್ಲ. ಅದನ್ನು 
ತಡೆಯಲು ಯಾವ ಉಪಾಯವೂ ಇಲ್ಲ. ದ್ಬೈ ವದ ವಿಷಯದಲ್ಲಿ ಪರಾಕ್ರಮವು 
ನಡೆಯದು. ಮಿತ್ರರ ಅಥವಾ ಬಂಧುಬಳಗಗಳ ಸಹಾಯವು ದೈ ವವನ್ನೆದುರಿ 
ಸಲು ನೆರವಾಗದು. ಕಾಲವು ನಮಗೆ ವಶವಾಗತಕ್ಕದ್ದಲ್ಲ (೬-೭). ಆದ್ದರಿಂದ 
ಸಕಲವೂ ಕರ್ಮದ ಫಲವಾಗಿ ಕಾಲದಿಂದ ಸಂಭವಿಸುತ್ತದೆಯೆಂದು ನಿವೇಕಿಯು 
ಜಿನ್ನಾಗಿ ಮನಗಾಣಬೇಕು. ಧರ್ಮಾರ್ಧಕಾಮಗಳು ಕಾಲದ ವ್ಯವಸ್ಥೆಗೆ 
ಒಳನಟ್ಟರುತ್ತ ವೆ. ವಾಲಿಯು ಸಹಜವಾದ ತನ ಚ ಗತಿಯನ್ನು ಕಂಡುಕೊಂಡಿ 
ದ್ವಾನೆ. ಆ ವಾನರೇಶ್ವರನು ಪುಣ್ಯಕರ್ಮಸಮಾರ್ಜಿತವಾಗಿ ಧರ್ಮಾರ್ಥ 
ಕಾಮಸಂಯುಕ್ತವಾದ ಶುಭಫಲವನ್ನು ಅನುಭವಿಸಿದ್ದಾನೆ (೮-೯) 
ಆ ಮಹಾತ್ಮನು ಸ್ವಧರ್ಮವನ್ನು ಪರಿಪಾಲಿಸಿ ಸ್ವರ್ಗವನ್ನು ಗಳಿಸಿದ್ದಾನೆ. 
ತನ್ನ ಪ್ರಾಣವನ್ನೊಪ್ಪಿ ಸಿ ಸ್ವರ್ಗವನ್ನು ಪಡೆದಿದ್ದಾ ನೇ ಆ ಕಪೀಶ್ವರನಿಗೆ 


ಸರ್ಗಃ ೨೫] ವಾಲಿಸಂಸ್ಕಾರೆಃ ೧೯ 


ಏಷಾ ನೈ ನಿಯತಿಃ ಶ್ರೇಷ್ಮಾ ಯಾಂ ಗತೋ ಹರಿಯೂಥಪಃ | 


ತದಲಂ ಫರಿತಾಪೇನೆ ಪ್ರಾಪ್ತ ಕಾಲಮುಹಾಸ್ಯತಾಮಾ್‌ ॥ ೧೧ 
ವಚನಾಂತೇ ತು ರಾಮಸ್ಯ ಲಕ್ಷ್ಮಣಃ ಪರವೀರಹಾ | 

ಅವದತ್‌ ಪ್ರಶ್ರಿತಂ ವಾಕ್ಯಂ ಸುಗ್ರೀನಂ ಗತಚೇತೆಸಮ್‌ ॥ ಎ೨ 
ಕುರು ತ್ರಮುಸ್ಯ ಸುಗ್ರೀವ ಪ್ರೇತಕಾರ್ಯಮನೆಂತರನಮ್‌್‌ | 
ತಾರಾಂಗದಾಭ್ಯಾಂ ಸಹಿತೋ ವಾಲಿನೋ ದಹನಂ ಪ್ರತಿ ॥ ೧೩ 


ಸಮಾಜ್ವಾ ಪಯ ಕಾಷ್ಮಾನಿ ಶುಷ್ಕಾಣಿ ಚ ಬಹೂನಿ ಚ | 
ಚಂದನಾದೀನಿ ದಿವ್ಯಾನಿ ವಾಲಿಸಂಸ್ಕಾರಕಾರಣಾತ್‌ | ೧೪ 


ಸಮಾಶ್ವಾಸಯ ಚೈನಂ ತ್ವಮಂಗದಂ ದೀನಜೇತಸಮ್‌ | 
ಮಾ ಭೂರ್ಬಾಲಿಶಬುದ್ದಿಸ್ತಂ ತ್ವದಧೀನಮಿದಂ ಪುರಮ್‌ ॥ ೧೫ 


ಇಂದೆ 


ಅಂಗದಸ್ತ್ವಾನಯೇನ್ಮಾಲ್ಯಂ ವಸ್ತ್ರಾಣಿ ವಿವಿಧಾನಿ ಚ । 
ಫೃತಂ ತೈಲನುಥೋ ಗಂಧಾನ್‌ ಯಚ್ಚಾತ್ರ ಸಮನೆಂತರಮ್‌ ॥ ೧೬ 


ಶ್ರೇಷ್ಠವಾದ ಸದ್ಗತಿಯು ಲಭಿಸಿದೆ. ಆದ್ದರಿಂದ ನೀವು ಶೋಕಿಸಬೇಡಿರಿ. 
ಕಾಲೋಚಿತನಾದ ಮುಂದಿನ ಕರ್ತವ್ಯವನ್ನು ನಡೆಸಿ” ಎಂದು ಹೇಳಿದನು 
(೧೦-೧೧). ಅನಂತರ ಧೀರನಾದ ಲಕ್ಷ್ಮಣನು ದಿಕ್ರುತೋರದೆ ನಿಂತಿದ್ದ 
ಸುಗ್ರೀವನನ್ನು ನೋಡಿ ನಯಪೂರ್ವಕವಾಗಿ * ಸುಗ್ರೀವ, ವಾಲಿಗೆ ಮುಂದೆ 
ನಡೆಸಬೇಕಾದ ಪ್ರೇತಕಾರ್ಯಕ್ಕೆ ಅಣಿಮಾಡು ; ತಾರೆ ಮತ್ತು ಅಂಗದ 
ರೊಡನೆ ನೀನು ವಾಲಿಯ ದಹೆನಕಾರ್ಯವನ್ನಾ ರಂಭಿಸು (೧೨-೧೩). 
ಶ್ರೀಗಂಥವೇ ಮೊದಲಾದ ಒಣಗಿದ ಸೌದೆಗಳನ್ನು ಸಂಗ್ರಹಿಸುವಂತೆ ಸೂಚಿಸು. 
ವಾಲಿಯ ದಹೆನಸಂಸ್ಥಾರಕ್ಕೆ ಬೇಕಾಗುವಷ್ಟನ್ನು ರಾಶಿಮಾಡುವಂತೆ ತಿಳಿಸು. 
ದೀನಚಿತ್ತ ನಾಗಿ ರೋದಿಸುತ್ತಿರುವ ಅಂಗದನನ್ನು ಸಂತ್ಸೆ ಸು. ಸುಗ್ರೀವ, 
ಅಜ್ಞ ನಂತೆ ನೀನು ಬುದ್ಧಿಗೆಡಬೇಡ. ಈ ನಗರವೆಲ್ಲವೂ ಈಗ ನಿನಗೆ ಅಧೀನ 
ವಾಗಿ ನಿನ್ನನ್ನು ನಂಬಿಕೊಂಡಿದೆ (೧೪-೧೫). ಅಂಗದನು ಹೋಗಿ ಈಗ 
ಬೇಕಾಗಿರುವ ಹೊಗಳು, ವಿವಿಧೆ ವಸ್ತ್ರಗಳು, ತುಪ್ಪ, ಎಣ್ಣೆ R ಗಂಧದ್ರವ್ಯಗಳು 
13 


೧೯೪ ಕಪ್ಟಿಂಧಾಕಾಂಡಃ [ಸರ್ಗಃ ೨೫ 


ತ್ವಂ ತಾರ ಶಿಬಿಕಾಂ ಶೀಘ್ರಮಾದಾಯಾಗಚ್ಛ ಸಂಭ್ರಮಾತ್‌ | 


ತ್ವರಾ ಗುಜವತೀ ಯುಕ್ತಾ ಹ್ಯಸ್ಮಿನ್‌ ಕಾಲೇ ನಿಶೇಷತಃ ॥ ೧೭ 
ಸಜ್ಜೀಭವಂತು ಪ್ಲನಗಾಃ ಶಿಬಿಕಾವಹನೋಚಿತಾಃ | 

ಸಮರ್ಥಾ ಬಲಿನಶ್ಚೈನ ನಿರ್ಹರಿಷ್ಯಂತಿ ವಾಲಿನಮ್‌ ॥ ೧೮ 
ಏನಮುಕ್ತ್ವ್ವಾ ತು ಸುಗ್ರೀವಂ ಸುಮಿತ್ರಾನಂದನರ್ಥನಃ | 

ತಸ್ಥೌ ಭ್ರಾತೃಸಮೀಪಸ್ಥೋ ಲಕ್ಷ್ಮಣಃ ಪರನೀರಹಾ || ೧೯ 
ಲಕ್ಷ್ಮಣಸ್ಯ ನಚಃ ಶ್ರುತ್ವಾ ತಾರಃ ಸಂಭ್ರಾಂತಮಾನಸಃ | 

ಪ್ರವಿನೇಶ ಗುಹಾಂ ಶೀಘ್ರಂ ಶಿಬಿಕಾಸಕ್ತ ಮಾನಸಃ ॥ ೨೦ 
ಆದಾಯ ಶಿಬಿಕಾಂ ತಾರಃ ಸ ತು ಪರ್ಯಾಪತೆತ್‌ ಪುನಃ | 
ವಾನರೈರುಹ್ಯಮಾನಾಂ ತಾಂ ಶೂರೈರುದ್ದಹನೋಚಿತೈಃ॥ ೨೧ 


ದಿವ್ಯಾಂ ಭದ್ರಾ ಸನಯುತಾಂ ಶಿಬಿಕಾಂ ಸ್ವಂದನೋಪನಾಮ್‌ | 
ಪಕ್ಷಿಕರ್ಮಭಿರಾಜಿತ್ರಾಂ ದ್ರುಮುಕರ್ಮನಿಭೂಸಿತಾಮ್‌ || ೨೨ 


ಮೊದಲಾದುವನ್ನು ತರಲಿ ಎಲ್ಫೆ ತಾರನೆ, ನೀನು ಶಿಬಿಕೆಯೊಂದನ್ನು 
ತೆಗೆಸಿಕೊಂಡು ಬೇಗನೆ ಬಾ ಯಾವ ಕಾರ್ಯವನ್ನಾ ದರೂ ವಿಲಂಬವಿಲ್ಲದೆ 
ಮಾಡುವುದೊಳ್ಳೆ ಯದು. ಇಂತಹ ಸಂದರ್ಭದಲ್ಲಂತೂ ತಡವಾಗಲೇಬಾರದು. 
ಶಿಬಿಕೆಯನ್ನು ಹೊರತಕ್ಕ ಕಪಿಗಳು ಸಜ್ಜಾಗಲಿ. ಸಮರ್ಥರೂ ಬಲಶಾಲಿ 
ಗಳೂ ಆದವರು ವಾಲಿಯನ್ನು ಹೊರಬೇಕು” ಎಂದು ನುಡಿದನು (೧೬-೧೮). 
ಶತ್ರುಸೂದನನಾದ ಲಕ್ಷ್ಮಣನು ಈ ರೀತಿಯಲ್ಲಿ ಸುಗ್ರೀವನಿಗೆ ಅದೇಶವನಿ ತ್ತು 
ತನ್ನ ಅಣ್ಣ ನ ಬಳಿಗೆ ಬಂದು ಸಿಂತುಕೊಂಡನು. ಲಕ್ಷ್ಮಣನ ಆದೇಶವನ್ನು 
ಕೇಳಿ ತಾರನು ಶಿಬಿಕೆಯನ್ನು ತರಬೇಕೆಂದು ಅವಸರಪಡುತ್ತ ಕಿಪ್ಟಿಂಥೆಯೊಳೆಗೆ 
ಹೋದನು (೧೯-೨೦). ಸ್ವಲ್ಪ ಹೊತ್ತಿನಲ್ಲಿಯೇ ಅವನು ಒಂದು ಶಿಬಿಕೆ 
ಯನ್ನು ಭಾರ ಹೊರುವುದರಲ್ಲಿ ಸಮರ್ಥರಾದ ವಾನರರಿಂದ ಹೊರಿಸಿಕೊಂಡು 
ತಂದನು ದಿವ್ಯವಾದ ಆ ಶಿಬಿಕೆಯು ರಧದಂತೆ ವಿಶಾಲವಾಗಿತ್ತು. ಅದರೆ 
ಮಧ್ಯದಲ್ಲಿ ಉತ್ತ ಮವಾದ ಒಂದು ಆಸನವಿತ್ತು. ಆ ಶಿಬಿಕೆಯಲ್ಲಿ ವಿವಿಧ 


ಸರ್ಗಃ ೨೫ ] ಪಾಲಿಸಂಸ್ವಾರಃ ೧೯೫ 


ಆಚಿತಾಂ ಚಿತ್ರ ಪತ್ತೀಭಿಃ ಸುನಿನಿಷ್ಟಾಂ ಸಮಂತತಃ! 





ನಿಮಾನಮಿವ ಸಿದ್ದಾನಾಂ ಜಾಲವಾಕಾಯನಾನ್ವಿ ತಾಮ್‌ ॥ ೨೩ 
ಸುನಿಯುಕ್ತಾಂ ವಿಶಾಲಾಂ ಚ ಸುಕೃತಾಂ ವಿಶ್ವಕರ್ಮಣಾ | 
ದಾರುಪರ್ನತಕೋಪಹೇಶತಾಂ ಚಾರುಕರ್ಮಪರಿಷ್ಟತಾಮ್‌ [| ೨೪ 
ನರಾಭರಣಹಾರೈಶ್ಚ ಚಿತ್ರಮಾಲ್ಫೋಪಶೋಭಿತಾನ್‌ | 
ಗುಹಾಗಹನಸಂಛನ್ನಾಂ ರಕ್ತ ಚಂದನರೂಹಿತಾಮ್‌ ॥ ೨೫ 
ಪುಷ್ಸೌಫೈಃ ಸಮಭಿಚ್ಛನ್ನಾಂ ಪದ್ಮಮಾಲಾಭಿರೇವ ಇತ | 

ತರುಣಾದಿತ್ಯ ವರ್ಣಾಭಿಭ್ರಾ ೯ಜಮಾನಾಭಿರಾವೃ ತಾವ್‌ || ೨೬ 


ಈದೃಶೀಂ ಶಿಬಿಕಾಂ ದೃಷ್ಟ್ಯಾ ರಾಮೋ ಲಕ್ಷ್ಮಣಮಬ್ರವೀತ್‌ | 
ಕ್ಷಿ 0 ವಿನೀಯತಾಂ ವಾಲೀ ಪ್ರೇತಕಾರ್ಯಂ ನ ೨೭ 


ತತೋ ವಾಲಿನಮುದ್ಯಮ್ಯ ಸುಗ್ರೀನಃ ಶಿಬಿಕಾಂ ತೆದಾ। 
ಆರೋಪಯತ ವಿಕ್ರೋಶೆನ್ನ ೦ಗದೇನ ಸಹೈನ ತು | ೨೮ 


ಪಕ್ಷಿಗಳನ್ನೂ ವ್ನ ಸೈ ಕ್ಷಗಳನ್ನೂ ಚಿತ್ರಿಸಿದ್ದರು (೨೧-೨೨). ಯೋಧರ ನಕ್ಷೆಗಳನ್ನು 
ಬರೆದಿದ್ದರು. ಅದನ್ನು ಸುತ್ತ 8 ಭದ್ರ ವಾಗಿ ಕೂಡಿಸಿ ರಚಿಸ ಲಾಗಿತ್ತು. ಜ್ರ 
ಶಿಬಿಕೆಯು ಸಿದ್ಧ ಪುರುಷರ `ಿಮಾನದಾತೆ ಸುಂದರವಾಗಿತ್ತು. ಬಲೆಯಂತಿ 
ರುವ ವಾತಾಯನಗಳಿಂದ ರಮ್ಯವಾಗಿತ್ತು. ವಿಶಾಲವಾದ ಆ ಶಿಬಿಕೆಯು 
ವಿಶ್ವಕರ್ಮನಿಂದ ಶಿಲ್ಪ ಚಾತುರ್ಯವನ್ನು ಪಯೋಗಿಸಿ ರಚಿತವಾಗಿತ್ತು. ಅದು 
ಮರದ ಗೋಪುರದಿಂದ ವಿಶಿಷ್ಠವಾದ ಒಂದು ಕಲಾವೂರ್ಣಸೃತಿಯಾಗಿತ್ತು 
(೨೩-೨೪). ಉತ್ತಮವಾದ ಆಭರಣಗಳಿಂದಲೂ ಹಾರಗಳಿಂದಲೂ 
ಭೂಷಿತವಾಗಿ ಚಿತ್ರವರ್ಣದ ಪುಷ್ಪೆಮಾಲೆಗಳಿಂದ ಅಲಂಕೃತವಾಗಿತ್ತು. 
ಕಿಪ್ಟಿಂಧಾಗುಹೆಯಲ್ಲಿ ಎಚ್ಚೆರಿಕೆಯಿಂದ ರಕ್ಷಿತವಾಗಿದ್ದ ಆ ಶಿಬಿಕೆಯು ರಕ್ತ 
ಚಂದನದಿಂದ ಲಿಪ್ತವಾಗಿತ್ತು. ಪುಸ್ಪರಾಶಿಗಳಿಂದಲೂ ಬಾಲಸೂರ್ಯರಂತೆ 
ಬೆಳಗುವ ಪದ್ಮ; ಗಳ ಮಾಲೆಗಳಿಂದಲೂ ಆವೃ ತವಾಗಿತ್ತು (೨೫-೨೬). 
ಈ ರೀತಿಯಲ್ಲಿ ಶೋಭಿಸುತ್ತಿ ದ್ದ ಶಿಬಿಕೆಯನ್ನು ನೋಡಿ ಶ್ರಿ ಶ್ರೀರಾಮನು ಲಕ್ಷ್ಮಃ ಣ 
ನನ್ನು ಕುರಿತು “ ಲಕ್ಷ್ಮಣ, “ವಾಲಿಯ ದೇಹವನ್ನು ಡೇಗೆ ಸಾಗಿಸಿ ತತ 
ಕಾರ್ಯವು ನಡೆಯುವಂತೆ ಏರ್ಪಡಿಸಬೇಕು? ಎಂದು ಹೇಳಿದನು (52). 
ಅನಂತರ ಸುಗ್ರೀವನು ಗೋಳೋ ಎಂದು ಅಳುತ್ತ ಅಂಗದನನ್ನು ಕಕಿದು 


೧೯೬ ಕಸ್ಕಿಂಧಾಕಾಂಡಃ [ ಸರ್ಗಃ ೨೫ 


ಆರೋಪ್ಕ ಶಿಬಿಕಾಂ ಚೈನ ನಾಲಿನಂ ಗತಜೀವಿತಮ್‌ | 
ಅಲಂಕಾರೈಶ್ವ ವಿನಿಧೈರ್ಮಾಲ್ಕೈರ್ವಸ್ತ್ರೈಶ್ಚ ಭೂಷಿತ ೨೯ 


ಆಜ್ಞಾ ಸಯತ್ತದಾ ರಾಜಾ ಸುಗ್ರೀವಃ ಪ್ಲವಗೇಶ್ವರಃ : 


ಔಧ 3೯ದೇಹಿಕೆಮಾರ್ಯಸ್ಯ ಕ್ರಿಯತಾಮನುರೂಪಶಃ || ೩೦ 
ನಿಶ್ರಾಜಚಯಂತೋ ರತ್ನಾನಿ ನಿನಿಧಾನಿ ಬಹೂನ್ಯಪಿ | 
ಅಗ್ರತಃ ಪ್ಲವಗಾ ಯಾಂತು ಶಿಬಿಕಾ ಸಮನೆಂತರನಾ್‌ ॥ ೩೧ 


ರಾಜ್ಞಾ ಮೃದ್ಧಿನಿಶೇಷಾ ಹಿ ದೃ ಶೃಂತೇ ಭುವಿ ಯಾದೃಶಾಃ 
ತಾದೃಶೈರಿಹ ಕುರ್ನ್ವಂತು ನಾನರಾ ಭರ್ತಸತ್ತಿ ಯಾರಾ ॥ ೩೨ 


ಅಂಗದಂ ಪರಿಗೃಹ್ಯಾಶು ತಾರಪ್ರಭ ತೆಯೆಸ್ತದಾ | 
ಕ್ರೋಶಂತಃ ಪ್ರಯಯುಃ ಸರ್ವೇ ನಾನರಾ ಹತಬಾಂಧವಾ8 | ೩೩ 


ತತಃ ಪ್ರಣೆಹಿತಾಃ ಸರ್ವಾ ನಾನರ್ಯೋಃಸ್ಯ ವಶಾನುಗಾಃ | 
ಚುಕ್ರು ಶುರ್ನೀರ ನೀರೇತಿ ಭೂಯಃ ಕ್ರೋಶಂತಿ ತಾಃ ಸ್ತ್ರಿಯಃ | ೩೪ 


ಕೊಂಡು ವಾಲಿಯ ದೇಹವನ್ನೆಕ್ತಿ ಶಿಬಿಕೆಯಲ್ಲಿಟ್ಟಿ ನು. ಮೃತನಾದ ವಾಲಿ 
ಯನ್ನು ಶಿಬಿಕೆಯಲ್ಲಿಟ್ಟು, ಸುಗ್ರೀವನು ವಿವಿಧ ಭೂಷಣಗಳಿಂದಲೂ ಹೂಮಾಲೆ 
ಗಳಿಂದಲೂ ವಸ್ತ್ರಗಳಿಂದಲೂ ಮಾಲಿಯ ದೇಹೆವನ್ನಲಂಕರಿಸಿದನು (೨೮-೨೯). 
ಅನಂತರ ವಾನರೇಶ್ವರನಾದ ಸುಗ್ರೀವನು “ ಎಲ್ಛೆ ವಾನರಕೆ, ಅಣ್ಣ ನಿಗೆ 
ಅನುರೂನವಾದ ಮರ್ಯಾದೆಯೊಡನೆ ಉತ್ತರಕ್ರಿಯೆಯನ್ನು ನಡೆಸತಕ್ಕದ್ದು. 
ವಾನರರು ವಿವಿಧ ರತ್ನಗಳನ್ನು ಯಥೇಷ್ಟವಾಗಿ ದಾನಮಾಡುತ್ತ ಮುಂಡೆ 
ಹೋಗಲಿ. ಅವರ ಹಿಂದೆ ಶಿಬಿಕೆಯು ಸಾಗಲಿ (೩೦-೩೧). ರಾಜರಿಗೆ 
ಯಾವ ಬಗೆಯ ವೈಭವಗಳು ಲೋಕದಲ್ಲಿ ನಡೆಯುತ್ತವೆಯೋ ಅಂತಹ 
ವೈ ಭವಗಳೊಡನೆ ನಿಮ್ಮ ಸ್ವಾಮಿಯ ಉತ್ತ ರಕ್ರಿಯೆಯನ್ನು ನಡೆಸಿರಿ” 
ಎಂದು ಆಜ್ಞಾ ಪಿಸಿದನು. ತಮಗೆ ಬಂಧುವಾದ ವಾಲಿಯನ್ನು ಕಳೆದುಕೊಂಡ 
ತಾರನೇ ಮೊದಲಾದ ಕಪಿನಾಯಕರು ಅಂಗದನ ಸುತ್ತಲೂ ಸೇರಿ ಅವನನ್ನು 
ಹಿಡಿದುಕೊಂಡು ರೋದಿಸುತ್ತ ಹೊರಟರು (೩೨-೩೩). ವಾಲಿಯ ಸೇವಕ 
ವರ್ಗದಲ್ಲಿದ್ದ ಕಪಿಸ್ತ್ರೀಯರು ಆತನ ಸಮೀಪದಲ್ಲಿ "ಹಾ ನೀರ! ಹಾವೀರ? 


ಸರ್ಗಃ ೨೫ | ವಾಲಿಸಂಸ್ಥಾರಃ ೧೯೭ 


ತಾರಾಪ್ರಭ ಎತೆಯಃ ಸರ್ವಾ ವಾನೆರ್ಯೋ ಹತಯೂಥಪಾಃ | 


ಅನುಜಗ್ಮುರ್ಹಿ ಭರ್ತಾರಂ ಕ್ರೋಶಂತ್ಯಃ ಕರುಣಸ್ವನಾಃ || ೩೫ 
ತಾಸಾಂ ರುದಿತಶಬ್ದೇನೆ ವಾನರೀಣಾಂ ನನಾಂತೆರೇ | 
ವನಾನಿ ಗಿರೆಯಃ ಸರ್ವೇ ನಿಕ್ರೋಶಂತೀವ ಸರ್ವತಃ ॥ ೩೬ 


ಪುಲಿನೇ ಗಿರಿನದ್ಯಾಸ್ತು ವಿವಿಕ್ರೇ ಜಲಸಂವೃತೇ | 
ಚಿತಾಂ ಚಕ್ರುಃ ಸುಬಹವೋ ವಾನರಾಃ ಶೋಕಕರ್ಶಿತಾಃ ॥ ೩೭ 


ಅನರೋಪ್ಕ ತತಃ ಸ್ವಂಧಾಚ್ಛಿಬಿಕಾಂ ನಹನೋಚಿತಾಃ | 


ತಸ್ಸುರೇಕಾಂತಮಾಶ್ರಿತ್ಯ ಸರ್ವೇ ಶೋಕೆಸಮಸ್ತಿತಾಃ | ೩೮ 
ತತಸ್ತಾರಾ ಪತಿಂ ದೃಷ್ಟ್ವಾ ಶಿಬಿಕಾತಲಶಾಯಿನಮ್‌ | 
ಆರೋಪ್ಯಾಂಕೇ ಶಿರಸ್ತಸ್ಯ ನಿಲಲಾಪ ಸುದುಃಖಿತಾ ॥ ರ್ನ 


ಹಾ ನಾನರಮಹಾರಾಜ ಹಾ ನಾಥ ಮನು ವತ್ಸಲ | 
ಹಾ ಮಹಾರ್ಹ ಮಹಾಜಾಹೋ ಹಾ ಮಮ ಪ್ರಿಯ ಪಶ್ಯ ಮಾಮ್‌ 


ಎಂದು ಕೂಗಿಕೊಂಡರು. ಆ ಸ್ತ್ರೀಯರು ಮತ್ತೆ ಮತ್ತೆ ಕರುಣಧ್ವನಿಯಲ್ಲಿ 
ಆಕ್ರಂದಿಸುತ್ತಲೇ ಇದ್ದರು. ಪತಿಯನ್ನು ಕಳೆದುಕೊಂಡ ತಾರೆ ಮೊದಲಾದ 
ವಾನರಸ್ರ್ರೀಯರು ದೀನಧ ೨ನಿಯಿಂದ ಅಳುತ್ತ ತಮ್ಮ ಪತಿಯನ್ನು ಹಿಂಬಾಲಿಸಿ 
ನಡೆದರು (೩೪-೩೫). ವನಮಧ್ಯದಲ್ಲಿ ರೋದಿಸುತ್ತ ಸಾಗುತ್ತಿದ್ದ ಆ ವಾನರ 
ಸ್ತ್ರೀಯರ ಆಕ್ರಂದನ ಧ ಎಸಿಯು ಸುತ್ತಲೂ ಮೊಳಗಿ, ವನಗಳೂ ಗಿರಿಗಳೂ 
ಅಳುತ್ತಿವೆಯೋ ಎಂಬಂತೆ ತುಮುಲಥ ೨ನಿಯಾಯಿತು. ಶೋಕಾರ್ತರಾದ 
ಬಹುಮಂದಿ ವಾನರರು ಮುಂದೆ ಹೋಗಿ ಒಂದು ಗಿರಿನದಿಯ ಪುಲಿನದಲ್ಲಿ 
ಸ್ವಚ್ಛವೂ ಜಲಸಮೃದ್ಧವೂ ಆದ ಪ್ರದೇಶವನ್ನಾರಿಸಿ ಚಿತೆಯನ್ನು ನಿರ್ಮಿಸಿದರು 
(೩೬-೩೭). ವಾಹಕರು ಅಲ್ಲಿಗೆ ಬಂದು ಹೆಗಲಿನಿಂದ ಶಿಬಿಕೆಯೆನ್ನಿಳುಹಿ 
ದುಃಖದಿಂದ ವಿಲಪಿಸುತ್ತ ಒಂದು ಕಡೆಯಲ್ಲಿ ನಿಂತುಕೊಂಡರು. ಆಗ 
ತಾರೆಯು ಶಿಬಿಕೆಯಲ್ಲಿ ಮಲಗಿದ್ದ ತನ ೩ ಸತಿಯನ್ನು ನೋಡುತ್ತ ಅವನ ತಲೆ 
ಯನ್ನು ತನ್ನ ತೊಡೆಯಮೇಲಿಟು, ಕೊಂಡು ಬಿಕ್ಕ ಬಿಕ್ಕಿ ಅಳತೊಡಗಿದಳು 


ಬಿ 
(೩೮-೩೯) : “ಹಾ ಮಹಾರಾಜ, ಹಾ ನಾಥ, ಹಾ ನನ್ನ ಕಾಂತ! ಓ 
ಮಹಾತ್ಮ , ಮಹಾಬಾಹು, ಮನೋಹರ! ನನ್ನನ್ನು ಕಣ್ಣೆ ತ್ತಿ ನೋಡು. 


೧೯೮ ಕಸ್ಕಿಂಧಾಕಾಂಡಃ [ ಸರ್ಗಃ ೨೫ 


ಜನೆಂ ನ ಪಠ್ಯಸೀಮಂ ತಂ ಜಸ್ಮಾಜಚ್ಬೋಕಾಭಿಸೀಡಿಕಮಾ್‌ | 





ಪ್ರಹೃಷ್ಟನಿನ ತೇ ವಕ್ರೈಂ ಗತಾಸೋರಪಿ ಮಾನದ ॥ ೪೧ 
ಅಸ್ತಾರ್ಕಸಮವರ್ಜ್ಣಂ ಚ ಲಕ್ಷ್ಯತೇ ಜೀನತೋ ಯಥಾ | 
ಏಷ ತ್ವಾಂ ರಾಮರೂಪೇಣ ಕಾಲಃ ಸೆರ್ಷತಿ ವಾನರ ॥ ೪೨ 
ಯೇನ ಸ್ಮ ನಿಧನಾಃ ಸರ್ವಾಃ ಕೃತಾ ಏಕೇಷುಣಾ ರಣೇ | 
ಇಮಾಸ್ತ್ವಾಸ್ತವ ರಾಜೇಂದ್ರ ನಾನೆರ್ಯೊಟಪ್ಲೆವಗಾಸ್ತವ ॥ ಛಿ 


ಪಾದೈರ್ನಿಕೃೈಷ್ಟಮಧ್ವಾನಮಾಗತಾಃ 8೦ ನ ಬುಧ್ಯೆಸೇ। 
ತವೇಷ್ಟಾ ನನು ನಾಮೈ ತಾ ಭಾರ್ಯಾಶ್ಚ ೦ದ್ರನಿಭಾನನಾಃ [| ಅಳ 


ಇದಾನೀಂ ನೇಶ್ಸಸೇ ಕಸ್ಮಾತ್‌ ಸುಗ್ರೀನಂ ಪ್ಲವಗೇಶ್ವರ 


ಏತೇ ಹಿ ಸಚಿವಾ ರಾಜಂಸ್ತಾರಪ್ರಭ್ಛತಯಸ್ತನ ॥ ೪೫ 
ಪುರನಾಸೀ ಜನಶ್ಚಾಯಂ ಪರಿನಾರ್ಯಾಸತೆಆನಘ ! 
ನಿಸರ್ಜಯೈತಾನ್‌ ಪ್ಲನಗಾನ್‌ ಯಥೋಚಿತಮರಿಂದವು ॥ ೪೬ 


ಶೋಕದಿಂದ ಬಸವಳಿದ ನನ್ನನೆ ee ನೋಡುವುದಿಲ್ಲ ನೀನು? ಓ ಮಾನದ, 
ಪ್ರಾಣಹೋಗಿದ್ದರೂ ಮುಖದಲ್ಲಿ ಜೀವ೭ಳೆ ಇದೆ! ನಗು ಮಿನುಗುವಂತಿಜಿ ! 
(೪೦-೪೧). ನಿನ್ನ ಮುಖವು ಮುಳುಗುವ ಸೂರ್ಯನಂತಿದೆ. ಬದುಕಿರು 
ವವನ ಮುಖದಂತಿದೆ ! ವಾನರೇಂದ್ರ, ಯಮನೇ ರಾಮರೂಪದಿಂದ ಬಂದು 
ನಿನ್ನನ್ನು ಸೆಳೆದೊಯ್ಯುವನಲ್ಲ! ಒಂದೇ ಬಾಣದಿಂದ ಅವನು ನಮ್ಮೆಲ್ಲ 
ರನ್ನೂ ವಿಧವೆಯರನ್ನಾಗಿ ಮಾಡಿದನು. ಓ ಮಹಾರಾಜ, ಈ ನಿನ ೩ ಕಾಂತೆ 
ಯರು ಕಾಲ್ಲಡಿಗೆಯನ್ನ ರಿಯದವರು (೪೨-೪೩). ಇವರು ಅಸ್ಟು ದೂರ 
ದಿಂದ ಕಾಲೆಳೆಯುತ್ತ ಬಂದಿರುವುದು ನಿನಗೆ ತಿಳಿಯದೆ? ಚಂದ್ರಮುಖಿಯ 
ರಾದ ಈ ಪತ್ನಿಯರಲ್ಲಿ ನಿನಗೆ ಬಹಳ ಪ್ರೀತಿಯಲ್ಲವೆ? ಓ& ಶನೀಶ್ವರ, ನಿನ್ನ 
ಸೋದರನಾದ ಸುಗ್ರೀನನನ್ನಾದರೂ ನೋಡಬಾರಡೆ? ಮಹಾರಾಜ, 
ತಾರನೇ ಮೊದಲಾದ ನಿನ್ನ ಸಚಿವರು ಬಂದಿದ್ದಾರೆ (೪೪-೪೫). ಪುರಜನರು 
ಸುತ್ತಲೂ ನೆರೆದಿದ್ದಾರೆ, ಇವರೆಲ್ಲರನ್ನು ಯಥೋಚಿತವಾಗಿ ಮನಿ ಸಿ ಅತ್ತ 
ಕಳಿಸು. ಅನಂತರ ನಾವೆಲ್ಲರೂ ಕ್ರೀಡೋತ್ಸಾಹದಿಂದ ವನದಲ್ಲಿ ವಿಹರಿ 


ಸರ್ಗಃ ೨೫] ವಾಲಿಸಂಸ್ಥಾರಃ ೧೯೯ 


ತತಃ ಕ್ರೀಡಾಮಹೇ ಸರ್ವಾ ವನೇಷು ಮದನೋತ್ವಬಾಃ! 


ಏವಂ ನಿಲಪತೀಂ ತಾರಾಂ ಪತಿಶೋಕೆಪರಿಪ್ಲು ತಾಮ್‌ ॥ ೪೭ 
ಉತ್ಸಾ ಪಯಂತಿ ಸ್ಮ ತದಾ ನಾನರ್ಯಃ ಶೋಕಕರ್ಶಿತಾಃ | 
ಸುಗ್ರೀನೇಣ ತತಃ ಸಾರ್ಧಮಂಗದಃ ಪಿತರಂ ರುದನ್‌ !! ೪೮ 
ಜಿತಾಮಾರೋಪೆಯಾಮಾಸ ಶೋಕೇನಾಭಿಹತೇಂದ್ರಿಯಃ | 
ತತೋಗಗ್ನಿಂ ನಿಧಿನದ್ದತ್ತ್ಯಾ ಸೊಆಪಸನ್ಯಂ ಚಕಾರ ಹ॥ ೪೯ 
ನಿತರಂ ದೀರ್ಥಮಧ್ವಾನಂ ಪ್ರಸ್ಥಿತಂ ವ್ಯಾಕುಲೇಂದ್ರಿಯಃ | 
ಸಂಸ್ಕೃತ್ಯ ನಾಲಿನಂ ತೇ ತು ವಿಧಿಪೂರ್ವಂ ಪ್ಲವಂಗಮಾಃ ॥ ೫೦ 
ಆಜಗುರುದಕಂ ಕರ್ತುಂ ನದೀಂ ಶೀತೆಜಲಾಂ ಶಿವಾಮ್‌ | 
ತತಸ್ತೇ ಸಹಿತಾಸ್ತತ್ರ ಹ್ಯಂಗದಂ ಸ್ಥಾಪ್ಯ ಜಾಗ್ರತಃ॥ ೫೧ 


ಸಗ್ರೀವತಾರಾಸಹಿತಾಃ ಸಿಷಿಚುರ್ವಾಲಿನೇ ಜಲನ್‌ | 
ಸುಗ್ರೀನೇಣೈನ ದೀನೇನ ದೀನೋ ಭೂತ್ವಾ ಮಹಾಬಲಃ |. ೫೨ 


ಸೋಣ!” ಎಂದು ಗೋಳಾಡುತ್ತಿದ್ದಳು. ಹೀಗೆ ವತಿಶೋಕದಲ್ಲಿ ಮುಳುಗಿ 
ವಿಲಪಿಸುತ್ತಿದ್ದ ತಾರೆಯನ್ನು ಇತರ ವಾನರಸ್ತ್ರೀಯರು ಮೇಲಕ್ಕೇಳಿಸಿ ಕೋದಿ 
ಸುತ್ತ ಕರೆದುಕೊಂಡುಹೋದರು (೪೬-೪೭). ಅಂಗದನೂ ಸುಗ್ರೀವನೂ 
ಅಳುತ್ತ ವಾಲಿಯ ದೇಹೆವನ್ನು ಚಿತೆಯಮೇಲಕ್ಕೆ ಏರಿಸಿದರು. ಅಂಗದನು 
ಶೋಕವ್ಯಾಕುಲನಾಗಿ ಸಂಕಟವಡುತ್ತ ವಿಧಿಪೂರ್ವಕವಾಗಿ ಚಿತೆಗೆ ಅಗ್ನಿ 
ಯಕಿ ಎಬ್ಬನು, ದೂರಪ್ರ ಯಾಣಕ್ಕೆ ಹೊರಟ ತಂದೆಯನ್ನು ಅವಸವ್ಯವಾಗಿ 
ಸುತ್ತಿದನು (೪೮-೪೯). ಆ ವಾನರರು ವಿಧಿಪೂರ್ವಕವಾಗಿ ವಾಲಿಯ ದಹನ 
ಕಾರ್ಯವನ್ನು ನಡೆಸಿ, ಜಲಾಂಜಲಿಯನ _ರ್ಜಸುವುದಕ್ಕಾಗಿ ಶೀತೋದಕ 
ಪೂರ್ಣವಾದ ಒಂದು ಪುಣ್ಯನದಿಗೆ ಬಂದರು. ಅಲ್ಲಿ ಅಂಗದ, ಸುಗ್ರೀವ, 
ತಾರೆಯರನ್ನು ಮುಂದಿಟ್ಟುಕೊಂಡು ವಾಲಿಗೆ ಜಲತರ್ಷಣವನ್ನಿತ್ತರು. 
ಮಹಾಬಲನಾದ ಶ್ರೀರಾಮನೂ ಅವರೆಲ್ಲರಂತೆ ಶೋಕಾರ್ತನಾಗಿದ್ದನು. 
ಅವನು ದುಃಖಿಸುತ್ತ, ದೀನನಾದ ಸುಗ್ರೀವನ ಮೂಲಕ ಸಕಲ ಪ್ರೇತಕಾರ್ಯ 


೨೦೦ ಕಷ್ಕಿಂಧಾಕಾಂಡಃ [ ಸರ್ಗಃ ೨೫ 


ಸಮಾನಶೋಕೆಃ ಕಾಕುತ್ಸೆ ಬೆ ಪ್ರೇತಕಾರ್ಯಾಣ್ಯಕಾರಯತ್‌ [| 


ತತಸ್ತು ತೆಂ ವಾಲಿನಮಗ್ರ್ಯಸೌರುಷಂ 
ಪ್ರೈ ಕಾಶನಿಕ್ಸಾಕುನರೇಷುಣಾ ಹತಮ್‌ | 
ಪ್ರದೀಪ್ಯ ದೀಪ್ತ್ರಾಗ್ನಿಸಮೌಜಸಂ ತದಾ 
ಸಲಕ್ಷ್ಮಣಂ ರಾಮಮುಪೇಯಿವಾನ್‌ ಹರಿಃ ॥ ೫೩ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಪಂಚವಿಂಶಃ ಸರ್ಗಃ 


ಗಳನ್ನೂ ಮಾಡಿಸಿದನು (೫೦-೫೨) ಹೀಗೆ ಶ್ರೀರಾಮನ ಬಾಣದಿಂದ ಹತ 
ನಾದ ವಿಶ್ವನಿಖ್ಯಾತನೂ ಮಹಾಪೌರುಷಶಾಲಿಯೂ ಆದ ವಾಲಿಗೆ 
ಸುಗ್ರೀವನು ದಹೆನಸಂಸ್ಕಾರವನ್ನು ನಡೆಸಿದನು ಅನಂತರ ಪ್ರಜ್ವಲಿಸುವ 
ಅಗ್ನಿಯಂತೆ ತೇಜಸ್ವಿಯಾಗಿ ಲಕ್ಷ್ಮಣಸಮೇತನಾಗಿ ನಿಂತಿದ್ದ ಶ್ರೀರಾಮನ 
ಬಳಿಗೆ ಸುಗ್ರೀವನು ಬಂದು ನಿಂತನು (೫೩). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಕಿಂಛಾಕಾಂಡದಲ್ಲಿ ಇಪ್ಪತ್ತೈದನೆಯ ಸರ್ಗ 


ಷಡ್ವಿಂಶಃ ಸರ್ಗಃ 


ಸುಗ್ರೀವಾಭಿಷೇಕಃ 
ತತಃ ಶೋಕಾಭಿಸಂತಪ್ತಂ ಸುಗ್ರೀವಂ ಕ್ಲಿನ್ನವಾಸಸಮ್‌ | 
ಶಾಖಾಮೃ ಗಮಹಾಮಾತ್ರಾಃ ಪರಿವಾರ್ಯೊೋಪತಸ್ಥಿ ಕೇ ೧ 
ಅಭಿಗನಮ್ಯು ಮಹಾಬಾಹುಂ ರಾಮಮಕ್ಲಿ ಷ್ಟ ಕಾರಿಣಮ್‌ | 
ಸ್ಸ ತಾಃ ಪ್ರಾಂಜಲಯಃ ಸರ್ವೇ ಪಿತಾಮಹವಿಂವರ್ಷಯಃ ॥ ೨ 


ತತಃ ಕಾಂಚನಶೈಲಾಭಸ್ತರುಣಾರ್ಕನಿಭಾನನಃ | 
ಅಬ್ರವೀತ್‌ ಪ್ರಾಂಜಲಿರ್ವಾಕ್ಯಂ ಹನುಮಾನ್‌ ಮಾರುತಾತ್ಮಜಃ ಷಿ 


ಭವತ ಸಾದಾತ್‌ ಸುಗ್ರೀವಃ ಪಿತೃಸೈತಾಮಹಂ ಮಹತ್‌ | 
ವಾನರಾಣಾಂ ಸುದುಪ್ರಾಪಂ ಪ್ರಾಪ್ತೋ ರಾಜ್ಯಮಿದಂ ಪ್ರಭೋ ೪ 


ಭವತಾ ಸಮನುಜ್ಞಾ ತಃ ಪ್ರವಿಶ್ಯ ನಗರಂ ಶುಭಮ್‌ | 
ಸಂವಿಧಾಸ್ಯತಿ ಕಾರ್ಯಾಣಿ ಸರ್ವಾಣಿ ಸಸುಹೃದ್ಧಣಃ ॥ ೫ 


ಸರ್ಗ ೨೬ 
ಸುಗ್ರೀವನ ಪಟ್ಟಾಭಿಷೇಕ. 


ಸುಗ್ರೀವನು (ಅಪ ರಕಾರ್ಯವನ್ನು ನಡೆಸಿ) ಒದ್ದೆಯ ಬಟ್ಟಿಯನ್ನುಟ್ವೀ 
ಶೋಕಸಂತಪ್ಮನಾಗಿ ಶ್ರೀರಾಮನ ಸಮೀಪಕ್ಕೆ ಬಂದನು. ವಾನರಮಂತ್ರಿ 
ಗಳೆಲ್ಲರೂ ಸುಗ್ರೀವನನ್ನು ಬಳಸಿ ನಿಂತರು. ಅವರೆಲ್ಲರೂ ಮಹಾಬಾಹುವೂ 
ಧೆರ್ಮನಿಷ್ಠನೂ ಆದ ಶ್ರೀರಾಮನೆದುರಿಗೆ, ಬ್ರ ಹ್ಮದೇವನೆದುರಿಗೆ ಖುಷಿಗಳು 
ಉಪಸ್ಥಿತರಾಗುವಂತೆ, ಕೈ ಮುಗಿದುಕೊಂಡು ನಿಂತರು (೧-೨). ಆಗ 
ಸುವರ್ಣಪರ್ವತಾಕಾರನೂ ಬಾಲಸೂರ್ಯಮಂಹಲದಂತೆ ತೇಜೋವಿಶಿಷ್ಟ 
ವಾದ ಮುಖವುಳ್ಳ ವನೂ ಆದ ಆಂಜನೇಯನು ಶ್ರೀರಾಮನಿಗೆ ಕೈಮುಗಿದು 
ಹೀಗೆ ವಿಜ್ಞಾ, ಪಿಸಿದನು: “ಹೇ ಪ್ರಭು, ನಿನ್ನ ಅನುಗ್ರಹೆದಿಂದ ಸುಗ್ರೀವನಿಗೆ 
ಪಿತ ಪಿಠಾಮಹೆಸರಂಪರೆಯಿಂದ ಬಂದ ಮ ಹಾರಾಜ್ಯವು ದೊರೆಯಿತು. 
ದುರ್ಲಭವಾದ ಈ ಕನಿರಾಜ್ಯವನ್ನವನು ಪಡೆದನು (೩-೪). ನೀನು ಅನು 
ಮತಿಯನ್ನಿತ್ತರೆ, ಸುಗ್ರೀವನು ರಾಜಧಾನಿಯನ್ನು ಪ್ರವೇಶಿಸಿ ಮಿತ್ರಷರಿವೃತ 


೨೦೨ ಕಿಹ್ಕಿಂಧಾಕಾಂಡಃ [ಸರ್ಗಃ ೨೬ 


ಸ್ನಾತೋಯಂ ವಿನಿಫೈರ್ಗಂಥೈರೌಷಧೈ ಶ್ಲ ಯಥಾವಿಧಿ | 
ಅರ್ಚಯಿಷ್ಯತಿ ರೆತ್ಸೈಶ್ತ ಮಾಲ್ಕ್ಯೈಶ್ಚ ತ್ವಾಂ ನಿಶೇಷತಃ | ೬ 


ಇಮಾಂ ಗಿರಿಗುಹಾಂ ಕಮ್ಯಾಮಭಿಗಂತುನಿತೋಆರ್ಹಸಿ | 
ಕುರುಷ್ವ ಸ್ವಾಮಿಸಂಬಂಧಂ ವಾನರಾನ್‌ ಸಂಪ್ರಹರ್ಷಯನ್‌ |! ೭ 


ಏನಮುಕ್ತೋ ಹನುಮುತಾ ರಾಘವಃ ಪರವೀರಹಾ |! 
ಪ್ರತ್ಯುವಾಚ ಹನೂಮಂತಂ ಬುದ್ಧಿಮಾನ್‌ ವಾಕ್ಯಕೋನಿದ8॥ ೮ 


ಚತುರ್ದಶ ಸಮಾಃ ಸೌಮ್ಯ ಗ್ರಾಮಂ ವಾ ಯದಿ ವಾ ಪುರಮ್‌ | 
ನ ಪ್ರನೇಕ್ಷ್ಯಾವಿಂ ಹನುಮನ್‌ ಪಿತುರ್ನಿರ್ದೇಶಪಾಲಕಃ ॥ ೯ 


ಸುಸಮೃದ್ಧಾಂ ಗುಹಾಂ ರಮ್ಯಾಂ ಸುಗ್ರೀವೋ ವಾನರರ್ಷಭಃ | 
ಪ್ರವಿಷ್ಟೋ ನಿಧಿನದ್ವೀರಃ ಕ್ಷಿಪ್ರಂ ರಾಜ್ಯೇಭಿಸಿಚ್ಯತಾನರ್‌ ॥ ೧೦ 


ಏವಮುಕ್ತ್ವಾ ಹನೂಮಂತಂ ರಾಮಃ ಸುಗ್ರೀನಮಬ್ರನೀತ್‌ | 
ವೃತ್ತಜ್ಹೋ ವೃತ್ತಸಂಪನ್ನಮುದಾರಬಲವಿಕ್ರೆಮಮ್‌ ॥ ೧೧ 


ನಾಗಿ ಸಕಲ ರಾಜಕಾರ್ಯಗಳನ್ನೂ ನೋಡಿಕೊಳು )ವನು. ಅವನು ಸುಗಂಥ 
ದ್ರವ್ಯಗಳಿಂದಲೂ ಓಷಧಿಗಳಿಂದಲೂ ಮಿಶ್ರವಾದ ಜಲದಲ್ಲಿ ಸ್ನಾತನಾಗಿ 
ಪಟ್ಟಾ ಭಿಷಿಕ್ತ ನಾದಮೇಲೆ, ರತ್ನಮೂಲ್ಯಗಳಿಂದ ನಿನ್ನನ್ನು ಆದರಿಸಿ ಸತ್ಯರಿಸು 
ವನು (೫-೬). ರಮ್ಯವಾದ ಈ ಕೆಸ್ಟಿಂಥೆಗೆ ನೀನು ಆಗಮಿಸು. ಸುಗ್ರೀವ 
ನನ್ನು ಕಪಿರಾಜನನ್ನಾಗಿ ನೇಮಿಸಿ ವಾನರರಿಗೆ ಸಂತೋಷವನ್ನುಂಟುಮಾಡು? 
ಎಂದೆನು. ಆಗ ಪ್ರಾಜ್ಞನೂ ವಾಕ್ಯಕೋವಿದನೂ ಆದ ರಘುನಾಥನು 
| ಸೌಮ್ಯ-ಹನುಮಂತ, ನಾನು ತಂದೆಯ ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆ. 
ಹದಿನಾಲ್ಕು ವರ್ಷಗಳವರೆಗೆ ನಗರವನ್ನಾಗಲಿ ಗ್ರಾಮವನ್ನಾಗಲಿ ನಾನು 
ಪ್ರವೇಶಿಸುವುದಿಲ್ಲ (೭-೪). ಸಂಪತ್ಸಮೃದ್ಧವೂ ರಮ್ಯವೂ ಆದ ಕಿಷ್ಟಿಂಥೆಗೆ 
ಸುಗ್ರೀವನು ಹೋಗಲಿ. ವಾನರೋತ್ತಮನಾದ ಈ ವೀರನಿಗೆ ಶೀಘ ವೇ 
ಪಟ್ಟಾಭಿಷೇಕವು ನಡೆಯಲಿ * ಎಂದು ಹೇಳಿದನು. ಹೀಗೆ ಹನುಮಂತನಿಗೆ 
ಕಿಳಿಸಿ, ಲೋಕನೀತಿಜ್ಞ ನಾದ ಶ್ರೀರಾಮನು ಸುಗ್ರೀವನನ್ನು ಶುರಿತು “ವೀರ- 
ಸುಗ್ರೀವ, ಅಂಗದನು ಶೀಲಸಂಸನ ನಾಗಿದ್ದಾನೆ. ಉನ ೩3 ಬಲಸರಾಕ್ರಮ 


ಸರ್ಗಃ ೨೬] ಸುಗ್ರೀೀವಾಭಿಷೇಕಃ ೨೦ಷ್ಟಿ 


ಇಮುಮಪ್ಯಂಗದಂ ವೀರ ಯೌವರಾಜ್ಕೆಆಭಿಷೇಚಯ | 

ಜ್ಯೇಷ್ಮಸ್ಯ ಸ ಸುಶೋ ಜ್ಯೇಷ್ಠಃ ಸದೃಶೋ ವಿಕ್ರಮೇಣ ತೇ॥ ೧೨ 
ಅಂಗದೋ$ಯಮದೀನಾತ್ಮಾ ಯೌವರಾಜ್ಯಸ್ಯ ಭಾಜನಮ್‌ ! 
ಪೊರ್ವೊಆಯಂ ವಾರ್ಷಿಕೋ ಮಾಸಃ ಶ್ರಾವಣಃ ಸಲಿಲಾಗಮಃ ॥ 
ಪ್ರನೃತ್ತಾಃ ಸೌಮ್ಯ ಚತ್ವಾರೋ ಮಾಸಾ ವಾರ್ಷಿಕಸಂಜ್ವಕಾಃ | 


ನಾಯಮುಜ್ಯೊೋಗಸಮಯೆಃ ಪ್ರೆವಿಶ ತ್ವಂ ಪುರೀಂ ಶುಭಾಮ್‌ ೧೪ 
ಅಸ್ಮಿನ್‌ ನತ್ಸ್ಯಾಮ್ಯಹಂ ಸೌಮ್ಯ ಪರ್ವತೇ ಸಹಲಕ್ಷ್ಮಣಃ | 


ಇಯಂ ಗಿರಿಗುಹಾ ರಮ್ಯಾ ವಿಶಾಲಾ ಯುಕ್ತಮಾರುತಾ || ೧೩ 
ಪ್ರಭೂತಸಲಿಲಾ ಸೌಮ್ಯ ಪ್ರಭೂತಕಮಲೋತ್ಸಲಾ | 

ಕಾರ್ತಿಕೇ ಸಮನುಷ್ರಾಪ್ತೇ ತ್ವಂ ರಾನಣವಥೇ ಯತ ॥ ೧೬ 
ಏಷ ನಃ ಸಮಯಃ ಸೌಮ್ಯ ಪ್ರವಿಶೆ ತ್ವಂ ಸ್ವಮಾಲಯನ್‌್‌ | 
ಬಭಿಸಿಂಚಸ್ವ ರಾಜ್ಯೇ ಚ ಸುಹೃದಃ ಸಂಪ್ರಹರ್ಷಯ ॥ ೧೭ 


ಗಳು ಇವನಲ್ಲಿವೆ (೧೦-೧೧). ಇವನಿಗೆ ಯುವರಾಜಪದವಿಯನ್ನಿತ್ತು 
ಅಭಿಷೇಕಮಾಡು. ಅಂಗದನು ನಿನ್ನ ಅಣ್ಣ ನ ಹಿರಿಯ ಮಗನಾಗಿ ಶೌರ್ಯ 
ದಲ್ಲಿ ಫಿನಗೆ ಸಮಾನನಾಗಿದ್ದಾನೆ. ಆ ಧೀರನು ಯು ವರಾಜಪದನಿಗೆ ಅರ್ಹ. 
ಈಗ ವರ್ಷರ್ತುವಿನಲ್ಲಿ ಆದಿಭಾಗವಾದ ಶ್ರಾವಣಮಾಸ. ಈ ಮಾಸದಲ್ಲಿ 
ಮಳೆಯು ಅಧಿಕವಾಗಿರುತ್ತದೆ (೧೨-೧೩). ಮಳೆಗಾಲವೆನಿಸಿದ ಆಷಾಢಾದಿ 
ಚತುರ್ಮಾಸಗಳು ಆರಂಭವಾಗಿವೆ. ಸೌಮ್ಯ-ಸುಗ್ರೀವ, ಇದು ನಮ್ಮ 
ಉದ್ಯಮಕ್ಕೆ ತಕ್ಕ ಸಮಯವಲ್ಲ, ನೀನು ಕಿಷ್ಟಿಂಧಾನಗರಿಗೆ ಹೋಗು. 
ನಾನು ಈ ಪರ್ವತದಲ್ಲಿ ಲಕ್ಷ ಸಮೇತನಾಗಿ ವಾಸಮಾಡುವೆನು. ಇಲ್ಲಿರುವ 
ಗಿರಿಗುಹೆಯು ವಿಶಾಲವಾಗಿದ್ದು ನೆಲೆಸಲು ಚೆನ್ನಾಗಿದೆ. ಇದರಲ್ಲಿ ಗಾಳಿಯು 
ಹಿತಮಿತವಾಗಿ ಬೀಸುತ್ತದೆ (೧೪-೧೫). ಸೌಮ್ಯ, ಪ್ರ ಬೆಟ್ಟದಲ್ಲಿ ಜಲ 
ಸಮೃದ್ಧಿಯೂ ಉತ್ತಮವಾಗಿದೆ. ಕಮಲೋತ್ಸಲಗಳು ಹೇರಳವಾಗಿ ದೊರೆ 
ಯುತ್ತವೆ. ಕಾರ್ತಿಕಮಾಸವು ಸಮೀಪಿಸಿದೊಡನೆ ನೀನು ರಾವಣಸಂಹಾರ 
ಕಾರ್ಯದಲ್ಲಿ ಉದ್ಯುಕ್ತ ನಾಗಿ ನನಗೆ ಸಹಾಯಮಾಡು. ಮಿತ್ರ, ಇದೇ 
ನಮ್ಮ ಕಾರ್ಯಸಂಕೇತವಾಗಿರಲಿ. ಇನ್ನು ನೀನು ಗೃಹಾಭಿಮುಖನಾಗಿ 
ತೆರಳು. ರಾಜ್ಯದಲ್ಲಿ ಪಬ್ರಾಭಿಸಿಕ್ತ ನಾಗಿ ಮಿತ್ರರನ್ನು ಸಂತೋಷಸಡಿಸು ” 


೨೦೪ ಕಿಹ್ಕಿಂಧಾಕಾಂಡಃ [ಸರ್ಗಃ ೨೬ 


ಇತಿ ರಾಮಾಭ್ಯನುಜ್ಞಾ ತಃ ಸುಗ್ರೀವೋ ವಾಸರಾಧಿಪಃ | 
ಪ್ರವಿನೇಶ ಪುರೀಂ ರಮ್ಯಾಂ ಕಿಪ್ಟಿಂಧಾಂ ನಾಲಿಪಾಲಿತಾಮ್‌ ॥ ೧೮ 


ತಂ ನಾನರಸಹಸ್ರಾಣಿ ಪ್ರನಿಸ್ಟಂ ನಾನರೇಶ್ವರಮ್‌ | 
ಅಭಿವಾದ್ಯ ಪ್ರನಿಷ್ಟಾನಿ ಸರ್ವತಃ ಪರ್ಯವಾರಯನ್‌ | ೧೯ 


ತತಃ ಪ್ರಕೃತಯಃ ಸರ್ವಾ ದೃಷ್ಟ್ವಾ ಹರಿಗಣೇಶ್ವರನ್‌ | 
ಪ್ರಜನ್ಯು ಮೂಧಾಣ್ನ ಪತಿತಾ ವಸುಧಾಯಾಂ ಸಮಾಹಿತಾಃ ॥ ೨೦ 


ಸುಗ್ರೀನಃ ಪ್ರಕೃತೀಃ ಸರ್ವಾಃ ಸಂಭಾಷ್ಯೋತ್ಠ್ಥಾ ಪ್ಯ ವೀರ್ಯವಾನ್‌। 


ಭ್ರಾಶುರಂತಃಪುರಂ ಸೌಮ್ಯುಂ ಪ್ರನಿನೇಶ ಮಹಾಬಲಃ ॥ ೨೧ 
ಪ್ರವಿಶ್ಯ ತ್ವಭಿನಿಷ್ಟಾಅ್ರಂತಂ ಸುಗ್ರೀವಂ ವಾನರರ್ಷಭಮ್‌ | 
ಅಭ್ಯಸಿಂಚಂತೆ ಸುಹೃದಃ ಸಹಸ್ರಾಕ್ಷನಿವಾಮರಾಃ ॥ ೨೨ 
ತಸ್ಯ ಪಾಂಡರಮಾಜಹ್ರು ಶೃತ್ರಂ ಹೇಮಪರಿಷ್ಯತಮ್‌ | 

ಶುಕ್ಸೇ ಚ ನಾಲವ್ಯಜನೇ ಹೇಮದಂಡೇ ಯಶಸ್ವರೇ ॥ ೨೩ 


ಎಂದು ಹೇಳಿದನು (೧೬-೧೭). ಈ ರೀತಿಯಲ್ಲಿ ಶ್ರೀರಾಮನ ಅನುಜ್ಞ 
ಯನ್ನು ಪಡೆದು ವಾನರೇಶ್ವರನಾದ ಸುಗ್ರೀವನು, ವಾಲಿಪಾಲಿತವಾಗಿದ್ದ 
ಕಿಷ್ಕಿಂಧಾನಗರವನ್ನು ಪ್ರವೇಶಿಸಿದನು. ಅವನು ನಗರಪ್ರವೇಶಮಾಡಿದಾಗ 
ಸಾವಿರಾರು ಮಂದಿ ವಾನರನಾಯಕರು ಬಂದು ಅವನಿಗೆ ವಂದಿಸಿ ಸುತ್ತಲೂ 
ನೆರೆದರು (೧೮-೧೯). ಆಗ ಸಚಿವಕೇ ಮೊದಲಾದ ಅಧಿಕಾರಿವರ್ಗದವರು 
ಸುಗ್ರೀವನಿಗೆ ತಲೆಬಾಗಿ ನೆಲದಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಬಲಾಢೈ 
ನಾದ ಸುಗ್ರೀವನು ಅವರನ್ನು ಮೇಲಕ್ಕೆತ್ತಿ ಕಾಲರೋಚಿತವಾಗಿ ಸಂಭಾಷಿಸಿ, 
ಅಣ್ಣ ನಾದ ವಾಲಿಯ ಶಾಂತವಾಗಿದ್ದ ಅಂತಃಪುರವನ್ನು ಪ್ರವೇಶಿಸಿದನು 
(೨೦-೨೧). (ಅಲ್ಲಿ ತಾರೆ ಮೊದಲಾದ ಸ್ತ್ರೀಯರನ್ನು ಸಂತೈಸಿ) ಹಿಂತಿರುಗಿ 
ಬಂದನು. ಅನಂತರ ಅವನ ಹಿತ್ಸೆಸಿಗಳಾದ ವಾನರರು, ಇಂದ್ರನಿಗೆ ದೇವತೆ 
ಗಳು ಪಟ್ಟಗಟ್ಟುವಂತೆ, ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. 
ಸುವರ್ಣಾಲಂಕೃತವಾದ ಶ್ವೇತಚ್ಛತ್ರವನ್ನು ಹಿಡಿದರು. ಚಿನ ದ ಹಿಡಿಗಳುಳ್ಳ 


ಸರ್ಗಃ ೨೬] ಸುಗ್ರೀವಾಭಿಷೇಕಃ ೨೦೫ 
ತಥಾ ಸರ್ವಾಣಿ ರತ್ನಾನಿ ಸರ್ವಜೀಜೌಷಧಾನಿ ಚ! 

ಸಕ್ಷೀರಾಣಾಂ ಜ ವೃಕ್ಷಾಣಾಂ ಪ್ರರೋಹಾನ್‌ ಕುಸುಮಾನಿ ಚ | ೨೪ 
ಶುಕ್ಲಾನಿ ಚೈವ ವಸ್ತ್ರಾಣಿ ಶ್ವೇತಂ ಚೈವಾನುಲೇಪನಮ್‌ | 


ಸುಗಂಧೀನಿ ಚ ಮಾಲ್ಯಾನಿ ಸ್ಥಲಜಾನ್ಯಂಬುಜಾನಿ ಚ॥ ೨೫ 
ಚಂದನಾನಿ ಚ ದಿವ್ಕಾನಿ ಗಂಧಾಂಶ್ಚ ವಿನಿಧಾನ್‌ ಬಹೂನ್‌ | 
ಅಕ್ಷತಂ ಜಾತರೂಪಂ ಚ ಪ್ರಿಯೆಂಗುಮುಮುಸರ್ಪಿಷೀ ॥ ೨೬ 


ದಧಿ ಚರ್ಮ ಚ ನೈಯಾಷಘ್ರುಂ ವಾರಾಹೀ ಚಾಪ್ಯುಪಾನಹ್‌ೌ | 
ಸಮಾಲಂಭನಮಾದಾಯ ರೋಜಚನಾಂ ಸಮುನಃಶಿಲಾಮ್‌ ॥ ೨೩ 


ಆಜಗ್ಮುಸ್ತತ್ರ ಮುದಿತಾ ನರಾಃ ಕನ್ಯಾಸ್ತು ಷೋಡಶ | 


ತತಸ್ತೇ ವಾನರಶ್ರೇಷ್ಠಂ ಯಥಾಕಾಲಂ ಯಥಾವಿಧಿ ॥ ೨೮ 
ರತ್ತೈರ್ನಸ್ತ್ರೈಶ್ಚ ಭತ್ತ ಶ್ಚ ಕೋಸಯಿತ್ತಾ ದ್ವಿಜರ್ಷಭಾನ್‌ | 
ತತಃ ಕುಶಪರಿಸ್ತೀರ್ಣಂ ಸಮಿದ್ಧಂ ಚಾತವೇದಸಮ್‌ ॥ ೨೯ 


ಶುಭ) ವಾದ ಚಾಮರಗಳನ್ನು ಬೀಸಿದರು (೨೨-೨೩) ಹಾಗೆಯೇ ಸಕಲ 
ವಿಧೆವಾದ ರತ್ನಗಳು, ಬೀಜಗಳು, ಔಷಧಗಳು, ಹಾಲುಸೋರುವ ಮರಗಳ 
ಚಿಗುರುಗಳು ಮತ್ತು ಹೂಗಳನ್ನು ತಂದಿರಿಸಿದರು. ಇನ್ನು ಕೆಲವು ವಾನರರು 
ಬಿಳಿಯ ವಸ್ತ್ರಗಳನ್ನೂ ಶುಭ ವಾದ ಅನುಲೇವನದ್ರವ್ಯಗಳನ್ನೂ ತಂದರು. 
ಸುವಾಸನೆಯುಳ್ಳ ಪುಷ್ಟ ಮಾಲೆಗಳನ್ನೂ ನೆಲದಲ್ಲಿಯೂ ಜಲದಲ್ಲಿಯೂ ಬೆಳೆ 
ಯುವ ಪುಪ್ಪುಗಳನ್ನೂ ತಂದಿಟ್ಟರು (೨೪-೨೫). ದಿವ್ಯಚಂದನಗಳು, 
ಬಗೆಬಗೆಯ ಗಂಧದ್ರವ್ಯಗಳು, ಅಕ್ಷಕ್ಕೆ ಚಿನ್ನ, ಪ್ರಿಯಂಗುಧಾನ 8೨ 
ಜೇನುತುಪ್ಪ, ತುಪ್ಪ, ಮೊಸರು, ಹುಲಿಯ ಚರ್ಮ, ವರಾಹ ಚರ್ಮದಿಂದ 
ಮಾಡಿದ ಹಾವುಗೆಗಳು, ಅನುಲೇಪನವಿಶೇಷವಾದ ಗೋರೋಚನ, (ಕಿಲಕಕ್ಕೆ 
ಉಪಯೋಗಿಸುವ) ಮಜಿಶಿಲೆ ಮುಂತಾದ ಮಂಗಳದ್ರವ್ಯಗಳನ್ನು ಒದಗಿಸಿ 
ದರು (೨೬-೨೭). ಆ ವಾನರರು ಸಂತೋಷದಿಂದ ಮಂಗಳಾರ್ಥವಾಗಿ 
ಹದಿನಾರು ಮಂದಿ ಉತ್ತಮ ಕನೆ $ಯರನ್ನು ಕರೆತಂದರು. ಆ ಕಪಿನಾಯಕರು 
ಸುಮುಹೊರ್ತದಲ್ಲಿ ವಿಧ್ಯುಕ್ತ ವಾಗಿ ಸುಗ್ರೀವನಿಗೆ ಅಭಿಷೇಕವನ್ನು ನಡೆಸಲು 
ಉದ್ಯುಕ್ತ ರಾದರು. ( ಉತ್ಸವಕ್ಕಾಗಿ ಕರೆಸಿದ) ಬ್ರಾ ಹ್ಮಣೋತ್ತ ಮರಿಗೆ 


೨೦೬ ಕಸ್ಕಿಂಧಾಕಾಂಡಃ [ಸರ್ಗಃ ೨೬ 


ಮಂತ್ರೆಪೊತೇನ ಹನಿಷಾ ಹುತ್ತಾ ಮಂತ್ರನಿದೋ ಜನಾಃ | 


ತತೋ ಹೈಮುಪ್ರತಿಸ್ಮಾನೇ ನರಾಸ್ತರಣಸಂವೃತೇ ॥ ೩೦ 
ಪ್ರಾಸಾದಶಿಖರೇ ರನ್ಯೇ ಚಿತ್ರಮಾಲ್ಕೋಪಶೋಭಿಶೇ | 
ಪ್ರಾಜ್ಮುಖಂ ಫಿವಿಧೆ 4ರ್ನುಂತ್ರೈಃ ಸ್ಥಾ ಪಯಿತ್ವಾ ನರಾಸನೇ।! ೩೦ 


ನೆದೀನದೇಭ್ಯಃ ಸಂಹೃತ್ಯೆ ತೀರ್ಥೇಭ್ಯಶ್ತ ಸಮಂತತಃ | 
ಅಹೃತ್ಯ ಚೆ ಸಮುದ್ರೇಭ್ಯಃ ಸರ್ವೇಭ್ಯೋ ಮಾನರರ್ಷಭಾಃ! ೩೨ 


ಅಪಃ ಕನಕಕುಂಭೇಷು ನಿಧಾಯ ನಿಮಲಾಃ ಶುಭಾಃ | 


ಶುಭೈರ್ವಷಭತಶೃಂಗೈಶ್ಚ ಕಲಶೈಶ್ಚಾಪಿ ಕಾಂಚಕೈಃ ॥ ೩೩ 
ಶಾಸ್ತ್ರದೃಷ್ಟೇನೆ ವಿಧಿನಾ ನುಹರ್ಷಿವಿಹಿತೇನ ಚ | 

ಗಜೋ ಗವಾಕ್ಷೋ ಗವಯಃ ಶರಭೋ ಗಂಧಮಾದನಃ | ೩೪ 
ಮೈಂದಶ್ಚ ದ್ವಿನಿದಶ್ಲೈವ ಹನುಮಾನ್‌ ಜಾಂಬವಾನ್ನಲಃ | 
ಅಭ್ಯಷಿಂಚಂತ ಸುಗ್ರೀನಂ ಪ್ರಸನ್ನೇನ ಸುಗಂಧಿನಾ ॥ ೩೫ 


ರತ್ನಗಳನ್ನೂ ವಸ್ತ್ರಗಳನ್ನೂ ಭಕ್ಷ್ಯಗಳನ್ನೂ ಕೊಟ್ಟು ಸಂಶೋಷವಡಿಸಿದರು. 
ಆಮೇಲೆ ಮಂತ್ರ ಜ್ಞರಾದ ಬ್ರಾಹ್ಮಣರು ದರ್ಭಪರಿಸ್ತರಣದ ನಡುವೆ ಉರಿಯವ 
ಅಗ್ನಿಯಲ್ಲಿ ಮಂತ್ರ ಪೂತವಾದ ಹವಿಸ್ಸನ ೩ರ್ಷಿಸಿ ಹೋಮಮಾಡಿದರು 
(೨೮-೨೯). ಅರಮನೆಯ ರಮಣೀಯವಾದ ಉವ್ಪುರಿಗೆಯಲ್ಲಿ ಒಂದು 
ನಿಂಹಾಸನನು ಇರಿಸಲ್ಪಟ್ಟತ್ತು ಅದಕ್ಕೆ ಸುವರ್ಣಮಯವಾದ ಕಾಲು 
ಗಳಿದ್ದವು. ಶ್ರೇಷ್ಠವಾದ ಆಸ್ತರಣದಿಂದ ಹೊದಿಸಲ್ಪಟ್ಟು ಚಿತ್ರಮಾಲ್ಯ 
ಗಳಿಂದ ಭೂಷಿತವಾದ ಆ ಪೀಠದಲ್ಲಿ, ಕನಿನಾಯಕರು ಸುಗ್ರೀವನನ್ನು 
ಮಂತ್ರಘೋಷದೊಡನೆ ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿದರು (೩೦-೩೧). 
ಆ ವಾನರರು ಅಭಿಷೇಕಜಲವನ್ನು ಸಮಸ್ತ ನದನದಿಗಳಿಂದಲೂ * ತೀರ್ಥ 
ಗಳಿಂದಲೂ ಸಮುದ್ರಗಳಿಂದಲೂ ಚಿನ್ನದ ಪಾತ್ರೆಗಳಲ್ಲಿ ತುಂಬಿ ತಂದಿದ್ದರು. 
ಪರಿಮಳಯುಕ್ತವೂ ವವಿತ್ರವೂ ಆದ ಆ ಜಲವನ್ನು ಗೋಶೃಂಗಗಳಿಂದಲೂ 
ಸುವರ್ಣಕಲಶಗಳಿಂದಲೂ ಗಜ್ಕ ಗವಾಕ್ಷ, ಗವಯ, ಶರಭ, ಗಂಥಮಾದನ್ಯ 
5 ನರ್ಮದೆಯೊಂದನ್ನು ಬಿಟ್ಟು ಪಶ್ಚಿಮಾಭಿಮುಖವಾಗಿ ಹರಿಯುವ ಹೊಳೆ 
ಗಳನ್ನು ನದಗಳೆಂದು ಹೇಳುತ್ತಾರೆ (ಮಾಘ ೪-೬೬, ಮಲ್ಲಿನಾಥ ವ್ಯಾಖ್ಯಾನ). 


ಸರ್ಗಃ ೨೭] ಸುಗ್ರೀವಾಭಿಷೇಕಃ ೨೦೭ 
ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥಾ | 

ಅಭಿಸಿಕ್ತೇ ತು ಸುಗ್ರೀವೇ ಸರ್ವೇ ವಾನೆರಪುಂಗವಾಃ ॥ ೩೬ 
ಪ್ರಚುಕ್ರು ಶುರ್ಮಹಾತ್ಮಾನೋ ಹೃಷ್ಟಾಸ್ತ್ರತ್ರ ಸಹಸ್ರಶಃ! 

ರಾಮಸ್ಯ ತು ನಚಃ ಕುರ್ವನ್‌ ಸುಗ್ರೀವೋ ಹರಿಪುಂಗವಃ!॥ ೩೭ 


ಅಂಗದಂ ಸಂಪರಿಷ್ಟಜ್ಯ ಯೌವರಾಜ್ಯೆಆಭ್ಯಷೇಚಯತ್‌ | 
ಅಂಗದೇ ಚಾಭಿಸಿಕ್ತೇ ತು ಸಾನುಕ್ರೋಶಾಃ ಪ್ಲೆವಂಗಮಾಃ |. ೩೮ 


ಸಾಧು ಸಾಧ್ದಿತಿ ಸುಗ್ರೀವಂ ಮಹಾತ್ಮಾನೋಂಭ್ಯ ಪೊಜಯನ್‌ | 


ರಾಮಂ ಚೈವ ಮಹಾತ್ಮಾನಂ ಲಕ್ಷ್ಮಣಂ ಚ ಪುನಃ ಪುನಃ ॥ ೩೯ 
ಸ್ರೀತಾಶ್ಚ ತುಷ್ಟುವುಃ ಸರ್ವೇ ತಾದೃಶೇ ತತ್ರ ವರ್ತಿನಿ | 
ಹೃಷ್ಟ ಪುಷ್ಪ ಜನಾಕೀರ್ಣಾ ಪತಾಕಾಧ್ವಜಶೋಭಿತಾ ॥ ೪೦ 


ಬಭೂನ ನಗರೀ ರಮ್ಯಾ ಕಿಷ್ಕಿಂಧಾ ಗಿರಿಗಹ್ವಕೇ ॥ 


ಮೈಂದ, ದ್ವಿವಿಧ್ಯ ಹನುಮಂತ, ಜಾಂಬವಂತ ನಳ- ಮೊದಲಾದವರು 
ಸುಗ್ರೀವನಿಗೆ ಅಭಿಷೇಕಮಾಡಿದರು (೩೨-೩೫) ವಸುಗಳು ಸಹೆಸ್ರಾಕ್ಷನಾದ 
ಇಂದ್ರನಿಗೆ ಅಭಿಷೇಕಮಾಡಿದಂತೆ ವೈಭವದಿಂದ ಅಭಿಷೇಕಕಾರ್ಯವನ್ನು 
ನಡೆಸಿದರು. ಸುಗ್ರೀವನು ಅಭಿಸಿಕ್ತನಾಗಲು, ಸಕಲವಾನರೋತ್ತಮರೂ 
ಸಾವಿರಗಟ್ಟಲೆ ಗುಂಪಾಗಿ ನೆರೆದು ನಲಿಯುತ್ತ ಹೆರ್ಷೋದ್ಲಾರಮಾಡಿದರು 
(೩೬). ಅನಂತರ ವಾನರೋತ್ತಮನಾದ ಸುಗ್ರೀವನು ಶ್ರೀರಾಮನ ಆದೇಶ 
ವನ್ನ ಮನ್ನಿಸಿ, ಅಂಗದನನ್ನು ಪ್ರೀತಿಯಿಂದ ಆಲಿಂಗಿಸಿ ಕರೆತಂದು ಯುವ 
ರಾಜಪದವಿಯಲ್ಲಿ ಅವನಿಗೆ ಅಭಿಷೇಕಮಾಡಿಸಿದನು. ಅಂಗದನು ಯುವ 
ರಾಜನಾಗಿ ಪಟ್ಟಾ ಭಿಹಿಕ್ತ ನಾದುದನ್ನು ಕಂಡು, ಅವನಲ್ಲಿ ವಾತ್ಸಲ್ಯವನಿ ಬಟ್ಟು 
ಕೊಂಡಿದ್ದ ವಾನರರೆಲ್ಲರೂ “ಬಹೆಳ ಒಳ್ಳೆಯದಾಯಿತು ! ಭಲೆ!? ಎಂದು 
ಹೇಳಿ ಸುಗ್ರೀವನನ್ನು ಹೊಗಳಿದರು ; ಮಹಾತ್ಮರಾದ ಶ್ರೀರಾಮಲಕ್ಷ್ಮಣ 
ರನ್ನು ಮತ್ತೆ ಮತ್ತೆ ಕೊಂಡಾಡಿದರು (೩೭-೩೯). ಹೀಗೆ ಸುಗ್ರೀವಾಂಗದ 
ರಿಬ್ಬರ ಅಭಿಸೇಕೋತ್ಸವವು ಜರುಗಲಾಗಿ, ಸಕಲರೂ ಮೆಚ್ಚಿ ನಲಿದರು. 
ಗಿರಿಗುಹೆಯಲ್ಲಿದ್ದ ಕಿಷ್ಟಿಂಧಾನಗರಿಯು ಹೆರ್ಷದಿಂದುಬ್ಬಿದ ಜನರಿಂದಲೂ 


೨೦೮ ಕಿಹ್ಕಿಂಧಾಕಾ ೦ಡೆಃ [ಸರ್ಗಃ ೨೭ 


ನಿನೇದ್ಯ ರಾಮಾಯ ತದಾ ಮಹಾತ್ಮನೇ 
ಮಹಾಭಿಷೇಕಂ ಕಪಿನಾಹಿನೀಪತಿಃ | 
ರುಮಾಂ ಚ ಭಾರ್ಯಾಂ ಪ್ರತಿಲಭ್ಯ ವೀರ್ಯವಾ- 
ನವಾಪ ರಾಜ್ಯಂ ತ್ರಿದಶಾಧಿಪೋ ಯಥಾ॥ ೪೧ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಷಡ್ವಿಂಶಃ ಸರ್ಗಃ 


ಬಮ 


ಧೃಜಪತಾಕೆಗಳಿಂದಲೂ ರಮಣೀಯವಾಯಿತು (೪೦). ಅನಂತರ ಕಪೀಶ್ವರ 
ನಾದ ಸುಗ್ರೀವನು ಮಹಾತ್ಮನಾದ ಶ್ರೀರಾಮನ ಬಳಿಗೆ ಹೋಗಿ, ಮಬ್ಬಾಭಿ 
ಸಷೇಕದ ವೃತ್ತಾ ಂತವನ್ನು ನಿವೇದಿಸಿದನು. ಆ ಕಪಿವೀರನು ತನ ಮಡದಿ 
ಯಾದ ರುಮೆಯನ್ನೂ ಕಪಿರಾಜ್ಯವನ್ನೂ ಪಡೆದು, ಸ್ವರ್ಗಾಧಿಪತ್ಯವನ್ನು 
ಪಡೆದ ದೇವೇಂದ್ರನಂತೆ ನಿರಾಜಿಸಿದನು (೪೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ಇಪ್ಪತ್ತಾರನೆಯ ಸರ್ಗ 


477ನ ಇನ 


ಸಪ್ತನಿಂಶಃ ಸರ್ಗಃ 
ಮಾಲ್ಯ ವನ್ನಿವಾಸಃ 


ಅಭಿಸಿಕ್ತೇ ತು ಸುಗ್ರೀವೇ ಪ್ರನಿಷ್ಟೇ ವಾನರೇ ಗುಹಾಮ್‌ | 
ಆಜಗಾಮ ಸಹ ಭ್ರಾತ್ರಾ ರಾಮಃ ಪ್ರಸ್ರವಣಂ ಗಿರಿಮ್‌ ॥| ೧ 


ಶಾರ್ದೂಲನೃ ಗಸಂಘುಷ್ಟಂ ಸಿಂಹೈರ್ಭೀಮರವೈರ್ವ ತಮ್‌ | 
ನಾನಾಗುಲ್ಮಲತಾಗೂಢಂ ಬಹುಷಾದಪೆಸಂಕುಲಮಾ್‌ ॥ ೨ 


ಯಸ್ತವಾನರಗೋಸಪುಚ್ಛೈರ್ಮಾರ್ಜಾಕೈ ಶ್ಲ ನಿಷೇನಿತೆನ್‌ | 
ಮೇಘರಾಶಿನಿಭಂ ಶೈಲಂ ನಿತ್ಯಂ ಶುಚಿಜಲಾಶ್ರಯಮ್‌ | ೩ 


ತಸ್ಯ ಶೈಲಸ್ಯ ಶಿಖರೇ ಮಹತೀಮಾಯತಾಂ ಗುಹಾಮ್‌ | 
ಪ್ರತ್ಯಗೃಹ್ಹತ ವಾಸಾರ್ಥಂ ರಾಮಃ ಸೌಮಿತ್ರಿಣಾ ಸಹ || ೪ 


ಸರ್ಗ ೨೭ 


ಪ್ರಸ್ರವಣಗಿರಿಯಲ್ಲಿ ಶ್ರೀರಾಮನ ನಿವಾಸ. ಸೀತಾಸ್ಮರಣೆಯಿಂದ ದುಃಖ. 
ಲಕ್ಷ್ಮಣನ ಸಮಾಧಾನ. 
ಹೀಗೆ ಸುಗ್ರೀವನು ಸಟ್ಟಾ ಭಿಹಿಕ್ತನಾಗಿ (ಆ ವೃತ್ತಾಂತವನು 
ಶ್ರೀರಾಮನಿಗೆ ತಿಳಿಸಿ) ಕಿಷ್ಟಿಂಥೆಗೆ ಹೋಗಲು, ಇತ್ತ ಶ್ರೀರಾಮನು ತಮ್ಮ 
ನೊಡನೆ ಪ್ರಸ್ತ್ರವಣಗಿರಿಗೆ * ಬಂದನು. ಆ ಗಿರಿಯು ಶಾರ್ದೂಲಾದಿ ಹಂಸ 
ಜಂತುಗಳ ಕೂಗುಗಳಿಂದಲೂ ಸಿಂಹೆಗಳ ಭೀಮಗರ್ಜನೆಗಳಿಂದಲೂ ಪ್ರತಿ 
ಥ್ವನಿತವಾಗಿತ್ತು. ಬಗೆಬಗೆಯ ಪೊದೆಗಳಿಂದಲೂ ಲತೆಗಳಿಂದಲೂ ವ್ಯಾಪ್ತ 
ವಾಗಿ ವೃಕ್ಷಗಳಿಂದ ನಿಬಿಡವಾಗಿತ್ತು (೧-೨). ಅಲ್ಲಿ ಕರಡಿ, ಕಪಿ 
ಗೋಲಾಂಗೂಲ, ಕಾಡುಬೆಕ್ಟುಗಳು ಸಂಚರಿಸುತ್ತಿದ್ದವು. ಆ ತೈಲವು 
ಮೇಘರಾಶಿಯಂತೆ ಸದಾ ತಿಳಿನೀರಿನಂತೆ ತುಳುಕುತ್ತಿತ್ತು. ಶ್ರೀರಾಮನು 
ಆ ಪರ್ವತದ ಶಿಖರದಲ್ಲಿ ವಿಶಾಲವಾದ ಗುಹೆಯೊಂದನ್ನು ನೋಡಿ, ಅದರಲ್ಲಿ 
ಸೇ ಇದಕ್ಕೆ ಮಾಲ್ಯವಾನ್‌ ಎಂದು ಇನ್ನೊಂದು ಹೆಸರು. ಇದೂ ಮಲಯ 
ವೆಂಬುದೂ ಯಸ್ಕಮೂಕದ ವಿಭಿನ್ನ ಶಿಖರಗಳೆಂದು ಕಾಣುತ್ತದೆ. 
14 


೨೧೦ ಕಸ್ಕಿಂಧಾಕಾಂಡಃ [ಸರ್ಗಃ ೨೭ 


ಕೃತ್ವಾ ಚ ಸಮಯಂ ಸೌಮ್ಯಃ ಸುಗ್ರೀನೇಣ ಸಹಾನಘಃ | 


ಕಾಲಯುಕ್ತಂ ಮಹದ್ವಾಕ್ಯಮುವಾಚ ರೆಘುನಂದನಃ | ೫ 
ನಿನೀತಂ ಭ್ರಾತರಂ ಭ್ರಾತಾ ಲಕ್ಷ್ಮಣಂ ಲಕ್ಷ್ಮಿವರ್ಧೆನಮ್‌ | 

ಇಯಂ ಗಿರಿಗುಹಾ ರಮ್ಯಾ ನಿಶಾಲಾ ಯುಕ್ತೆಮಾರುತಾ || ೬ 
ಅಸ್ಯಾಂ ನಸಾವ ಸೌಮಿತ್ರೇ ವರ್ಷರಾತ್ರಮರಿಂದವು | 
ಗಿರಿಶೃಂಗಮಿದಂ ರಮ್ಯಮುನ್ನತಂ ಪಾರ್ಥಿವಾತ್ಮಜ ॥ 2 
ಶ್ವೇತಾಭಿಃ ಕೃಷ್ಣತಾಮ್ರಾಭಿಃ ಶಿಲಾಭಿರುಪಶೋಭಿತಮ್‌ | 
ನಾನಾಧಾತುಸಮಾಕೀರ್ಣಂ ದರೀನಿರ್ಜುರಶೋಭಿತಮ್‌ ॥ ಲೆ 
ವಿವಿಧೈರ್ವಶ್ಷಸಂಡೈಶ್ಚ ಚಾರು ಚಿತ್ರಲತಾವೃತಮ್‌ | 
ನಾನಾನಿಹಗಸಂಘುಷ್ಟಂ ಮುಯೂರರವನಾದಿತವಮ್‌ ॥ ೯ 
ಮಾಲತೀಕುಂದಗುಲ್ಮೈೈ ಶ್ಚ ಸಿಂಥುವಾರಕುರಂಟಕೈೆಃ | 
ಕದಂಜಾರ್ಜುನಸರ್ಜೆಶ್ಚ ಪುಸ್ಪಿತೈರುಪಶೋಭಿತಮ್‌ ॥ ೧೦ 


ಸೌಮಿತ್ರಿ ಯೊಂದಿಗೆ ವಾಸಮಾಹಜೇಕೆಂದು ನಿರ್ಧರಿಸಿದನು (೩-೪). ಸೌಮ್ಯ 
ನಾದ ರಘುನಂದನನು ಸುಗ್ರೀವನೊಡನೆ ತಾನು ಮಾಡಿಕೊಂಡ ಒಪ್ಪಂದ 
ವನ್ನು ಸ್ಮರಿಸಿಕೊಂಡು, ವಿನೀತನಾಗಿ ನಿಂತಿದ್ದ ತಮ್ಮನಾದ ಲಕ್ಷ್ಮಣನನ್ನು 
ನೋಡಿ ಹೀಗೆಂದನು ; “ ತಮ್ಮ , ಈ ಗಿರಿಗುಹೆಯು ವಿಶಾಲರಮಣೀಯ 
ವಾಗಿದೆ. ಗಾಳಿಯು ಹಿತಮಿತವಾಗಿ ಬೀಸುತ್ತಿದೆ (೫-೬). ಈ ಮಳೆಗಾಲ 
ದಲ್ಲಿ ಇಲ್ಲಿ ನೆಲೆಸೋಣ. ರಾಜಪುತ್ರ; ಉನ್ನತವಾದ ಈ ಗಿರಿಶಿಖರವು 
ಮನೋಹೆರವಾಗಿದೆ. ಬಿಳುಪು ಕಪ್ಪು ಮತ್ತು ಕೆಂಪು ಶಿಲೆಗಳಿಂದ ಶೋಭಿತ 
ವಾಗಿದೆ. ವಿವಿಧೆ ಗೈರಿಕಥಾತುಗಳು ಇಲ್ಲಿ ತುಂಬಿವೆ. ಗವಿಗಳಿಂದಲೂ ಗಿರಿ 
ನದಿಗಳಿಂದಲೂ ಸುಂದರವಾಗಿದೆ (೭-೮). ನಾನಾಜಾತಿಯ ಮರಗಳಿಂದಲೂ 
ಬಣ್ಣ ಬಣ್ಣ ದ ಬಳ್ಳಿಗಳಿಂದಲೂ ಚಂದವಾಗಿದೆ. ಬಗೆಬಗೆಯ ಹಕ್ಕಿಗಳು 
ಕೂಗುತ್ತಿವೆ. ನವಿಲುಗಳು ಕೇಕಾಥೆ ಎನಿಯಿಂದ ಗಿರಿಶ್ಚಂಗವನ್ನು ಮೊಳಗಿಸು 
ತ್ತಿವೆ, ಜಾಜಿ, ಮಲ್ಲಿಗೆ, ಲಕ್ಕಿ, ಗೋರಂಟಿ, ಈಚಲು, ಮತ್ತಿ, ಬಂದುಗೆಗಳು 


ಸರ್ಗಃ ೨೭] ಮಾಲ್ಯವನ್ನಿ ವಾಸಃ ೨೧೧ 


ಇಯಂ ಚ ನಲಿನೀ ರಮ್ಯಾ ಫುಲ್ಪ್ಲಪಂಕೆಜಮಂಡಿಕಾ | 





ನಾತಿದೂರೇ ಗುಹಾಯಾ ನೌ ಭವಿಷ್ಯತಿ ನೃಷಾತ್ಮಜ ॥ ಎ೧ 
ಪ್ರಾಗುದಕ್ರನಣೇ ದೇಶೇ ಗುಹಾ ಸಾಧು ಭವಿಷ್ಯತಿ | 
ಪಶ್ಲಾಚ್ಛೈವೋನ್ನತಾ ಸೌಮ್ಯ ನಿನಾತೇಯಂ ಭವಿಷ್ಯತಿ ॥ ೧೨ 


ಗುಹಾದ್ವಾರೇ ಚ ಸೌಮಿತ್ರೇ ಶಿಲಾ ಸಮತಲಾ ಶುಭಾ! 
ಶ್ಲಕ್ಲಾ ಚೈವಾಯತಾ ಚೈವ ಭಿನ್ನಾಂಜನಚಯೋಪಮಾ |. ೧೩ 


ಗಿರಿಶೃಂಗಮಿದಂ ತಾತ ಪಶ್ಯ ಚೋತ್ತರತಃ ಶುಭಮ್‌ | 


ಭಿನ್ನಾಂಜನಚಂಯಾಕಾರಮಂಭೋಧರಮಿವೋತ್ತಿ ತಮ್‌ || ೧೪ 
ದಕ್ಷಿಣಸ್ಯಾಮಹಿ ದಿಶಿ ಸ್ಥಿತಂ ಶ್ರೇತಮಿವಾಂಬರವಮ್‌ | 
ಕೈಲಾಸಶಿಖರಪ್ರಖ್ಯಂ ನಾನಾಧಾತುನಿಭೂಷಸಿತಮ್‌್‌ ॥ ೧೫ 


ಪ್ರಾಚೀನವಾಹಿನೀಂ ಚೈವ ನದೀಂ ಭೃಶಮಕರ್ದಮಾಮ್‌ | 
ಗುಹಾಯಾಃ ಪೂರ್ವತಃ ಪಶ್ಯ ತ್ರಿಕೂಟೇ ಜಾಹ್ನವೀಮಿವ॥ ೧೬ 


ಅರಳಿವೆ (೯-೧೦). ಅರಳಿದ ತಾವರೆಗಳಿಂದ ಮಂಡಿತವಾದ ಈ ಸರೋವರವು 
ರಮ್ಯವಾಗಿದೆ. ಲಕ್ಷ್ಮಣ, ಇದು ನಮ್ಮ ಗುಹೆಗೆ ಹತ್ತಿ ರದಲ್ಲಿಯೇ ಇದ್ದಂತಾಗು 
ವುದು. ಈ ಗುಹೆಯು ಈಶಾನ್ಯ ದಿಕ್ಕಿನಲ್ಲಿ ಇಳಿಜಾರಾಗಿ ಹಿಂಭಾಗದಲ್ಲಿ 
ಉನ ತವಾಗಿರುವುದರಿಂದ ಒಳ್ಳೆಯದೇ ಆಯಿತು. ಮಳೆಗಾಳಿಯ ಹೊಡೆತ 
ವಿರುವುದಿಲ್ಲ (೧೧-೧೨). ಗುಹಾದ್ವಾರದಲ್ಲಿರುವ ಶಿಶೆಯು ಸಮತಳವಾಗಿ 
ನುಣುಹೆಗಿಡೆ. ಇದು ವಿಶಾಲವಾಗಿಯೂ ಇದೆ. ಈ ಶಿಲೆಯು ಕಾಡಿಗೆ 
ಯನ್ನು ಬಳಿದಂತೆ ಎಷ್ಟು ಶಪ್ಪಾಗಿದೆ, ನೋಡು! ವತ್ಸ, ಉತ್ತರ ದಿಕ್ಕಿನಲ್ಲಿ 
ಕಾಣುವ ಈ ಗಿರಿಶಿಖರವನ್ನು ವೀಕ್ಷಿಸು. ಕಾಡಿಗೆಯ ರಾಶಿಯಂತಿರುವ ಈ 
ತಿಖರವು ಮೇಲೆದ್ದು ಬಂದ ಮೇಘವೋ ಎಂಬಂತಿದೆ! (೧೩-೧೪). ದಕ್ಷಿಣ 
ದಿಕ್ಕಿನಲ್ಲಿರುವ ಆ ಶಿಖರವನ್ನು ನೋಡು, ಲಕ್ಷ ಒಣಿ! ಬಿಳಿಯ ಬಟ್ಟೆಯನ್ನು 
ಹೆರೆಡಿದಂತಿದೆ. ಕೈ ಲಾಸತಿಖರದಂತಿದೆ. ನಾನಾಧಾತುಗಳಿಂದ ಭೂಷಿತ 
ವಾಗಿಡೆ ಗುಹೆಯ ಪೂರ್ವದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ 
ಯನ್ನು ನೋಡಿದೆಯಾ? ಅದರಲ್ಲಿ ಕೆಸರೇ ಇಲ್ಲ! ಆ ನದಿಯು ತ್ರಿ ಕೂಟದಲ್ಲಿ 


& 


೨೧೨ ಕಿಷ್ಮಿಂಧಛಾಕಾಂಡಃ [ಸರ್ಗಃ ೨೭ 


ಚಂಪಕ್ಕೆಸ್ತಿಲಕೈಸ್ತಾಲೈಸ್ತಮಾಲೈರತಿಮುಕ್ತಕೈೈಃ | 


ಪೆದ್ಮಕ್ಕೆಃ ಸರಲೈಶ್ಚೈನ ಅಶೋಕೈೈಕ್ರೈನ ಶೋಭಿತಾಮ್‌ | ೧೩ 


ವಾಸೀರೈಸ್ತಿನಿಕ್ಚಿಶ್ಸೈನ ನಕುಲೈಃ ಕೇತಕ್ಕೆರ್ಥವೈಃ | 
ಹಿಂತಾಲೈಸ್ತಿರಿಬೈರ್ನೀಸೈರ್ನೆೇತ್ರಕೈಃ ಕೃತಮಾಲಕ್ಕೆಃ | 


2 
4% 


ತೀರೆಜೈಃ ಶೋಭಿತಾ ಭಾತಿ ನಾನಾರೊಸೈಸ್ತ ತೆಸ್ಪ ತಃ | 


ವಸನಾಭರಣೋಹೇಶಾ ಪ್ರಮದೇವಾಭ್ಯಲಂಕೃತಾ [i ೧೯ 
ಶತಶಃ ಪಕ್ಷಿಸಂಘೈಶ್ಚ ನಾನಾನಾದೈರ್ನಿನಾದಿತಾ | 
ಅನ್ಯೋನ್ಯಮತಿರಕ್ತೈಶ್ಚ ಚಕ್ರವಾಕೈರಲಂಕೃತಾ ॥ ೨೦ 
ಪುಲಿನೈರತಿರಮ್ಕೈ ಶ್ಲ ಹಂಸಸಾರಸಸೇವಿಕೈಃ | 

ಪ್ರಹಸಂತೀವ ಭಾತ್ಯೇಷಾ ನಾರೀ ಸರ್ವವಿಭೂಸಿತಾ ॥ ೨೧ 
ಕಚಿನ್ನೀಲೋತ್ಪಲೈಶೃನ್ನಾ ಭಾತಿ ರಕ್ತೋತ್ಸಲೈಃ ಕೈಚಿತ್‌ | 
ಕ್ವೈಚಿದಾಭಾತಿ ಶುಕ್ಲೆ ತ್ತಿ ದಿನ್ಯೈಃ ಕುಮುದಕುಡ್ಮಲೈಃ || ೨೨ 








ಹೆರಿಯುವ ಗಂಗೆಯಂತೆ ಕಾಣುತ್ತದೆ (೧೫-೧೬). ಚಂಪಕ, ತಿಲಕ್ಕ ತಾಲ, 
ತಮಾಲ, ಅತಿಮುಕ್ತಕ, ಪದ್ಮಪರ್ಣ, ಸರಳ, ಅಶೋಕಾದಿವೃಕ್ಷಗಳಿಂದ 
ವಿರಾಜಿಸುತ್ತಿದೆ. ವಾನೀರ, ತಿನಿಶ್ನ ಬಕುಳ್ಯ ಕೇತಕ್ಯ ಧವ, ಹಿಂತಾಳ, 
ತಿರಿಟ, ವೇತ್ರಕಗಳು ಪುಷ್ಪಮಾಶೆಗಳಿಂದ ಶೋಭಿಸುತ್ತಿವೆ. ಈ ನದಿಯು 
ತೀರದಲ್ಲಿ ಬೆಳೆದ ವಿವಿಧ ಪುಷ್ಟಿತತರುಗಳಿಂದ ಯುಕ್ತವಾಗಿ, ವಸ್ತ್ರಾಭರಣ 
ಗಳಿಂದ ಭೂಷಿತಳಾದ ತರುಣಿಯಂತೆ ಕಂಗೊಳಿಸುತ್ತಿದೆ (೧೭-೧೯). ಹಕ್ಕಿಗಳ 
ಹಿಂಡು ವಿವಿಧ ಧ್ವನಿಯಲ್ಲಿ ಚಿಲಿಸಿಲಿಗುಟ್ಟುತ್ತಿದೆ. ಅನ್ಯೋನ್ಯ ಪ್ರೇಮದಿಂದ 
ಚಕ್ರವಾಕದಂಪತಿಗಳು ವಿಹರಿಸುತ್ತಿವೆ.. ಹಂಸಸಾರಸಗಳು ನಲಿದಾಡುವ 
ಮನೋಜ್ಞ, ಪುಲಿನಗಳಿಂದೊಪು ವ ಈ ನದಿಯನ್ನು ನೋಡಿದರೆ, ಸಿಂಗರಿಸಿ 
ಕೊಂಡ ಯುವತಿಯೊಬ್ಬಳು ನಗುತ್ತಿ ರುವಂತೆ ಭಾಸವಾಗುತ್ತದೆ | (೨೦-೨೧). 
ಒಂದು ಕಡೆ ನೀಲೋತ್ಪಲಗಳಿದ್ದರೆ, ಇನ್ನೊಂದೆಡೆ ರಕ್ಕ್ತೋತ್ಸಲಗಳು ಅರಳಿವೆ. 
ಮತ್ತೊಂದೆಡೆ ದಿವ್ಯವಾದ ಬಿಳಿಯ ಕುಮುದ ಸುಡ್ಮಲಗಳು ವಿರಾಜಿಸುತ್ತಿನೆ. 


ಸರ್ಗಃ ೨೭ ] ಮಾಲ್ಯವನ್ನಿ ವಾಸಃ ಪಿಗಿಫ್ಲಿ 


ಪಾರಿಪ್ಲ ನರತೈರ್ಜುಷ್ಟಾ ಬರ್ಜಿಜಕ್ರೌಂಚನಾದಿತಾ | 

ರಮಣೀಯಾ ನದೀ ಸೌಮ್ಯ ಮುನಿಸಂಭೈರ್ನಿಷೇವಿತಾ ॥ ೨೩ 
ಪಶ್ಯ ಚಂದನನೃಕ್ಷಾಣಾಂ ಪೆಂಕ್ತೀಃ ಸುರೆಚಿತಾ ಇವ | 

ಘೆತುಭಾನಾಂ ಚ ದೃಶ್ಯಂತೇ ಮನೆಸೇವೋದಿಶಾಃ ಸಮಮ್‌ ॥ ೨೪ 
ಅಹೋ ಸುರಮುಣೀಯೋಯಂ ಹೇಶೆಃ ಶತ್ರುನಿಷೂದನ | 


ದೃಢಂ ರಂಸ್ಕಾವ ಸೌಮಿತ್ರೇ ಸಾಧ್ವತ್ರ ನಿನವಸಾವಹೈ ॥ ೨೫ 
ಇತಶ್ಚ ನಾತಿದೂರೇ ಸಾ ಕಿಷ್ಕಿಂಧಾ ಚಿತ್ರಕಾನನಾ | 

ಸುಗ್ರೀವಸ್ಯ ಪುರೀ ರಮ್ಯಾ ಭವಿಷ್ಯತಿ ನೃೈಪಾತ್ಮಜ ॥ ೨೬ 
ಗೀತವಾದಿತ್ರನಿರ್ಫೋಷಃ ಶ್ರೂಯತೇ ಜಯತಾಂ ವರೆ | 

ನರ್ದತಾಂ ವಾನರಾಣಾಂ ಚ ಮೃದಂಗಾಡಂಬರೈಃ ಸಹ ॥ ೨೩ 
ಲಜ್ಭ್ಚಾ ಭಾರ್ಯಾಂ ಕೆಪಿವರಃ ಪ್ರಾಪ್ಯ ರಾಜ್ಯಂ ಸುಹೃದ್ವ ಎತ | 


ಧ್ರುವಂ ನಂದತಿ ಸುಗ್ರೀವಃ ಸಂಪ್ರಾಪ್ಯ ಮಹತೀಂ ಶ್ರಿಯಮ್‌ ॥ ೨೮ 


ನದಿಯಲ್ಲಿ ನೂರಾರು ನೀರುಹಕ್ಕಿಗಳು ಹಾರಾಡುತ್ತಿವೆ. ನವಿಲು ಮತ್ತು 
ಕೊಂಜೆಗಳ ಇಂಚರವು ಮೊಳಗುತ್ತಿದೆ. ಸೌಮ್ಯ-ಲಕ್ಷ್ಮಣ, ಮಹರ್ಷಿ 
ಸೇವಿತವಾದ ಈ ನದಿಯು ರಮಣೀಯವಾಗಿದ (೨೨-೨೩). ಈ ಚಂದನ 
ವೃಕ್ಷಗಳ ಸಾಲನ್ನು ನೋಡು. ಒಂದಕ್ಕೊಂದು ಜೋಡಿಸಿಟ್ಟಂತೆ ಹೇಗೆ 
ಸಾಲಾಗಿ ಬೆಳೆದಿವೆ! ಈ ಕೆಂಪು ಮತ್ತಿಗಿಡಗಳೋ! ಮನಸ್ಸಂಕಲ್ಪ ದಿಂದಲೇ 
ನಿರ್ಮಿಸಿದಂತೆ ಎಷ್ಟು ಅಚ್ಚುಕಟ್ಟಾಗಿ ಬೆಳೆದಿವೆ, ನೋಡು ! (೨೪). ಆಹಾ! 
ಲಕ್ಷ ಹ ಅಕಿಮನೋಹರವಾದ ಸ್ಥಳವಿದು | ಇಲ್ಲಿ ಆನಂದದಿಂದಿರಬಹುದು. 
ಇಲ್ಲಿಯೇ ಇರೋಣ, ಲಕ್ಷ್ಮಣ ಸುಗ್ರೀವನ ಕಿಷ್ಟ್ರಿಂಧೆಯೂ ಹೆಚ್ಚು ದೂರ 
ವಿಲ್ಲ... ಚಿತ್ರಕಾನನಗಳಿಂದ ರಮ್ಯವಾದ ಅವನ ಪಟ್ಟಣವು ಸಮೀಪದಲ್ಲಿದೆ 
(೨೫-೨೬). ಅಗೊ! ಅಲ್ಲಿ ನಡೆಯುವ ಗೀತವಾದ್ಯಗಳ ಘೋಷವು 
ಕೇಳಿಸುತ್ತಿದೆ. ಮೃದಂಗವನ್ನು ಬಾರಿಸುತ್ತ ಕೇಕೆಹಾಕುವ ಕಪಿಗಳೆ ಕೂಗು 
ಕೆವಿಗೆ ಬೀಳುತ್ತಿದೆ. ಕಪಿಶ್ರೇಷ್ಠ ನಾದ ಸುಗ್ರೀವನು ತನ್ನ ಮಡದಿಯನ್ನೂ 
ರಾಜ್ಯವನ್ನೂ ಪಡೆದಿದ್ದಾನೆ. ಅವನು ಮಹಾಭಾಗ್ಯವು ಲಭಿಸಿತೆಂದು ಮಿತ್ರ 
ಪರಿವೃತನಾಗಿ ನಲಿಯುತ್ತಿ ರುವುದರಲ್ಲಿ ಸಂದೇಹವಿಲ್ಲ” ಎಂದು ಹೇಳಿದನು 


೨೧೪ ಕಸ್ಕಿಂಧಾಕಾಂಡಃ [ಸರ್ಗಃ ೨೭ 


ಇತ್ಯುಕ್ತ್ವಾ ನ್ಯವಸತ್ತತ್ರ ರಾಘವಃ ಸಹಲಕ್ಷ್ಮಣಃ | 


ಬಹುದ ಶ್ಯದರೀಕುಂಜೇ ತಸ್ಮಿನ್‌ ಪ್ರಸ್ರವಣೇ ಗಿರೌ | ೨೯ 
ಸುಸುಖೇಃಪಿ ಬಹುದ್ರನ್ಯೇ ತಸ್ಮಿನ್‌ ಹಿ ಧರಣೇಧರೇ ! 

ಪಸತಸ್ತಸ್ಯ ರಾಮಸ್ಯ ರತಿರಲ್ಭಾಪಿ ನಾಭವತ್‌ ॥ ೩೦ 
ಹೃತಾಂ ಹಿ ಭಾರ್ಯಾಂ ಸ್ಮರೆತಃ ಪ್ರಾಣೇಭ್ಯೋಪಿ ಗರೀಯಸೀಮ್‌ | 
ಉದಯಾಭ್ಯುದಿತಂ ದೃಷ್ಟ್ಯಾ ಶಶಾಂಳೆಂ ಚ ವಿಶೇಷತಃ ॥ ೩೧ 
ಆನಿವೇಶ ನ ತಂ ನಿದ್ರಾ ನಿಶಾಸು ಶಯನಂ ಗಕಮ್‌ | 

ತಶ್ಸಮುತ್ಸೇನ ಶೋಕೇನ ಬಾಷ್ಟೋಪಹತಚೇತಸಮ್‌ ॥ ೩೨ 


ತಂ ಶೋಚಮಾನಂ ಕಾಶುತ್ಸಂ ನಿತ್ಯಂ ಶೋಕಪರಾಯಣಮ್‌ | 
ತುಲ್ಕದುಃಖೋಬ್ರನೀದ್ಭ್ರಾ ತಾ ಲಕ್ಷ್ಮಣೋನುನಯನ್‌ ವಚಃ ॥ 


ಅಲಂ ವೀರ ವ್ಯಥಾಂ ಗತ್ವಾ ನ ತ್ವಂ ಶೋಚಿತುಮರ್ಹಸಿ | 
ಶೋಜಚತೋ ವ್ಯವಸೀದಂತಿ ಸರ್ವಾರ್ಥಾ ನಿದಿತಂಹಿತೇ॥ ೩೪ 


(೨೭-೨೮). ಹೀಗೆ ನುಡಿದು ರಘುನಾಥನು ಆ ಗುಹೆಯಲ್ಲಿ ಲಕ್ಷ್ಮಣ 
ಸಮೇತನಾಗಿ ವಾಸವಾಗಿದ್ದನು. ಪ್ರಸ್ರವಣಗಿರಿಯಲ್ಲಿ ದರ್ಶನೀಯವಾದ ದರಿ 
ಗಳೂ ಲತಾಕುಂಜಗಳೂ ಇದ್ದವು. ಸೌಖ್ಯದಿಂದಿರಲು ಬೇಕಾದ ಫಲಮೂಲಾದಿ 
ವಸ್ತುಗಳಿದ್ದವು. ಆದರೂ ಅಲ್ಲಿ ವಾಸವಾಗಿದ್ದ ಶ್ರೀರಾಮನ ಮನಸ್ಸಿಗೆ 
ಸ್ವಲ್ಪವೂ ಗೆಲವು ದೊರೆಯಲಿಲ್ಲ (೨೯-೩೦). ಪ್ರಾಣಪ್ರಿಯಳಾದ ಪಕ್ಷಿಯು 
ಅಪಹೃತಳಾದಳೆಂಬ ಸ್ಮರಣೆಯೊಂದೇ ಮನಸ್ಸಿನಲ್ಲಿ ನೆಟ್ಟಿದ್ದಿತು ಉದಯಾಚಲ 
ದಲ್ಲಿ ಉದಯಿಸಿ ಮೇಲೇರುವ ಚಂದ್ರನನ್ನು ಕಂಡಾಗಲಂತೂ ಅವನ ವಿರಹ 
ತಾಪವು ಅಸದಳವಾಗುತ್ತಿ ತ್ತು. ರಾತ್ರಿಯಲ್ಲಿ ಮಲಗಿದಾಗ ಶ್ರೀರಾಮನಿಗೆ 
ನಿದ್ರೆಯೇ ಬರುತ್ತಿರಲಿಲ್ಲ. ಸೀತಾಸ್ಮರಣೆಯಿಂದ ಶೋಕಾವೇಶವಾಗಿ ಕಂಬನಿ 
ಹರಿದು ಚಿತ್ತವು ಚಂತಾವೃತವಾಗುತ್ತಿತ್ತು (೩೧-೩೨). ಹೀಗೆ ಅಹೋ 
ರಾತ್ರವೂ ಶೋಕಪರಾಯಣನಾಗಿ ಪರಿತಪಿಸುತ್ತಿದ್ದ ಕಾಕುತ್ಸ ಎನನ್ನು ಳಂಡು 
ತಮ್ಮನಾದ ಲಕ್ಷ್ಮಣನೂ ಅವನಂತೆಯೇ ದುಃಖಿತನಾಗಿದ್ದವು. ಅವನು 
ಶ್ರೀರಾಮನನ್ನು ಸಂತೈ ಸುತ್ತ “ ಅಣ್ಣ, ವಿಷಾದಿಸಬೇಡ. ನೀನು ಹೀಗೆ 
ಶೋಕಿಸುವುದು ತರವಲ್ಲ. ಮನುಷ್ಯನು ಶೋಕಾಧೀನನಾದಕೆ ಸಕಲ 


ಸರ್ಗಃ ೨೭] ಮಾಲ್ಯ ವನ್ನಿ ವಾಸಃ ೨೧೫ 


ಭವಾನ್‌ ಕ್ರಿಯಾಪರೋ ಲೋಕೇ ಭವಾನ್‌ ದೈನಪರಾಯಣಃ ! 
ಆಸ್ತಿ ಕೋ ಧರ್ಮುಶೀಲಶ್ತ ನ್ಯವಸಾಯೀ ಚ ರಾಘವನ ॥ ೩೫ 


ನ ಹ್ಯನ್ಯವಸಿತಃ ಶತ್ರುಂ ರಾಕ್ಷಸಂ ತಂ ವಿಶೇಷತಃ | 
ಸಮರ್ಥಸ್ತ್ತ್ವಂ ರಣೇ ಹಂತುಂ ವಿಕ್ರಮೈರ್ಜಿಹ್ಮಕಾರಿಜವ್‌ ॥ ೩೬ 


ಸಮುನ್ಮೂಲಯ ಶೋಕೆಂ ತ್ವಂ ವ್ಯವಸಾಯಂ ಸ್ಥಿರಂ ಈುರು | 


ತತಃ ಸಹರಿವಾರಂ ತಂ ನಿರ್ಮೂಲಂ ಕುರು ರಾಶ್ಮಸಮ್‌ ॥| ೩೭ 
ಪೃಥಿನೀಮಪಿ ಕಾಕುತ್ಸ ಸಸಾಗರನನಾಜಲಾಮ್‌ | 
ಪರಿವರ್ಶಯಿತುಂ ಶಕ್ತಃ ಕಿಂ ಪುನಸ್ತಂ ಹಿ ರಾವಣಮ್‌ ॥ ೩೮ 
ಶರತ್ವಾಲಂ ಪ್ರತೀಕ್ಷಸ್ತ ಪ್ರಾನೃಟ್ರಾಲೋತಯಮಾಗತಃ | 

ತತಃ ಸರಾಷ್ಟ್ರಂ ಸಗಣಂ ರಾವಣಂ ತ್ವಂ ವಧಿಷ್ಯಸಿ |] ೩೯ 
ಅಹಂ ತು ಖಲು ತೇ ನೀರ್ಯಂ ಪ್ರಸುಪ್ತಂ ಪ್ರತಿಬೋಧಯೇ | 
ದೀಪ್ರೈರಾಹುತಿಭಿಃ ಕಾಲೇ ಭಸ್ಮಚ್ಛನ್ನನಿವಾನೆಲಮ್‌ ॥ ೪೦ 


ಕಾರ್ಯಗಳೂ ಕುಂಠಿತವಾಗುತ್ತವೆ. ಇದೆಲ್ಲವೂ ನಿನಗೆ ತಿಳಿದುದೇ ಸರಿ 
(೩೩-೩೪). ನೀನು ಕರ್ತವ್ಯಶೀಲನೂ ದೈವವನ್ನು ನಂಬಿದವನೂ 
ಆಗಿದ್ದೀಯೆ. ಆಸ್ತಿಕತೆಯೂ ಥರ್ಮಶೀಲತೆಯೂ ನಿನ್ನಲ್ಲಿ ನೆಲೆಸಿವೆ. 
ಉದ್ಯೋಗತತ್ಸ ರನಾದವನು ನೀನು. ಉದ್ಯ್ಯೋಗಪರನಾಗದೆ, ಶತ್ರುವಾದ ಆ 
ರಾಕ್ಷಸನನ್ನು ಕೊಲ್ಲಲು ಸಾಥೆ 3ವಾದೀತೆ? ವಂಚಕನಾದ ಆ ವೈರಿಯನ್ನು 
ರಣರಂಗದಲ್ಲಿ ನಿನ್ನ ಪರಾಕ್ರಮದಿಂದ ವಧಿಸಬೇಕಾದರೆ, ನೀನು ಎದೆಗುಂದಿದರೆ 
ಆದೀತೆ? (೩೫-೩೬). ಶ್ರೀರಾಮ, ಈ ಶೋಕವನ್ನು ಬದಿಗೊತ್ತಿ ಅಚಲ 
ನಿರ್ಧಾರವನ್ನು ಕೈಗೊಳ್ಳು. ಆಮೇಲೆ ಆ ರಾಕ್ಷಸನನ್ನು ಅವನ ಪರಿವಾರ 
ಸಮೇತವಾಗಿ ನಿರ್ನಾಮಗೊಳಿಸಬಹುದು. ಈ ಸಾಗರ ವನ ಪರ್ವತಗಳೊಡನೆ 
ಪೃಥಿ ಎಯೆನ್ನೇ ತಲೆಕೆಳಗುಮಾಡುವ ನಾಮಥ 5 ನಿನ್ನಲ್ಲಿಡೆ. ಆ ರಾವಣ 
ನನ್ನು ಯಾರು ಕೇಳಬೇಕು! (೩೭-೩೮). ಈಗ ಮಳೆಗಾಲವಾಗಿದೆ. 
ಶರತ್ವಾಲವು ಬರುವವರೆಗೆ ತಾಳ್ಮೆಯಿಂದಿರು ಅನಂತರ ರಾವಣನನ್ನೂ ಅವನ 
ರಾಷ್ಟ್ರನರಿವಾರಗಳನ್ನೂ ಹುಟ್ಟಡಗಿಸಬಹುದು. ನಿನ್ನಲ್ಲಡಗಿರುವ ಶೌರ್ಯ 
ವನ್ನು ನಾನು ಕೇವಲ ಜ್ಞಾಪಿಸುತ್ತಿದ್ದೇನೆ. ಬೂದಿಯಲ್ಲಿ ಮರೆಯಾಗಿರುವ 


೨೧೬ ಶಿಷ್ಟ ಂಧಾಕಾಂಡಃ [ಸರ್ಗಃ ೨೭ 


ಲಕ್ಷ್ಮಖಸ್ಯ ತು ತದ್ವಾಕ್ಯಂ ಪ್ರತಿಪೂಜ್ಯ ಹಿತಂ ಶುಭಮ್‌ | 


ರಾಘವಃ ಸುಹೃದಂ ಸ್ನಿಗ್ಗಮಿದಂ ವಚನಮಬ್ರವೀತ್‌ ॥ ೪೧ 
ವಾಚ್ಯಂ ಯದನುರಕ್ತೇನ ಸ್ಮಿಗ್ಗೇನ ಚ ಹಿತೇನ ಚ | 
ಸತ್ಯವಿಕ್ರಮಯುಕ್ತೇನ ತದುಕ್ತಂ ಲಕ್ಷ್ಮಣ ತ್ವಯಾ || ೪೨ 


ಏಷ ಶೋಕೆಃ ಪರಿತ್ಯಕ್ವಃ ಸರ್ವಕಾರ್ಯಾವಸಾದಕಃ | 
ನಿಕ್ರಮೇಷ್ಟಪ್ರತಿಹತಂ ತೇಜಃ ಪ್ರೋತ್ಸಾಹಯಾಮ್ಯಹಮ್‌ | ೪೩ 


ಶರತ್ಕಾಲಂ ಪ್ರತೀಕ್ಷಿಸ್ಯೇ ಸ್ಥಿತೋಸಸ್ಮಿ ವಚನೇ ತವ | 


ಸುಗ್ರೀನಸ್ಯ ನದೀನಾಂ ಚ ಪ್ರ ಸಾದಮನುಪಾಲಯನ್‌ | ೪೪ 
ಉಪಕಾರೇಜ ನೀರಸ್ತು ಪ್ರತಿಕಾರೇಣ ಯುಜ್ಯತೇ | 
ಅಕೈತಜ್ಞೊಆಪ್ರತಿಕೃತೋ ಹಂತಿ ಸತ್ತ್ವನತಾಂ ಮನಃ ॥| ೪೫ 


ಅಥೈನಮುಕ್ತಃ ಪ್ರಣಿಧಾಯ ಲಕ್ಷ್ಮಣಃ 
ಕೈ ತಾಂಜಲಿಸ್ತತ್ರತಿಪೊಜ್ಯ ಭಾಷಿತಮ್‌ | 
ಅಗ್ನಿ ಯನ್ನು ಉದ್ದೀಪಕಗಳಾದ ಆಜ್ಯಾಹುತಿಗಳಿಂದ ಕೆರಳಿಸುವಂತೆ. ನಿನ ಚ 
ಸಾಮಥಣ್ಯವನ್ನು ಕೆದಕುತ್ತಿದ್ದೇನೆ!” ಎಂದು ನುಡಿದನು (೩೯-೪೦). ಲಕ್ಷ್ಮಣ 
ನಾಡಿದ ನುಡಿಯು ಹಿತಕರವಾದುದೆಂದು ಶ್ರೀರಾಮನು ಮೆಚ್ಚ ದನು. ಅವನು 
ಶುದ್ಧ ಹೈದಯನಾದ ಲಕ್ಷ್ಮಣನನ್ನು ಅಭಿನಂದಿಸಿ ಪ್ರೀತಿಪೂರ್ವಕವಾಗಿ 
4 ತಮ್ಮ, ಅನುರಕ್ತ ನೂ ಹಿತಕಾರಿಯೂ ಸತ್ಯಪರಾಕ್ರಮನೂ ಆದ ಮಿತ್ರನು 
ಹೇಳತಕ್ಕೃ ಮಾತನ್ನೇ ನೀನು ಹೇಳಿದ್ದೀಯೆ (೪೧-೪೨). ಇದೊ ಈ 
ಶೋಕವನ್ನು ಪರಿತ್ಯಜೆಸಿದನು ! ಸಕಲ ಕಾರ್ಯಗಳನ್ನೂ ಹಾಳುಮಾಡ 
ತಕ್ಕದ್ದಿದು! ನರಾಕ್ರಮಪ್ರಸಂಗದಲ್ಲಿ ಅಪ್ರತಿಹೆತವಾದ ನನ್ನ ತೇಜಸ್ಸನ್ನು 
ಉದ್ದೀಪನಗೊಳಿಸುವೆನು ! ನೀನು ಹೇಳಿದಂತೆ, ಶರತ್ಕಾಲವು ಬರುವುದನ್ನು 
ಕಾಯುಕ್ತಿರುವೆನು. ಸುಗ್ರೀವನ ಅನುಗ್ರಹವನ್ನೂ ನದಿಗಳ ಪ್ರಸನ್ನತೆ 
ಯನ್ನೂ ಥಿರೀಕ್ಷಿಸುತ್ತಿರುವೆನು (೪೩-೪೪). ಉಪಕಾರವನ್ನು ಪಡೆದ 
ನೀರನು ಪ್ರತ್ಯುಪಕಾರವನ್ನು ಮಾಡುತ್ತಾನೆ. ಪ್ರತ್ಯುವಕಾರವನ್ನು ಮಾಡದ 
ಕೃತಫ್ನೆನು ಮಹಾತ್ಮರ ಮನಸ್ಸನ್ನು ನೋಯಿಸುತ್ತಾನೆ” ಎಂದು 
ಹೇಳಿದನು (೪೫) ಶ್ರೀರಾಮನ ಹೇಳಿಕೆಯನ್ನು ಆಲಿಸುತ್ತಿದ್ದ ಲಕ್ಷ ಟ್ರೌನು 


ಸರ್ಗಃ ೨೭] ಮಾಲ್ಯವನ್ನಿ ವಾಸಃ ೨೧೭ 


ಉವಾಚ ರಾಮಂ ಸೃಭಿರಾನುದರ್ಶನಂ 
ಪ್ರದರ್ಶಯನ್‌ ದರ್ಶನಮಾತ್ಮನಃ ಶುಭಮ್‌ ॥ ೪೬ 


ಯಥೋಕ್ತಮೇಶತ್ತವ ಸರ್ವಮೀಪ್ಪಿತೆಂ 
ನರೇಂದ್ರ ಕರ್ತಾ ನ ಚಿರಾದ್ಧರೀಶ್ವರಃ | 
ಶರತ್ರತೀಕ್ಷಃ ಕಮತಾಮಿಮಂ ಭವಾನ್‌ 
ಜಲಪ್ರಪಾತಂ ರಿಪುನಿಗ್ರಹೇ ಫೃತಃ ॥ ೪೭ 


ನಿಯನ್ಯು ಕೋಪಂ ಪ್ರತಿಷಾಲ್ಯತಾಂ ಶರತ್‌ 
ಕ್ಷಮಸ್ವ ಮಾಸಾಂಶ್ಚತುರೋ ಮಯಾ ಸಹ | 
ವಸಾಚಲೇಸ್ಮಿನ್‌ ಮೃಗರಾಜಸೇವಿತೇ 


ಸಂವರ್ಧಯನ್‌ ಶತ್ರುನಧೇ ಸಮುದ್ಯಮವತ್‌ ॥ ೪೮ 


ಇತಿ ಶ್ರೀಮದ್ರಾಮಾಯಣೇ ಕಿಷ್ಕಿಂಧಾಕಾಂಡೇ ಸಪ್ತವಿಂಶಃ ಸರ್ಗಃ 


ಮಾ 


ಅವನ ಮಾತನ್ನು ಅಭಿನಂದಿಸಿದನು. ಪ್ರಸನ್ನನಾದ ಶ್ರೀರಾಮನಿಗೆ 
ಕೈಮುಗಿದು ತನ್ನ ಅಭಿಪ್ರಾಯವನ್ನು ತಿಳಿಸುತ್ತ “ ಅಣ್ಣ, ನೀನು 
ಹೇಳಿದುದು ಸರಿ. ವಾನರೇಂದ್ರನಾದ ಸುಗ್ರೀವನು ನಿನ್ನ ಅಭೀಷ್ಟವನ್ನು 
ನೆಕವೇರಿಸಿಕೊಡುವನು. ಶರತ್ಭಾಲವನ್ನು ಪ್ರತೀಕ್ಷಿಸುತ್ತ ಈ ಮಳೆಗಾಲವನ್ನು 
ಸಹಿಿಕೊಂಡಿರು. ಶತ್ರುವನ್ನು ನಿಗ್ರಹಿಸಬೇಕೆಂದು ದೃಢನಿಶ್ಚಯನಾಗಿರು 
(೪೬-೪೭). ಕೋಪವನ್ನು ತಡೆದುಕೊಂಡು ಶರತ್ವಾಲವನ್ನು ಕಾಯುತ್ತಿ ರು. 
ಘು ಬೆಟ್ಟದಲ್ಲಿ ನಾವಿಬ್ಬರು ನಾಲ್ಕು ತಿಂಗಳವರೆಗೆ ಇರೋಣ. ಸಿಂಹ 
ಸಂಸೇವಿತವಾದ ಈ ಗಿರಿಯಲ್ಲಿ, ಶತ್ರುಸಂಹಾರಮಾಡಲು ಉದ್ಯಮವನ್ನು 
ತೀವ್ರಗೊಳಿಸು” ಎಂದನು (೪೮). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಠಿ ಂಧಾಕಾಂಡದಲ್ಲಿ ಇಪ್ಪತ್ತೇಳನೆಯ ಸರ್ಗ 


ಹಾಳ್‌ 


ಅಷ್ಟಾವಿಂ ಶಃ ಸರ್ಗಃ 
ನ ಪಸು 


ಸ ತಥಾ ನಾಲಿನಂ ಹತ್ವಾ ಸುಗ್ರೀನಮಭಿಷಿಚ್ಯ ಚ | 
ವಸನ್‌ ಮಾಲ್ಯವತಃ ಪೃಷ್ಠೇ ರಾಮೋ ಲಕ್ಷ್ಮಜಮಬ್ರನೀತ್‌ | ೧ 


ಅಯಂ ಸ ಕಾಲಃ ಸಂಪ್ರಾಪ್ತಃ ಸಮಯೋಜದ್ಯ ಜಲಾಗಮಃಃ | 
ಸಂಪಶ್ಯ ತ್ವಂ ನಭೋ ಮೇಫೈೈಃ ಸಂವೃತೆಂ ಗಿರಿಸಂಭಿಭೈೈಃ || ೨ 


ನವಮಾಸಧೈತಂ ಗರ್ಭಂ ಭಾಸ್ಕರಸ್ಯ ಗಭಸ್ತಿಭಿಃ | 
ಪೀತ್ವಾ ರಸಂ ಸಮುದ್ರಾಣಾಂ ದ್ಯೌಃ ಪ್ರಸೂತೇ ರಸಾಯನಮ್‌ ॥ ೩ 


ಶಕ್ಕಮಂಬರಮಾರುಹ್ಯ ಮೇಘಸೋಪಾನಪಂಕ್ರಿಭಿಃ | 
ಹುಟಿಜಾರ್ಜುನಮಾಲಾಭಿರೆಲಂಕರ್ತುಂ ದಿವಾಕರನ್‌ ॥ ಛ 


ಸರ್ಗ ೨೮ 
ಮಳೆಗಾಲದ ವಿಜೃಂಭಣೆ. 


ಈ ಪ್ರಕಾರವಾಗಿ ಶ್ರೀರಾಮನು ವಾಲಿಯನ್ನು ವಧಿಸಿ, ಸುಗ್ರೀವನಿಗೆ 
ಸಟ್ಟಾ ಶಭಿಷೇಕ ಮಾಡಿಸಿ ಮಾಲ್ಯವತ್ಸರ್ವತದ ಮೇಲೆ ವಾಸವಾಗಿದ್ದನು. ಒಂದು 
ದಿನ ಲಕ್ಷ ನನನ್ನು ನೋಡಿ ರಾಘವನು ಹೀಗೆಂದನು: * ವತ್ಸ, ಆ 
ಸಮಯವು ಬಂದೇ ಬಿಟ್ಟಿತು. ಈಗ ಮಳೆಗಾಲ. ಪರ್ವತಾಕಾರದ ಮೋಡ 
ಗಳು ಆಕಾಶದಲ್ಲಿ ವ್ಯಾಪಿಸಿರುವುದನ್ನು ನೋಡು! (೧-೨). ಗಗನಾಂಗನೆಯು 
ಸೂರ್ಯಕಿರಣಗಳ ಮೂಲಕ ಸಮುದ್ರದ ರಸವನ್ನು ಹೀರಿ, ನವಮಾಸ 
ಪರ್ಯಂತ ಗರ್ಭವನ್ನು ಧರಿಸಿ, ಈಗ ರಸಾಯನವನ್ನು * ಹಡೆಯುತ್ತಿ ದ್ಹಾಳ! 
(೩). ಮೋಡದ ಪದರದ ಸೋಪಾನಸಂಕ್ತಿಗಳಿಂದ ಆಕಾಶದಲ್ಲಿ ಹತ್ತಿ ಹೋಗಿ, 
ಗಿರಿಮಲ್ಲಿಗೆ ಮತ್ತು ಅರ್ಜುನಪುಷ್ಪದ ಮಾಲೆಗಳಿಂದ ಸೂರ್ಯನನ್ನು 


* ರಸಾಯನ ಜೀವನಾಧಾರವಾದ ವಸ್ತು. ಲೋಕದಲ್ಲಿ ನಡೆಯುವ ಸ್ತ್ರೀ 
ವೃತ್ತವು ಇಲ್ಲಿ ಸೂಚಿತವಾಗುವುದರಿಂದ ಸಮಾಸೋಕ್ತಿಯೆಂಬ ಅಲಂಕಾರ. 


ಸರ್ಗಃ ೨೮] ಪ್ರಾವೃಡುಜ್ಜ ೃಂಭಜಿಮ್‌ ೨೧೯ 


ಸಂಧ್ಯಾರಾಗೋತ್ಸಿ ತೈ ಸ್ತಾಮೆ ರ್ರಿ ಸರೆಂತೇಷ್ಟಧಿಕಪಾಂಡರೈಃ | 
ಸಿಗ್ಗೈರಭ್ಗ |) ಪಟಚ್ಛೀದ್ವೆರ್ಬಿಷ್ನವ್ರ ಜಮಿವಾಂಬರವಾ್‌ | ೫ 


ಮಂದಮತಾರುತನಿಃಶ್ವಾಸಂ ಸಂಧ್ಯಾಚಂದನರಂಜಿತಮ್‌ | 
ಆಸಾಂಡುಜಲದಂ ಭಾತಿ ಕಾನಾತಶುರೆವಿಂವಾಂಬರೆನತ್‌ | ೩, 


ಏಷಾ ಘರ್ಮುಪರಿಕ್ಲಿಷ್ಟಾ ನವವಾರಿಪರಿಪ್ಲುತಾ | 
ಸೀತೇನ ಶಕೋಕಸಂಶಪ್ತಾ ಮಹೀ ಬಾಷ್ಟಂ ವಿಮುಂಚತಿ॥ ೭ 


ಮೇಘೋದರೆವಿನಿರ್ಮುಕ್ತಾಃ ಕಹ್ಲಾರಸುಖಶೀತಲಾಃ | 
ಶಕ್ಕಮಂಜಲಿಭಿಃ ಹಾತುಂ ವಾತಾಃ ಕೇತೆಕಗಂಧಿನಃ ॥ ಛೆ 


ಏಷ ಫ್ರಲ್ಲಾರ್ಜುನಃ ಶೈಲಃ ಕೇತತೈರಧಿಮಾಸಿತಃ | 
ಸುಗ್ರೀವ ಇವ ಶಾಂತಾರಿರ್ಧಾರಾಭಿರಭಿಷಿಚ್ಯತೇ ॥ ೯ 


ರ ಅಂ 


ಅಲಂಕರಿಸಬಹುದಾಗಿದೆ! ಒದ್ದೆಯಾದ ಮೇಘಖಂಡಗಳು ಸಂಧ್ಯಾರಾಗದಿಂದ 
ಕೆಂಪಾಗಿ ಸುತ್ತಲೂ ಬೆಳ್ಳ ಗೆಸ ಚ್ಛವಾಗಿವೆ. ಇವನ್ನು ನೋಡಿದ, ಬಟ್ಟಿ ಯ 
ತುಂಡುಗಳಿಂದ "ಆಕಾಶಕ್ಕೆ. ಗಾಯದ ಪಟ್ಟುಗಳನ್ನು ಕಟ್ಟಿ ದಂತೆ ಜಾ 
(೪-೫).  ಮಂದಮಾರುತನೆಂಬ ಫಿಶ್ವಾಸದಿಂದ ಯುಕೆ ವಾಗಿ, ಸಂಧ್ಯಾರಾಗ 
ವೆಂಬ ರಕ್ತ ಚಂದನದಿಂದ ರಂಜಿತವಾಗಿ. ಬಿಳಿಯ ಮೋಡದಿಂದ ತ 
ಅಂಬರವು ವಿರಹೆತಾಪದಿಂದ ಬಿಳಿಚಿಕೊಂಡಿರುವ ಕಾಮಾತುರೆನಂಕೆ 
ಫೆಂಗೊಳಿಸುವುದು ! (೬). ಬೇಸಿಗೆಯಿಂದ ಬಳಲಿ, ಮಳೆಗಾಲದ ಹೊಸ 
ನೀರಿನಿಂದ ನೆನೆದು, ಬಾಪು ವನ್ನು* ಬಿಡುವ ಈ ಭೂದೇನಿಯು, ಶೋಕ 
ಸಂತಪ್ತಳಾಗಿ ಜಾಷ್ಟವನ್ನು ಹರಿಸುವ ಸೀತೆಯಂತೆ ತೋರುವಳು! (2). 
ಮೇಘಮಂಡಲದಿಂದ ತೂರಿಬಂದು, ಕಹ್ಣಾರಪುಪ್ಪದಂತೆ ಸುಖಶೀತಲವಾಗಿ, 
ಕೇದಗೆಯ ಸುಗಂಥೆವನ್ನು ಹೊತ್ತು ಬೀಸುವ ಗಾಳಿಯನ್ನು ಜೊಗಸೆಬೊಗಸೆ 
ಯಾಗಿ ಕುಡಿದುಬಿಡಬಹುದು! (೮). ಈ ಶೈಲದಲ್ಲಿ ಅರ್ಜುನವೃಕ್ಷಗಳು 
ಅರಳಿವೆ. ಕೇದಗೆಯ ಸುವಾಸನೆಯು ಹರಡಿದೆ. ದಾವಾಗ್ಧಿಯೆಂಬ ಇದರ 


೨೨೦ *ಿಹ್ಕಿ ಂಭಾಕಾಂಡಃ [ ಸರ್ಗಃ ೨೮ 


ಮೇಘಕೃಷ್ಣಾಜಿನಥರಾ ಧಾರಾಯಜ್ಜೋಪನೀತಿನಃ | 


ಮಾರುತಾಪೂರಿತಗುಹಾಃ ಪ್ರಾಧೀತಾ ಇವ ಪರ್ನತಾಃ ॥ ೧೦ 
ಕೆಶಾಭಿರಿನ ಹೆ ಕಮೀಭಿರ್ವಿದ್ಯುದ್ಧಿ ಿರಭಿತಾಡಿತನ್ನ್‌ 

ಅಂತಃ ಸ ಸ್ಪಫಿತನಿರ್ಭೋಷಂ ಸವೇದನಮಿನಾಂಬರನ ಮತ್‌ | ೧೧ 
ನೀಲಮೇಘಾಶ್ರಿತಾ ವಿದ್ಯುತ್‌ ಸ್ಫುರಂತೀ ಪ್ರತಿಭಾತಿ ಮೇ | 
ಸ್ಫುರಂತೀ ರಾವಣಶ್ಯಾಂಕೇ ನೈದೇಹಿ£ನ ತಪಸ್ವಿನೀ | ೧೨ 
ಇಮಾಸ್ತಾ ಮುನ್ಮಫನಶಾಂ ಹಿತಾಃ ಪ್ರತಿಹತಾ ದಿಶಃ | 

ಅನುಲಿಪ್ತಾ ಇವ ಘನೈರ್ನಷ್ಟಗ್ರಹನಿಶಾಕರಾಃ ॥ ೧೩ 
ಶ್ವಚಜಿದ್ಭಾಷ್ಪಾಭಿಸಂರುದ್ಧಾನ್‌ ನರ್ಷಾಗಮಸಮುತ್ಸುಕಾನ್‌ | 
ತುಟಿಜಾನ್‌ ಪಶ್ಯ ಸೌಮಿತ್ರೇ ಪುಸ್ಪಿ ತಾನ್‌ ಗಿರಿಸಾನುಷು ॥ ೧೪ 


ಶತ್ರುವಕ್ಷವು ಅಡಗಿದ ಈಗ ಧಾರೆಧಾರೆಯಾಗಿ ಮಳೆಯ ಅಭಿಷೇಕವಾಗುತ್ತಿದೆ 
ಆದ್ದರಿಂದ ಪುಷ್ಪಾಲಂಕೃತನಾಗಿ, ಸುಗಂಥವನ್ನು ಬಳಿದುಕೊಂಡು, ವಾಲಿ 
ಯನ್ನು ನಿಗ್ರಹಿಸಿ ಪಟ್ಟಾ ಭಿಷಿಕ್ತ ನಾಗುತ್ತಿ ರುವ ಸುಗ್ರೀವನಂತೆ ಈ ತೈಲವು 
ರಂಜಿಸುತ್ತಿದೆ (೯). ಲಕ್ಷ್ಮಣ, ಈ ಬೆಟ್ಟ ೈಗಳನ್ನು ನೋಡು. ಮೋಡನೆಂಬ 
ಕೃಷ್ಣಾ ಜನವನ್ನು ಹೊದೆದು, ವೃಷ್ಟಿ Bs ಯಜ್ಞೋಪ ವೀತವನ್ನು 
ಧರಿಸಿ” ಚ 1 ಗುಹೆಗಳಿಂದ ಧ್ವ ನಿಗ್ಗೆಯುವ | ಬೆಟ್ಟ ಗಳು 
ವೇದಾಥ್ಯೆಯನವನ್ನು ಮಾಡುತ್ತಿರುವ ವಿಪ್ರ ರಂತ ಕಾಣುತ್ತವೆ | (೧). 
ಲಕ್ಷ್ಮಣ, ಆಕಾಶದಲ್ಲಿ ಗುಡುಗುವುದನ್ನು ಕೇಳಿಜೆಯಾ? ಚಿನ್ನ ದ ಚಾಟಿ 
ಗಳಂತಿರುವ ಮಿಂಚುಗಳ ಹೊಡೆತವ ನ ತಾಳಲಾರದೆ, ಆಕಾಶವು ವೇದನೆ 
ಯಿಂದ ಕೂಗಿಕೊಳು ವಂತೆ ತೋರುತ್ತ by ! (೧೧). ನೀಲಮೇಘದ ನಡುವೆ 
ಮಿಂಚುವ ಮಿಂಚನ್ನು ಕಂಡಾಗ, ರಾವಣನ ಅಂಕದಲ್ಲಿ ಅನಾಥೆಯಾಗಿ 
ಸಂಕಟಪಟ್ಟ ಸೀತೆಯಂತೆ ಇದು ಮಿಂಚುವುದೆಂದು ನನಗೆ ಅನ್ನಿಸುತ್ತದೆ! 
(೧೨). ಸಮಸ್ತ ದಿಕ್ಟುಗಳನ್ನೂ ಬಳಿದಂತೆ ಮೋಡಗಳು ಕವಿದು, "ಚಂದ್ರಾ ದಿ 
ಗ್ರಹಗಳು ಅದ್ಕ ಶೈವಾಗಿನೆ. ಖಾತಿ ಯಾವ ದಿಕ್ಟೆಂದು Pe 
4 ಪರಿಸ್ಥಿತಿಯು ಕಾಂತಾಯುಕ್ತೆರಾದ ಕಾಮಿಗಳಿಗೆ ಮಾತ್ರ ಹಿತಕರ 
ವಾಗುತ್ತದೆ | ! (೧೩). ಗಿರಿಸಾನುಗಳಲ್ಲಿ ಪುಸ್ಸಿ ತಗಳಾದ ಈ ಕುಟಜವ ಕ್ಷ 


ಸರ್ಗಃ ೨೮ | ಪ್ರಾವೃಡುಜ್ಜೃಂಭಣಮ್‌ ೨೨೧ 


ಮನು ಶೋಕಾಭಿಭೂತಸ್ಯ ಹಾಮಸಂದೀಹನಾನ್‌ ಸ್ಥಿ ಶಾನ್‌ || 


ರಜಃ ಪ್ರಶಾಂತಂ ಸಹಿನೊಟದ್ಯ್ಧ ವಾಯು- 
ರ್ನಿದಾಘದೋಷಪ್ರಸರಾಃ ಪ್ರಶಾಂತಾಃ | 

ಸ್ಲಿತಾ ಹಿ ಯಾತ್ರಾ ವಸುಧಾಧಿಷಾನಾಂ 
ಪ್ರವಾಸಿನೋ ಯಾಂತಿ ನರಾಃ ಸ್ವದೇಶಾನ್‌ ॥ ೧೫ 


ಸಂಪ್ರಸ್ಥಿ ತಾ ಮಾನಸವಾಸಲುಬ್ದಾಃ 

ಪ್ರಿಯಾನ್ವಿತಾಃ ಸಂಪ್ರತಿ ಚಕ್ರವಾಕಾಃ 
ಅಭೀಶ್ಚ್ವನರ್ಷೋದಕವಿಕ್ಷತೇಷು 

ಯಾನಾನಿ ಮಾರ್ಗೇಷು ನೆ ಸಂಹತಂತಿ ॥ ೧೬ 


ಸೈಚಿತ್‌ ಪ್ರ ಕಾಶಂ ಕ್ಹಚಿದಪ್ರಕಾಶಂ 
ನಭಃ ಪ ಕ್ರೆಕೀರ್ಣಾಂಬುಧರಂ ವಿಭಾತಿ | 


ಗಳನ್ನು ನೋಡು. ಇನು (ನವಜಲಸೇಶದಿಂದೆದ್ದ) ಬಾಷ್ಟದಿಂದ ಕೂಡಿ. 
ವರ್ಷಾಕಾಲದ ಆಗಮನವಾಯಿತೆಂದು ಉತ್ಪಾಹಗೊಂಡಿವೆ! ಸೌಮಿತ್ರಿ, 
ಶೋಕತಪ್ಪನಾದ ನನಗೆ ಈ ವೃಕ್ಷಗಳು ವಿರಹತಾಪವನ್ನು ಹೆಚ್ಚೆ ಸುತ್ತ ವೆ!* 
(೧೪). ನೆಲದ ಥೊಳಿಯಡಗಿ ಗಾಳಿಯು ಶೀತಲವಾಗಿದೆ. ಬೇಸಗೆಯಿಂದಾದ 
ತಾಪನೇ ಮೊದಲಾದವು ಶಾಂತವಾದವು. ಭೂಪಾಲರ ವಿಜಯಯಾಕ್ರೆಯು 
ನಿಂತುಹೋಗಿದೆ. ಪ್ರವಾಸಿಗಳು ತಮ್ಮ ದೇಶಗಳಿಗೆ ಹಿಂದಿರುಗುತ್ತಿದ್ದಾರೆ 
(೧೫). ಈಗ ಮಾನಸಸರೋವರದಲ್ಲಿ ವಾಸಮಾಡಬೇಕೆಂಬ ಆಸೆಯಿಂದ 
ಹೌಸಗಳು ಹೊರಟುಹೋದ ವು. ಚಕ್ರವಾಕಗಳು ತಮ್ಮ ಕಾಂತೆಯರೊಂದಿಗೆ 
ನಲಿಯುತ್ತಿವೆ. ಮಳೆ ಸುರಿದು jo ತಟ್ಟು ಹೋಗಿರುವುದರಿಂದ 
ವಾಹನಗಳು ಸಂಚರಿಸುವುದಿಲ್ಲ (೧೬). ಚಟ ಕವಿದಿರುವುದರಿಂದ 
ಆಕಾಶವು ಕೆಲವು ಕಡೆ ಅಪ್ರ ಕಾಶವಾಗಿಯೂ ಕೆಲವು ಕಡೆ ಪ್ರಕಾಶವಾಗಿಯೂ 
ಇದೆ. ಪರ್ವತಗಳು ಕೆಲವು ಳಡೆ ಸಾಗರದ ರಭಸ ವನ್ನು ತಡೆಗಟ್ಟ ದಾಗ 

* ಕುಟಜವೃಕ್ಷಗಳನ್ನು ನೋಡಿ ಕಾಂತಾಯುಕ್ತರಾದ ತರುಣರ ಸ್ಮರಣೆಯಾಗು 


ವುದೆಂದು ಅಭಿಪ್ರಾಯ. ಪುಷ್ಟಿತ- ಪುಸ್ಪದಂತಿರುವ ನಗುವಿನಿಂದ ಯುಕ್ತ; 
ಬಾಷ್ಪ ಆನಂದಬಾಷ್ಟ ; ವರ್ಷಾಗಮನ- ಕಾಂತಾಗಮನ, 


೨೨೨ ಕಿಜ್ಕಿಂಧಾಕಾಂಡಃ [ಸರ್ಗಃ ೨೮ 


ಕ್ಲಚಿತ್‌ ಕೃಚಿತ್‌ ಪರ್ವತಸಂಸಿರುದ್ಧಂ 
ರೊಪಂ ಯಥಾ ಶಾಂತನುಹಾರ್ಣನವಸ್ಯ ! ೧೩ 


ವ್ಯಾಮಿಶ್ರಿತಂ ಸರ್ಜಕದಂಬಪುಷ್ಪೈ 

ರ್ನವಂ ಜಲಂ ಪರ್ವತಥಾತಶುತಾಮ್ರವಾ | 
ಮಯೂರಕೇಕಾಭಿರನುಪ್ರಯಾತಂ 

ಶೈಲಾಪಗಾಃ ಶೀಘ್ರತೆರೆಂ ನಹಂತಿ ॥ ೧೮ 


ರಸಾಕುಲಂ ಷಟ್ಟಿದಸಂನಿಕಾಶಂ 

ಪ್ರಭುಜ್ಯತೇ ಜಂಬುಫಲಂ ಪ್ರಕಾಮನರ್‌ | 
ಅನೇಕವನರ್ಜ್ಣಂ ಪೆನನಾನಧೂತೆಂ 

ಭೂಮೌ ಪಠೆಕ್ಯಾಮ್ರಫಲಂ ನಿಪಕ್ಟೈವಕ್‌ ॥ ೧೯ 
ನಿಮ್ಯುತ್ಸತಾಕಾಃ ಸಬಲಾಕೆಮಾಲಾಃ 

ಶೈಲೇಂದ್ರ ಕೊಟಾಕೃತಿಸಂಫಿಕಾಶಾಃ 
ಗರ್ಜಂತಿ ಮೇಘಾಃ ಸಮುದೀರ್ಣನಾದಾ 

ಮತ್ತಾ ಗಜೇಂದ್ರಾ ಇವ ಸಂಯುಗಸ್ಥಾಃ ॥ ೨೦ 





ಪ್ರಶಾಂತವಾದ ಸಾಗರವಿರುವಂತೆ, ಆಕಾಶವು ಕಾಣಿಸುತ್ತಿದೆ (೧೭). ಲಕ್ಷ್ಮಣ 

ಸರಸರ ಹೊಸ ನೀರನ್ನು ಹೊತ್ತು ಎಷ್ಟು ವೇಗವಾಗಿ ಹರಿಯುತ್ತಿ ಅ 
ನೋಡಿದೆಯಾ? ನೀರಿನಲ್ಲಿ ಜ್‌ ಪುಷ್ಪಗಳು ತೇಲಿಹೋಗುತ್ತಿನಿ ವಿ 
ಗೈ ರಿಕಥಾತುಗಳಿಂದ ಸಮ್ಮಿಶ್ರವಾದ ನೀರು ಕೆಂಪಾಗಿದೆ. ನವಿಲುಗಳ 
ಕೇಕಾರವವು ನದೀಜಲವನ್ನು ಹಿಂಬಾಲಿಸುತ್ತಿದೆ! (೧೮) ದುಂಬಿಯಂತೆ 
ಕಪ್ಪಾಗಿ ರಸಭರಿತವಾದ ನೇರಿಕೆಯಹಣ್ಣ ಸ್ನ ಜನರು ಈಗ ಯಥೇಚ್ಛ ನಾಗಿ 
ತಿನ್ನು. ತ್ತಿದ್ದಾ ಕೆ. ವಿವಿಧ ವರ್ಣವುಳ್ಳ ಕ ಮಾವಿನಹಣ್ಣು ಚ 
ನೆಲದಡೋಕೆ- ಉದುರುತ್ತಿದೆ (೧೯). ಕೊಕ್ಕರೆಗಳು ಸಾಲುಗಟ್ಟಿ ಮೋಡಗಳ 
ಬಳಿಯಲ್ಲಿ ಹಾರಾಡುತ್ತಿ ಷೆ. ಗಿರಿಶೃ 0ಗೆಗಳಂತೆ ಬೃಹದಾಕಾರದ ಈ ಮೋಡ 
ಗಳು ಮಿಂಚುಗಳಿಂಬ । ಧೆ ಒಜನಟಗಳನ್ನು ಹಾರಿಸುತ್ತ ಗುಡುಗುವಾಗ, ರಣ 


ಸರ್ಗಃ ೨೮] ಪ್ರಾವೃಡುಜ್ವೃ೦ಭಣಮ್‌ ೨೨೩ 


ನರ್ಷೋದಕಾಪ್ಯಾಯಿತಶಾದ್ವಲಾನಿ 
ಪ್ರವೃತ್ತನೃತ್ತೋತ್ಸವಬರ್ಹಿಣಾನಿ | 

ವನಾನಿ ನಿನನೃಷ್ಟ ಬಲಾಹಕಾನಿ 
ಪಶ್ಯಾಪರಾಹ್ನೆ ೇಷ್ಟಧಿಕಂ ವಿಭಾಂತಿ | ೨೧ 


ಸಮುದ್ವಹಂತಃ ಸಲಿಲಾತಿಭಾರಂ 
ಬಲಾಕಿನೋ ನಾರಿಧರಾ ನದಂತಃ | 
ಮಹತ್ಸು ಶೃಂಗೇಷು ಮಹೀಧರಾಹಾಂ 
ನಿಶ್ರಮ್ಯ ವಿಶ್ರಮ್ಯ ಪುನಃ ಪ್ರಯಾಂತಿ ॥ ೨೨ 


ಮೇಘಾಭಿಕಾಮಾ ಪರಿಸಂಪತಂತೀ 
ಸಂಮೋದಿತಾ ಭಾತಿ ಬಲಾಕಪಂಕ್ತಿಃ | 
ವಾತಾವಧೊತಾ ವರಪೌಂಡರೀಕೀ 
ಲಂಚೀವ ಮಾಲಾ ರಚಿತಾಂಬರಸ್ಯ ॥ ೨೩ 


ಬಾಲೇಂದ್ರ ಗೋಪಾಂತರಚಿತ್ರಿತೇನ 
ವಿಭಾತಿ ಭೂಮಿರ್ನನಶಾದ್ವಲೇನ | 


ರಂಗದಲ್ಲಿ ಫೀಂಕರಿಸುವ ಮದ್ದಾನೆಗಳಂತೆ ಕಾಣುತ್ತವೆ! (೨೦). ಸೌಮಿತ್ರಿ, 
ಪ್ರ ಅರಣ್ಯಪ್ರದೇಶಗಳನ್ನು ನೋಡು ಮಳೆನೀರಿನಿಂದ ಹೆಚ್ಚನೆ ಹುಲುಸಾದ 
ಹುಲ್ಲುಗಾವಲು ನಳನಳಿಸುತ್ತಿದೆ. ನವಿಲುಗಳು ಹಿಗ್ಗಿ ನಿಂದ ಕುಣಿಯಲು 
ತೊಡಗಿವೆ. ಈ ಸ್ಥಳದಲ್ಲಿ ಮೋಡಗಳು ಚೆನ್ನಾಗಿ ಮಳೆ ಸುರಿಸಿವೆ. ಸಂಜೆಯ 
ಹೊತ್ತಿ ಇದನ್ನು ನೋಡಲು ಬಲು ಜೆಂದವಾಗಿರುತ್ತದೆ (೨೧). ಕೊಕ್ಕರೆಗಳ 
ಹಾರವನ್ನು ಹಾಕಿಕೊಂಡು ಹೊರಲಾರದ ಜಲಭಾರವನ್ನು ಹೊತ್ತಿರುವ 
ಜಲದಗಳು ಅರಚುತ್ತ, ಗಿರಿಗಳ ಉನ ೩3 ಶಿಖರಗಳಲ್ಲಿ ವಿಶ್ರಮಿಸುತ್ತ ವಿಶ್ರಮಿ 
ಸುತ್ತ, ಮುಂದೆ ಸಾಗುವುದನ್ನು ನೋಡು, ಲಕ್ಷ ಬ! (೨೨). ಮೇಘಗಳಲ್ಲಿ 
ಮೋಹೆಗೊಂಡು ಮೇಲೆ ಹಾರಿ ನಲಿಯುತ್ತ ಬರುವ ಕೊಕ್ಕರೆಗಳ ಸಾಲನ್ನು 
ನೋಡು ; ಬಿಳಿಯ ತಾವರೆಗಳಿಂದ ರಚಿತವಾದ ಮನೋಹರ ಮಾಲೆಯನ್ನು 
ತೂಗಾಡುವಂತೆ ಅಂಬರಕ್ಕೆ ಹಾಕಿದಂತಿದೆ! ಗಾಳಿಯಿಂದ ಮಾಲೆ ಅಲ್ಲಾಡು 
ವಂತಿದೆ! (೨೩) ವಿಶಾಲವಾದ ಹಸಿರು ಹುಲ್ಲುಗಾವಲು ಕೆಂಪುಬಣ್ಣ ದ 


೨೨೪ ಕಿಷ್ಕಿಂಧಾಕಾಂಡಃ [ಸರ್ಗಃ ೨೮ 


ಗಾತ್ರಾನುವೃತ್ತೇನ ಶುಕಪ್ರ ಭೇಣ 
ನಾರೀವ ಲಾಶ್ರೋಕ್ಷಿತಕಂಬಲೇನ ॥ ೨೪ 


ನಿದ್ರಾ ಶನೈಃ ಕೇಶನಮಭ್ಯ,ಪೈತಿ 
ದ್ರುತಂ ನದೀ ಸಾಗರನುಭ್ಯುಪೈತಿ 
ಹೃಷ್ಟಾ ಬಲಾಕಾ ಘನಮಭ್ಯುಸೈತಿ 
ಕಾಂತಾ ಸಕಾಮಾ ಪ್ರಿಯಮಭ್ಯುಪೈತಿ || ೨೫ 
ಜಾತಾ ವನಾಂತಾಃ ಶಿಖಸಂಪ್ರನೃತ್ತಾ 
ಜಾತಾಃ ಕೆದಂಬಾಃ ಸಕದಂಬಶಾಖಾಃ | 
ಜಾತಾ ವೃಷಾ ಗೋಷು ಸಮಾನಕಾಮಾ 
ಜಾತಾ ಮಹೀ ಸಸ್ಕವನಾಭಿರಾಮಾ ॥| ೨೬ 


ವಹಂತಿ ವರ್ಷಂತಿ ನದಂತಿ ಭಾಂತಿ 
ಧ್ಯಾಯಂತಿ ನೃತ್ಯಂತಿ ಸಮಾಶ್ವಸಂತಿ | 
ನದ್ಯೋ ಘನಾ ಮತ್ತಗಜಾ ವನಾಂತಾಃ 
ಪ್ರಿಯಾನಿಹೀನಾಃ ಶಿಖನಃ ಪ್ಲವಂಗಾಃ ॥ ೨೩ 


ಇಂದ್ರಗೋಪ ಹುಳುಗಳಿಂದ ಚಿತ್ರವರ್ಣವಾಗಿದೆ. ಲಾಕ್ಷಾರಸದಿಂದ 
ಚಿತ್ರಿತವಾದ ಹಸಿರುಸೀರೆಯನ್ನು ಟ್ವರುವ ನಾರಿಯಂತೆ ಭೂದೇವಿಯ 
ಕಾಣುತ್ತಾಳೆ! (೨೪). ಲಕ್ಷ್ಮಣ, ಈಗ ಯೋಗನಿಪ್ರಿಯು ಮೆಲ್ಲನೆ 
ಶ್ರೀಮನ್ನಾರಾಯಣನಲ್ಲಿ ಸೇರಿಕೊಳು ತ್ತಿದೆ ನದಿಯು ಬೇಗ ಬೇಗನೆ 
ಸಮುದ್ರದ ಕಡೆಗೆ ಧಾವಿಸುತ್ತಿದೆ. ಬಲಾಕೆಯು ನಲಿಯುತ್ತ ಮೇಘದ 
ಬಳಿಗೆ ಸಾರುತ್ತಿದೆ. ಕಾನಿನಿಯು ಕಾಂತನ ಸಮೀಪಕೆ ಹೋಗುತ್ತಿದ್ದಾಳೆ! 
(೨೫). ವನಪ್ರದೇಶಗಳು ಮಯೂರನ ಎತ್ರದಿಂದ ಮನೋಹರವಾದವು. 
ಕದಂಬವೃಕ್ಷಗಳು ಕುಸುಮಸಮೃದ್ಧಿ ಯುಳ್ಳೆ ಕೊಂಬೆಗಳಿಂದ ಸುಂದರವಾದವು. 
ಗೂಳಿಗಳು ಗೋವುಗಳಂತೆ ಕಾಮಾರ್ತವಾದವು. ಭೂಮಿಯು ಸಸ್ಯಸಂಪತ್ತಿ 
ನಿಂದ ಮನೋರಮವಾಯಿತು (೨೬). ಲಕ್ಷ ಟೌ ಹೊಳೆಗಳು ಹರಿಯುತ್ತ, 
ಮೋಡಗಳು ಮಳೆ ಸುರಿಸುತ್ತ, ಮತ್ತ ಮಾತಂಗಗಳು ಭೀಂಕರಿಸುತ್ತ, ವನಾಂತ 
ಗಳು ವಿರಾಜಿಸುತ್ತ ಇರುವ ವರ್ಷಾಕಾಲವಿದು. ಪ್ರಿಯಾವಿಯುಕ್ತರು 


ಸರ್ಗಃ ೨೮ ] ಪ್ರಾವೃಡುಜ್ಜೃಂಭಣಮ್‌ ೨೨೫ 


ಪ್ರಹರ್ಹಿತಾಃ ಕೇತಕಪುಷ್ಪಗಂಥ- 

ಮಾಘ್ರಾಯ ಹೃಷ್ಟಾ ನನನಿರ್ಣುರೇಷು | 
ಪ್ರಪಾತಶಬ್ದಾಕುಲಿತಾ ಗಜೇಂದ್ರಾಃ 

ಸಾರ್ಧಂ ಮಯೂರೈಃ ಸಮದಾ ನದಂತಿ [| ೨೮ 


ಧಾರಾನಿಪಾತೈರಭಿಹನ್ಯಮಾನಾಃ 
ಕೆದಂಬಶಾಖಾಸು ವಿಲಂಬಮಾನಾಃ | 
ಕ್ಷಣಾರ್ಜಿತಂ ಪುಷ್ಪರಸಾವಗಾಢಂ 
ಶನೈರ್ಮದಂ ಷಟ್ಜಿರಣಾಸ್ಯ್ಯಜಂತಿ || ೨೯ 


ಅಂಗಾರಚೂರ್ಣೋತ್ವೆರೆಸಂನಿಕಾಶ್ಛೈಃ 

ಫಲೈಃ ಸುಷರ್ಯಾಪ್ತರಸೈಃ ಸಮ್ಬುದ್ಧೈಃ | 
ಜಂಬೂದ್ರುಮಾಣಾಂ ಪ್ರವಿಭಾಂತಿ ಶಾಖಾ 

ನಿಲೀಯಮಾನಾ ಇನ ಷಟ್ಬದೌಫೈಃ ॥ ೩೦ 


ತಡಿತ್ರ ತಾಕಾಭಿರೆಲಂಕೃ ತಾನಾ- 
ಮುದೀರ್ಣಗಂಭೀರಮಹಾರವಾಣಾವ | 


ಯಾವುದೋ ಧ್ಯಾನದಲ್ಲಿ ಮುಳುಗಿದ್ದಾರೆ! ನವಿಲುಗಳು ನರ್ತಿಸುತ್ತಿವೆ. 
ಕಪಿಗಳು (ಸಮೃದ್ಧವಾಗಿ ಆಹಾರವು ದೊರೆಯುವುದರಿಂದ) ನೆಮ್ಮದಿಯಲ್ಲಿವೆ 
(೨೭). ವನನದೀತೀರದಲ್ಲಿ ಸಂಚರಿಸುವ ಕಾಡಾನೆಗಳಿಗೆ ಕೇದಗೆಯ ಗಂಥೆ 
ವನ್ನಾಫ್ರಾಣಿಸಿ ಮದವೇರಿಜಿ. ಜಲಪ್ರಪಾತಗಳು ಭೋರ್ಗರೆಯುವುದನ್ನು 
ಕೇಳಿ ರೇಗಿ, ಆ ಕಾಡಾನೆಗಳು ನವಿಲುಗಳ ಕೇಕಾಧ್ವನಿಯೊಡನೆ ಫೀಂಕರಿ 
ಸುತ್ತಿವೆ (೨೮). ಕದಂಬಗಳ ಕೊಂಬೆಗಳಲ್ಲಿ ಲಂಬಿಸಿ ಇಂಬುಗೊಳ್ಳುವ 
ದುಂಬಿಗಳ ದುರವಸ್ಥೆಯನ್ನು ನೋಡು! ಮಕರೆಂದಪಾನದಿಂದ ಕ್ಷಣಮಾತ್ರ 
ದಲ್ಲಿ ಬಂದ ಮದವನ್ನು ಮಳೆಯ ಹೊಡೆತಕ್ಕೆ ಸಿಕ್ಕಿ ಮೆಲ್ಲಮೆಲ್ಲನೆ ಕಳೆದು 
ಕೊಳ್ಳುತ್ತಿವೆ! (೨೯). ರಸವನ್ನು ತುಳುಕುವ ನೇ ರಿಳೆಹೆಣ್ಣು ಗಳು ಇದ್ದಿಲು 
ಚೊರುಗಳ ರಾಶಿಯನ್ನು ಪೇರಿಸಿದಂತೆ ಮಾಗಿ ನಿಂತಿವೆ! ನೇರಿಳೆಯ ಕೊಂಬೆ 
ಗಳು ದುಂಬಿಗಳಿಂದ ಮುಚ್ಚಿ ಹೋದಂತಿವೆ ! (೩೦). ಪತಾಕೆಗಳಂತಿರುವ 
ಮಿಂಚುಗಳಿಂದ ಕೂಡಿ ಗಂಭೀರವಾಗಿ ಗುಡುಗುವ ಮೋಡಗಳು, ರಣರಂಗ 
15 


೨೨೬ ಕಿಹ್ಕಿಂಛಾಕಾಂಡಃ [ಸರ್ಗಃ ೨೮ 


ನಿಭಾಂತಿ ರೊಪಾಣಿ ಬಲಾಹಕಾನಾಂ 
ರಣೋದ್ಯತಾನಾಮಿನ ವಾರಣಾನಾನು್‌ || ೩೦ 


ಮಾರ್ಗಾನುಗಃ ಶೈಲನನಾನುಸಾರೀ 

ಸಂಪ್ರಸ್ಥಿತೋ ಮೇಘರವಂ ನಿಶಮ್ಯ | 
ಯುದ್ಧಾಭಿಕಾಮಃ ಪ್ರತಿನಾಗತಂಕೀ 

ಮತ್ತೋ ಗಜೇಂದ್ರಃ ಪ್ರತಿಸಂನಿವೃತ್ತಃ | ೩೨ 


ಕೈಚಿತ್‌ ಪ್ರಗೀತಾ ಇನ ಷಟ್ಟದೌಘಫೈಃ 
ಕ್ಚಚಿತ್‌ ಪ್ರನೃತ್ತಾ ಇನ ನೀಲಕಂಕೈಃ। 
ಕ್ವಚಿತ್‌ ಪ್ರಮತ್ತಾ ಇನ ವಾರಣೇಂದ್ರೆ- 


ರ್ನಿಭಾಂತ್ಯನೇಕಾಶ್ರಯಿಣೋ ನನಾಂತಾಃ ೩೩ 
ಕದಂಬಸರ್ಜಾರ್ಜುನಕಂದಲಾಥ್ಯಾ 

ವನಾಂತಭೂನಿರ್ನೆವನಾರಿಪೊರ್ಣಾ | 

ರಾಷಾನಭೂಮಿಪ್ರತಿಮಾ ನಿಭಾತಿ ॥ ೩೪ 


ದಲ್ಲಿ ನಿಂತು ಗರ್ಜಿಸುವ ಗಜಗಳಂತೆ ಕಾಣುತ್ತವೆ. ವತ್ಸ, ಆ ಸಲಗನನ್ನು ನೋಡು! 
ಅಡವಿಯ ದಾರಿಯನ್ನು ಹಿಡಿದು ಹೋಗುತ್ತಿದ್ದ ಆ ಮದ್ದಾನೆಯು ಗುಡುಗಿನ 
ಶಬ್ದವನ್ನು ಕೇಳಿ, ಎದುರಾಳಿಯಾದ ಮತ್ತೊಂದು ಆನೆಯು ಫೀಂಕರಿಸು 
ವುಜಿಂದು ಕಿಳಿದುಕೊಂಡಿದೆ! ಅದರೊಡನೆ ಹೋರಾಡಬೇಕೆಂದು ಹಿಂದಿರುಗಿ 
ಬರುತ್ತಿದೆ! (೩೧-೩೨). ಈ ಪ್ರದೇಶದಲ್ಲಿ ವಿವಿಧ ವೈಚಿತ್ರ್ಯವುಂಟು. 
ವನಗಳು ಭ್ರಮರಗಳಿಂದ ಹಾಡುವಂತೆಯೂ, ನನಿಲುಗಳಿಂದ ಕುಣಿಯು 
ವಂತೆಯೂ, ಗಜೇಂದ್ರಗಳಿಂದ ಮದಿಸಿದಂತೆಯೂ ಕಾಣುತ್ತವೆ! (೩೩). 
ಸೌಮಿತ್ರಿ, ಈ ವನಭೂಮಿಯು ಮದ್ಯಪಾನಮಾಡುವ ಸ್ಥಳದಂತೆ ಇದೆ! 
ಇದೂ ಪಾನಭೂಮಿಯಂತೆ ಕದಂಬ, ಸಜ್ಜ, ಅರ್ಜುನ, ಕಂದಲಗಳ ಹೂ 
ಗಳಿಂದ ಯುಕ್ತವಾಗಿ ಮದ್ಯದಂತಿರುವ ನವಜಲದಿಂದ ತುಂಬಿದೆ ! ನವಿಲು 
ಗಳ ಉನ್ಮತ್ತ ಕೇಕೆಗಳೂ ಹುಚ್ಚಾಟದ ನ ುತೈಗಳೂ ನಡೆಯುತ್ತಿವೆ! (೩೪). 


ಸರ್ಗಃ ೨೮] ಪ್ರಾವೃಡುಜ್ಜ ೃ ೦ಭಣಮ್‌ ೨೨೭ 


ಮುಕ್ತಾಸಕಾಶಂ ಸಲಿಲಂ ಪತದ್ಮೈ 
ಸುನಿರ್ಮಲಂ ಪತ್ರಪುಟೀಷು ಲಗ್ನಮ್‌ | 
ಹೃಷ್ಟಾ ವಿವರ್ಣಚ್ಛದನಾ ನಿಹಂಗಾಃ 


ಸುರೇಂದ್ರದತ್ತಂ ತೃಷಿತಾಃ ಪಿಬಂತಿ ॥ ೩೫ 
ಷಟ್ಬಾದತಂತ್ರೀಮಧುರಾಭಿಧಾನಂ 
ಪ್ಲೈನಂಗನೋದೀರಿತಕಂಠತಾಲವು್‌ | 
ಆನಿಷ್ಕೃತಂ ಮೇಘಮೃದಂಗನಾದೈ- 
ರ್ವನೇಷು ಸಂಗೀತಮಿನ ಪ್ರವೃತ್ತಮ್‌ ॥ ೩೬ 


ಪ್ರನೃತ್ತೈಃ ಕ್ವಚಿದುನ್ನ ದದ್ಭಿಃ 
ಈ ಚಿಚ್ಛೆ ವೃಕ್ಷಾಗ್ರನಿಷಣ್ಣಕಾಯ್ಯೈೆಃ | 
ನ್ಯಾಲಂಬಬರ್ಹಾಭರನೈರ್ಮುಯೂರೆೈ. 
ರ್ವನೇಷು ಸಂಗೀತಮಿವ ಪ್ರವೃತ್ತಮ್‌ ॥ ೩೭ 


ಸ್ಪನೈರ್ಫನಾನಾಂ ಪ್ಲವಗಾಃ ಪ್ರಬುದ್ಧಾ 
ವಿಹಾಯ ನಿದ್ರಾಂ ಚಿರೆಸಂನಿರುದ್ಧಾಮ್‌ | 

ಮರದೆಲೆಗಳಮೇಲೆ ಉದುರಿದ ಜಲಕಣಗಳು ಮುತ್ತಿನಂತೆ ಮಿನುಗು 
ತ್ರಿವೆ. ಚಿತ್ರವರ್ಣದ ಗರಿಗಳಿರುವ ಜಾತಕಗಳು ಬಾಯಾರಿ ಬಂದು. 
ದೇವೇಂದ್ರದತ್ತವಾದ ಜಲಕಣಗಳನ್ನು ಹರ್ಷದಿಂದ ಕುಡಿಯುತ್ತಿವೆ (೩೫) 
ತಮ್ಮ ವನದಲ್ಲಿ ಸಂಗೀತಸಭೆಯು ನಡೆಯುವಂತಿಜಿ! ಭ್ರಮರ ಕ4ೀಂಕಾರ 
ವೆಂಬ ಮಧುರ ವೀಣಾಧ್ವೆನಿಯು ಕೇಳಿಸುತ್ತಿದೆ. ಕಪ್ಪೆಗಳ ಭೇಕಾರವು ಕಂಠ 
ತಾಳವಾಗಿದೆ ! ಮೋಡವು ಮೃ ದಂಗವನ್ನು ಬಾರಿಸುತ್ತಿದೆ! (೩೬). ಅಲ್ಲದೆ 
ಬಣ್ಣ ಬಣ್ಣದ ಗೆರಿಗಳೆಂಬ ಅಭರಣಗಳನ್ನು ತೊಟ್ಟ 'ಮಯೂರಗಳು ಅಲ್ಲಲ್ಲಿ 
ನತ್ತಕರಂತೆ ನರ್ತಿಸುತ್ತ ಲೂ ಸಂಗೀತವನ್ನು ಮೆಚ್ಚ ಹರ್ಷೊೋದ್ಧಾ ರ ಹಟ 
ವಂತೆ ಕೂಗುತ್ತಲೂ ಇವೆ! ಆ ಮಯೂರಗಳೇ ಮರಗಳನೆ ರಿ ಸಂಗೀತ 
ಸಭೆಯ ಸಾಮಾಜಿಕರಂತೆ ಕುಳಿತಿವೆ! (೩೭). ಮೇಘೆಗರ್ಜನೆಗಳಿಂದ 
ಕಪ್ಪೆ ಗಳಿಗೆ ವೆಚ್ಚ ರವಾಗಿದೆ. ದೀರ್ಫ್ಥಕಾಲದ ನಿದ್ರೆ ಯನ್ನು ಬಿಟ್ಟು ಎಚ್ಚತ್ತಿ ಣಾ 


ನಿವಿಧಾಕೃ ತಿಯ ಕಪ್ಪೆಗಳು ಹೊಸ ಮೋಡದ ಮಳೆಯ ಹೊಡೆತಕ್ಕೆ ಸಿಕ್ಕಿ 


ಸ್ರ 


೨೨೮ ಕಿಹ್ಕಿಂಥಾಕಾಂಡಃ [ಸರ್ಗಃ ೨೮ 


ಅನೇಕೆರೂಪಾಕೈ ತಿವರ್ಣನಾದಾ 
ನನಾಂಬುಧಾರಾಭಿಹತಾ ನದಂತಿ ॥ ವ 


ನದ್ಯಃ ಸಮುದ್ವಾಹಿತಚಕ್ರವಾಕಾ- 

ಸ್ತಬಾನಿ ಶೀರ್ಣಾನ್ಯ ಪನಾಹಯಿತ್ವಾ | 
ದೃಷ್ತಾ ನನಪ್ರಾಭೃ ತಪೂರ್ಣಭೋಗಾ 

ದ್ರುತಂ ಸ್ವಭರ್ತಾರಮುಪೋಪಯಾಂತಿ ॥ ೩೮ 
ನೀಲೇಷು ನೀಲಾಃ ಪ್ರನಿಭಾಂತಿ ಸಕ್ತಾ 

ಮೇಘೇಷು ಮೇಘಾ ನವವಾರಿಪೊರ್ಣಾಃ | 
ದವಾಗ್ನಿದಗ್ಲೇಷು ದವಾಗ್ನಿದಗ್ಳಾಃ 


ಶೈಲೇಷು ಶೈಲಾ ಇನ ಬದ್ದಮೂಲಾಃ ॥ ೪೦ 
ಪ್ರಹೃಷ್ಟಸಂನಾದಿತಬರ್ಹಿಣಾನಿ 

ಸಶಕ್ರ ಗೋಪಾಕುಲಶಾದ್ವಲಾನಿ | 
ಚರಂತಿ ನೀಪಾರ್ಜುನವಾಸಿತಾಫಿ 

ಗಜಾಃ ಸುರಮ್ಯಾಣಿ ವನಾಂತರಾಣಿ | ೪೧ 


ನಾನಾ ನಾದದಿಂದ ವಚಗುಟ್ಟುತ್ತಿವೆ (೩೮). ನದಿಗಳು ತೇಲುವ ಚಕ್ರವಾಕ 
ಪಕ್ಷಿಗಳನ್ನು ಪ್ರವಾಹಭರದಿಂದ ಮೇಲೇರಿಸುತ್ತ, ಜರಿದು ಅಡ್ಡಲಾದ ತಟ 
ಗಳನ್ನು ಉರುಳಿಸುತ್ತ, ಹೊಸ ಹೊ ಮೊದಲಾದ ಭೋಗದ ಕಾಣಿಕೆಗಳನ್ನು 
ಹಿಡಿದು, ತಮ್ಮ ಪತಿಯಾದ ಸಮುದ್ರರಾಜನ ಕಡೆಗೆ ಗರ್ವದಿಂದ ಧಾವಿ 
ಸುತ್ತಿವೆ!* (೩೯). ಕಾಳ್ಲಿಚ್ಛಿನಿಂದ ಸುಟ್ಟ ಬೆಟ್ಟಗಳು ಕರ್ರಗೆ ಒಂದರ ಬಳಿ 
ಯೊಂದು ಹೊಂದಿ ಕಾಣುವಂತೆ, ನವಜಲಪೂರ್ಣವಾದ ಕರಿಯ ಕಾರ್ಮೋಡ 
ಗಳು ಒಂದರಮೇಲೊಂದು ಸರಿದಿವೆ (೪೦).  ವನಾಂತರದ ಶಾದ್ವಲಗಳು 
ಹೆರ್ಷದಿಂದುಬ್ಬಿ ಕೂಗುವ ನವಿಲುಗಳ ಕೇಕಾರವದಿಂದ ಪ್ರತಿಥೆ ಎನಿತವಾಗಿನೆ. 


* ಕಾಮಾರ್ತರಾದ ನನಯುನತಿಯರು ತಮ್ಮ ಸ್ತನಗಳನ್ನು ಬ್ಬಿಸಿಕೊಂಡ್ಕು 
ಅಡ್ಡ ಬಂದ ವಿಘ ಗಳನ್ನು ಲೆಕ್ಕಿಸದೆ, ಸುಗಂಧಾದಿ ಭೋಗಸಾಮಗ್ರಿಯನ್ನು ಹಿಡಿದು 
ಪ್ರಿಯರ ಬಳಿಗೆ ತ್ವರೆಯಿಂದ ಹೋಗುತ್ತಾರೆ ಎಂಬ ಅರ್ಥಸಾಮ್ಯವ್ರೆ ಇಲ್ಲಿ ನಿವಕ್ಷಿತ 
ವಾಗಿದೆ. ಸಮಾಸೋಕ್ತಿಯೆಂಬ ಅಲಂಕಾರೆ. 


ಸರ್ಗಃ ೨೮] ಪ್ರಾವೃಡುಜ್ಜ ಂಭಣಮ್‌ ೨೨೯ 


ನೆನಾಂಬುಧಾರಾಹತೆಕೇಸರಾಣಿ 

ದ್ರುತಂ ಪರಿತ್ಯಜ್ಯ ಸರೋರುಹಾಣಿ | 
ಕದಂಬಪುಷ್ಟಾಣಿ ಸಕೇಸರಾಣಿ 

ವನಾನಿ ಹೃಷ್ಟಾ ಭ್ರಮರಾಃ ಪತಂತಿ | ೪೨ 
ಮತ್ತಾ ಗಜೇಂದ್ರಾ ಮುದಿತಾ ಗವೇಂದ್ರಾ 


ವನೇಷು ವಿಶ್ರಾಂತತರಾ ಮೃಗೇಂದ್ರಾಃ | 
ರಮ್ಯಾ ನಗೇಂದ್ರಾ ನಿಭೃತಾ ನರೇಂದ್ರಾಃ 


ಪ್ರಕ್ರೀಡಿತೋ ವಾರಿಫರೈಃ ಸುರೇಂದ್ರ: ॥ ಲಷ 
ಮೇಘಾಃ ಸಮುದ್ಧೂತಸಮುದ್ರನಾದಾ 

ಮಹಾಜಲೌಫೈ ರ್ಗಗನಾವಲಂಜಾಃ | 
ನದೀಸ್ತ ಬಾಕಾನಿ ಸರಾಂಸಿ ವಾಪೀ- 

ರ್ಮಹೀ ಚ ಫೈ ತ್ಸಾಮಪವಾಹೆಯಂತಿ ॥ ೪೪ 


ವರ್ಷಪ್ರವೇಗಾ ವಿಪುಲಾಃ ಪತಂತಿ 
ಪ್ರವಾಂತಿ ವಾತಾಃ ಸಮುದೀರ್ಣಘೋಷಾಃ | 


ಇಂದ್ರಗೋಪ ಹುಳುಗಳು ಹರಡಿವೆ. ಕದಂಬ ಮತ್ತು ಅರ್ಜುನ ಪುಷ್ಪ 
ಗಳಿಂದ ಸುವಾಸಿತವಾದ ಸುಂದರ ಶಾದ್ವಲಗಳಲ್ಲಿ ಆನೆಗಳು ಸಂಚರಿಸುತ್ತಿವೆ 
(೪೧). ಲಕ್ಷ ಡಾ ಅತ್ತ ನೋಡು; ಕಮಲದ ಕೇಸರಗಳು ವೃಷ್ಟಿಧಾರೆಯಿಂದ 
ಉದುರಲಾಗಿ, ದುಂಬಿಗಳು ಥಟ್ಟನೆ ಮೇಲೆ ಹಾರುತ್ತಿವೆ. ಆ ದುಂಬಿಗಳು 
ಕೇಸರಯುಕ್ತವಾದ ಕದಂಬಪುಷ್ಪ ಗಳಿರುವ ವನಗಳಿಗೆ ಎರಗುತ್ತಿವೆ (೪೨). 
ಲಕ್ಷ್ಮಣ, ಈ ಮಳೆಗಾಲದಲ್ಲಿ ಮಾತಂಗಗಳು ಮದದಿಂದ ಕೊಬ್ಬಿವೆ. 
ಹೋರಿಗಳು ಹೆರ್ಷದಿಂದುಬ್ಬಿವೆ. ಸಿಂಹಗಳು ವನದಲ್ಲಿ ವಿಶ್ರಮಿಸುತ್ತಿವೆ. 
ಗಿರಿಗಳು ರಮಣೀಯವಾಗಿ ರಾಜಿಸುತ್ತಿವೆ. ರಾಜರು ವಿಜಯಯಾತ್ರೆ ಯನ್ನು 
ನಿಲ್ಲಿಸಿ ಸುಮ್ಮನಿದ್ದಾರೆ. ದೇವೇಂದ್ರನು ಮೇಘಗಳಿಂದ ಆಟವಾಡುತ್ತಿ ದ್ದಾನೆ! 
(೪೩). ಮೇಘಗಳು ಜಲರಾಶಿಯನ್ನು ಹೊತ್ತು ಗಗನದಲ್ಲಿ ಮೆರೆಯುತ್ತ, 
ಸಮುದ್ರಘೋಷವನ್ನು ಮರೆಸುವಂತೆ ಮೊರೆಯುತ್ತ, ಹೊಳೆ ಹೊಂಡ 
ಗಳನ್ನೂ ಕರೆ ಬಾವಿಗಳನ್ನೂ ಜಲದಿಂದ ತುಳುಕಿಸುತ್ತ ನೆಲವೆಲ್ಲವನ್ನೂ ನೀರಿ 
ನಲ್ಲಿ ತೇಲಿಸುತ್ತಿವೆ (೪೪). ವೃಷ್ಟಿಧಾರೆಗಳು ವಿಪುಲವಾಗಿ ಸುರಿಯುತ್ತಿವೆ. 


೨೩೦ ಕಹ್ಟಿಂಧಾಳಾಂಡಃ [ ಸರ್ಗಃ ೨೪ 


ಪ್ರನಷ್ಟಕೂಲಾಃ ಪ್ರವಹಂತಿ ಶೀಘ್ರಂ 
ನದ್ಯೋ ಜಲೈರ್ಪಿಪ್ರತಿಪನ್ನಮಾರ್ಗಾಃ ॥ ೪೫ 


ನರೈರ್ನರೇಂದ್ರಾ ಇವ ಪರ್ನತೇಂದ್ರಾಃ 

ಸುರೇಂದ್ರದತ್ತೈಃ ಪನನೋಪನೀತ್ವೆಃ | 
ಪಘುನಾಂಬುಕುಂಭೆ 3 ರಭಿಸಿಚ್ಯ ಮಾನಾ 

ರೂಪಂ ಶ್ರಿಯಂ ಸ್ವಾಮಿವ ದರ್ಶಯಂತಿ | ೪೬ 


ಫನೋಪಗೂಢಂ ಗಗನಂ ಸೆಶಾರಂ 

ನೆ ಭಾಸ್ಕರೋ ದರ್ಶನಮಭ್ಯ್ಯಪೈತಿ | 
ನನೈರ್ಜಲೌಫೈರ್ಥರಣೀ ವಿಶೃಪ್ತಾ 

ತಮೋವಿಲಿಪ್ತಾ ನ ದಿಶಃ ಪ್ರಕಾಶಾಃ॥ ೪೭ 


ಮಹಾಂತಿ ಕೊಟಾನಿ ಮಹೀಧರಾಣಾಂ 
ಧಾರಾಭಿಧೌತಾನ್ಯಧಿಕಂ ನಿಭಾಂತಿ | 

ಮಹಾಪ್ರಮಾಣೈರ್ನಿಪುಲೈಃ ಪ್ರಸಾಕೈ- 
ರ್ಮುಕ್ತಾಕಲಾಪೈರಿನ ಲಂಬಮಾನೈಃ ॥ ಉಲ 


ಬಿರುಗಾಳಿಯು ಬಿಕ್ರೆಂದು ಬೀಸುತ್ತಿದೆ. ಹೊಳೆಗಳು ದಡವನ್ನು ರುಳಿಸಿ 
ದಾರಿತಪ್ಪಿ ವೇಗದಿಂದ ಹರಿಯುತ್ತಿವೆ. ಜನರಿಂದ ನರೇಂದ್ರರು ಸಟ್ಟಾ ಭಿಸಿಕ್ರ 
ರಾಗುವಂತೆ ಪರ್ವತರಾಜರು ಅಳಿಸಿಕ್ತರಾಗುತ್ತಿದ್ದಾರೆ, ನೋಡು ! 
ಇಂದ್ರನು ಒದಗಿಸಿರುವ ಮೋಡಗಳೆಂಬ ಜಲಕುಂಭಗಳನ್ನು ವಾಯುವು 
ತಂದು, ಈ ಪರ್ವತರಾಜರಮೇಲೆ ಬಗ್ಗಿ ಸುತ್ತಿದ್ದಾನೆ! ಇವು ನಕೇಂದ್ರರಂತೆ 
ತಮ್ಮ ನಿರ್ಮಲರೂಪವನ್ನೂ ವೈಭವವನ್ನೂ ಪ್ರದರ್ಶಿಸುತ್ತಿವೆ! (೪೫-೪೬) 
ಗಗನದಲ್ಲಿ ಮೋಡಗಳು ಮುಚ್ಚಿ ರುವುದರಿಂದ ಸೂರ್ಯನೂ ಕಾಣಿಸನು , 
ನಕ್ಷತ್ರಗಳೂ ಕಾಣಿಸು. ನವಜಲಧಾರೆಗಳಿಂದ ಭೂಮಿಯು ಸಂತ್ಸಪ್ತ 
ವಾಗಿದೆ ಕತ್ತಲೆ ಕವಿದು ದಿಕ್ಕುಗಳು ತಿಳಿಯದಂತೆ ಮಲಿನವಾಗಿನೆ (೪೭). 
ಮಳೆನೀರಿನಿಂದ ತೊಳೆಯಲ್ಪಟ್ಟ ಗಿರಿಶೃಂಗಗಳಲ್ಲಿ, ದೊಡ್ಡ ದೊಡ್ಡ ತೊರೆಗಳು 
ಹರಿಯುವುದರಿಂದ ಮುತ್ತಿನ ಹಾರಗಳನ್ನು ಧರಿಸಿದಂತೆ ಗಿರಿಶಿಖರಗಳು 


ಸರ್ಗಃ ೨೮ | ಪ್ರಾನೃಡುಜ್ಜ ೃ೦ಭಣಮ್‌ ತಿಗ 


ಶೈಲೋಪಲಪ್ರ ಸ್ಪಲಮಾನವೇಗಾಃ 
ಶೈಲೋತ್ತಮಾನಾಂ ವಿಪುಲಾಃ ಪ್ರಪಾತಾಃ | 
ಜಾ ಸಂನಾದಿತಬರ್ಣ್ಗೈಿಣಾಸು 
ಹಾರಾ ವಿಶೀರ್ಯಂತ ಇವಾಭಿಭಾಂತಿ |! ೪೯ 
ಶೀಘ್ರುಪ್ರನೇಗಾ ನಿಪುಲಾಃ ಪ್ರಪಾತಾ 
ನಿರ್ಧೌತಶೃಂಗೋಪತಲಾ ಗಿರೀಣಾನಾ್‌ | 
ಮುಕ್ತಾಕಲಾಪಪ್ರತಿಮಾಃ ಪತಂಶೋ 


ಮುಹಾಗುಹೋತ್ಸೆಂಗತಲೈಧಿ$೯ಯಂತೇ | ೫೦ 
ಸುರತಾಮುರ್ದವಿಚ್ಛಿನ್ನಾಃ ಸ್ವರ್ಗಸ್ತ್ರೀಹಾರಮೌಕ್ತಿಕಾಃ | 
ಪತಂತೀವಾಕುಲಾ ದಿಕ್ಷು ಶೋಯಧಾರಾಃ ಸಮಂತತಃ | ೫೧ 


ನಿಲೀಯಮಾನೈರ್ವಿಹಗೈರ್ನಿಮೀಲದ್ಭಿಶ್ಚ ಪಂತಜೈಃ | 
ವಿಕೆಸಂತ್ಯಾ ಚ ಮಾಲತ್ಕಾ ಗತೋಸ್ತಂ ಜ್ಞಾಯತೇ ರವಿಃ! ೫೨ 


ವೃತ್ತಾ ಯಾತ್ರಾ ನರೇಂದ್ರಾಣಾಂ ಸೇನಾ ಪಥ್ಯೇನ ವರ್ತತೇ | 
ವೈರಾಣಿ ಚೈನ ಮಾರ್ಗಾಶ್ಚ ಸಲಿಲೇನ ಸಮೀಕೃತಾಃ [i ೫೩ 


ಶೋಭಿಸುತ್ತಿವೆ (೪೮). ನವಿಲುಗಳ ಕೇಕಾರವದಿಂದ ರಮ್ಯವಾದ ಗುಹೆಗಳ 
ದ್ವಾ ರದಲ್ಲಿ ಗಿರಿನಿರ್ಟುರಗಳು ಬಂಡೆಗಳ ಮೇಲೆ ಥುಮುಳುತ್ತಿನೆ ಆಗ 
ತಾ ಜಲಕಣಗಳನ್ನು ನೋಡಿದರೆ, ಮುತಿ ತಿನ ಹಾರೆಗಳನ್ನು ಕೆತ್ತು 
ಚೆಲ್ಲಿದಂತೆ ಭಾಸವಾಗುತ್ತದೆ ೪೯ ಶೀಘ ವೇಗನಿಂದ ಹರಿಯುವ. ವಿಪುಲ 
ಗಿರಿನದಿಗಳು ಗಿರಿಶೃ ೦ಗಗಳ ತಳವನ್ನು ತೊಳೆದು, ಮುಕ್ತಾಹಾರಗಳಂತೆ ಕೆಳಗೆ 
ಬೀಳುವಾಗ ಮಹಾಗುಹೆಗಳ ಮಧ್ಯೆ ತಳಗಳು ಅವುಗಳಿಗೆ ಆಶ್ರಯವನ್ನು 
ಕೊಡುತ್ತಿವೆ (೫೦). ಲಕ್ಷ್ಮ! ೫, ನಭಸ್ವ ಳದಿಂದ ಸುತ್ತಲೂ ಸುರಿಯುವ ನಿ 
ಧಾರೆಗಳನ್ನು ನೋಡು. ಸ್ಪರ್ಗದಲ್ಲಿರುವ ಅಪ್ಸ ಕೆಯರ ವಿಹಾರಕಾಲದಲ್ಲಿ 
ಹಾರಗಳು ಹರಿದು ಮುತ್ತುಗಳು ಚೆಲ್ಲಿದವೋ ಬರವಂತೆ ಕಾಣುತ್ತದೆ ! (೫೧). 
ಈ ಕಾಲದಲ್ಲಿ ಸೂರ್ಯನು ಮುಳುಗುವನೆಂಬುದು ಕಣ್ಣಿಗೆ ಕಾಣಿಸುವುದಿಲ್ಲ. 
ಹಕ್ಕಿಗಳು ಗೂಡಿಗೆ ಅಡರುವುದನ್ನೂ, ತಾವರೆಗಳು ಮುಚ್ಚಿ ಕೊಳ್ಳುವುದನ್ನೂ 
ಜಾಜಿಗಳು ಅರಳುವುದನ್ನೂ ಸೋಡಿ ಜಾ ಸ್ತವನ್ನು REE (ಕಾಗ 
(೫೨). ರಾಜರ ಯುದ್ಧ ಯಾತ್ರೆಯು ಮುಗಿದಿದೆ. ಅವರ ಸೇನೆಯು 


ತಿತ್ಟಿ೨ ಕ್ಕಿ ಂಥಾಕಾಂಡಃ [ ಸರ್ಗಃ ೨೮ 


ಮಾಸಿ ಪ್ರೋಷ್ಠ ಪದೇ ಬ್ರಹ್ಮ ಬ್ರಾಹ್ಮಣಾನಾಮಧೀಯಶಾಮ್‌ 


ಅಯಮಧ್ಯಾಯಸನುಯಃ ಸಾಮಗಾನಾಮುಶಸ್ಥಿ ತಃ ॥ ೫೪ 
ನಿವೃತ್ತಕರ್ನಾಯತನೋ ನೂನಂ ಸಂಚಿತಸಂಚಯಃ | 
ಅಸಾಢೀಮುಭ್ಯು ಪಗತೋ ಭರತಃ ಕೋಸಲಾಧಿಪಃ ॥ ೫೫ 


ನೂನಮಾಪೂರ್ಯಮಾಣಾಯಾಃ ಸರೆಯ್ವಾ ನರ್ಧತೇ ರಯಃ | 
ಮಾಂ ಸಮೀಕ್ಷ್ಯ ಸಮಾಯಾಂತಮಯೋಧ್ಯಾಯಾ ಇವ ಸ್ವನಃ ॥ 


ಇಮಾಃ ಸ್ಪೀತಗುಣಾ ನರ್ಷಾಃ ಸುಗ್ರೀನಃ ಸುಖನಮತ್ನುತೇ | 


ಫಿಜಿತಾರಿಃ ಸದಾರಶ್ಚ ರಾಜ್ಯೇ ಮಹತಿ ಚ ಸ್ಥಿ ತೆಃ || ೫೩೭ 
ಅಹಂ ತು ಹೃತದಾರಶ್ತೆ ರಾಜ್ಯಾಚ್ಚ ಮಹತತಶ್ವ್ಯುತಃ | 
ನದೀಕೂಲಮಿನ ಕ್ಲಿನ್ನನುನಸೀದಾಮಿ ಲಕ್ಷ್ಮಣ ॥ ೫೮ 


ನಡುದಾರಿಯಲ್ಲಿಯೇ ಉಳಿದಿದೆ! ರಾಜರ ವೈರಕ್ಕೂ ನಡೆಯುವ ದಾರಿಗೂ 
ನೀರು ಸುರಿದು ಕಟ್ಟಾಗಿ, ಅವೆರಡೂ ಸಮವಾದವು ! ಭಾದ್ರಪದ ಮಾಸದಲ್ಲಿ 
ನೇದಾಧ್ಯಯನವನ್ನಾರಂಭಿಸುವ ಸಾಮವೇದಿಗಳಾದ ಬ್ರಾಹ್ಮಣರಿಗೆ 
ವೇದಾಧ್ಯಯನಕಾಲವು ಪ್ರಾಪ್ತವಾಯಿತು (೫೩-೫೪). ಲಕ್ಷ್ಮಣ, 
ಕೋಸಲೇಶ್ವರನಾದ ಭರತನು ರಾಜಕಾರ್ಯವಿಸ್ತ ರವನ್ನು ಘು ಸಮಯದಲ್ಲಿ 
ನಿಲ್ಲಿಸಿರಬಹುದು. ಸಂಗ್ರಾಹ್ಯವಸ್ತುಗಳನ್ನು ಸೇರಿಸಿಕೊಂಡು ಆಷಾಢ 
ಶುದ್ಧ ಪೂರ್ಜಿಮೆಯಿಂದ ಯಾವುದಾದರೊಂದು ಪ್ರತಸಂಕಲ್ಪವನ್ನು 
ಕೈಗೊಂಡಿರಬಹುದು (೫೫). ಈಗ ಸರಯೂನದಿಯು ಪ್ರವಾಹಭರದಿಂದ 
ತುಂಬಿ ಉಕ್ಕುತ್ತಿ ರಬಹುದು! ಹಿಂಡೆ ನಾನು ಅಯೋಧೆ ತಯ ಬೀದಿಯಲ್ಲಿ 
ಬಂದಾಗ ಪ್ರಜೆಗಳ ಆನಂದಕೋಲಾಹಲದಂತೆ, ಸರಯೂನದಿಯು 
ಭೋರ್ಗರೆಯುವುದು ಕೇಳುತ್ತಿರಬಹುದು ! (೫೬). ಗುಣಗಣಮಂಡಿತ 
ವಾದ ಈ ವರ್ಷಾಕಾಲವನ್ನು ಸುಗ್ರೀವನು ಸೌಖ್ಯದಿಂದ ಕಳೆಯುತ್ತಿದ್ದಾನೆ. 
ಶತ್ರುವನ್ನು ನಿಗ್ರಹಿಸಿ, ಮಡದಿಯನ್ನು ಸಡೆದು, ಮಹಾರಾಜ್ಯದಲ್ಲಿ ಪ್ರತಿಷ್ಠಿತ 
ನಾಗಿದ್ದಾ ನೆ. ಲಕ್ಷ ಟಾ ನಾನಾದರೋ ಮಹಾರಾಜ್ಯದಿಂದ ಭ )ಷ್ಟನಾಗಿ 
ಸತ್ತಿಯನ್ನೂ ಕಳೆದುಕೊಂಡಿದ್ದೇನೆ. ನೆನೆದು ಸಡಿಲವಾದ ನದೀಕೂಲದಂತೆ 


ಸರ್ಗಃ 3೮] ಪ್ರಾವೃಡುಜ್ಜ ಎ೦ಭಣಮ್‌ ತಿಷ್ಲಿಷ್ಲಿ 


ಶೋಕಶ್ಚ ಮಮ ವಿಸ್ತೀರ್ಣೋ ನರ್ಷಾಶ್ಚ ಭೃಶದುರ್ಗಮಾಃ | 


ರಾವಣಶ್ಚ ಮಹಾನ್‌ ಶತ್ರುರಪಾರಂ ಪ್ರತಿಭಾತಿ ಮೇ ॥ ೫೯ 
ಅಯಾತ್ರಾಂ ಚೈನ ದೃಷ್ಟೆ ಎಳಿಮಾಂ ಮಾರ್ಗಾಂಶ್ಹ ಭ )ಶೆದುರ್ಗರ್ಮಾ 


ಪ್ರಜತೇ ಚೈವ ಸುಗ್ರೀವೇ ನ ಮಯಾ ಕಂಚಿದೀರಿತಮ್‌ ॥ ೬೦ 


ಅಪಿ ಚಾತಿಪರಿಕ್ಲಿಷ್ಟಂ ಚಿರಾದ್ದಾರೈಃ ಸಮಾಗತನ್‌ | 
ಆತ್ಮಕಾರ್ಯಗರೀಯಸ್ವ್ಯ್ಯಾದ್ವಕ್ತುಂ ನೇಚ್ಛಾಮಿ ವಾನರೆವ್‌ || ೬೧ 


ಸ್ವಯಮೇವ ಹಿ ವಿಶ್ರಮ್ಯ ಜ್ಞಾತ್ವಾ ಕಾಲಮುಷಾಗತವತ್‌ | 
ಉಪಕಾರಂ ಚ ಸುಗ್ರೀವೋ ವೇಶ್ಸ್ಯತೇ ನಾತ್ರ ಸಂಶಯಃ | ೬೨ 


ತಸ್ಮಾತ್‌ ಹಾಲಪ್ರತೀಕ್ಷೋಆಹಂ ಸ್ನಿತೋಸ್ತಿ ಶುಭಲಕ್ಷಣ | 
ಸುಗ್ರೀನಸ್ಯ ನದೀನಾಂ ಚ ಪ್ರಸಾದಮನುಪಾಲಯನ್‌ ॥ ೬೩ 


ಕುಸಿದುಹೋಗುತ್ತಿ ದ್ದೇನೆ (೫೭-೫೮). ನನ ಕ್ಕ ಶೋಕವು. ಅಪರಿಮಿತ 
ವಾಯಿತು. ವರ್ಷಾಕಾಲವನ್ನು ಕಳೆಯುವುದು ದುಸ್ಸಾಧ್ಯವಾಗಿದೆ. 
ರಾವಣನು ಮಹಾವೈರಿಯಾಗಿದ್ದಾನೆ. ಕಷ್ಟಪರಂಪರೆಯು ಅಪಾರವಾಗಿದೆ 
ಯೆಂದು ತೋರುತ್ತದೆ. ಸುಗ್ರೀವನು ವಿನಯದಿಂದ ಫಿನೇದಿಸಿಕೊಂಡರೂ 
ಮುಂದಿನ ಕಾರ್ಯಾರಂಭವನ್ನು ನಡೆಸುವಂತೆ ನಾನು ಹೇಳಲಿಲ್ಲ. 
ಸಮರೋದ್ಯಮಕ್ಕೆ ಇದು ಸರಿಯಾದ ಸಮಯವಲ್ಲವೆಂದೂ, ಮಾರ್ಗಗಳು 
ದುರ್ಗಮವಾಗಿವೆಯೆಂದೂ ತಿಳಿದು ನಾನು ಸುಮ್ಮನಾದೆನು (೫೯-೬೦). 
ಅಬೊ ಅಲ್ಲದೆ, ಸುಗ್ರೀವನು ಬಹೆಳ ಕಷ್ಟವನ ೩ನುಭವಿಸಿದ್ದಾನೆ ; ದೀರ್ಫ 
ಕಾಲದಮೇಲೆ ಮಡದಿಯೊಡರೆ ಸೇರಿದ್ದಾನೆ. ನನ್ನ ಕಾರ್ಯಗೌರವವಾದರೋ 
ಬಹಳ ದೊಡ್ಡದು ಎಂದು ಆಲೋಚಿಸಿ, ಅವನಿಗೆ ಯಾವ ಸೂಚನೆಯನ್ನೂ 
ಕೊಡಲು ನಾನು ಇಚ್ಛೆ ಸಲಿಲ್ಲ (೬೧). ಸುಗ್ರೀವನು ಸ್ವಲ್ಪ ಕಾಲದವರೆಗೆ 
ವಿಶ್ರಮಿಸಿಕೊಳ್ಳಲಿ. ಅನಂತರ ಉದ್ಯೋಗಕಾಲವು ಬಂದಿತೆಂದೂ ನನ್ನಿಂದ 
ತನಗೆ ಉಪಕಾರವಾಗಿದೆಯೆಂದೂ ಅರಿತು, ಮುಂದಿನ ಕರ್ತವ್ಯವನ್ನು ತಾನೇ 
ತಿಳಿದುಕೊಳ್ಳುವನು ; ಇದರಲ್ಲಿ ಸಂದೇಹೆವಿರದು (೬೨). ಆದ್ದರಿಂದ, ವತ್ಸ- 
ಲಕ್ಷ ಟೌ; ಶರತ್ಕಾಲವನ್ನು ನಿರೀಕ್ಷಿಸುತ್ತ ಸುಮ್ಮನಿದ್ದೇನೆ. ಸುಗ್ರೀವ ಮತ್ತು 


೨೩೪ ಕಷ್ಕಿಂಧಾಕಾಂಡಃ [ಸರ್ಗಃ ೨೮ 


ಉಪಕಾರೇಣ ನೀರೋ ಹಿ ಪ್ರತಿಕಾರೇಣ ಯುಜ್ಯತೇ | 
ಅಕೃತಜ್ದೋಃಪ್ರತಿಕೈತೋ ಹಂತಿ ಸತ್ರೃನತಾಂ ಮನಃ ॥ ೬೪ 


ತೇನೈವಮುಕ್ತಃ ಪ್ರಜೆಧಾಯ ಲಕ್ಷ್ಮಣಃ 
ಕೃೈತಾಂಜಲಿಸ್ತತ್‌ ಪ್ರತಿಪೊಜ್ಯ ಭಾಷಿತಮ್‌ | 
ಉವಾಚ ರಾಮಂ ಸ್ವಭಿರಾಮದರ್ಶನಂ 
ಪ್ರದರ್ಶಯನ್‌ ದರ್ಶನಮಾತ್ಮನಃ ಶುಭಮ್‌ ॥ ೬೫ 


ಯಥೋಕ್ತಮೇಶತ್ತನ ಸರ್ನ್ವಮೀಪ್ಪಿತಂ 
ನರೇಂದ್ರ ಕರ್ತಾ ನ ಚಿರಾದ್ಧರೀಶ್ವರಃ | 
ಶರತ್ರತೀಕ್ಷಃ ಕ್ಷಮತಾಮಿಮಂ ಭವಾನ್‌ 
ಜಲಪ್ರಪಾತಂ ರಿಪುನಿಗ್ರಹೇ ಧೃತಃ ॥ ೬೩ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಅಷ್ಟಾನಿಂಶಃ ಸರ್ಗಃ 


TR 


ನದಿಗಳ ಪ್ರಸನ ತೆಗಾಗಿ ಕಾದಿದ್ದೇನೆ... ವೀರನಾದವನು ಉಪಕಾರಕ್ಕೆ 
ಪ್ರತ್ಯುಪಕಾರವನ್ನು ಮಾಡಿಯೇ ತೀರುತ್ತಾನೆ. ಪ್ರತ್ಯುಪಕಾರಮಾಡದ 
ಕೃತಘ್ಪನು ಮಹಾತ್ಮರ ಮನಸ್ಸನ್ನು ನೋಯಿಸುತ್ತಾನೆ” ಎಂದು 
ಶ್ರೀರಾಮನು ಹೇಳಿದನು (೬೩-೬೪). ಶ್ರೀರಾಮನ ನುಡಿಯನ್ನು ಆದರ 
ದಿಂದ ಆಲಿಸುತ್ತಿದ್ದ ಲಕ್ಷ ಬನು ಕೈ ಮುಗಿದುಕೊಂಡು, ಆತನ ಅಭಿಮತವನ್ನು 
ಅನುಮೋದಿಸಿದನು. ಲಕ್ಷ್ಮಣನು ಸುಂದರಾಂಗನಾದ ಶ್ರೀರಾಮನಿಗೆ ತನ್ನ 
ಶುಭಕರವಾದ ಅಭಿಪ್ರಾಯವನ್ನು ತಿಳಿಸುತ್ತ ಣೆ ಅಣ್ಣ, ನೀನು ಹೇಳುವುದು 
ಯುಕ್ತವಾಗಿದೆ (೬೫). ವಾನರೇಂದ್ರನು ನಿನ್ನ ಅಭೀಷ್ಟವನ್ನು ಶೀಘ 
ದಲ್ಲಿಯೇ ಸಾಧಿಸಿಕೊಡುವನು. ಈ ಮಳೆಗಾಲವು ಕಳೆದು ಶರತ್ಭಾಲವು 
ಬರುವುದನ್ನು ಸ್ರತೀಕ್ಷಿಸುತ್ತ ತಾಳ್ಮೆಯಿಂದಿರು. ಶತ್ರುವನ್ನು ನಿಗ್ರಹಿಸಲೇ 
ಬೇಕೆಂದು ದೃಢವ್ರತನಾಗಿರು » ಎಂದು ಹೇಳಿದನು (೬೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಠಿಂಧಾಕಾಂಡದಲ್ಲಿ ಇಪ್ಪತ್ತೆಂಟನೆಯ ಸರ್ಗ 


ಏಕೋನೆತ್ರಿಂಶಃ ಸರ್ಗಃ 


ಹನುಮತ್ರ ತಿಬೋಧನಮ್‌ 
ಸಮೀಕ್ಷ್ಯ ನಿಮಲಂ ವ್ಯೋಮ ಗತನಿದ್ಯುವ್ದ ಲಾಹಕೆಮ್‌ | 
ಸಾರಸಾರೆನಸಂಘಂಷ್ಟಂ ರವಮ್ಯು ಜ್ಯೋತ್ಸ್ಯಾಾ ನುಲೇಪನಮ್‌ ॥ ಗಿ 
ಸಮೃದ್ಧಾರ್ಥಂ ಚ ಸುಗ್ರೀವಂ ಮಂದಧರ್ಮಾರ್ಥಸಂಗ್ರಹಮ್‌ | 
ಅತ್ಯರ್ಥಮಸತಾಂ ಮಾರ್ಗನೇಶಕಾಂಶಗತಮಾನಸವಾ ॥ ೨ 


ನಿವೃತ್ತ ಕಾರ್ಯಂ ಸಿದ್ಧಾರ್ಥಂ ಪ್ರಮುದಾಭಿರೆತಂ ಸದಾ | 
ಪ್ರಾಪ್ತವಂತಮಭಿಪ್ರೇತಾನ್‌ ಸರ್ವಾನಪಿ ಮನೋರಥಾನ್‌ ॥. ೩೯ 


ಸ್ವಾಂ ಚ ಪತ್ಚೀಮಭಿಪ್ರೇಶಾಂ ತಾರಾಂ ಚಾಪಿ ಸಮೀಪ್ಸಿತಾಮ್‌ | 
ನಿಹರಂತಮಹೋರಾತ್ರಂ ಕೃತಾರ್ಥಂ ವಿಗತಜ್ವರವಾ್‌ ॥ ಲ 


ಸರ್ಗ ೨೯ 


ಹನುಮಂತನು ಶ್ರೀರಾಮನ ಕಾರ್ಯವನ್ನು ಸುಗ್ರೀವನಿಗೆ ಜ್ಞಾ ಪಿಸುವುದು. 
ಸುಗ್ರೀವನು ಸಮಸ್ತ ಸೈನ್ಯವನ್ನೂ ಕರೆಸುವಂತೆ ನೀಲನಿಗೆ ಅಜ್ಞಾ ಸಹಿಸುವುದು. 


ಮಳೆಗಾಲವು ಕಳೆದು ಮಿಂಚುಮೋಡಗಳ ಅಬ್ಬರವಿಳಿಯಿತು. ಗಗನವು 
ವಿಮಲವಾಯಿತು. ಸಾರಸಪಕ್ಷಿಗಳ ಕೂಗು ಹರಡಿತು. ಆಕಾಶವು ಚೆಲುವಾದ 
ಔಳ್ಚಂಗಳನ್ನು ಬಳಿದುಕೊಂಡಿತು. ಇದೆಲ್ಲವನ್ನೂ ಹನುಮಂತನು ಸಮೀಕ್ಷಿ 
ಸಿದನು (೧). ಇತ್ತ ಸುಗ್ರೀವನು ಇಷ್ಟಾರ್ಥವನ್ನು ಪಡೆದು ವಿಲಾಸದಲ್ಲಿ 
ಮುಳುಗಿದ್ದರು. ಧರ್ಮಾರ್ಥಗಳನ್ನು ನೇಕ್ಷಿಸಿ ಸಜ್ಜ ನದೂರವಾದ ಮಾರ್ಗ 
ವನ್ನು ಹಿಡಿದಿದ್ದವು. ಅವನು ಅಂತಃಪುರದ ನಿಕಾಂತವೊಂದರಲ್ಲಿಯೇ ಆಸಕ್ತ 
ನಾಗಿದ್ದನು (೨) ಸುಗ್ರೀವನು ಕೃತಕೃತ್ಯನಾಗಿ ರಾಜಕಾರ್ಯವೆಲ್ಲವನ್ನೂ 
ಕೊರೆದು ಸ್ತ್ರೀಲೋಲುಪನಾಗಿದ್ದನು. ತನ್ನ ಮನೋರಥಗಳೆಲ್ಲವೂ ಸಿದ್ಧಿ ಸಿದ 
ವೆಂದು ನಲಿಯುತ್ತಿದ್ದನು. ಅವನು ತನ್ನ ಮಡದಿಯಾದ ರುಮೆಯನ್ನೂ 
ಪ್ರಿಯಳಾದ ತಾರೆಯನ್ನೂ ಪಡೆದು ಅಹೋರಾತ್ರವೂ ಕ್ರೀಡಿಸುತ್ತ ನಿಶ್ಚಿಂತೆ 


೨೩೬ ಕಿಷ್ಕಿಂಥಾಕಾಂಡಃ [ ಸರ್ಗಃ ೨೯ 


ಕ್ರೀಡಂತಮಿವ ದೇನೇಂದ್ರಂ ನಂದನೇ*ಪ್ಸರಸಾಂ ಗಣೈಃ | 
ಮಂತ್ರಿಷು ನ್ಯಸ್ತಕಾರ್ಯಂ ಚ ಮಂತ್ರಿಣಾಮನವೇಕ್ಷಕವ್‌॥ೃ ೫ 


ಉತ್ಸನ್ನರಾಜ್ಯಸಂದೇಶಂ ಕಾಮವೃತ್ತಮವಸ್ಸಿ ತಮ್‌ | 


ನಿಶ್ಚಿತಾರ್ಥ್ಫೋರ್ಥತತ್ತ್ವಜ್ಞಃ ಕಾಲಥರ್ಮವಿಶೇಷವಿತ್‌ ॥ ೬ 
ಪ್ರಸಾದ್ಯ ವಾಕ್ಕೆ ರ್ನುಧುರೈರ್ಹೇತುನುದ್ದಿರ್ಮ ನೋರಮೈುಃ | 
ವಾಕ್ಯವಿದ್ವಾಕೈ ತತ್ತ್ವೈಜ್ಞಂ ಹರೀಶಂ ಮಾರುತಾತ್ಮಜಃ | ಪ 
ಹಿತಂ ತಥ್ಯಂ ಚ ಪಥ್ಯಂ ಚ ಸಾಮಧರ್ಮಾರ್ಥನೀತಿಮತ್‌ | 
ಪ್ರಜಯಸ್ರೀತಿಸಂಯುಕ್ತಂ ನಿಶ್ವಾಸಕೃತನಿಶ್ಚಯವ್‌್‌ ॥ ಆ 
ಹರೀ ಶ್ವರನುಪಾಗಮ್ಮು ಹನುಮಾನ್‌ ಮಾಕ್ಯನುಬ್ರನೀತ್‌ | 

ರಾಜ್ಯಂ ಪ್ರಾಪ್ತಂ ಯಶಶ್ವೈನ ಕೌಲೀ ಶ್ರೀರಪಿ ವರ್ಧಿತಾ ॥ ೯ 








ಆಹಾ ತಾಗ ಅಕಾರ ಕಾಳಾ 


ಯಲ್ಲಿದ್ದನು. (೩-೪) ನಂದನವನದಲ್ಲಿ ಅಪ್ಸರೆಯರೊಡನೆ ವಿಹರಿಸುವ 
ಜೀವೇಂದ್ರನಂತೆ, ಸ್ತ್ರೀಯರೊಡನೆ ವಿಹರಿಸುತ್ತ ಮಂತ್ರಿಗಳಿಗೆ ರಾಜಕಾರ್ಯ 
ವನ್ನೊಪ್ಪಿಸಿ ಮಂತ್ರಿಗಳನ್ನೂ ನೋಡದಿದ್ದನು ಆತನು ರಾಜಕಾರ್ಯದ 
ಸಂಪರ್ಕವನೆ ೩೬ ಕಡಿದುಹಾಕಿ ಕಾಮಸುಖದಲ್ಲಿ ಮಗ್ಗ ನಾದನು. ಪ್ರ 
ಸಂದರ್ಭವನ್ನು ಹನುಮಂತನು ಸಮೀಕ್ಷಿಸಿದನು. ಹೆನುಮಂತನಾದರೋ 
ಕರ್ತವ್ಯವನ್ನು ನಿಶ್ಚಯಿಸಿ ತಿಳಿದವನು. ಕಾರ್ಯಾಕಾರ್ಯಗಳ ತತ್ತ ಎನನ್ನು 
ಬಲ್ಲವನು. ಕಾಲೋಚಿತವಾದ ಧರ್ಮವು ಯಾವುದಿಂಬುದನ್ನ ರಿತವನ್ನು 
(೫-೬). ವಾಕ್ಯಕೋವಿದನಾದ ಆ ವಾಯುವುತ್ರನು ಸುಗ್ರೀವನ ಸಮೀಪಕ್ಕೆ 
ಹೋಗಿ ಮಧುರವೂ ಯುಕ್ತಿಯುಕ್ತವೂ ಆದ ವಚನದಿಂದ ಸುಗ್ರೀವನನ್ನು 
ಒಲಿಸಿಕೊಂಡು ಅವನೊಡನೆ ಸಂಭಾಷಿಸಿದರು. ಹನುಮಂತನ ವಚನ 
ಥೋರಣಿಯು ಹಿತವೂ ಪಥ್ಯವೂ ತಥ್ಯವೂ ಆಗಿದ್ದಿತಲ್ಲಜೆ ಸಾಂತ್ಟನಯುಕ್ತ 
ವಾಗಿ ಥೆರ್ಮಾರ್ಥನೀತಿಗಳಿಂದ ಸಮಸ್ಸಿತವಾಗಿದ್ದಿತು. ಸುಗ್ರೀವನಲ್ಲಿ 
ತನಗಿರುವ ಪ್ರೀತಿನಿಶಾ ಕ ಸಗಳಿಗೆ ಅನುಗುಣವಾಗಿದ್ದಿತು (೭-೮). ಹನುಮಂತನು 
ವಾನರೇಶ್ವರನೊಡನೆ ಹೀಗೆಂದನು; “ಮಹಾರಾಜ - ಸುಗ್ರೀವ, ನಿನಗೆ 
ರಾಜ್ಯವು ಕೈಸೇರಿತು. ಕೀರ್ತಿಯು ಲಭಿಸಿತು. ಕುಲಕ್ರಮಾಗತವಾದ 


ಸರ್ಗಃ ೨೯] ಹನುಮತ್ರ ತಿಬೋಧನವರ್‌ ೨೩೭ 


ಮಿಶ್ರಾಣಾಂ ಸಂಗ್ರಹಃ ಶೇಷಸ್ತಂ ಭವಾನ್‌ ಕರ್ತುಮುರ್ಹತಿ | 
ಯೋ ಹಿ ಮಿಶ್ರೇಷು ಕಾಲಜ್ಞಃ ಸತತಂ ಸಾಧು ವರ್ತತೇ ॥ ೧೦ 


ತಸ್ಯ ರಾಜ್ಯಂ ಚ ಶೀರ್ತಿಶ್ಚ ಪೃತಾಪೆಶ್ಲಾಭಿನರ್ಧೆಕೇ 
ಯಸ್ಯ ಕೋಶಶ್ಚೆ ದಂಡಶ್ಚ ಮಿತ್ರಾಣ್ಯಾತ್ಮಾ ಚ ಭೊನಮಿಪ॥ ೧೦ 


ಸಮನೇತಾನಿ ಸರ್ವಾಣಿ ಸ ರಾಜ್ಯಂ ಮಹದಶ್ನುತೇ | 
ತದ್ಭವಾನ್‌ ವೃತ್ತಸಂಪನ್ನಃ ಸ್ಥಿತಃ ಪಥಿ ನಿರತ್ಯಯೇ ॥ ೧೨ 


ನಿತ್ರಾರ್ಥಮಭಿನೀತಾರ್ಥಂ ಯಥಾನತ್‌ ಕರ್ತುಮರ್ಹತಿ | 
ಸಂತ್ಯಜ್ಯ ಸರ್ವಕರ್ಮಾಣಿ ಮಿತ್ರಾರ್ಥೇ ಯೋ ನ ವರ್ತತೇ ॥ ೧೩ 


ಸಂಭೆ  ಮಾದ್ವಿಕೈ ತೋತ್ಸಾಹಃ ಸೋಆನರ್ಥೇನಾವರುಧ್ಯತೇ | 
ಯಸ್ತು ಕಾಲವ್ಯತೀತೇಷು ಮಿತ್ರ ಕಾರ್ಯಮರಿಂದವು ॥ ೧೪ 


ಸ ಕೃತ್ವಾ ಮಹಶೋಃಪ್ಕರ್ಥಾನ್ನ ಮಿತ್ರಾರ್ಥೇನ ಯುಜ್ಯತೇ | 
ಯದಿದಂ ವೀರ ಕಾರ್ಯಂ ನೋ ಮಿತ್ರ ಕಾರ್ಯಮರಿಂದವು | ೧೫ 


ಸಂಪತ್ತು ವರ್ಧಿಸಿತು ಇನ್ನು ಮಿತ್ರಸಂಗ್ರಹವೊಂದು ಉಳಿದಿದೆ. ಅದನ್ನು 
ನೀನು ಸಾಧಿಸಿಕೊಳ್ಳಬೇಕು. ಕಾಲವನ್ನರಿತು ಮಿತ್ರರೊಡನೆ ಸೇರಿ 
ಯಾವಾಗಲೂ ಒಳ್ಳೆಯ ರೀತಿಯಿಂದ ವರ್ತಿಸಬೇಕು (೯-೧೦). ಹಾಗೆ 
ವರ್ತಿಸಿದಕೆ ರಾಜ್ಯ, ಕೀರ್ತಿ, ಪ್ರತಾಸಗಳು ಬೆಳೆಯುತ್ತ ಹೋಗುತ್ತವೆ. 
ಯಾರಲ್ಲಿ ಭಂಡಾರ, ಸೇನೆ, ಮಿತ್ರವರ್ಗ ಮತ್ತು ಪರಿಷ್ಠ ತವಾದ ಬುದ್ಧಿ ಶಕ್ತಿ ಮಿ 
ಇವೆಲ್ಲವೂ ಸಮತೂಕದಲ್ಲಿ ಹೊಂದಿಕೊಂಡಿರುವುವೋ ಅವನು ಮಹಾರಾಜ್ಯ 
ಎನ್ನು ಪಡೆದು ಆಳುವನು. ಮಹಾರಾಜ, ನೀನು ಶೀಲಸಂಪನ ೩ನಾಗಿ 
ಸನ್ಮಾರ್ಗದಲ್ಲಿ ನಡೆಯುತ್ತಿದ್ದೀಯೆ (೧೧-೧೨). ನೀನು ಮಿತ್ರರಿಗೋಸ್ಕರ 
ಅವರ ಕೋರಿಕೆಗಳನ್ನು ಯಧಾವತ್ತಾಗಿ ನಡೆಸಿಕೊಡಬೇಕು. ನಮ್ಮ 
ಕಾರ್ಯಗಳನ್ನಾದರೂ ಬಿಟ್ಟು ಮಿತ್ರರ ಕಾರ್ಯದಲ್ಲಿ ನೆರವಾಗಬೇಕು. 
ಹಾಗಿಲ್ಲದೆ ಏನಾಗುವುದೋ ಎಂಬ ಭಯದಿಂದ ಉತ್ಸಾಹರಹಿತನಾಗಿ ಮಿತ್ರ 
ರಿಗೆ ನೆರವಾಗದಿದ್ದರೆ, ಅಂಥವನಿಗೆ ಅನರ್ಥಗಳು ಬಂದೆರಗುವುವು (೧೩-೧೪). 
ಸ್ನೇಹಿತರ ಕಾರ್ಯವನ್ನು ಯುಕ್ತ ಕಾಲದಲ್ಲಿ ನಡೆಸದೆ, ಕಾಲಾಂತರದಲ್ಲಿ 
ದೊಡ್ಡ ಕಾರ್ಯವನ್ನು ನಡೆಸಿಕೊಟ್ಟರೂ ಉಪಯೋಗವಿಲ್ಲ. ಅವನು 


ತಿಕ್ಕಿ ಕಿಹ್ಕಿಂಧಾಕಾಂಡಃ [ಸರ್ಗಃ ೨೯ 


ಕ್ರಿಯತಾಂ ರಾಘವನಸ್ಯೈತದ್ವೈದೇಹ್ಯಾಃ ಹರಿಮಾರ್ಗಣವನ* | 


ನಚ ಕಾಲಮತೀತಂ ತೇ ನಿನೇಷಯತಿ ಕಾಲವಿತ್‌ | ೧೬ 
ತೈರೆಮಾಣೊಟಸಪಿ ಸನ್‌ ಪ್ರಾಜ್ಞಸ್ತವ ರಾಜನ್‌ ನಶಾನುಗಃ | 
ಕುಲಸ್ಯ ಹೇತುಃ ಸ್ಸೀತಸ್ಯ ದೀರ್ಥಬಂಧುಶ್ಚ ರಾಘನಃ ॥ ೧೬ 


ಅಪ್ರಮೇಯ ಪ್ರಭಾವಶ್ಚ ಸ್ವಯಂ ಜಾಪ್ರತಿಮೋ ಗುಚ್ಛ | 
ತಸ್ಯ ತ್ವಂ ಕುರು ನೈ ಕಾರ್ಯಂ ಪೂರ್ವಂ ತೇನ ಕೃತಂ ತವ | ೧೪೮ 


ಹರೀಶ್ವರ ಹರಿಶ್ರೇಷ್ಠಾನಾಜ್ಞಾ ಪಯಿತುಮುರ್ಹಸಿ | 


ನಹಿ ತಾವದ್ಭನೇತ್‌ ಕಾಲೋ ನ್ಯತೀತಶ್ಲೊ (ದನಾದೃತೇ | ೧೯ 
ಚೋದಿಶಸ್ಯ ಹಿ ಕಾರ್ಯಸ್ಯ ಭವೇತ್‌ ಕಾಲನವ್ಯತಿಕ್ರಮಃ | 
ಅಕರ್ತುರಪಿ ಕಾರ್ಯಸ್ಯ ಭನಾನ್‌ ಕರ್ತಾ ಹರೀಶ್ವರ ॥ ೨೦ 
ಕಂ ಪುನಃ ಪ್ರತಿಕರ್ತುಸ್ತೇ ರಾಜ್ಯೇನ ಚ ನಥೇನ ಚ | 

ಶಕ್ತಿ ಮಾನಸ. ನಿಕ್ರಾ ಂತೋ ನಾನರರ್ಶ್ವಗಣೇಶ್ವ ರ॥ ೨೧ 


ಸೆ (ಹಿತರ ಕಾರ್ಯವನ್ನು ನಡೆಸದಂತೆಯೇ ಸರಿ. ಎಲ್ಫೆ ಶೂರಾಗ್ರಣಿ, ಈಗ 
ನಾವು ಮಾಡಬೇಕಾದ ನಿತ್ರ ಕಾರ್ಯವೆಂದರೆ ಶ್ರೀರಾಮನ ಕಾರ್ಯ ಅದೇ 
ಸೀತಾನ್ರೇಷಣೆ ಗೊತ್ತಾದ “ಕಾಲಾವಧಿಯು ಮೀರಿತೆಂಬುದು ಶ್ರೀರಾಮನಿಗೆ 
ಗೊತ್ತಿದೆ. ಕಾರ್ಯಾತುರನಾಗಿದ್ದರೂ ಪ್ರಾಜ್ಞನಾದ ಶ್ರೀರಾಮನು, ಮಹಾ 
ರಾಜ, ನಿನ್ನನ್ನು ಅನುಸರಿಸಬೇಕೆಂಬ ದೃಷ್ಟಿಯಿಂದ ಪ್ರ ವಿಷಯವನ್ನು ನಿನಗೆ 
ತಿಳಿಸಿಲ್ಲ. ರಾಘವನು ನಿನ್ನ ನಂಶೋನ ತೆಗೆ ನಿಮಿತ್ತ ನಾಗಿದ್ದಾನೆ. ನೀನು 
ಶಾಶ್ವತವಾಗಿ ನೆನೆಸಿಕೊಳ ಬೇಕಾದ ಬಂಧುವಾಗಿದ್ದಾನೆ (೧೫-೧೭) 
ಅವನ ಮಹಿನೆ ಊಹಾತೀತವಾದುದು ಸದ್ದುಣಗಳಲ್ಲಿ ಅವನಿಗೆ ಎಣೆ 
ಯಾದವರಿಲ್ಲ. ಆದ್ದರಿಂದ, ಸುಗ್ರೀವ, ಅವನ ಕಾರ್ಯವನ್ನು ನಡೆಸು, 
ಅವನು ಮೊದಲೇ ನಿನ್ನ ಕಾರ ವನ್ನು ಸಾಧಿಸಿಕೊಟ್ಟ ದ್ದಾನೆ. ವಾನಕೇಶ್ವ ರ್ಕ 
ವಾನರಮುಖ್ಯ ರನ್ನು ಕಿಸಿ ೨೩೦ ಇನು ಆಜ್ಞೆ ಯನ್ನ. "ಯಜೇಕು ಕ್ಟ 
ಯವನಿ ಯಲು ಹೆಚ್ಚು ಕಾಲನೇನೂ ಬೇಕಾಗಿಲ್ಲ (೧೮-೧೯). ಆಜ್ಞ “| 
ಕಾರ್ಯವನ್ನು ಸಾಧಿಸಲು, ಅನಂತರ ಬಹಳ ಕಾಲ ಬೇಕಾದೀತು. ಮಹಾ 
ರಾಜ್ಯ ನಿನಗೆ. ಉಪಕಾರವನ್ನು ಮಾಡದವನ ಕಾರ್ಯವನ್ನೇ ಸಾಧಿಸಿಕೊಡ 
ತಕ್ಕ ಸ್ವಭಾನದವನು ನೀನು ; ಹೀಗಿರಲು ವಾಲಿಯನ್ನು ವಧಿಸಿ ನಿನಗೆ 


ಸರ್ಗಃ ೨೯] ಹನುಮತ್ಛತಿಬೋಧನಮ್‌ ೨೩೯ 


ಕರ್ತುಂ ದಾಶರಥೇಃ ಪ್ರೀತಿಮಾಜ್ಞಾಯಾಂ ಕಿಂ ನ ಸಜ್ಜಸೇ | 
ಕಾಮಂ ಖಲು ಶರೈಃ ಶಕ್ತಃ ಸುರಾಸುರಮಹೋರಗಾನ್‌ ॥ ೨೨ 


ವಶೇ ದಾಶರಥಿಃ ಕರ್ತುಂ ತ್ವತ್ರತಿಜ್ಞಾಂ ತು ಕಾಂಸ್ಸತೇ | 
ಪ್ರಾಣತ್ಯಾಗಾವಿಶಂಕೇನ ಕೃತಂ ಶೇನ ತವ ಪ್ರಿಯರ ॥ ೨೩ 


ತಸ್ಯ ಮಾರ್ಗಾನು ನೈದೇಹೀಂ ಪೃಥಿನ್ಯಾಮಪಿ ಚಾಂಬರೇ | 
ನದೇನಾನ ಚ ಗಂಧರ್ವಾ ನಾಸುರಾ ನ ಮರುದ್ದಹಾತಃ ॥ ೨೪ 


ನಚ ಯಕ್ಷಾ ಭಯಂ ತಸ್ಯ ಕುರ್ಯುಃ ಕಿಮುತ ರಾಕ್ಷಸಾಃ | 
ತದೇವಂ ಶಕ್ತಿಯುಕ್ತಸ್ಯ ಪೂರ್ವಂ ಪ್ರಿಯಕೃತಸ್ತವ ॥ ೨೫ 


ರಾಮಸ್ಕಾರ್ಹಸಿ ಸಿಂಗೇಶ ಕರ್ತುಂ ಸರ್ವಾತ್ಮನಾ ಪ್ರಿಯವರ್‌ | 
ನಾಧಸ್ತ್ವಾದವನೌ ನಾಪ್ಪು ಗತಿರ್ನೋಪರಿ ಚಾಂಬರೇ ॥ ೨೬ 


ರಾಜ್ಯವನ್ನು ಕೊಡಿಸಿ ಉಪಕರಿಸಿದ ರಾಘವನ ವಿಷಯದಲ್ಲಿ ಹೇಳುವುದೇನು? 
ಅವನಿಗೆ ಉಪಕಾರಮಾಡುವ ಸಾಮರ್ಥ್ಯವುಳ್ಳ ಪರಾಕ್ರಮಿ ನೀನು 
(೨೦-೨೧). ಶ್ರೀರಾಮನ ಅಭೀಷ್ಟವನ್ನು ಕೆರವೇರಿಸುವುದಕ್ಕಾಗಿ ಆಜ್ಞೆ 
ಯನ್ನು ಹೊರಡಿಸಲು ಏಕೆ ಉದ್ಯುಕ್ತ ನಾಗಿಲ್ಲ? ಆ ದಶರಥಪುತ್ರನಾದರೋ 
ಸುರಾಸುರಮಹೋರಗರನ್ನೂ ತನ್ನ ಶರಗಳಿಂದ ಜಯಿಸಿ ವಶಪಡಿಸಿಕೊಳ ಲು 
ಸ್ವಯಂ ಸಮರ್ಥನಾಗಿದ್ದಾನೆ. ಆದಕೆ ನೀನು ಮಾತುಕೊಟ್ಟಿ ರುವುದರಿಂದ 
ನಿನ್ನ ಪ್ರತಿಜ್ಞೆ ಯು ಸತ್ಯ ವಾದೀತೆಂದು ನಿರೀಕ್ಷಿಸುತ್ತಿ ದ್ದಾನೆ. ಆತನು ತನ್ನ 
ಪ್ರಾಣದ ಮೇಲೆಯೂ ಗಮನವಿಡದೆ ನಿನ ೩ ಹಿತವನ್ನು ಸಾಧಿಸಿಕೊಟ್ಟಿದ್ದಾನೆ 
(೨೨-೨೩). ಆದ್ದರಿಂದ ಮಹಾರಾಜ, ಪೃಧಿವ್ಯಂತರಿಕ್ಷಗಳನ್ನೂ ಶೋಧಿಸಿ 
ಆತನ ವೈದೇಹಿಯನ್ನು ಹುಡುಕಿ ತರೋಣ. ಶ್ರೀರಾಮನಿಗೆ ಯಾರ ಭಯವೂ 
ಇಲ್ಲ. ದೇವಗಂಧರ್ವರಾಗಲಿ ಅಸುರರಾಗಲಿ ಮರುತ್ತುಗಳೇ ಆಗಲಿ ಯಕ್ಷರೇ 
ಆಗಲಿ, ಅವನನ್ನು ಜಗ್ಗಿ ಸಲಾರರು ! ಅವನು ಸ್ವಯಂಶಕ್ತ ನೂ ನಿನಗೆ 
ಹಿತಕಾರಿಯೂ ಆಗಿದ್ದಾನೆ (೨೪-೨೫). ಆದ್ದರಿಂದ, ಕಪೀಂದ್ರ, ಸರ್ವವಿಧೆ 
ದಲ್ಲಿಯೂ ನೀನು ಶ್ರೀರಾಮನ ಅಭೀಷ್ಟವನ್ನು ನೆರವೇರಿಸಬೇಕು. ಈಗ 


೨೪೦ ಕಿಷ್ಟಿಂಧಾಕಾಂಡಃ [ಸರ್ಗಃ ೨೯ 


ಕಸ್ಯಚಿತ್‌ ಸಜ್ಜ ತೇಸ್ಮಾಕಂ ಕಪೀಶ್ವರ ಶನಾಜ್ಞ ಯಾ | 


ತದಾಜ್ಞಾ ಪಯ ಕಃ *ಂತೇ ಫೈತೇ ಕುತ್ರ ನ್ಯನಸ್ಯತು ॥ ೨೭ 
ಹರಯೋ ಹ್ಯಪ್ರಧೃಷ್ಯಾಸ್ತೇ ಸಂತಿ ಕೋಟ್ಯಿಗ್ರತೊಆನಘಾಃ | 
ತಸ್ಯ ತದ್ವಚನಂ ಶ್ರುತ್ವಾ ಕಾಲೇ ಸಾಧು ನಿವೇದಿತಮ್‌ ॥ ೨೮ 


ಸುಗ್ರೀವಃ ಸತ್ತೃಸಂಪನ್ನಶ್ಚಕಾರ ಮತಿಮುತ್ತಮಾಮ್‌ | 
ಸಂದಿದೇಶಾತಿಮತಿನಮಾನ್‌ ನೀಲಂ ನಿತ್ಯಕೃತೋದ್ಯಮಮ್‌ | ೨9೯ 


ದಿಕ್ಷು ಸರ್ವಾಸು ಸರ್ವೇಷಾಂ ಸೈನ್ಯಾನಾಮುಪಸಂಗ್ರಹೇ | 
ಯಥಾ ಸೇನಾ ಸನುಗ್ರಾ ಮೇ ಯೂಥಪಾಲಾಶ್ಚ ಸರ್ವಶಃ ॥ ೩೦ 


ಸಮಾಗಚ್ಛಂತ್ಯಸಂಗೇನ ಸೇನಾಗ್ರಾಣಿ ತಥಾ ಕುರು | 
ಯೇ ತ್ವಂತಪಾಲಾಃ ಪ್ಲನಗಾಃ ಶೀಘ್ರಗಾ ವ್ಯವಸಾಯಿನಃ | ೩೧ 


ಸಮಾನಯಂಕು ತೇ ಸೈನ್ಯಂ ತ್ವರಿತಾಃ ಶಾಸನಾನ್ಮನು | 
ಸ್ವಯಂ ಚಾನಂತರೆಂ ಸೈನ್ಯಂ ಭನಾನೇವಾನುಪೆಶ್ಯತು ॥ ೩೨ 


ಯಾರು ಎಲ್ಲಿ ಯಾವ ಕಾರ್ಯದಲ್ಲಿ ಉದ್ಯುಕ್ತರಾಗಬೇಕೆಂಬುದನ್ನು 
ಆಜ್ಞಾಪಿಸು ಅಜೇಯರಾದ ಕಹಿನಾಯಕರು ಕೋಟಿಗಟ್ಟಲೆ ನಿನ್ನ 
ಅಧೀನದಲ್ಲಿದ್ದಾರೆ” ಎಂದು ಹೇಳಿದನು (೨೬-೨೭). ಈ ಪ್ರಕಾರವಾಗಿ 
ಹೆನುಮಂತನು ತಕ್ಕ ಸಮಯದಲ್ಲಿ ಯೋಗ್ಯರೀತಿಯಿಂದ ಮಾರ್ಗದರ್ಶನ 
ಮಾಡಲು, ಸತ್ತಶಾಲಿಯಾದ ಸುಗ್ರೀವನು ಮಿತ್ರಕಾರ್ಯವನ್ನು ನ್ಹಡೆಸ 
ಬೇಕೆಂಬ ಒಳ್ಳೆಯ ನಿರ್ಧಾರವನ್ನು ಕೈಗೊಂಡನು. ಆ ಧೀಮಂತನು ಸದಾ 
ಉದ್ಯೋಗತತ್ಸ ರನಾದ ನೀಲನನ್ನು ಕರೆಸಿ “ ಸೇನಾಪತಿ-ನೀಲ್ಕ, ನನ ೩ ಸಕಲ 
ಯೂಥಪಾಲರು ಸಮಸ್ತ ದಿಕ್ಕುಗಳಿಂದಲೂ ಕಪಿಸೇನೆಯನ್ನು ಜಮಾಯಿಸ 
ಬೇಕೆಂದು ಆಜ್ಞಾಪಿಸು! (೨೮-೩೦) ತಡಮಾಡದೆ ಸೇನೆಗಳೆಲ್ಲವೂ 
ಒಟ್ಟುಗೂಡುವಂತೆ ಏರ್ಪಡಿಸು. ಅಂತಪಾಲರೆಲ್ಲರೂ ಉದ್ಯಮನಿರತರಾಗ 
ತಕ್ಕದ್ದು. ಅವರೆಲ್ಲರೂ ಶೀಘ ವಾಗಿ ಹೋಗಿ ತಮ್ಮ ಸೈನ್ಯವನ್ನು ತರುವಂತೆ 
ನನ್ನ ಅಜ್ಜಿ ಯಾಗಿದೆಯೆಂದು ತಿಳಿಸು! ರಾಜಧಾನಿಗೆ ಸಮೀಪದಲ್ಲಿರುವ 
ಸೇನೆಯ ವ್ಯವಸ್ಥೆಯನ್ನು ನೀನೇ ನೋಡಿಕೊಳ್ಳತಕ್ಕದ್ದು (೩೧-೩೨). 


ಸರ್ಗಃ ೨೯] ಹನುಮತ್ರತಿಬೋಧನಮ್‌ ೨೪೧ 


ತ್ರಿಪೆಂಚರಾತ್ರಾದೂರ್ಧೈಂ ಯಃ ಪ್ರಾಪು ೩ಯಾನ್ನೇಹ ವಾನರಃ | 
ತಸ್ಯ ಪ್ರಾಣಾಂತಿಕೋ ದಂಡೋ ನಾತ್ರ ಕಾರ್ಯಾ ವಿಚಾರಣಾ || ೩೩ 
ಹರೀಂತ್ಚ ವೃದ್ಧಾನುಷಯಾತು ಸಾಂಗಬದೋ 
ಭವಾನ್‌ ಮಮಾಜ್ಞಾ ಮಧಿಕೃತ್ಯ ನಿಶ್ಚಿತಾಮ್‌ 
ಇತಿ ವ್ಯವಸ್ಥಾ 0 ಹರಿಪುಂಗನೇಶ್ವರೋ 
ನಿಧಾಯ ವೇಶ್ಮ ಪ್ರನಿನೇಶ ವೀರ್ಯವಾನ್‌ ॥ ೩೪ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಏಕೋನತ್ರಿಂಶಃ ಸರ್ಗಃ 





ಇಂದಿಗೆ ಹೆದಿನೈ ದು ದಿನಗಳೊಳಗಾಗಿ ಇಲ್ಲಿಗೆ ಯಾವನು ಬಂದು ಸೇರುವು 
ದಿಲ್ಲವೋ, ಆ ವಾನರನಿಗೆ ಪ್ರಾಣಾಂತಿಕವಾದ ಶಿಕ್ಷೆಯನ್ನು ವಿಧಿಸಲಾಗುವುದು. 
ಈ ವಿಷಯದಲ್ಲಿ ವಿಚಾರಕ್ಕೆ ಅವಕಾಶವಿಲ್ಲ! (೩೩). ಹಿರಿಯರಾದ ಕಪಿಗಳ 
ಬಳಿಗೆ ಅಂಗದನನ್ನು ಕರೆದುಕೊಂಡು ನೀನೇ ಹೋಗು. ನನ ೩ ಆಜ್ಞೆಯು 
ದೃಢೆವಾದುದೆಂಬುದನ್ನು ಅವರಿಗೆ ತಿಳಿಸು” ಎಂದು ಆದೇಶನಿತ್ತನು. 
ಕನೀಶ್ಚರನಾದ ಸುಗ್ರೀವನು ಈ ರೀತಿಯಲ್ಲಿ ಮುಂದಿನ ವ್ಯವಸ್ಥೆಯನ್ನು 
ಮಾಡಿ, ತನ್ನ ಅಂತಃಪುರವನ್ನು ಪ್ರವೇಶಿಸಿದನು (೩೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗ 


ಸಾಜಾ 


16 


ತ್ರಿಂಶಃ ಸರ್ಗಃ 
ಶರದ್ವರ್ಣನಮ್‌ 


ಗುಹಾಂ ಪ್ರವಿಷ್ಟೇ ಸುಗ್ರೀನೇ ನಿಮುಕ್ತೇ ಗಗನೇ ಘನೈಃ ! 
ವರ್ಷರಾತ್ರೋಷಿಕೋ ರಾಮಃ ಕಾಮಶೋಕಾಭಿಸೀಡಿತಃ | ೧ 


ಫಾಂಡರೆಂ ಗಗನಂ ದೃಷ್ಟಾ ಸ ವಿನುಲಂ ಚಂದ್ರಮಂಡಲನ್‌ 
ಶಾರದೀಂ ರೆಜನೀಂ ಚೈನ ದೃಷ್ಟ್ವಾ ಜ್ಯೋತ್ಸಾನುಲೇಪನಾನ್‌ ॥ 


ಕಾಮವೃತ್ತಂ ಚ ಸುಗ್ರೀನಂ ನಷ್ಟಾಂ ಚ ಜನಕಾತ್ಮಜಾನ | 


ಬುದ್ಧ್ಯಾ ಕಾಲಮತೀತಂ ಚ ನುನೋಹ ಪರನಾಾತುರಃ ॥ 4 

ಸತು ಸಂಜ್ಞಾಮುಪಾಗನ್ಯು ಮುಹೂರ್ಶಾನ್ಮತಿಮಾನ್‌ ಪುನಃ | 

ಮನಃಸ್ಥಾಮಪಿ ನೈದೇಹೀಂ ಚೆಂತಯಾಮಾಸ ರಾಘವಃ ॥ ೪ 
ಸರ್ಗ ೩೦ 


ಶರತ್ವಾಲದ ವರ್ಣನೆ ಸುಗ್ರೀವನನ್ನು ಎಚ್ಚರಿಸಬೇಕೆಂದು 
ಶ್ರೀರಾಮನು ಲಕ್ಷ್ಮಣನಿಗೆ ತಿಳಿಸುವುದು, 


ಸುಗ್ರೀವನು ಈ ರೀತಿಯಲ್ಲಿ ಹನುಮಂತನಿಗೆ ಸೂಚನೆಯನ್ನು ಕೊಟ್ಟು 
ಗುಹೆಯನ್ನು ಪ್ರವೇಶಿಸಿದನು. ಮೋಡಗಳು ಚದರಿ ಆಕಾಶವು ಸ ಸ್ವಚ್ಛ 
ವಾಗಿತ್ತು. ಶ್ರೀರಾಮನು ವಿರಹಶೋಕಸಂತಪ್ತ ನಾಗಿ ವರ್ಷಾಕಾಲದ ರಾತ್ರಿ 
ಗಳನ್ನು ಕಳೆದದ್ದಾಯಿತು (೧). ಶುಭ್ರವಾದ ಗಗನತಳ, ನಿರ್ಮಲವಾದ 
ಚಂದ್ರಮಂಡಲ, ಬೆಳದಿಂಗಳು ಚೆಲ್ಲಿದ ಶರತ್ಕಾಲದ ರಜನಿ - ಇವನ್ನು 
ಶ್ರೀರಾಮನು ವೀಕ್ಷಿಸಿದನು. ಅತ್ತ ಕಾಮಲೋಲುಸನಾದ ಸುಗ್ರೀವ, 
ಇತ್ತ ಕಳೆದುಹೋದ ಜಾನಕಿ. ಸುಗ್ರೀವನು ಅವಧಿಯಾಗಿ ಹೇಳಿದ್ದ ವರ್ಷಾ 
ಕಾಲವು ಮುಗಿದುಹೋಗಿದೆ !-ಇದನ್ನು ನೆನೆದು ಶ್ರೀರಾಮನು ದುಃಖಾರ್ತ 
ನಾಗಿ ಹಾಗೆಯೇ ಮೈ ಮರೆತನು (೨-೩). ಆ ಪ್ರಾಜ್ಞ ನು ಸ್ವಲ್ಪ ಹೊತ್ತಿ ನಲ್ಲಿ 
ಮೈತಿಳಿದೆದ್ದನು. ವೈದೇಹಿಯು ತನ್ನ ಹೃದಯದಲ್ಲಿಯೇ ಇದ್ದರೂ ಎಲ್ಲಿ 


ಸರ್ಗಃ ೩೦] ಶರೆದ್ವರ್ಣನಮ್‌ ೨೪ಫ್ಲ 


ಆಸೀನಃ ಪರ್ವತಸ್ಕಾಗ್ರೇ ಹೇಮಥಾತುವಿಭೂಷಿತೇ | 
ಶಾಕೆದಂ ಗಗನೆಂ ದೃಷ್ಟ್ಯಾ ಜಗಾಮ ಮನೆಸಾ ಪ್ರಿಯಾವ್‌ 
ದೃಷ್ಟ್ಯಾ ಚೆ ನಿಮಲಂ ವ್ಯೋಮ ಗತನಿಮ್ಯದ್ದ ಲಾಹಕವನ್‌್‌ | 
ಸಾರಸಾರಾವಸಂಘುಷ್ಟಂ ವಿಲಲಾಪಾರ್ತಯಾ ಗಿರಾ ೬ 
ಸಾರಸಾರಾವಸಂನಾದೈಃ ಸಾರಸಾರಾವನಾದಿಸೀ | 

ಯಾಶ್ರಮೇ ರೆಮತೇ ಜಾಲಾ ಸಾದ್ಯ ಮೇ ರಮತೇ ಕಥೆಮ್‌ ॥ ೩ 


ಪುಪ್ಪಿಕಾಂಶ್ಲಾ ಸನಾನ್‌ ದೃಷ್ಟ್ವಾ ಕಾಂಚನಾನಿನ ನಿರ್ಮಲಾನ್‌ | 
ಕಥಂ ಸಾ ರಮತೇ ಜಾಲಾ ಪಶ್ಯಂತೀ ಮಾಮಪತಶ್ಯತೀ |! ಲ್ಲ 
ಯಾ ಪುರಾ ಕಲಹಂಸಾನಾಂ ಸ್ವರೇಜ ಕಲಭಾಷಿಣೇ | 

ಬುಳ್ಯತೇ ಚಾರುಸರ್ವಾಂಗೀ ಸಾದ್ಯ ಮೇ ಬುಧ್ಯತೇ ಕಥಮ್‌ ॥ ೯ 
ನೀಸ್ವನಂ ಚಕ್ರವಾಕಾಣಾಂ ನಿಶಮ್ಯ ಸಹಚಾರಿಣಾಮ್‌ | 
ಪುಂಡರೀಕನಿಶಾಲಾಕ್ಷೀ ಕಥನೇಷಾ ಭವಿಷ್ಯತಿ ॥ ೧೦ 


ಹೋಗಿರಬಹುದೆಂದು ಚಿಂತೆಗೊಳಗಾದನು ! ರಾಘವನು ಚಿನ ೩ದ ಅದಿರು 
ಗಳಿಂದ ಮಂಡಿತವಾದ ಪರ್ವತಶಿಖರದಲ್ಲಿ ಕುಳಿತು ಶಾರೆದಾಕಾಶದಲ್ಲಿ ದೃಷ್ಟಿ 
ಹಾಯಿಸಿ ತನ್ನ ಕಾಂತೆಯನ್ನು ಕುರಿತು ಚಿಂತಿಸತೊಡಗಿದನು (೪-೫). 
ಮಿಂಚುಮೋಡಗಳಿಲ್ಲದ ಅದೇ ಶುಭ್ರವಾದ ಗಗನತಳ ! ಸಾರಸವಕ್ಷಿಗಳ 
ಕೋಲಾಹಲದ ಕೂಗು! ಶ್ರೀರಾಮನಿಗೆ ಕರುಣೆಯುಕ್ಕಿತು. ಅವನು 
ಗದ್ದದಥ್ವನಿಯಿಂದ ವಿಲಪಿಸತೊಡಗಿದನು (೬) : “ ಆಹಾ! ಆಶ್ರಮದಲ್ಲಿ 
ದ್ಹಾಗ ಆ ನನ್ನ ಕಾಂತೆ ಸಾರಸಪಕ್ಷಿಗಳ ಆಲಾಹವನ್ನು ಕೇಳಿ ಸಾರಸಗಳಂತೆ 
ಸರಸವಾಗಿ ನುಡಿಯುತ್ತ ನಲಿಯುತ್ತಿದ್ದಳಲ್ಲ! ಈಗ ಆ ಬಾಲೆ ನಲಿಯುವು 
ಜಂತು? ಅಪರಂಜಿಯಂತೆ ಹೊಳೆಯುವ ಪುಷ್ಟಿತಗಳಾದ ಬಂಧೂಕವೃಕ್ಷ 
ಗಳನ್ನು ಆ ಬಾಲೆಯು ಕಂಡಾಗ--ನನ್ನನ್ನು ಕಾಣದಿದ್ದಾಗ ಅವಳು 
ನಲಿಯುವುದೆಂತು? (೭-೮). ಹಂಸದಂತೆ ಕಲಭಾಷಿಣೆಯಾದ ನನ ೩ ಕಾಂತೆ 
(ಪ್ರಭಾತದಲ್ಲಿ) ಕಲಹೆಂಸಗಳ ಕಲಕಲಾಲಾನವನ್ನು ಫೇಳಿ ಎಚ್ಚ ರಗೊಳ್ಳು 
ತ್ತಿದ್ದಳು. ಆ ಸುಂದರಾಂಗಿಯು ಈಗ ಹೇಗೆ ಎಚ್ಚ ರಗೊಳ್ಳು ಫಕ್ರಿ ರಬಹುದು | 
ಜೊತೆಗೂಡಿ ಹಾರಾಡುವ ಚಕ್ರವಾಕಗಳ ಇಂಚರವನ್ನಾಲಿಸಿ ಆ ನಳಿನಾಯ 


ಪೊ 








೨೪೪ ಕಸ್ಕಿಂಥಾಕಾಂಡಃ [ ಸರ್ಗಃ ೩೦ 


ಸರಾಂಸಿ ಸರಿತೋ ವಾಶೀಃ ಕಾನೆನಾನಿ ನನಾನಿ ಚ | 


ತಾಂ ನಿನಾ ಮೃಗಶಾವಾಕ್ಷೀಂ ಚರನ್ನಾದ್ಯ ಸುಖಂ ಲಭೇ ॥ ದಿದಿ 
ಅಪಿ ತಾಂ ಮದ್ವಿಯೋಗಾಚ್ಞ ಸೌಕುಮಾರ್ಯಾಚ್ಞ ಭಾನಿಸೀಮ್‌ | 
ಸುಹೂರೆಂ ನೀಡಯೇಶ್‌ ಕಾಮಃ ಶರದ್ಗುಜನಿರೆಂತರಃ ॥ ೧೨ 
ಏನಮಾದಿ ನರಶ್ರೇಷ್ಠೋ ವಿಲಲಾಪ ನೃಪಾತ್ಮಜಃ | 

ನಿಹಂಗ ಇವ ಸಾರೆಂಗಃ ಸಲಿಲಂ ತ್ರಿದಶೇಶ್ವರಾತ್‌ ॥ ೧೩ 


ತತಶ್ಚ ಂಚೂರ್ಯ ರಮ್ಮೇಷು ಫಲಾರ್ಥಿ ಗಿರಿಸಾನುಷು | 
ದದರ್ಶ ಸರ್ಯುಪಾನೃತ್ತೋ ಲಕ್ಷ್ಮೀನಾನ್‌ ಲಕ್ಷ್ಮಣೋಂಗ್ರಜಮಾ್‌ | 
ತೆಂ ಚಿಂತಯಾ ದುಃಸಹಯಾ ಪೆರೀತೆಂ 
ವಿಸಂಜ್ವನೇಕಂ ನಿಜನೇ ಮನಸ್ವೀ | 
ಭ್ರಾತುರ್ನಿಷಾದಾಶ್‌ ಪರಿಶಾಪದೀನಃ 
ಸಮೀಕ್ಷ್ಯ ಸೌಮಿತ್ರಿರುವಾಚ ರಾಮಮ್‌ ॥ ೧೫ 


ತಾಕ್ಸಿಯ ಸ್ಥಿತಿ ಏನಾದೀತು? (೯-೧೦). ನಾನು ಈ ಸರೋವರಗಳಲ್ಲಿ, 
ಹೊಳೆಗಳಲ್ಲಿ, ಕೊಳಗಳಲ್ಲಿ. ಕಾನನಗಳಲ್ಲಿ, ವನಗಳಲ್ಲಿ ಎಷ್ಟು ಅಲೆದರೂ 
ಆ ಪೆರಿಣಾಕ್ಷಿಯಿಲ್ಲಡೆ ಸುಖನೇ ತೋರುವುದಿಲ್ಲ... ಸುಕುಮಾರಿಯಾದ 
ಆ ತರುಣಿಯು ನನ್ನ ವಿರಹದುಃಖದಲ್ಲಿರುವಳೆಂದರಿತು, ಮನ್ಮಥನು 
ಶರತ್ಕಾಲದ ಸೌಂದರ್ಯದಿಂದುಬ್ಬಿ ಅವಳನ್ನು ಮತ್ತ ಷ್ಟು ನೀಡಿಸಬಹು 
ದಲ್ಲವೆ?” (೧೧೧೨). ಈ ಪ್ರಕಾರವಾಗಿ ಪುರುಷೋತ್ತಮನಾದ 
ಆ ರಾಜಕುಮಾರನು ಮೇಃಖಿಸಿದು  ಜೇನೇಂದ್ರನ ಅನುಗ್ರಹದಿಂದ 
ಸುರಿಯುವ ಮಳೆನೀರಿಗಾಗಿ ಚಾತಕಪಕ್ಷಿಯು. ಮೊರೆಯಿಡುವಂತೆ, 
ಶ್ರೀರಾಮನು ಸೀಕೆಗಾಗಿ ಹಾತೊರೆದು ಹೆಂಬಲಿಸಿದನು (೧೩). ಆಗ 
ಲಕ್ಷ್ಮಣನು ಫಲಮೂಲಗಳನ್ನು ತರುವುದಕ್ಕಾಗಿ ರಮ್ಯವಾದ ಗಿರಿವ್ರ ದೇಶ 
ಗಳಿಗೆ ಹೋಗಿದ್ದನು. ಅವನು ಅಲ್ಲಲ್ಲಿ ಅಲೆದು ಬಂದು ಅಣ್ಣ ನನ್ನು ಕಂಡನು. 
ಅಣ್ಣ ನು ನಿರ್ಜನವಾದ ಪ್ರದೇಶದಲ್ಲಿ ಒಬ್ಬನೇ ಕುಳಿತು ದುಸ್ಸಹೆವಾದ ಚಿಂತೆ 
ಯಲ್ಲಿ ಮುಳುಗಿ ಮೈಮರೆತಿದ್ದನು. ಅವನ ಶೋಕಪರಾಯಣಕೆಯನ್ನು 
ಕಂಡು ಸೌಮಿತ್ರಿಗೆ ಬಹಳ ನಿಷಾದವಾಯಿತು. ಆ ಧೀರನು ಶ್ರೀರಾಮನನ್ನು 


ಸರ್ಗಃ ೩೦ | ಶರದ್ವರ್ಣ ನಮ್‌ ೨೪೫ 


*ಮಾರ್ಯ ಕಾಮು ಸ್ಯ ನಶಂಗತೇನ 
ಕಿಮಾತ್ಮಪೌರುಷ್ಯಪರಾಭನೇನ 

ಅಯಂ ಹ್ರಿಯಾ ಸಂಹ್ರಿಯತೇ ಸಮಾಧಿಃ 
*ಮತ್ರೆ ಯೋಗೇನ ನಿವರ್ತತೇ ನ ॥ ೧೬ 


ಕಿಯಾಭಿಯೋಗಂ ಮನಸಃ ಪ್ರಸಾದಂ 
ಸಮಾಧಿಯೋಗಾನುಗಕಂ ಚ ಕಾಲನರತ್‌ | 

ಸಹಾಯ ಸಾಮಥರ್ಥ್ಯಮಡದೀನಸತ್ತ್ವ 
ಸ್ವಕರ್ಮಹೇಶುಂ ಜೆ ಕುರುಸ್ಟ ಹೇತುಮ್‌್‌ ॥ ೧೭ 


ನ ಜಾನಕೀ ಮಾನವವಂಶನಾಥ 

ತ್ವಯಾ ಸನಾಥಾ ಸುಲಭಾ ಪರೇಣ | 
ನ ಚಾಗ್ನಿಚೂಡಾಂ ಜ್ವಲಿತಾಮುಹೇಶ್ಯ 

ನೆ ಪಹ್ಯತೇ ನೀರೆ ವರಾರ್ಹ ಕೆಶ್ಚಿತ್‌ ॥॥ ಲ 
ಸಲಕ್ಷಣಂ ಲಫ್ಷ್ಮಜಮಪ್ರಧೃಷ್ಯಂ 

ಸ್ವಭಾವಜಂ ವಾಕ್ಯಮುವಾಚ ರಾಮಃ | 


ನೋಡಿ ಹೀಗೆಂದನು (೧೪- ಸ “ ಅಣ್ಣ, ಹೀಗೆ ಕಾಮಪರವಶನಾದಕೆ 
ಏನು ಪ್ರಯೋಜನ? ನಿನ ಪೌರುಷವನ್ನು ನೀನೇ ಅಲ್ಲಗಳೆಯುವುದರಿಂದ 
ಏನಾದೀತು ! ? ಹೀಗೆ ಬೇಸರೆಪಡುವುದರಿಂದ. ಚಿತ್ತಪ್ರಸಾದವು ಕಲಕಿಹೋಗು 
ತ್ರದ. ನಿಷ್ಠೆಯಿಂದ ಕರ್ತವ್ಯನನ್ನಾ ಚರಿಸಿದರೆ “ಯಾವ ಕಷ್ಟವು ಪರಿಹಾರ 
ನಾಗನ ಉಳಿದೀತು ? (೧೬). ಕರ್ಮನಿಷ್ಠನಾಗಿ ಮನಃಪ್ರ ಸನ್ನ ತೆಯನ್ನು 
ಕಾಪಾಡಿಕೊ. ಏಕಾಗ್ರ ಕೆಯಿಂದಲೂ ಕಾರ್ಯಫಿಷ್ಠ ತೆಯಿಂದಲೂ ಕಾಲವನ್ನು 
ಉಪಯೋಗಿಸು. ನೆ A ವರಾಕ್ರಮವು ಅಸಾಧಾರಣವಾದುದು. ಸಹಾಯ 
ನಾದ ಸುಗ್ರೀವನ ಸ ಸಾಮರ್ಥ್ಯವೂ ನಿನ್ನ ಕಾರ್ಯೋನ್ಮುಖತೆಯೂ ಕಾರ್ಯ 
ಸಿದ್ದಿಗೆ ಸಾಧನವೆಂದು ನಿಶ್ಚಯಿಸು (೧೭).  ಮನುಕುಲತಿಲಕ, ನೀನು 
ನಾಥನಾಗಿರುವಾಗ ಜಾನಕಿಯು ಇಮೊ ಬ್ಬ ನಿಂದ ದಕ್ಕಿ ಸಿಕೊಳ್ಳ ಲು 
ಸಾಧ್ಯಳೆ? ಉರಿಯುವ ಅಗ್ನಿಜ್ಞಾ ರೆಯನ್ನು ಮುಟ್ಟಿ ಕೈಸುಂಸಿಕೆೊಳ್ಳ 
ದವನು ಯಾವನೂ ಇಲ್ಲ ಖಿ ಬತತ (೧೬). ನದೀ ರಗಂಭೀ ರನಾದ 
ಲಕ್ಷ್ಮಣನು ಹೀಗೆನ್ನಲು, ಶ್ರೀರಾಮನು ತನಗೆ ಸಹಜವಾದ ದೆ ಬ್ರರ್ಯದ ನುಡಿ 


೨೪೬ ಕಪ್ಟಿಂಧಾಕಾಂಡಃ [ಸರ್ಗಃ ೩೦ 


ಹಿತಂ ಜ ಪಥ್ಯಂ ಚ ನಯಪ್ರಸಕ್ತಂ 
ಸಸಾಮ ಧರ್ಮಾರ್ಥಸಮಾಹಿಶಂ ಚ ॥ ೧೯ 


ನಿಃಸಂಶೆಯಂ ಕಾರ್ಯಮಾುವೇಕ್ಷಿತವ್ಯಂ 
ಕ್ರಿಯಾವಿಕೇಷೋ ಹ್ಯನುವರ್ತಿತವ್ಯಃ | 
ನನು ಪ್ರವೃತ್ತಸ್ಯ ದುರಾಸದಸ್ಯ 
ಕುಮಾರ ಕಾರ್ಯಸ್ಯ ಫಲಂ ನೆ ಚಿಂತ್ಯವಂ್‌ ॥ ೨೦ 


ಅಥ ಪದ್ಮಪಲಾಶಾಕ್ಷೀಂ ಮೈಧಿಲೀಮನುಚಿಂತಯನ್‌ | 
ಉವಾಚ ಲಕ್ಷ್ಮಣಂ ರಾಮೋ ಮುಖೇನ ಪರಿಶುಷ್ಯತಾ ॥ ೨೧ 


ತರ್ಪಯಿತ್ವಾ ಸಹಸ್ರಾಕ್ಷಃ ಸಲಿಲೇನ ವಸುಂಧರಾಮ | 
ನಿರ್ವರ್ತಯಿತ್ವಾ ಸಸ್ಯಾಸಿ ಕೃತಕರ್ಮಾ ವ್ಯವಸ್ಥಿ ತಃ ॥ ೨೨ 


ಕ್‌ ora ey 


ಯಿಂದ “ ವತ್ಸ-ಲಕ್ಷ ಬೌ, ನಿಸ್ಸಂಶಯವಾಗಿ ನಮ್ಮ ಕಾರ್ಯದಲ್ಲಿ ಗಮನ 
ವಿಟ್ಟು ಅದನ್ನು ಸಾಧಿಸಲೇಬೇಕು. ಅದು ಹಿತಕರವೂ * ಯುಕ್ತವೂ 
ಆಗಿದೆ. ನಮ್ಮ ನೀತಿಗೆ ಅನುಗುಣವಾಗಿದೆ. ಈ ಕಾರ್ಯವನ್ನು ಸಾಧ್ಯ 
ವಾದಿಷ್ಟು ಕೊ ಸಾಡು ಸಾಧಿಸಬೇಕು. ಧರ್ಮಾರ್ಥಸಮಸ್ಸಿತ 
ವಾದ ಕಾರ್ಯವಿದು. ಇದನ್ನು ಸಾಧಿಸಲು ವಿಶೇಷವಾದ ವಿಧಾನವನ್ನು 
ಅನುಸರಿಸಬೇಕಾಗಿದೆ. ಅದಕ್ಕೆ ತಮ್ಮ , ಇದು ಕಠಿಣವಾದ ಕಾರ್ಯ. ಬ 
ಫಲಿಸಬೇಕಾದ ರೀತಿಯನ್ನು ಈ) ಆಲೋಟಚಿಸಬೇಕಲ್ಲವೆ? ” ಎಂದು 
ಹೇಳಿದನು (೧೯-೨೦). ಸದನೇತ್ರೆಯಾದ ಜಾನಕೆಯ ನೆನಪು ಮತ್ತೆ 
ಶ್ರೀರಾಮನನ್ನು ಆವರಿಸಿತು. ಮುಖಕಾಂತಿಯು ಶೋಕದಿಂದ ಕಂದಿತು. 
ಅವನು ಲಕ್ಷ್ಮಣ ನನ್ನು ಕುರಿತು ಹೀಗೆಂದನು; * ಲಕ್ಷ್ಮ ಣ, ಇಂದ್ರನು 
(ಸಹಸ್ರ ಧಾಕಿಯಾಗಿ) ಮಳೆಸುರಿಸಿ ಭೂಮಿಗೆ ತಂನೇರಿಸಿದಾ x ವೈರುಗಳನ್ನು 


* ೧೯ನೆಯ ಶ್ಲೋಕದಲ್ಲಿರುವ "ಹಿತಂ ಚ ಪಥ್ಯಂ ಚ....೨, ಇತ್ಯಾದಿ ಶಬ್ದ 
ಗಳನ್ನು ೨೦ ನೆಯ ತೊ (ಕಡಲ್ಲಿರುವ ಕಾರ್ಯಂ? ಎಂಬುದಕ್ಕೆ ನಿಶೇಷಣಗಳನ್ನಾ pS 
ಅನ್ವ ಯಿಸಿ ಇಲ್ಲಿ ಅರ್ಥದಾಡಿದೆ. 


ಸರ್ಗಃ ೩೦] ಶರದ್ವರ್ಜನಮ್‌ ೨೪೭ 


ಸ್ನಿಗ್ಗಗಂಭೀರನಿರ್ಮೋಷಾಃ ಶೈಲದ್ರುಮಪುರೋಗಮಾಃ | 
ವಿಸೃಜ್ಯ ಸಲಿಲಂ ಮೇಘಾಃ ಪರಿಶ್ರಾಂತಾ ನೃಪಾತ್ಮಜ || ೨೩ 


ನೀಲೋತ್ಸಲದಲಶ್ಯಾಮಾಃ ಶ್ಯಾಮೀಕೃತ್ವಾ ದಿಶೋ ದಶ 
ವಿಮದಾ ಇನ ಮಾತಂಗಾಃ ಶಾಂತವೇಗಾಃ ಸಯೋದಧರಾ8 ॥ ೨೪ 


ಜಲಗರ್ಭಾ ಮುಹಾನೇಗಾಃ ಕುಟಿಜಾರ್ಜುನೆಗಂಧಿನಃ | 


ಚರಿತ್ವಾ ವಿರತಾಃ ಸೌಮ್ಯ ವೃಷ್ಟಿವಾತಾಃ ಸಮುದ್ಯತಾಃ | ೨೫ 
ಘನಾನಾಂ ವಾರಣಾನಾಂ ಚ ಮಯೂರಾಣಾಂ ಚ ಲಕ್ಷ್ಮಣ! 

ನಾದಃ ಪ್ರಸ್ರನಣಾನಾಂ ಚ ಪ್ರಶಾಂತಃ ಸಹಸಾನಘು ॥ ೨೬ 
ಅಭಿವೃಷ್ಟಾ ಮಹಾಮೇಫೈರ್ಶಿರ್ಮಲಾಶ್ಚಿತ್ರಸಾನವಃ | 

ಅನುಲಿಷ್ಠಾ ಇವಾಭಾಂತಿ ಗಿರಯಶ್ಚಂದ್ರರಶ್ಮಿಭಿಃ || ೨೩೭ 


ಶಾಖಾಸು ಸಪ್ತ ಚ್ಛದಷಾದಪಾನಾಂ 
ಪ್ರಭಾಸು ತಾರಾರ್ಕನಿಶಾಕರಾಣಾಮಾ್‌ | 


ಬೆಳೆಸಿ ಕೃತಕೃತ್ಯನಾದೆನೆಂದು ಸುಮ್ಮನಾಗಿದ್ದಾನೆ (೨೧-೨೨). ಮೋಡಗಳು 
ಮಧುರಗಂಭೀರಘೋಷದಿಂದ ಗರ್ಜಿಸುತ್ತ ಗಿರಿತರುಗಳ ಮೇಲೆ ಹಾರಿ 
ಸಂಚರಿಸಿ ಮಳೆಸುರಿಸಿ ಸಾಕಾಗಿ ವಿಶ್ರಮಿಸುತ್ತಿವೆ. ಇಂದೀವರದಳದಂತೆ 
ಕಪ್ಪಾದ ಕಾರ್ಮೋಡಗಳು ದಶದಿಕ್ಳುಗಳನ್ನೂ ಕಪ್ಪಾಗಿಸಿ ಈಗ ಶಾಂತ 
ವಾಗಿವೆ. ಮದವಳಿದ ಮಾತಂಗಗಳಂತೆ ತೆಪ್ಸನಾಗಿವೆ (೨೩-೨೪). ಜಲಮಿತ್ರಿತ 
ವಾದ ಮಳೆಗಾಳಿಯು ಕೆರಳಿ ಮಹಾವೇಗದಿಂದ ಬೀಸುತ್ತ ಕೊಡೆಸು, ಮತ್ತಿ 
ಮುೌತಾದ ಹೂಗಳ ಪರಿಮಳವನ್ನು ಬೀರುತ್ತ ಅಲೆದಲೆದು ವಿಶ್ರಮಿಸಿದೆ. 
ಲಕ್ಷ್ಮಣ, ಮೇಘಮಾತಂಗಗಳ ಗರ್ಜನೆ, ನವಿಲುಗಳ ಕೇಕೆ, ನದಿಗಳ ಮೊರೆತ- 
ಎಲ್ಲವೂ ಥಟ್ಟನೆ ನಿಂತುಹೋಗಿವೆ (೨೫-೨೬). ಮೋಡಗಳು ಮಳೆಸುರಿಸಿದ್ದ 
ರಿಂದ ಬೆಟ್ಟಗಳು ಕೊಳೆಯಿಲ್ಲಜೆ ಸ್ವಚ್ಛವಾಗಿವೆ. ಗೈರಿಕಧಾತುಗಳಿಂದ 
ಸಾನುಪ್ರಜೇಶಗಳು ಚಿತ್ರವರ್ಣವಾಗಿವೆ. ಈಗ ಚಂದ್ರಕಿರಣಗಳು ಸುತ್ತಲೂ 
ಹರಡಿದಾಗ ಈ ಬೆಟ್ಟಗಳು ಚಂದನವನ್ನು ಮೈಗೆ ಬಳಿದುಕೊಂಡಂತೆ ಕಾಣು 
ತ್ತನೆ (೨೭). ಸಪ್ತಚ್ಛದಗಳ ಕೊಂಬೆಗಳಲ್ಲಿಯೂ ಸೂರ್ಯಚಂದ್ರನಕ್ಷತ್ರ 
ಗಳಲ್ಲಿಯೂ ಮದ್ದಾನೆಗಳ ಲೀಲಾಗತಿಗಳಲ್ಲಿಯೂ ಶರತ್ಕಾಲವು ಸೊಬಗನ್ನು 


೨೪೮ ಕಷ್ಕಿಂಧಾಕಾಂಡಃ [ಸರ್ಗಃ ೩೦ 


ಲೀಲಾಸು ಚೈನೋತ್ತ ಮವಾರಣಾನಾಂ 

ಶ್ರಿಯಂ ನಿಭಜ್ಯಾದ್ಯ ಶರತ್‌ ಪ್ರವೃತ್ತಾ | ೨೮ 
ಸಂಪ್ರತ್ಯನೇಕಾಶ್ರಯಚಿತ್ರಶೋಭಾ 

ಲಕ್ಷ್ಮೀಃ ಶರತ್ಯಾಲಗುಣೋಪನೀತಾ। 
ಸೂರ್ಯಾಗ್ರಹಸ್ತ್ರಪ್ರ ತಿಜೋಧಿಕೇಷು 

ಸದ್ಮಾಶರೇಷ್ಟಭ ೂಧಿಕೆಂ ವಿಭಾತಿ ॥॥ ೨೯ 
ಸಪ್ರೆ ಚ್ಛದಾನಾ ಕುಸುಮೋಪಗಂಧೀ 

ಷಬ್ಬಾದವೃಂದೈರನುಗೀಯಮಾನಃ | 
ಮತ್ತೆದ್ವಿಪಾನಾಂ ಪನನೊಟನುಸಾರೀ 

ದರ್ಪಂ ನನೇಷ್ಟಭ್ಯಧಿಕಂ ಕರೋತಿ |! ೩೦ 
ಅಭ್ಯಾಗತೈ ಶ್ವಾರುನಿಶಾಲಪಕ್ಷೈಃ 

ಸ್ಮರಪ್ರಿ ಯ್ಳೆೈಃ ಪದ್ಮರೆಜೊಆನಕೀಣೆನ್ಯಃ | 
ಮಹಾನದೀನಾಂ ಪುಲಿನೋಪಯಾತೈಃ 

ಕ್ರೀಡಂತಿ ಹಂಸಾಃ ಸಹ ಚಕ್ರವಾಕೈಃ ॥ ೩೧ 


ಮದಪ್ರಗಲ್ಫೇಷು ಚ ವನಾರಣೇಷು 
ಗವಾಂ ಸಮೂಹೇಷು ಚ ಪದರ್ಷಿತೇಷು | 


ಹೆಂಚುತ್ತಲಿಜೆ. ವಿವಿಧವಸ್ತುಗಳಿಗೆ ಚಿತ್ರಕಾಂತಿಯನ್ನಿ ತ್ತಿರುವ ಶರಲ್ಲಕ್ಷ್ಮಿಯು 
ಕಮಲಾಕರಗಳಲ್ಲಿ ಮಿಗಿಲೆನಿಸಿ ನಿರಾಜಿಸುತ್ತಿದೆ. ಸೂರ್ಯಕಿರಣಸ್ಪರ್ಶದಿಂದ 
ಕಮಲಗಳು ಹೇಗೆ ಅರಳಿವೆ! (೨೮-೨೯). ಏಳೆಲೆ ಬಾಳೆಹೊಗಳ ಪರಿಮಳ 
ವನ್ನು ಹೊತ್ತ ಗಾಳಿಯು ದುಂಬಿಗಳಿಂದ ಹಾಡಿಸಿಕೊಳ್ಳುತ್ತ, ವನದಲ್ಲಿ 
ಸುಳಿಯುತ್ತ, ಮತ್ತಮಾತಂಗಗಳ ಮತ್ತನ್ನು ಮತ್ತ ನ್ಟು ಉದ್ರೇಶಿಸುತ್ತಿದೆ. 
ನದೀಪುಲಿನಗಳಲ್ಲಿ ಹೆಂಸಗಳು ಚಕ್ರವಾಕಗಳೊಡನೆ ಆಟವಾಡುವುದನ್ನು 
ನೋಡು, ಲಕ್ಷ್ಮಣ! ಆ ಚಕ್ರವಾಕಗಳು ಅಲ್ಲಿಗೆ ಹಾರಿಬಂದು ಸುಂದರವಾದ 
ಕಿಕ್ಕೆಗಳನ್ನು ಕೆದರಿಕೊಂಡು ಆಡುತ್ತಿವೆ. ಆ ಕಾಮುಕಪಕ್ಷಿಗಳ ಮೈಯೆಲ್ಲ 
ತಾವರೆಯ ಧೊಳಿಯಿಂದ ಮುಚ್ಚಿ ಹೋಗಿದೆ | (೩೦-೩೧). ಮದವೇರಿದ 
ಆನೆಗಳಲ್ಲಿ, ಕೊಬ್ಬಿದ ಗೂಳಿಗಳಲ್ಲಿ, ತಿಳಿನೀರಿನ ಹೊಳೆಗಳಲ್ಲಿ-ಶರತ್ಸಮಯದ 


ಸರ್ಗಃ ೩೦] ಶರಪ್ವರ್ಣನಮ್‌ ೨೪೯ 


ಪ್ರಸನ _ತೋಯಾಸು ಜೆ ಸಿಮ್ಮಗಾಸು 
ವಿಭಾತಿ ಲಕ್ಷಿ ಒರ್ಬಹುಧಾ ನಿಭಕ್ತಾ ॥ ೩೨ 


ನಭಃ ಸಮೀಕ್ಷ್ಯಾಂಬುಪರೈರ್ವಿಮುಕ್ತಂ 
ವಿಮುಕ್ತೆ ಬರ್ಹಾಭರಣಾ ವನೇಷು | 
ಪ್ರಿಯಾಸ್ವಸಕ್ತಾ ವಿನಿವೃತ್ತ ಶೋಭಾ 
ಗತೋತ್ಸವಾ ಧ್ಯಾನಪರಾ ಮಯೂರಾಃ || ತಿಷ 


ಮುನೋಜ ಜ್ರಗಂಘೈಃ ಪ್ರಿಯಕೈರೆನಲ್ಪೆಃ 

ಪುಷ್ಪಾ ತಿಭಾರಾವನತಾಗ್ರ ಶಾಖ್ಯೆಃ | 
ಸುವರ್ಣಗೌರೈರ್ನಯನಾಭಿರಾಮ್ಮೆ- 

ರುದ್ದೊ €ತಿತಾಫೀವ ನನಾಂತರಾಣಿ | ೩೪ 


ಪ್ರಿಯಾನ್ವಿತಾನಾಂ ನಲಿನೀಪ್ರಿಯಾಣಾಂ 

ವನೇ ರೆತಾನಾಂ ತುಸುನೋದ್ದತಾನಾಮ್‌ | 
ಮದೋತ್ವ ಟಾನಾಂ ಮದಲಾಲಸಾನಾಂ 

ಗಜೋತ್ತೆಮಾನಾಂ ಗತಯೋಜದ್ಯ ಮಂದಾ8॥ೃ ೩೫ 


ಸೊಬಗನ್ನು ಬಗೆಬಗೆಯಾಗಿ ನಿಭಾಗಿಸಿಟ್ಟಂತೆ ಕಾಣುವುದು. ಆಕಾಶದಲ್ಲಿ 
ಮೋಡವು ಸರಿದುಹೋದುದನ್ನು ಕಂಡು ಗಂಡುನವಿಲುಗಳು ತಮಗೆ ಒಡನೆ 
ಗಳಾದ ಗರಿಗಳನ್ನು ಉಡುಗಿಸಿಕೊಂಡಿನೆ. ಅವು ತಮ್ಮ ಭಷಗಳ ಇತ 
ಆಸಕ್ತ ಯನ್ನು ತೊಕೆದು ಕಾಂತಿಗುಂದಿ ಅಂದಗೆಟ್ಟು,' ವನದಲ್ಲಿ ಏನನ್ನೊ 

ಧ್ಯಾಸಿಸುತ್ತಿ kf ! (೩೨-೩೩). ಬಂಧೂಕವೃಕ್ಷಗಳ ಕೊಂಬೆಗಳು 2೩ 
ವಾದ ಪರಿಮಳವನ್ನು ಬೀರುವ ಜೂ ಭಾರದಿಂದ ಬಳುಕುತ್ತಿವೆ. 
ಚೆನ್ನ ದಂತೆ ಹೊಳೆಯುವ ಈ ಸುಂದೆರಕುಸುವುಗಳಿಂದ ವನಮಥ್ಯದಲ್ಲಿ 
(ದೀಷವನ್ನಿಟ್ಟು) ಬೆಳಗಿಸುವಂತಿದೆ, ನೋಡು ಲಕ್ಷ್ಮಣ ! | (೩೪). ವನದಲ್ಲಿ 
ನೆಲೆಸಿದ ಮತ್ತವಾರಣಗಳು ಹೆಣ್ಣಾನೆಗಳೊಡನೆ ಪದ್ಮ; ಸರೋವರೆಗಳತ್ತ 
ಮೆಲ್ಲಮೆಲ್ಲನೆ ಠೀವಿಯಿಂದ ಸಾಗುತ್ತಿವೆ. ಹೂಗಳ ಗಂಧದಿಂದ ಮದವೇರಿ 
ಇವು ಮದೋದಕವನ್ನು ಸುರಿಸುತ್ತಿವೆ. ಗಗನತಳವು ಸಾಣೆಹಿಡಿದ ಕತ್ತಿ ಯಂತೆ 


೨೫೦ ಕಸ್ಟಿಂಥಾಕಾಂಡಃ [ ಸರ್ಗಃ ೩೦ 


ವ್ಯಭ್ತೃಂ ನಭಃ ಶಸ್ತ್ರನಿಧೌಶನರ್ಜಂ 
ಕೃಶಪ್ರನಾಹಾಣಿ ನದೀಜಲಾನಿ । 
ಕೆಹ್ಲಾರಶೀತಾಃ ಪನನಾಃ ಪ್ರವಾಂತಿ 
ತನೋವಿಮುಕ್ತಾಶ್ಚ ದಿಶಃ ಪ್ರಕಾಶಾಃ ॥ ೩೬ 


ಸೂರ್ಯಾತಪಕ್ರಾಮಣಜಣನಷ್ಟ ಪಂಕಾ 
ಭೂಮಿಶ್ತಿರೋದ್ವಾಟಿಕಸಾಂದ್ರರೇಜುಃ | 

ಅನ್ಯೋನ್ಯವೈರೇಣ ಸಮಾಯುತಾನಾ- 
ಮುದ್ಯೋಗಕಾಲೋದ್ಯ ನೆಕಾಧಿಪಾನಾನ್‌ | ೩೭ 


ಶರೆಮ್ಲುಣಾಪ್ಯಾಯಿತರೂಪಶೋಜಭಾಃ 

ಪ್ರಹರ್ನ್ಷಿತಾಃ ಪಾಂಸುಸಮುಕ್ತಿತಾಂಗಾಕ | 
ಮದೋತ್ವೆಬಾಃ ಸಂಪ್ರತಿ ಯುದ್ಧಲುಬ್ಸಾ 

ವೃಷಾ ಗವಾಂ ಮಧ್ಯಗತಾ ನದಂತಿ ॥ ೩೮ 


ಸಮನ್ಮಥಾಸ್ತ್ರೀವ್ರತೆರಾನುರಾಗಾಃ 
ಕುಲಾನ್ಚಿತಾ ಮಂದಗತಿಂ ಕರಿಜ್ಯಃ | 


ಸ್ವಚ್ಛವಾಗಿದೆ. ನದೀಜಲದ ಪ್ರವಾಹವು ಚಿಕ್ಕದಾಗಿದೆ. ಸೌಗಂಧಿಕಪುಪ್ಪಗಳ 
ಸೌರಭವನ್ನು ಹೊತ್ತು ಮಾರುತವು ಶೀತಲವಾಗಿ ಬೀಸುತ್ತಿದೆ. ಕತ್ತಲೆಯಹಗಿ 
ದಿಕ್ಕುಗಳು ಶುಭ ವಾಗಿನೆ (೩೫-೩೬). ಬಿಸಿಲು ಕಾಯುವುದರಿಂದ ಕೆಸರು 
ಒಣಗಿದೆ. ಬಹುದಿನಗಳಾದಮೇಲೆ ಪುನಃ ನೆಲದಿಂದೆ ಧೂಳಿಯೇಕುತ್ತಿ ದೆ. 
ಅನ್ಯೋನ್ಯ ವೈರದಿಂದ ಸಮಯವನ್ನು ಕಾಯುತ್ತಿರುವ ರಾಜರಿಗೆ, ಲಕ್ಷ ಸ, 
ಈಗ ಉದ್ಯೋಗಕಾಲವು ಒದಗಿದೆ (೩೭). ಅತ್ತನೋಡು ಲಕ್ಷ್ಮಣ, ಹಸುಗಳ 
ಮಂದೆಯಲ್ಲಿರುವ ಕೊಬ್ಬಿದ ಗೂಳಿಗಳು ಹೋರಾಟಕ್ಕಾಗಿ ಕಾಲು ಕೆಕೆದು 
ಗುಟುರುಹಾಕುತ್ತಿವೆ. ಶರದೃತುವಿನ ಮಹಿಮೆಯಿಂದ ಅವುಗಳ ರೂಪಕ್ಕೆ 
ಒಂದು ಮೆರಗು ಬಂದಿದೆ. ಆ ಗೂಳಿಗಳು ಮೈಮೇಲೆ ಧೂಳಿರಚೆಕೊಂಡು 
ಆನಂದಿಸುತ್ತಿನೆ (೩೮). ಹಿಂಡುಗಳಲ್ಲಿರುವ ಹೆಣ್ಣಾನೆಗಳು ಕಾಮಪೀಡೆ 
ಗೊಳಗಾಗಿ ಗಂಡಾನೆಯನ್ನು ಅನುರಾಗದಿಂದ ಹಿಂಬಾಲಿಸುತ್ತಿವೆ. ಮದಿಸಿದ 
ಆ ಸಲಗವಾದರೋ ಗಂಭೀರವಾಗಿ ಹೆಜ್ಜೆ ಯಿಡುತ್ತ ಮೆಲ್ಲಗೆ ಹೋಗುತ್ತಿದೆ 


ಸರ್ಗಃ 4೦] ಶರದ್ವರ್ಜ್ಣನಮ್‌ ೨೫೧ 


ಮದಾನ್ವಿತಂ ಸಂಪರಿನಾರ್ಯ ಯಾಂತಂ 
ವನೇಷು ಭರ್ತಾರಮನುಪ್ರಯಾಂತಿ ॥ ೩೯ 


ತ್ಯಕ್ತ್ವಾ ವರಾಣ್ಯಾತ್ಮನಿಭೂಷಣಾನಿ 
ಬರ್ಹಾಣಿ ತೀರೋಪಹಗತಾ ನದೀನಾವತ್‌ | 
ನಿರ್ಭರ್ತ್ಸ ಮಾನಾ ಇವ ಸಾರಸೌಫ್ಯಃ 
ಪ್ರಯಾಂತಿ ದೀನಾ ವಿಮುದಾ ಮಯೂರಾಃ | ೪೦ 


ವಿತ್ರಾಸ್ಯ ಕಾರಂಡವಚಕ್ರವಾಕಾನ್‌ 
ಮಹಾರನೈರ್ಭಿನ ಸಬಾ ಗಜೇಂದ್ರಾಃ | 
ಸರಃಸು ಬದ್ಧಾಂಬುಜಭೂಷಣೇಷು 
ನಿಶ್ಲೋಭ್ಯ ನಿಶ್ಲೋಭ್ಯ ಜಲಂ ಪಿಬಂತಿ ॥ ೪೧ 


ವ್ಯಪೇತಪಂಕಾಸು ಸುವಾಲುಕಾಸು 

ಪ್ರಸನ್ನತೋಯಾಸು ಸಗೋಕುಲಾಸು | 
ಸಸಾರಸಾರಾವವಿನಾದಿತಾಸು 

ನದೀಷು ಹೃಷ್ಟಾ ನಿಪತಂತಿ ಹಂಸಾಃ ॥ ೪೨ 


(೩೯) ಲಕ್ಷ್ಮಣ, ಆ ನವಿಲುಗಳ ದೀನದಶೆಯನ್ನು ನೋಡು ! ಅವು ತಮಗೆ 
ಭೂಷಣಪ್ರಾಯವಾದ ಜೆಲುವಿನ ಗರಿಗಳನ್ನು ಮುದುರಿಕೊಂಡು ನದೀತೀರಕ್ಕೆ 
ಹೋಗಿವೆ. ಅಲ್ಲಿ (ಕೂಗುತ್ತ ನಲಿಯುತ್ತಿರುವ) ಹಂಸಗಳ ಹಿಂಡನ್ನು 
ಚಂಡು, ಹಂಸಗಳು ಗದರಿಸಿದವೋ ಎಂಬಂತೆ ಬೇಸರದಿಂದ ನವಿಲುಗಳು 
ದೂರ ಸಾಗುತ್ತಿವೆ! (೪೦). ಗಂಡಸ್ಥಳದಿಂದ ಮದವನ್ನು ಸ್ರವಿಸುವ 
ಮಹಾಗಜಗಳು ನೀರುಕುಡಿಯಲು ಸರೋವರಗಳಿಗೆ ಹೋಗಿವೆ. ಪದ್ಮ 
ಭೂಷಿತಗಳಾದ ಆ ಸರೋವರಗಳಲ್ಲಿರುವ ಕಾರಂಡವ ಚಕ್ರವಾಕಾದಿ ಪಕ್ಷಿ 
ಗಳನ್ನು ಫೀಂಕಾರದಿಂದ ಬೆದರಿಸಿ ಓಡಿಸಿ, ತಾವರೆಗಳನ್ನು ಬದಿಗೊತ್ತಿ 
ಬದಿಗೊತ್ತಿ ನೀರನ್ನು ಕುಡಿಯುತ್ತಿವೆ (೪೧) ನದೀತೀರದಲ್ಲಿ ಕೆಸರಿಲ್ಲ. 
ಸುಂದರವಾದ ಮರಳು ರಾಶಿ ಹರಡಿದೆ. ತಿಳಿನೀರು ಹರಿಯುತ್ತಿದೆ. ಬಳಿಯಲ್ಲಿ 
ಗೋವುಗಳು ಸುಳಿದಾಡುತ್ತಿವೆ. ಸಾರಸಪಕ್ಷಿಗಳ ಕೇಕೆಗಳು ಮೊಳಗುತ್ತಿವೆ. 


೨೫೨ ಕಿಪ್ಟಿಂಧಾಕಾಂಡಃ [ಸರ್ಗಃ ೩೦ 


ನದೀವನಪ್ರಸ್ರವಣೋದಕಾನಾ- 
ಮತಿಪ್ರವೃದ್ಧಾನಿಲಬರ್ಹಿಣಾನಾಮಾ್‌ 
ಪ್ಲನಂಗಮಾನಾಂ ಚ ಗಳೋತ್ಸನಾನಾಂ 
ದ್ರುತಂ ರೆವಾಃ ಸಂಪ್ರತಿ ಸಂಪ್ರನಷ್ಟಾಃ | ೪ತ್ನಿ 


ಅನೇಕನರ್ಣಾಃ ಸುವಿನಷ್ಟಕಾಯಾ 
ನವೋದಿತೇಷ್ವಂಬುಧರೇಷು ನಷ್ಟಾಃ | 

ಕ್ಷುಧಾರ್ದಿಕಾ ಘೋರನಿಷಾ ಬಿಲೇಭ್ಯ- 
ಶ್ಲಿರೋಷಿತಾ ನಿಪ್ರಸರಂತಿ ಸರ್ಪಾಃ | ೪೪ 


ಚಂಚಚ್ಚಂದ್ರಕರಸ್ಸರ್ಶಹರ್ಷೊೋನಸ್ಮೀಲಿತತಾರಕಾ | 
ಅಹೋ ರಾಗವತೀ ಸಂಧ್ಯಾ ಜಹಾತಿ ಸ್ಹಯಮಂಬರನತ್‌ ॥ ೪೫ 


ದರ್ಶಯಂತಿ ಶರನ್ನದ್ಯಃ ಪುಲಿನಾನಿ ಶನೈಃ ಶನೈಃ | 
ನವಸಂಗಮಸವ್ರೀಡಾ ಜಘನಾನೀನ ಯೋಷಿತಃ ॥ ೪೬ 


ಆ ನದಿಗಳಿಗೆ ಹಂಸಗಳು ಹರ್ಷದಿಂದ ಬಂಜೆರಗುತ್ತಿವೆ. ಲಕ್ಷ ಟಾ ಈಗ 
ನದಿಗಳ ಆರ್ಭಟವಿಲ್ಲ. ಕಾಡಿನ ತೊರೆಗಳ ಸವ್ಸಳವಿಲ್ಲ. ಬಿರುಗಾಳಿಯ 
ರುಂರಭಾಕಾರವಿಲ್ಲ. ನವಿಲುಗಳ ಕೇಕಾಥ್ವನಿಯಿಲ್ಲ ಕಪಿಗಳಿಗೆ ಉತ್ಸಾಹ 
ವಿಲ್ಲದೆ ಅವುಗಳ ಸದ್ದು ಅಡಗಿದೆ (೪೨-೪೩). ವರ್ಷಾಕಾಲದಲ್ಲಿ ಹೊಸ 
ಮೋಡಗಳು ಮೇಲೆದ್ದು ಬಂದಾಗ ಸರ್ಪಗಳು ಬಿಲವನ್ನು ಸೇರಿದ್ದವು. ಬಹು 
ಕಾಲ ಅಲ್ಲಿಯೇ ಇದ್ದು ಹಸಿವಿನಿಂದ ಅವು ಕೃಶವಾಗಿದ್ದ ವು. ಈಗ ಬಣ್ಣ 
ಬಣ್ಣದ ಆ ನಿಷಸರ್ಪಗಳು ಬಿಲಗಳಿಂದ ಹೊರಟು ಹರಿದಾಡುತ್ತಿವೆ (೪೪). 
ಹರಡುತ್ತಿರುವ ಚಂದ್ರಕರಗಳ ಸ್ಪರ್ಶದಿಂದಾದ ಹರ್ಷದಿಂದ ಬೀಗಿ, ರಕ್ತ 
ವರ್ಣದ ಸಂಥ್ಯೆಯು ತಾರಕೆಗಳನ್ನು ಮಿನುಗಿಸುತ್ತ ಅಂಬರವನ್ನು ಬಿಟ್ಟು 


ಸರಿಯುತ್ತಿದ್ದಾಳೆ, ಆಹಾ! * ಶರತ್ಕಾಲದ ನದಿಗಳು ಮೆಲ್ಲಮೆಲ್ಲನೆ ತಮ್ಮ 


* ಇಲ್ಲಿ ಒಂದು ಅರ್ಥಾಂತರವಿದೆ.  ಅನುರಾಗವತಿಯಾದ ಸಂಥೈಯೆಂಬ 
ಕಾಮಿನಿಯ ಪ್ರಿಯಕರನಾದ ಚಂದ್ರನ ಹಸ್ತಸ್ಪರ್ಶದಿಂದ ಆನಂದಪಹರೆವಶಳಾಗಿ 
ಕಣ್ಣರಳಿಸಿಕೊಂಡು ತಾನಾಗಿಯೇ ಸೀರೆಯನ್ನು ಸಡಿಲಿಸಿಕೊಳ್ಳುತ್ತಾಳೆ ೨, ಇನ್ನೊ ಬ್ಬ 
ನಾಯಿಕಾ ವೃತ್ತಾಂತವು ತೋರುವುದರಿಂದ ಸಮಾಸೋಕ್ತಿಯೆಂಬ ಅಲಂಕಾರೆನಿದು. 
ಸರ ಕಿರಣ; ಕೈ. ತಾರಕಾ- ನಕ್ಷತ್ರ; ಕಣ್ಣಾಲೆ, ರಾಗ-ಕೆಂಪು ಬಣ್ಣ ; ಅನು 
ರಾಗ. ಅಂಬರ- ಆಕಾಶ; ಹೀರೆ. 


ಸರ್ಗಃ ೩೦] ಶರದ್ವರ್ಣನಮ್‌ ೨೫ಎ 


ರಾತ್ರಿಃ ಶೆಶಾಂಕೋದಿತಸೌಮ್ಯವಕ್ತಾ 
ತಾರಾಗಣೋನ್ಮೀಲಿತಚಾರುನೇತ್ರಾ 
(ಶ್ಸ್ಯಾಂಶುಕಪ್ರಾನರಹಾ ವಿಭಾತಿ 

ನಾರೀನ ಶುಕ್ಲಾಂಶುಕಸಂವೃತಾಂಗಿಃ [| ೪೭ 


ವಿಷೆಕ್ಸೆ ಶಾಲಿಪ್ರಸನಾನಿ ಭುಕ್ತಾ 
ಪ್ರಹರ್ಷಿಶಾ ಸಾರಸಚಾರುಪಂಕ್ತಿಃ | 
ನಭಃ ಸಮಾಕ್ರಾಮತಿ ಶೀಘ್ರ ವೇಗಾ 
ನಾತಾನಥೂತಾ ಗ್ರಥಿತೇವ ಮಾಲಾ ॥| ೪೮ 
ಸುಸ್ತೈ ಕಹಂಸಂ ಕುಮುದೈರುಪೇತೆಂ 
ಮಹಾಹ್ರದಸ್ಥಂ ಸಲಿಲಂ ವಿಭಾತಿ | 
ಘನೈರ್ನಿಮುಕ್ತಂ ನಿಶಿ ಪೂರ್ಣಚಂದ್ರಂ 
ತಾರಾಗಣಾಕೀರ್ಣವಮಿವಾಂತರಿಕ್ಸಮ್‌ ॥ ೪೯ 


ಪ್ರಕೀರ್ಣಹಂಸಾಕುಲಮೇಖಲಾನಾಂ 
ಪ್ರಬುದ್ಧ ಪದ್ಮೋತ್ಸಲಮಾಲಿನೀನಾನ್‌ 


ಮರಳು ದಿಣ್ಣೆ ಗಳನ್ನು, ನೂತನ ಸಂಗಮ ಕಾಲದಲ್ಲಿ ಲಜ್ಜೆ ಯಿಂದ ಬಳುಕುವ 
ಲಲನೆಯರು ತಮ್ಮ ಜಘನಗಳನ್ನು ಮೆಲ್ಲಮೆಲ್ಲನೆ ತೋರ್ಪಡಿಸುವಂತೆ, ತೋರಿ 
ಸುತ್ತಿವೆ! (೪೫-೪೬). ಈ ನಿಶಾಂಗನೆಯು ಚಂದ್ರನಿಂದ ಪ್ರಸನ್ನವದನೆ 
ಯಾಗಿ, ತಾರಾಗಣಗಳಿಂದ ಉಸ್ಮೀಲಿತ ಚಾರುನಯನೆಯಾಗಿ, ಬೆಳದಿಂಗಳಿಂದ 
WA ಬಿಳಿಯ ಸೀರೆಯನ್ನು ಟ್ರ ನಾರಿಯಂತೆ 
ಕಂಗೊಳಿಸುವಳು! (೪೭). ಲಕ್ಷ್ಮಣ, ಅತ್ತ ನೋಡು ! ಸುಂದರ ಸಾರಸ 
ಪಕ್ಷಿಗಳ ಹಿಂಡು ಮಾಗಿದ ಬತ್ತದ 'ತಿಫೆಗಳನ್ನು ತಿಂದು ನಲಿದು ನೇಗದಿಂದ 
ಆಕಾಶದತ್ತ ನೆಗೆದು ಹಾರಿಹೋಗುತ್ತಿದೆ. ಗಾಳಿಗೆ ಹಾರುವ ಹೊಮಾಲೆ 
ಯಂತೆ ಕಾಣುತ್ತಿದೆ! ಆ ಸರೋವರದ ಜಲದಲ್ಲಿ ಕುಮುದಗಳರಳಿವೆ. 
ಮಧ್ಯದಲ್ಲಿ ಒಂದು ಹೆಂಸವು ಮಲಗಿಜೆ. ಮೋಡಗಳಿಲ್ಲದ ಆಕಾಶದಂತೆ 
ಜಲವು ಸ್ವಚ್ಛವಾಗಿದೆ ಸೌಮಿತ್ರಿ, ಆ ಹೆಂಸವು ರಾತ್ರಿಯಲ್ಲಿ ತಾರಾಗಣ 
ಗಳಿಂಜೊಪ್ಪುವ ಪೂರ್ಣಚಂದ್ರನಂತೆ ಗೋಚರಿಸುತ್ತಿದೆ! (೪೮-೪೯). 
ಸರಸಿಗಳಿಗೆ ಇಂದು ಅಧಿಕವಾದ ಒಂದು ಶೋಭೆಯುಂಟಾಗಿದೆ, ಲಕ್ಷ್ಮಣ. 


ಜ್ಯೊ 


೨೫೪ ಕಷ್ಕಿ ಂಥಾಕಾಂಡಃ [ಸರ್ಗಃ ೨೦ 


ವಾಪ್ರೈ ತ್ರ ಮಾನಾಮಧಿಕಾದ್ಯ ಲಕ್ಷ್ಮೀ- 


ರ್ನರಾಂಗನಾನಾಮಿನ ಭೂಷಸಿತಾನಾಮ್‌ ॥ ೫೦ 
ನೇಣುಸ್ವನನ್ಯಂಜಿತತೂರ್ಯಮಿಶ್ರೆಃ 
ಪ್ರತ್ಯೂಷಕಾಲಾಸಿಲಸಂಪ್ರವೃದ್ಧಃ | 
ಸಂಮೂರ್ಥಿತೋ ಗಹ್ವರಗೋನೃಷಾಣಾ- 
ಮನ್ಯೋನ್ಯಮಾಪೂರಯತೀವ ಶಬ್ದಃ ೫೧ 


ನೆನೈರ್ನೆದೀನಾಂ ಕುಸುಮುಪ್ರಹಾಸ್ಯೆ- 
ವಾಣ್ಯಧೊೋಯಮಾನೈಮನ್ಸಮನಾರುತೇನ 
ಧೌತಾಮಲಕ್ಸ್‌ಮಪಟಪ್ರಕಾಶೈಃ 
ಕೂಲಾನಿ ಕಾಶೈರುಪಶೋಭಿತಾನಿ | ೫೨ 


ವನಪ್ರಚಂಡಾ ಮಧುಪಾನೆಶೌಂಡಾಃ 
ಪ್ರಿಯಾನ್ವಿತಾಕ ಸಟ್ಟರಣಾಃ ಪ್ರಹೃಷ್ಟಾಃ | 
ವನೇಷು ಮತ್ತಾಃ ಪನನಾಸುಯಾತ್ರಾಂ 
ಶುರ್ವಂತಿ ಪದ್ಮಾಸನರೇಜುಗೌರಾಃ ॥| ೫೩ 


ಸುಂದರಿಯರು ಒಡವೆಗಳಿಂದ ಅಲಂಕರಿಸಿಕೊಂಡಂತಾಗಿಷೆ 1! ಸರಸಿಗಳೆಂಬ 
ಸುದತಿಯರಿಗೆ ಹಂಸಪಂಕ್ತಿಯು ಒಡ್ಯಾಣವಾಗಿದೆ! ಅರಳಿದ ತಾವರೆನ್ಸೆದಿಲೆ 
ಗಳ ಹೂಮಾಲೆ ಇದೆ! (೫೦) ಬಿದಿರು ಮೆಳೆಗಳ ಮಂಜುಳನಾದವೆಂಬ 
ವಾದ್ಯವನ್ನು ಮೊಳಗಿಸುತ್ತ ಬೆಳಗಿನ ಗಾಳಿಯು ಸುಳಿಯುತ್ತಿದೆ. ಅದರೊಡನೆ 
ಸಮ್ಮಿಶ್ರವಾದ ಗಿರಿಗಹ್ಟರಗಳ  ಬಂಭಾರವವೂ ಗೂಳಿಗಳ ಗುಟಿರೂ 
ಒಂದಕ್ಕೊಂದು ಪೋಷಕವಾಗಿ ಬೆಳೆದು ಹರಡುತ್ತಿದೆ (೫೧). ನದೀಕೂಲ 
ದಲ್ಲಿ ಜಿಳೆದ ನೊದೆಹುಲ್ಲುಗಳ ನಗುವಿನಂತಿರುವ ಹೊಸ ಹೊಗಳು ಮಂದ 
ಮಾರುತದಿಂದ ತೂಗಾಡುತ್ತಿವೆ. ಅವನ್ನು ನೋಡಿದರೆ, ನದೀ ತೀರದಲ್ಲಿ 
ಒಗೆದು ಒಣಹಾಕಿದೆ ಬಿಳಿಯ ರೇಶ್ಮೆಯ ಬಟ್ಟೆಗಳಂತೆ ಕಾಣುತ್ತವೆ ! 
(೫೨).  ವನದೊಳಗಲೆಯುವುದರಲ್ಲಿ ವ್ರಚಂಡಗಳಾದ ದುಂಬಿಗಳು 
ಮಧುವನ್ನು ಕುಡಿದು ಮದಿಸಿ, ತಮ್ಮ ಮನದನ್ನೆ ಯರೊಡನೆ ನಲಿಯುತ್ತ 
ಗಾಳಿಯನ್ನು ಹಿಂಬಾಲಿಸಿ ಹಾರಿಹೋಗುವುದನ್ನು ನೋಡು, ಲಕ್ಷ್ಮಣ. 


ಸರ್ಗಃ ೩೦ ] ಶರದ್ವರ್ಣನಮ್‌ ೨೫೫ 


ಜಲಂ ಪ್ರಸನ್ನಂ ಕುಮುದಂ ಪ್ರಹಾಸಂ 
ಫೌ ೦ಚಸ್ವನಃ ಶಾಲಿವನಂ ವಿಪಕ್ಟೆಮ್‌ 

ಮ್ಳ ದುಳ್ತಿ ವಾಯುರ್ವಿಮಲಶ ಚಂದ್ರ: | 
ಶಂಸಂತಿ ವರ್ಷವ್ಯ ಮ || ೫೪ 


ನೀನೋಪಹಸಂದರ್ಶಿತಮೇಖಲಾನಾಂ 

ನದೀನಭೂನಾಂ ಗತಯೋಜದ್ಯ ಮಂದಾ | 
ಕಾಂತೋಪಭುಕ್ಕಾಲಸಗಾಮಿನೀನಾಂ 

ಪ್ರಭಾತಕಾಲೇಸ್ವಿನ ಕಾಮಿನೀನಾಮ್‌ ॥ ೫೫ 


ಸಚಕ್ರವಾಕಾನಿ ಸಶೈವಲಾನಿ 
ಕಾಶೈರ್ದುಕೂಲೈರಿನ ಸಂವೃತಾನಿ 
ಸಪತ್ರಲೇಖಾನಿ ಸರೋಚನಾನಿ 
ವಧೂಮುಖಾನೀವ ನದೀಮುಖಾನಿ ॥ ೫೬ 


ಪ್ರಫುಲ್ಲಜಾಣಾಸನಚಿತ್ರಿತೇಷು 
ಪ್ರಹೃಷ್ಣಸಬ್ಬ್ರಾದನಿಕೊಜಿತೇಷು | 


ತಾವರೆಯ ಮತ್ತು ಬಂದುಗೆಹೂಗಳ ರೇಣುವಿನಿಂದ ಈ ದುಂಬಿಗಳು 
ಹೊಂಬಣ್ಣ ವಾಗಿವೆ ! (೫೩). ತಿಳಿಯಾದ ನೀರು, ನೈದಿಲೆಗಳ ನಗು, 
ಕೊಂಜೆಗಳ ಇಂಚರ, ಬೆಳೆದ ಬತ್ತದ ಗದ್ದೆ, ಮಂದಮಾರುತ, ವಿನುಲ ಚೆಂದಿರ 
-ಇವು, ಲಕ್ಷ್ಮಣ, ಮಳೆಗಾಲವು ಕಳೆಯಿತೆಂದು ತಿಳಿಸುತ್ತಿವೆ. ಕಾಂತರೊಡನೆ 
ವಿಹಕೆಸಿ ಪ್ರಾತಃಕಾಲದಲ್ಲಿ ಮೆಲ್ಲಮೆಲ್ಲಗೆ ನಡೆಯುವ ಕಾಮಿನಿಯರಂತೆ, 
A ಮೇಖಲೆಯನ್ನು ಕಾಣಿಸುತ್ತ ಹೆರಿಯುವ ನದಿಗಳ ಗತಿಯು 
ಮಂದವಾಗಿಜಿ (೫೪-೫೫). ನದೀಮುಖಗಳು ಕಾಮಿನಿಯರ ಮುಖ 
ಗಳಂತೆ ಜೆಂದವಾಗಿವೆ. ಕಾಮಿನಿಯರ ಮುಖದಲ್ಲಿ ಪತ್ರಶೇಖೆಗಳಿರುವಂತೆ 
ಇಲ್ಲಿ ಚಕ್ರವಾಕಗಳಿವೆ. ಗೋರೋಚನ ತಿಲಕದಂತೆ ಶೈ ವಲವಿದೆ. ಸೀರೆಯ 
ಮುಸುಕಿನಂತೆ ಅರಳಿದ ನೊದೆಹುಲ್ಲು ನದೀಮುಖಗಳನ್ನಾ ವರಿಸಿದೆ ! (೫೬). 
ಅರಳಿದ ಗೋರಂಟಿ ಬಂದುಗೆ ಹೂಗಳಿಂದ ಚಿತ್ರವರ್ಣವಾಗಿಯೂ ಮದದಿಂದ 
ಬೀಗುವ ದುಂಬಿಗಳಿಂದ ತುಂಬಿಯೂ ಇರುವ ವನಗಳಲ್ಲಿ, ಲಕ್ಷ್ಮಣ, 








೨೫೬ ಕಿಷ್ಕಿಂಛಾಕಾಂಡಃ [ಸರ್ಗಃ ೩೦ 





ಗೃಹೀತಚಾಪೋದ್ಯತಚಂಡದಂಡಃ 

ಪ್ರಚಂಡಜಾರೋದ್ಯ ವನೇಷು ಕಾಮಃ ॥ ೫೭ 
ಲೋಕಂ ಸುನೃಷ್ಟಾ 4 ಸರಿಕೋಷಯಿತ್ಪಾ 

ನೆದೀಸ್ತ್ರ ಬಾಕಾನಿ ಚ ಸೂರಯಿಶ್ವಾ | 
ನಿಸ್ಸನ್ನಸಸ್ಯಾಂ ನಸುಧಾಂ ಚ ತೈತ್ಸಾ 





ತ್ಯಕ್ಕ್ವ್ವಾ ನಭಸ್ತೋಯಥಧರಾಃ ಪ್ರನೆಸ್ಟಾಃ | ೫೮ 
ಪ್ರಸನ್ನ ಸಲಿಲಾಃ ಸೌನ್ಯು ಕುರರೀಭಿರ್ವಿನಾದಿತಾಃ | 
ಚಕ್ರವಾಕಗಣಾಕೀರ್ಣಾ ನಿಭಾಂತಿ ಸಲಿಲಾಶಯಾಃ ॥ ೫೯ 
ಅಸನಾಃ ಸಪ್ತ ಪರ್ಣಾಶ್ಚ ಕೋವಿದಾರಾಶ್ಹ ಸುಷ್ಟಿತಾಃ | 
ದೃಶ್ಯಂತೇ ಬಂಧುಜೀವಾಶ್ಚೆ ಶ್ಯಾಮಾಶ್ಚ ಗಿರಿಸಾನುಷು ॥ ೬೦ 
ಹಂಸಸಾರಸಚಕ್ರಾಹ್ಹೈಃ ಕುರರೈಶ್ಚ ಸಮಂತತಃ | 
ಪುಲಿನಾನ್ಯನಕೀರ್ಣಾನಿ ನದೀನಾಂ ಪಶ್ಯ ಲಕ್ಷ್ಮಣ ॥ ೬೧ 


ಅನ್ಯೋನ್ಯಂ ಬದ್ದವೈರಾಣಾಂ ಜಿಗೀಸೂಣಾಂ ನೃಪಾತ್ಮಜ 
ಉದ್ಯೋಗಸಮಯಃ ಸೌಮ್ಯ ಪಾರ್ಥಿವಾನಾಮುಪಸ್ಥಿ ತಃ ೬೨ 


ಮನ್ಸ ಥನು ಚಂಡಕೋದಂಡಧಾರಿಯಾಗಿ ಪ್ರಚಂಡತನನನ್ನು ಮೆಕೆಸುತ್ತ 
ತಾನೇ ತಾನಾಗಿ ಸಂಚರಿಸುತ್ತಿದ್ದಾನೆ! (೫೭). ಮೋಡಗಳು ವೃಷ್ಟಿಯಿಂದ 
ಜಗತ್ತನ್ನು ತೃಪ್ತಿಪಡಿಸಿ, ಹೊಳೆಗಳನ್ನೂ ಕೆರೆಗಳನ್ನೂ ನೀರಿನಿಂದ ತುಂಬಿಸಿ, 
ಭೂಮಿಯಲ್ಲಿ ಸಮೃದ್ಧವಾಗಿ ವೈರನ್ನು ಬೆಳೆಸಿ, ಕಣ್ಣಿಗೆ ಕಾಣದಂತೆ ಆಕಾಶ 
ದಿಂದ ಮರೆಯಾದವು! (೫೮). ಸೌಮ್ಯ-ಲಕ್ಷ್ಮಣ, ಜಲಾಶಯಗಳು ತಿಳಿ 
ನೀರಿನಿಂದ ತುಂಬಿ ಕೊಂಜೆಗಳ ಇಂಚರದಿಂದ ಮನೋಹರವಾಗಿವೆ. ಚಕ್ರ 
ವಾಕಗಳು ಸಂಚರಿಸುತ್ತಿವೆ. ಬೆಟ್ಟದ ತವ್ಪಲುಗಳಲ್ಲಿ ಬಂಥೊಕ, ಸಪ್ತನರ್ಣ, 
ಕೋವಿದಾರ, ದಾಸವಾಳ, ಫ್ರಿಯಂಗು- ಮೊದಲಾದ ವೃಕ್ಷಲತೆಗಳು ಅರಳಿ 
ನಿಂತಿವೆ (೫೯-೬೦).  ನದೀಪುಲಿನಗಳಲ್ಲಿ ಹಂಸ, ನಾರಸ್ಕ ಚಕ್ರವಾಕ, 
ಕ್ರೌಂಚ--ಮುಂತಾದ ಪಕ್ಷಿಗಳು ಮುತ್ತಿರುವುದನ್ನು ನೋಡು, ಲಕ್ಷ್ಮಣ. 
ಪರಸ್ಪರ ವೈರವನ್ನು ಬೆಳೆಸಿ ಒಬ್ಬರನ್ನೊಬ್ಬರು ಜಯಿಸಬೇಕೆಂದು ಹಾಕೊರೆ 
ಯುವ ಕ್ಷತ್ರಿಯ ವೀರರಿಗೆ ರಾಜಪುತ್ರ, ಇದು ಯುದ್ಧ ಸನ್ನದ್ಧರಾಗುವ 


ಸರ್ಗಃ ೩೦] ಶರಪ್ವರ್ಜನಮ್‌ ೨೫೭ 


ಇಯೆಂ ಸಾ ಪ್ರಥಮಾ ಯಾತ್ರಾ ಪಾರ್ಥಿವಾನಾಂ ನೈಪಾತ್ಮಜ | 
ನ ಚ ಪಶ್ಯಾಮಿ ಸುಗ್ರೀನಮುದ್ಯೋಗಂ ವಾ ತೆಥಾವಿಧಮ್‌ | ೬೩ 
ಚೆತ್ಕಾರೋ ವಾರ್ಷಿಕಾ ಮಾಸಾ ಗತಾ ನರ್ಷಶತೋಪಮಾಃ | 


ಮನು ಶೋಕಾಭಿಭೂತಸ್ಯ ಸೌಮ್ಯ ಸೀತಾಮಪಶ್ಯ ತೆ || ೬೪ 
ಚಕ್ರ ವಾಕೀವ ಭರ್ತಾರಂ ಪೃಷ್ಠತೊಆನುಗತಾ ವನವತ್‌ | 
ನಿಷಮಂ ದಂಡಕಾರಣ್ಯಮುದ್ಯಾನಮಿವ ಯಾಂಗನಾ || ೬೫ 


ಪ್ರಿಯಾನಿಹೀನೇ ದುಃಖಾರ್ಶೇ ಹೃತರಾಜ್ಯೇ ವಿವಾಸಿತೇ | 
ಫೈಪಾಂ ನ ಕುರುತೇ ರಾಜಾ ಸುಗ್ರೀವೋ ಮಯಿ ಲಕ್ಷ್ಮಣ! ೬೬ 
ಅನಾಥೋ ಹೃತರಾಜ್ಯೋಂಯಂ ರಾವಣೇನ ಚ ಧರ್ಷಿತಃ | 
ದೀನೋ ದೂರಗೃಹಃ ಕಾನಿತೀ ಮಾಂ ಚೈನ ಶರಣಂ ಗತಃ |... ೬೭ 
ಇತ್ಯೇತೈಃ ಕಾರಣೈ8 ಸೌಮ್ಯ ಸುಗ್ರೀವಸ್ಯ ದುರಾತ್ಮನಃ 
ಅಹಂ ವಾನರರಾಜಸ್ಯ ಪರಿಭೂತಃ ಪರಂತಪ ॥ ೬೮ 
ಸಮಯ ! (೬೧-೬೨). ರಾಜಪುತ್ರ, ಯುದ್ಧಕಾಗ್ಯಿ ಪ್ರಥಮ ಪ್ರಯಾಣ 
ಮಾಡಲು ರಾಜರಿಗೆ ಇದೇ ತಕ್ಕ ಸಮಯವಾಗಿದೆ. ಆದಕೆ ಸುಗ್ರೀವನ 
ಸುಳಿವೇ ಕಾಣದಾಗಿದೆ! ಅವನು ನಮಗಾಗಿ ಯಾವ ಪ್ರಯತ್ನವನ್ನು ನಡೆ 
ಸುವುದೂ ಕಾಣದು. ವತ್ಸ, ಸೀತೆಯನ್ನು ಕಾಣದೆ ವಿರಹಶೋಕಾಪನ ಕ್ಕೆ 
ನಾದ ನನಗೆ, ಮಳೆಗಾಲದ ಈ ನಾಲ್ಕು ತಿಂಗಳು ನೂರು ವರ್ಷಗಳಂತೆ ಕಳೆ 
ದವು! (೬೩-೬೪). ಚಕ್ರವಾಕಿಯು ತನ uy ಪತಿಯನ್ನು ಬಿಡಲಾರದೆ 
ಹಿಂಚೊಲಿಸಿ ಹೋಗುವಂತೆ, ಸೀತೆಯು ನನ್ನನ್ನು ಹಿಂಬಾಲಿಸಿ ಕಾಡಿಗೆ 
ಬಂದಳು. ಉದ್ಯಾನವನಕ್ಕೆ ಬರುವಂತೆ ಘೋರಾರಣ್ಯಕ್ಕೆ ಬಂದಳು. 
ಲಕ್ಷ್ಮಣ, ಅಂತಹ ಕಾಂತೆಯನ್ನು ಕಳೆದುಕೊಂಡು ದುಃಖಾರ್ತನಾಗಿ, ರಾಜ್ಯ 
ವನ್ನು ಕಳೆದುಕೊಂಡು ದೇಶಭ ಸ್ವನಾಗಿ ಕೊರಗುವ ನನ್ನ ವಿಷಯದಲ್ಲಿ 
ಸುಗ್ರೀವಮಹನೆರಾಜನಿಗೆ ದಯೆ ಬರ ಲಿಲ್ಲ! (೬೫-೬೬). ಅವನು 
ಪ್ರಾಯಶಃ ಹೀಗೆಂದುಕೊಂಡಿರಬೇಕು : "ಈ ರಾಮನು ದಿಕ್ಸಿಲ್ಲದೆ ದೇಶ 
ಭ್ರಷ್ಟನಾಗಿ ಬಂದಿದ್ದಾನೆ. ರಾವಣನಿಂದ ಭಗ್ನೆನಾಗಿದ್ದಾ ನೆ... ಬಂಧುಬಳಗ 
ಗಳಿಲ್ಲದೆ ದೂರದೇಶಕ್ಕೆ ಬಂದು ದೈ ನ್ಯಾವಸ್ಥೆಯಲ್ಲಿದ್ದಾ ಫೆ. ಹೆಂಡತಿಯನ್ನು 
17 


೨೫೮ ಕಿಷ್ಠಿ ಂಧಾಕಾಂಡಃ [ ಸರ್ಗೆಃ ೩೦ 


ಸ ಕಾಲಂ ಪೆರಿಸಂಖ್ಯಾಯೆ ಸೀತಾಯಾಃ ಪರಿಮಾರ್ಗಣೇ | 
ಶೈತಾರ್ಥೆಃ ಸಮಯಂ ಕೃತ್ವಾ ದುರ್ಮುತಿರ್ನಾನಬುದ್ಯಶೇ ॥ ೬೯ 


ಸ ಕಿಷ್ಕಿಂಧಾಂ ಪ್ರನಿಶ್ಯ ತ್ವಂ ಬ್ರೂಹಿ ವಾನರಪುಂಗವನತ್‌ | 
ಮೂರ್ಬಂ ಗ್ರಾಮ್ಯಸುಖೇ ಸಕ್ತೆಂ ಸುಗ್ರೀನಂ ನಚನಾನ್ಮಮ | ೩೦ 
ಅರ್ಥಿನಾನುಪಪನ್ನಾನಾಂ ಪೂರ್ವಂ ಚಾಪ ಪಕಾರಿಣಾಮ್‌ | 
ಆಶಾಂ ಸಂಶ್ರುತ್ಯ ಯೋ ಹಂತಿ ಸ ಲೋಕೇ ಪುರುಷಾಧಮಃ | ೩೧ 
ಶುಭಂ ವಾ ಯದಿ ನಾ ಸಾಪಂ ಯೋ ಹಿ ವಾಕ್ಯಮುದೀರಿತಮ್‌ 
ಸತ್ಯೇನ ಪರಿಗೃಹ್ಲಾತಿ ಸ ನೀರಃ ಪುರುಷೋತ್ತಮಃ ॥ ೭೨ 


ಜ್ಯ ನ ತಾರ್ಥಾ ಹ್ಯಕ್ಳ ಶಾರ್ಥಾನಾಂ ಮಿತ್ರಾಣಾಂ ನೆ ಭನಂತಿ ಯೋ! 
Lh ಮೃ ತಾನಪಿ ಕ್ರವ್ಯಾದಾಃ ಕೆ | ತಘ್ನಾನೊ ನೊ ೀಪಭುಂಜತೇ ॥ ೩೩ 


ಕಳೆದುಕೊಂಡು ಕಾಮವಶನಾಗಿ ಅಲೆಯುತ್ತಿದ್ದಾನೆ. ಅಲ್ಲದೆ ನನಗೆ ಶರಣಾಗತ 
ನಾಗಿದ್ದಾನೆ!” ಈ ಕಾರಣಗಳಿಂದ ದುರಾತ್ಮನಾದ ಸುಗ್ರೀವನು, ಲಕ್ಷ್ಮಣ, 
ನನ್ನನ್ನು ಉಸೇಕ್ಷಿಸಿದ್ದಾನೆ (೬೭-೬೮). ಸೀತಾನೆ ೀಷಣೆಗೆ ಕಾಲವನ್ನು 
ಗೊತ್ತುಮಾಡಿಹೋದ ಆ ದುಷ್ಟನು ಅದನ್ನು ಮರೆತಿದ್ದಾನಲ್ಲ! ಸಹಾಯ 
ಮಾಡುವೆನೆಂದು ಪ್ರ ತಿಜ್ಲೆ ಮಾಡಿದವನು, ತನ್ನ ಕಾರ್ಯವಾದಮೇಲೆ ತೆಪ್ಪ 
ಗಿದ್ದಾನಲ್ಲ | ಲಕ್ಷ್ಮಣ, ನೀನು ಈಗಲೇ ಕಿಸ್ಕಿಂಧೆಗೆ ಹೋಗಿ ಸುಗ್ರೀವನನ್ನು 
ಕಂಡು ಹೇಳು. ಗ್ರಾಮ್ಯಸುಖದಲ್ಲಿ ನಿರತನಾದ ಆ ಮೂರಖ್ಯಖನಿಗೆ ನಾನು 
ಹೇಳಿದ್ದೇನೆಂದು ಈ ಮಾತನ್ನು ತಿಳಿಸು (೬೯-೭೦) : "ಕಾರ್ಯಾರ್ಥಿಗಳಾಗಿ 
ಹೆತ್ತಿರ ಬಂದವರಿಗೂ ತನಗೆ ಉಪಕಾರ ಮಾಡಿದವರಿಗೂ ಸಹಾಯ ಮಾಘುವೆ 
ನೆಂದು ಮಾತುಕೊಟ್ಟು, ಆಮೇಲೆ ಆಶಾಭಂಗವನ್ನು ಮಾಡತಕ್ಕವನು 
ಪುರುಷಾಥಮನೆನಿಸುವನು. ಒಳ್ಳೆಯಜ್ಟೋ ಕೆಟ್ಟದೋ, ಆಡಿದಮೇಲೆ 
ಸತ ಕ್ರೈ ಕಟ್ಟು ಬಿದ್ದು ಯಾವನು ತನ್ನೈ ಮಾತನ್ನು ನಡೆಸುವನೋ ಆ ನೀರನು 
ಪುರುಷೋತ. ಮನೆನಿಸುವನು (೭೧-೬೨) ಯಾರು ತಮ್ಮ. ಕಾರ್ಯವನ್ನು 
ಮಾತ್ರ ಸಾಧಿಸಿಕೊಂಡು, ಇನ್ನೂ ತಮ್ಮ ಕಾರ್ಯವನ್ನು 'ಧಾಧಿಸಿಕೊಳ್ಳ 3 
ಉಪಕಾರಿಗಳಾಗಿರುವ ಮಿತ್ರರ ಸಮಯಕ್ಕೆ ಒದಗುವುದಿಲ್ಲವೋ, RE 
ಸತ್ತಮೇಲೆ ಆ ಕೃತಘ ರನ್ನು ನಾಯಿ ನರಿಗಳೂ ತಿನ್ನಲಾರವು !' ಎಂದು 





ಸರ್ಗಃ ೩೦] ಶರದ್ವರ್ಣನಮ್‌ ೨೫೯ 
ನೊನೆಂ ಕಾಂಚನೆಪೃಷ್ಮಸ್ಯ ವಿಶೈಷ್ಟಸ್ಯ ಮಯಾ ರಣೇ! 
ದ್ರಷ್ಟುಮಿಚ್ಛತಿ ಚಾಪಸ್ಯ ರೂಪಂ ವಿಮ್ಯದ್ದ ಹೋಪೆಮಮ್‌ | ೩೪ 
ಘೋರಂ ಜ್ಯಾತೆಲನಿಘ್ಫೋಷಂ ಕ್ರುದ್ಧಸ್ಯ ಮಮ ಸಂಯುಗೇ | 


ನಿರ್ಫೋಷನಿನ ವಜ್ರಸ್ಯ ಪುನಃ ಸಂಶ್ರೋತುಮಿಚ್ಛತಿ ॥ ೬೫ 
ಹಾಮುಮೇನಂಗತೇತಪ್ಯಸ್ಯ ಪರಿಜ್ಞಾ ತೇ ಪರಾಕ್ರಮೇ ! 
ತೃತ್ಸಹಾಯಸ್ಯ ಮೇ ವೀರ ನ ಚಿಂತಾ ಸ್ಯಾನ್ಸೈಪಾತ್ಮಜ ॥! ೭೬ 
ಯದರ್ಥಮುಯೆಮಾರಂಭಃ ಕೃತಃ ma 

ಸಮಯಂ ನಾಭಿಜಾನಾತಿ ಕ ನ ತಾರ್ಥಃ ಪ್ಲೆನಗೇಶ್ವರಃ॥ ೭೩ 
ವರ್ಷಾಃ ಸಮಯಕಾಲಂ ಎ ಪ್ರತಿಜ್ಞಾ ಯ ಹರೀಶ್ವರಃ | 
ವ್ಯತೀತಾಂಶ್ಚತುರೋ ಮಾಸಾನ್‌ ವಿಹರನ್ನಾವಬುಧ ತೇ ॥ ಎ೬೮ 


ಸಾಮಾತ್ಯ ಪರಿಷತ್‌ ಕ್ರೀಡನ್‌ ಸಾನಮೇವೋಪಸೇನಶೇ | 
ಶೋಕಡೀನೇಷು ನಾಸ್ಕಾಸು ಸುಗ್ರೀವಃ ಕುರುತೇ ದಯಾಮ್‌ ॥ ೭೯ 


ಸುಗ್ರೀವನಿಗೆ ಹೇಳು (೭೩). ಲಕ್ಷ್ಮಣ, ನಾನು ಯುದ್ಧಕ್ಕಿಳಿದು ಸುವರ್ಣ 
ಭೂಷಿತವಾದ ಈ ಕೋದಂಡವನ್ನು ಜಗ್ಗಿದಾಗ್ಯ ಮಿಂಚಿನಂತೆ ಮಿಂಚುವ 
ಇದರ ರೂಪ ಹೇಗಿರುವುದೆಂದು ನೋಡಲು ಸುಗ್ರೀವನು ಬಯಸಿರಬೇಕು ! 
(೭೪). ರಣರಂಗದಲ್ಲಿ ಇದರ ಹೆಡೆಯನ್ನು ಕೋಪದಿಂದ ನಾನು ಮಿಡಿದಾಗ, 
ಸಿಡಿಲಿನಂತೆ ಪೊಡಮಡುವ ಘೋರನಿರ್ಫೋಷವನ್ನು ಸುಗ್ರೀವನು ಪುನಃ 
ಕೇಳಲಿಚ್ಛಿಸಿರಬೇಕು! ನನ್ನ ಪರಾಕ್ರಮವನ್ನರಿತಿದ್ದರೂ ಅವನು ಹೀಗೆ 
ಉಪೆಸಿಕ್ಷಿಯಿಂದಿರುವನಲ್ಲ! ಆದರೂ, ಲಕ್ಷ್ಮಣ, ವೀರನಾದ ನಿನ್ನ ನೆರವಿರು 
ವಾಗ ನನಗೆ ಯಾವ ಚಿಂತೆಯೂ ಇಲ್ಲ (೭೫-೭೬). ಆದರೆ ಆ ಕಪೀಶ್ವರನು 
ತನ್ನ ಕಾರ್ಯವನ್ನು ತೈಮೂಡಿಸಿಕೊಂಡು ಕೊಟ್ಟ ಮಾತನ್ನು ಮರೆತಿದ್ದಾನೆ. 
ಯಾತ ಉದ್ದೇಶಕ್ಕಾಗಿ ನಾನು ಅವನ ತಾರ  ಕೈಗೊಂಡೆನೋ ಅದರ 
ಸರಿವೆಯೇ ಅವಳಿಗಿಲ್ಲವಾಗಿದೆ (೭೭). ಮಳೆಗಾಲವು ಮುಗಿದೊಡನೆ ಬರು 
ವುದಾಗಿ ಅವಧಿಯನ್ನು ಗೊತ್ತುಮಾಡಲಾಗಿತ್ತು.  ನಾಲ್ಪು ತಿಂಗಳಿನಿಂದ 
ವಿಹಾರದಲ್ಲಿ ಬದ ಹರೀಶ್ವ ರನು ಮಳೆಗಾಲವು ಕಳೆದರೂ ಮೈಮರೆ 
ತಿದ್ದಾನೆ. ತನ್ನ ಅಮಾತ್ಯ ಕೇ = ಪರಿವಾರದೊಡನೆ ಕ್ರೀಡಿಸುತ್ತ 


ಜೌ 


೨೬೦ ಕಿಹ್ಕಿಂಧಾಕಾಂಡಃ [ಸರ್ಗಃ ೩೦ 


ಉಚ್ಯತಾಂ ಗಚ್ಛ ಸುಗ್ರೀನಸ್ತ್ಯಯಾ ವತ್ಸ ಮಹಾಬಲ | 

ಮಮ ರೋಷಸ್ಯ ಯದ್ರೂಪಂ ಬ್ರೂಯಾಶ್ರೆ ನಮಿದಂ ನಚಃ | ೮೦ 
ನಚ ಸಂಕುಚಿತಃ ಪಂಥಾ ಯೇನ ನಾಲೀ ಹತೋ ಗತಃ | 
ಸಮಯೇ ತಿಷ್ಕ ಸುಗ್ರೀನ ಮಾ ವಾಲಿಪಥಮನ್ನಗಾಃ || ೮೧ 


ಏಕ ಏನ ರೆಣೇ ವಾಲೀ ಶರೇಣ ನಿಹತೋ ಮಯಾ | 
ತ್ವಾಂತು ಸತ್ಯಾದತಿಕ್ರಾಂತಂ ಹನಿಷ್ಯಾಮಿ ಸಬಾಂಧನಮ್‌ ॥ ೮೨ 


ತದೇವಂ ನಿಹಿತೇ ಕಾರ್ಯೇ ಯದ್ದಿತಂ ಪುರುಷರ್ಷಭ | 
ತತ್ತದ್ಬೂ ಹಿ ನರಶ್ರೇಷ್ಠ ತ್ವರ ಕಾಲವ್ಯತಿಕ್ರೆಮಃ ॥॥ ೮೩ 


ಕುರಸ್ಪೃ ಸತ್ಯಂ ಮಯಿ ವಾನರೇಶ್ವರ 
ಪ್ರತಿಶ್ರುತಂ ಧರ್ಮಮವೇಕ್ಷ್ಯ ಶಾಶ್ವತಮ್‌ | 
ಮಾ ವಾಲಿನಂ ಪ್ರೇತ್ಯ ಗತೋ ಯಮಕ್ಷಯಂ 
ತ್ವಮದ್ಯ ಪಶ್ಶೇರ್ಮಮ ಚಜೋದಿತೈಃ ಶರೈಃ ॥ ೮೪ 


ಕುಡಿಯುತ್ತ ಇದ್ದಾನೆ. ಶೋಕದಿಂದ ದೀನರಾಗಿರುವ ನಮ್ಮ ವಿಷಯದಲ್ಲಿ 
ಅವನಿಗೆ ಮರುಕನಿಲ್ಲ (೭೮-೭೯). ವತ್ಸ-ಲಕ್ಷ್ಮಣ, ನೀನು ಸುಗ್ರೀವನ 
ಬಳಿಗೆ ಹೋಗಿಬಾ. ಹೋಗಿ, ನನ್ನ ರೋಷಕ್ಕೆ ಅನುಗುಣನಾದ ಈ 
ಮಾತನ್ನು ಅವನಿಗೆ ಹೇಳು: "ಎಲ್ಫೆ ಸುಗ್ರೀವ, ನನ್ನಿಂದ ಹತನಾದ 
ವಾಲಿಯು ಯಾವ ದಾರಿಯನ್ನು ಹಿಡಿದುಹೋದನೋ, ಆ ದಾರಿ (ನೀನು 
ಹಿಡಿಸಲಾರದಷ್ಟು) ಇಕ್ಕಟ್ಟಾಗಿಲ್ಲ!  ಮಾತುಕೊಟ್ಟಂತೆ ನಡೆದುಕೊ, 
ವಾಲಿಯ ದಾರಿಯನ್ನು ಹಿಡಿಯಬೇಡ! (೮೦-೮೧). ರಣರಣೆಗದಲ್ಲಿ 
ವಾಲಿಯೊಬ್ಬನನೆ ೩೬ ನಾನು ಶರದಿಂದ ಕೊಂದಿದ್ದೇನೆ. ಸತ್ಯಮಾರ್ಗವನ್ನು 
ಉಲ್ಲಂಭಸಿದ ನಿನ್ನನ್ನಾದರೋ ಬಂಧುಬಾಂಥವಸಮೇತವಾಗಿ ಕೊಂದು 
ಹಾಕುನೆನು!” ಎಂದು ಹೇಳು. ಕಕ್ಷ್ಮಣ, ಕಾರ್ಯಸ್ಥಿತಿಯು ಈ ಘಟ್ಟ 
ವನ್ನು ಮುಚ್ಚಿದೆ. ಆದ್ದರಿಂದ, ಪುರುಸಶ್ರೇಷ್ಠ, ಕಾಲೋಡಿತವಾಗಿ ಯುಕ್ತ 
ವಾದುದನ್ನು ಸುಗ್ರೀವನಿಗೆ ಹೇಳು. ಇನ್ನು ಹೊರಡು, ಕಾಲವಿಳಂಬ ಜೇಡ 
(೮೨-೮೩). ಸುಗ್ರೀವನನ್ನು ಕುರಿತು « ವಾನರೇಶ್ವರ, ನನ್ನೊಡನೆ ಪ್ರತಿಜ್ಞೆ 
ಮಾಡಿದಂತೆ ನಡೆದು ಸತ್ಯವನ್ನು ಪಾಲಿಸು. ಧರ್ಮನೊಂದೇ ಶಾಶ್ವತನೆಂದು 


ಸರ್ಗಃ ೩೦ | ಶರದ್ವೃರ್ಣನಮ್‌ ೨೬೧ 


ಸ ಪೂರ್ನಜಂ ತೀವ್ರನಿವೃದ್ಧಕೋಪೆಂ 
ಲಾಲಪ್ಯಮಾನಂ ಪ್ರಸಮೀಸ್ಷ್ಯ ದೀನಮ್‌ | 
ಚಕಾರ ತೀವ್ರಾಂ ಮತಿಮುಗ್ರತೇಜಾ 
ಹರೀಶ್ವರೇ ಮಾನವವಂಶನಾಥಃ ॥ ೮೫ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ತ್ರಿಂಶಃ ಸರ್ಗಃ 


ತಿಳಿ, ಅಲ್ಲದಿದ್ದರೆ, ನಾನು ಹೊಡೆದ ಬಾಣಗಳಿಂದ ನೀನು ಯಮಲೋಕ 
ವನ್ನು ಸೇರಿ ವಾಲಿಯನ್ನು ನೋಡುವ ಪ್ರಸಂಗ ಬಂದೀತು! ಅಂತಹ 
ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡ' ಎಂದು ತಿಳಿಸು” ಎಂಬುದಾಗಿ 
ಶ್ರೀರಾಮನು ಲಕ್ಷ್ಮಣನಿಗೆ ಹೇಳಿದನು (೮೪). ಉಗ್ರ ತೇಜೋನಿಧಿಯೂ 
ಮನುಕುಲಶ್ರೇಷ್ಠನೂ ಆದ ಲಕ್ಷ್ಮಣನು ಶ್ರೀರಾಮನ ಕ್ರೋಥೋದ್ರೇಕ 
ವನ್ನೂ ದೀನಾಲಾಪವನ್ನೂ ಕೇಳಿ, ಸುಗ್ರೀವನ ವಿಷಯದಲ್ಲಿ ತೀವ್ರವಾದ 
ಕೋಪವನ್ನು ತಳೆದನು (೮೫). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಪ್ಟಿಂಧಾಕಾಂಡದಲ್ಲಿ ಮೂವತ್ತನೆಯ ಸರ್ಗ 


ರಾಜಾ ಬಾ 


ಏಕತ್ರಿಂಶಃ ಸರ್ಗಃ 
ಲಕ್ಷ್ಮಣಕ್ರೋಧಃ 


ಸ ಕಾನಿನಂ ದೀನಮದೀನಸತ್ತ್ವಂ 

ಶೋಕಾಭಿಪನ್ನೆಂ ಸಮುದೀರ್ಣಕೋಪನ್‌ | 
ನರೇಂದ್ರಸೂನುರ್ನರದೇವಪುತ್ರಂ 

ರಾಮಾನುಜಃ ಸೂರ್ವಜಮಿತ್ಯುವಾಚ | ಗಿ 
ನ ವಾನರಃ ಸ್ಥಾಸ್ಯತಿ ಸಾಧುವೃತ್ತೇ 

ನ ಮಂಸ್ಕೃತೇ ಕರ್ಮಫಲಾನುಷಂಗಣಸ್‌ | 
ನ ಭೋಕ್ಸ್ಯತೇ ವಾನರರಾಜ್ಯಲಕ್ಷ್ಮೀಂ 

ತಥಾ ಹಿ ನಾಭಿಕ್ರೆಮತೇಸ್ಯ ಬುದ್ಧಿಃ ॥ ೨ 
ಮತಿಕ್ಷಯಾದ್ದಾ ಮ್ಯಸುಖೇಷು ಸಕ್ತ- 

ಸ್ತವ ಪ್ರಸಾದಾಪ್ರತಿಕಾರಬುದ್ಧಿಃ | 


ಸರ್ಗ ೩೧ 


ಲಕ್ಷ್ಮಣನು ಕ್ರೋಧಾವಿಷ್ಟನಾಗಿ ಕಿಷ್ಠಿಂಭೆಯನ್ನು ಪ್ರವೇಶಿಸುವುದು. 
ಆಂಗದನಿಂದ ಸುಗ್ರೀವನಿಗೆ ಸಂದೇಶ, ಮಂತ್ರಿಗಳು ಲಕ್ಷ್ಮ ೫ನ 
ಆಗಮನವನ್ನು ಸುಗ್ರೀವನಿಗೆ ತಿಳಿಸುವುದು. 


ಶ್ರೀರಾಮನು ಧೀರಚಿತ್ತ ನಾಗಿದ್ದರೂ ವಿರಹಶೋಕದಿಂದ ಅಭಿತಪ್ತನಾ? 
ದೀನನಾಗಿರುವುದನ್ನೂ ಸುಗ್ರೀವನ ನೆರವು ಬರಲಿಲ್ಲವೆಂದು ಕುಪಿತಫ್ಞಾಗಿರು 
ವುದನ್ನೂ ರಾಜಪುತ್ರ pe ಲಕ್ಷ್ಮಣ ಣನು ಗಮನಿಸಿದನು (೧). ಅವನು 
ಶಿ ಶ್ರೀರಾಮನನ್ನು ಕುರಿತು “ ಅಣ್ಣ ಆ ಮಾವನನು ಸನ್ಮಾ; ರ್ಗೆದಲ್ಲಿ ನಡೆಯು 
ವುದಿಲ್ಲ. ತನ್ನ ದುಷ್ಕರ್ಮಕ್ಕೆ ಫಲನೇನಾದೀತೆಂದು ಆಪ ತಿಳಿದಿಲ್ಲ 4 
ಕನಿರಾಜ್ಯದ ವೈಭವವನ್ನು ಆತನು ಅನುಭವಿಸಲಾಶಿ. ಆದ್ದರಿಂದಲೇ 
ಸುಗ್ರೀವನಿಗೆ ಒಳ್ಳೆಯ ಬುದ್ಧಿ ಹುಟ್ಟಲಿಲ್ಲ (೨). ಅವನು ಬುದ್ಧಿ ಗೆಟ್ಟು 
ಗ್ರಾಮ್ಯಸುಖದಲ್ಲಿ ಮಗ್ಗನಾಗಿದ್ದಾ ನೆ ನಿನ್ನ ಅನುಗ್ರಹಕ್ಕೆ ಪ್ರತಿಯಾಗಿ 
ಉಪಕಾರಮಾಡಬೇಕೆಂದು ಅವನಿಗೆ ಮನಸ್ಸಾಗಲಿಲ್ಲ. ಆ ಸುಗ್ರೀವನು 


ಸರ್ಗಃ ೩೧] ಲಕ್ಷ್ಮಣಕೊ ಥಃ ೨೬ಪ್ಪಿ 


ಹತೊಆಗ್ರಜಂ ಪಶ್ಶತು ನೀರೆ ತಸ್ಯ 
ನ ರಾಜ್ಯಮೇವಂ ನಿಗುಜಸ್ಯ ದೇಯವನಾ್‌ ॥ A 


ನ ಧಾರೆಯೇ ಕೋಪಮುದೀರ್ಣವೇಗಂ 
ನಿಹನ್ಮಿ ಸುಗ್ರೀವಮಸತ್ಯಮದ್ಯ ! 
ಹರಿಪ್ರವೀಕೈಃ ಸಹ ನಾಲಿಪುತ್ರೋ 
ನರೇಂದ್ರ ಪುತ್ರಾ ನಿಚಯಂ ಕರೋತು | ಲ 
ತಮಾತ್ರಬಾಣಾಸನಮುತ್ಬತಂತಂ 
ಕಿನೇದಿತಾರ್ಥಂ ರಣಚೆಂಡಕೋಪಮ್‌್‌ | 
ಉವಾಚ ರಾಮಃ ಪೆರವೀರೆಹಂತಾ 
ಸ್ವವೇಶ್ಷಿತೆಂ ಸಾನುನಯಂ ಚ ವಾಕ್ಯಮ್‌ ॥ ೫ 
ನಹಿವೈ ಶೃದ್ವಿಧೋ ಲೋಕೇ ಪಾಪನೋವಂ ಸಮಾಚಕರೇಶ್‌ | 
ಕೋಪಮಾರ್ಯೇಣ ಯೋ ಹಂತಿ ಸ ವೀರಃ ಪುರುಷೋತ್ತಮಃ! ೬ 
ನೇದನುದ್ಯ ತ್ವಯಾ ಗ್ರಾಹ್ಯಂ ಸಾಧುವೃತ್ತೇನ ಲಕ್ಷ್ಮಣ | 
ತಾಂ ಪ್ರೀತಿಮನುವರ್ತಸ್ತ ಪೂರ್ವವೃತ್ತಂ ಚ ಸಂಗತಮ್‌ ॥ ಪ 


ನಮ್ಮಿಂದ ಹೆತನಾಗಿ ತನ್ನ ಅಣ್ಣ ನನ್ನು ನೋಡುವುದಕ್ಕೆ ಹೋಗಲಿ! 
ವೀರಾಗ್ರಣಿ-ಶ್ರೀರಾಮ, ಇಂತಹ ಗುಣಹೀನನಿಗೆ ರಾಜ್ಯವನ್ನು ಒಪ್ಪಿಸ 
ಬಾರರು ! (೩). ಉಕ್ಪಿಬರುವ ನನ್ನ ಕೋಪವನ್ನು ಇನ್ನು ತಡೆದುಕೊಳ್ಳ 
ಲಾಕೆ. ಸುಳ್ಳುಹೇಳಿದ ಸುಗ್ರೀವನನ್ನು ಇಂದು ಈೊಂದುಹಾಕುವೆನು! 
ವಾಲಿನುತ್ರನಾದ ಅಂಗದನು ಕಪಿನಾಯಕರೊಡನೆ ಕೂಡಿ ರಾಜಪುತ್ರಿಯಾದ 
ಸೀತಾದೇವಿಯನ್ನು ಅನ್ಟೇಷಿಸಲಿ |” ಎಂದು ಥಿವೇದಿಸಿದನು. (೪). 
ಲಕ್ಷ ನು ಹೀಗೆ ಹೇಳಿ ಧನುಸ್ಸನ್ನು ಕೈಗೆತ್ತಿ ಕೊಂಡು ಚಂಡಕೋಪದಿಂದ 
ಮೇಲೆದ್ದನು. ಆಗ ಶ್ರೀರಾಮನು ತಮ್ಮನನ್ನು ಸಂತೈ ಸುತ್ತ ವಿಚಾರಪೂರ್ಣ 
ವಾಗಿ “ವತ್ಸ, ದನ್ನಂತಹವನು ಹೀಗೆ ಮಿತ್ರ ವಥೆಯೆಂಬ ಪಾಸಕಾರ್ಯವನ್ನು 
ಮಾಡಬಾರದು. ಯಾವನು ಕೋವವನ್ನು ವಿವೇಕದಿಂದ ತಡೆದುಕೊಳ್ಳು 
ತನೋ ಆ ವೀರನೇ ಪುರುಷಶ್ರೇಷ್ಮನೆಠಿಸುವನು (೫-೬). ಲಕ್ಷ್ಮಣ, 
ಸಜ್ಜ ನನಾದ ನೀನು ಈ ಬಗೆಯ ಕೃತ್ಯವನ್ನು ಚೆಂತಿಸಬಾರದು. ಸುಗ್ರೀವನಲ್ಲಿ 


೨೬೪ ಕಿಹ್ಠಿಂಧಾಕಾಂಡಃ [ಸರ್ಗಃ ೩೧ 


ಸಾನೋಪಹಿತಯಾ ವಾಚಾ ರೂಕ್ತಾಣಿ ಪರಿವರ್ಜಯನ್‌ | 


ವಕ್ತುಮರ್ಹಸಿ ಸುಗ್ರೀನಂ ನ್ಯತೀತೆಂ ಕಾಲಪರ್ಯಯೇ ॥ ೮ 

ಸೊಟಗ್ರ ಜೇನಾನುಶಿಷ್ಟಾರ್ಫೊೋ ಯಥಾನತ್‌ ಪುರುಷರ್ಷಭಃ | 

ಪ್ರನಿನೇಶ ಪುರೀಂ ನೀರೋ ಲಕ್ಷ್ಮಣಃ ಪರನೀರಹಾ ॥ ೯ 

ತತಃ ಶುಭಮತಿಃ ಪ್ರಾಜ್ಞೋ ಭ್ರಾತುಃ ಪ್ರಿಯಹಿತೇ ರತಃ | 
ಲಕ್ಷ್ಮಣಃ ಪ್ರತಿಸಂರಬ್ಳೋ ಜಗಾಮ ಭವನಂ ಕಹೇಃ ॥ ೧೦ 

ಶಕ್ರಜಾಣಾಸನಪ್ರಖ್ಯಂ ಸ ಕಾಲಾಂತಕೋಪನಮುಮಾ | 

ಪ್ರಗ್ಗ ಹ್ಯ ಗಿರಿಶೆ | ಂಗಾಭುಂ ಮಂದರೆಃ ಸಾನುಮಾನಿವ ॥ ೧೧ 


ಯಥೋತ್ರೆಕಾರೀ ನಚನಮುತ್ತರೆಂ ಚೈನ ಸೋತ್ತೆರಮ್‌ | 
ಬೃ ಹಸ್ಪ ತಿಸನೋ ಬುದ್ಧಾ 4 ಮುತ್ತಾ ರಾಮಾನುಜಸ್ತದಾ ॥ ೧೨ 


ho ್ರೀಧೆಸಮುತ್ನೆ We ್ರಿತುಃ ಕೋಪಾಗ್ನಿನಾ ವೃತಃ | 
ಪ್ರಭಂಜನ ಇನಾಪ್ರಿ ತಃ ಪ್ರ ಯಯೌ ಲಕ್ಷ್ಮ ಸ್ತ ದಾ i ೧೩ 


ಮೊದಲಿದ್ದ ಫಿ ಪ್ರೀತಿಯನ್ನೇ ಅನುವರ್ತಿಸು. ನಮಗೆ ಅವಕೊಡನಾದ ಸ್ನೇಹ 
ವನ್ನು ಮನ್ಸ ನಲ್ಲಿಟ್ಟ ky ಸಾಮದಿಂದಲೇ ಸುಗ್ರೀವನೊಡನೆ ಸಂಭಾಷಿಸು. 
ನರುಷವಾಕ್ಯಗಳನ್ನಾ ಬ ಬೇಡ, ಕಾಲಾಶಿಕ್ರ ಮನಾಯಿತೆಂಬ ವಿಷಯವನ್ನು 
ಅವನಿಗೆ ತಿಳಿಸು” ಎಂದು ನುಡಿದನು (೩-೮). ಹೀಗೆ ಅಣ್ಣ ನಿಂದ ಯುಕ್ತ 
ವಾದ ಸಂದೇಶವನ್ನು ಗ್ರಹಿಸಿ, ಶೂರಾಗ್ರೇಸರನಾದ ಲಕ್ಷ್ಮ ಣನು ಕಷಿ ಎಂಡೆ 
ಹೊರಟನು. ಲ ಣನು ಸಹಜವಾಗಿ ಒಳ್ಳೆಯ ಸ್ನ ಸಭಾವಶವನು, 
ಯುಕ್ತಾಯುಕ್ತ ಸಾ ಸನವುಳ್ಳ ವಿವೇಕಿ. ಆದರೊ ಚ ನ & ಪ್ರಿಯಹಿತ 
ಗಳಲ್ಲಿ 'ನಿರತನಾದ್ದರಿಂದ ಚಿಕ ಕ್ವಿ ಗದಿಂದಲೇ ಸುಗ್ರೀವನ ಸರಕ್ಕ ತೆರಳಿ 
ದನು (೯-೧೦). ಇಂದ್ರ ಕು ನಂತೆ ಸುಂದರವೂ, ಕಟ 
ಉಗ್ರವೂ ಗಿರಿಶಿಖರದಂತೆ ಹ ತಮ ಜದ ಧನುಸ್ಸ ನ್ನು ಹಿಡಿದು, ಮಂದರ 
ಸರ್ವತದಂತೆ ಲಕ್ಷ್ಮಣನು ರಭಸನಿಂದ ಹೋದನು! "ಬುದ್ಧಿಯಲ್ಲಿ ಸೈಫಿ 
ಸಮಾನನಾದ ಆ RN ಅಣ ನ ಮಾತಿನಂತೆ ಕೊರಿಟು, ಸುಗ್ರೀನ 
ನಿಗೆ ಹೇಳಬೇಕಾದ ಉತ್ತರಪ್ಪ ನ್ರತ್ಯುತ್ತಃ ರಗಳನ್ನು ಮನಸ್ಸಿನಲ್ಲಿ ಗುಜಿಸುತ್ತ 
ಹೋದನು ! (೧೧-೧೨). ಲಕ್ಷ್ಮಣನು ಅಣ್ಣ ನ ಇಷ್ಟಾರ್ಥವು ನೆರವೇರಲಿ) 
ವೆಂಬ ಅಸಮಾಧಾನದಿಂದ ಜನಿಸಿದ ಕೋಪಾಗ್ನಿ ಯಿಂದ ಉರಿಯುತ್ತ, 


ಸರ್ಗಃ ೩೧] ಲಕ್ಷ್ಮಣಕ್ರೋಧಃ ೨೬೫ 


ಸಾಲತಾಲಾಶ್ವ ಕರ್ಣಾಂಶ್ಚ ತರಸಾ ಹಪಾತಯನ್‌ ಬಹೂನ್‌ | 
ಪರ್ಯಸ್ಯ ನ್‌ 'ರಿಕೂಹಿಸನಿ ದು ನ್ರಿಮಾನನ್ಯಾಂಶ್ಚೆ ವೇಗಿತಃ ॥ ೧೪ 


ಶಿಲಾಶ್ಚ ಶಕಲೀಕುರ್ವನ್‌ ಪದಾ 50 ಗಜ ಇವಾಶುಗಃ! 
ದೂರನೇಕ ಪದಂ ತ್ಯಕ್ತಾ ಷಿ ಯೆಯಾ ಕಾರ್ಯವಶಾದ್ರುತನಾ್‌ || ೧೫ 


ತಾಮಪಶ್ಯದ್ಧ ಲಾಕೀರ್ಣಾಂ ಹರಿರಾಜಮಹಾಪುರೀಮ್‌ | 
ದುರ್ಗಾಮಿಕ್ಸ್ವಾ ಕುಶಾರ್ದೂಲಃ ಕಸ್ಕಿಂಧಾಂ ಗಿರಿಸಂಕಟೇ॥ ೧೬ 


ರೋಷಾಶ್‌ ಪ್ರಸ್ಸುರಮಾಣೋಷ್ಠಃ ಸುಗ್ರೀನಂ ಪ್ರತಿ ಲಕ್ಷ್ಮಣಃ | 
ದದರ್ಶ ವಾನರಾನ್‌ ಭೀಮಾನ್‌ ಕಿಪ್ಕಿಂಧಾಯಾ ಹಿತ ರಾನ್‌ ॥ ೧೭ 
ತಂ ದೃಷ್ಟ್ವಾ ವಾನರಾಃ ಸರ್ವೇ ಲಕ್ಷ್ಮಣಂ ಪುರುಷರ್ಷಭಮ್‌ | 
ಶೈಲಶೃಂಗಾಣಿ ಶತಶಃ ಪ್ರೆವೃದ್ಧಾಂಶ್ಚ ಮಹೀರುಹಾನ್‌ ॥ ೧೮ 
ಜಗೃಹುಃ ಕುಂಜರೆಪ್ರೆಖ್ಯಾ ವಾನರಾಃ ಪರ್ವತಾಂತರೇ | 

ತಾಸ್‌ ಗೃಹೀತಪ್ರಹರಣಾನ್‌ ಹರೀನ್‌ ದೃಷ್ಟ್ವಾ ತು ಲಕ್ಷ್ಮಣಃ | ೧೯ 


ಮನಶ್ಯಾಂತಿಯನ್ನು ಕಳೆದುಕೊಂಡು, ಬಿರುಗಾಳಿಯಂತೆ ಹೋದನು !(೧೩). 
ದಾರಿಗೆ ಅಡ್ಡಿಯಾದ ಸಾಲ, ತಾಲ, ಅಶ್ವಕರ್ಣಾದಿ ವಿವಿಧವೃಕ್ಷಗಳನ್ನು ರಭಸ 
ದಿಂದುರುಳಿಸುತ್ತ, ಬೆಟ್ಟದಲ್ಲಿದ್ದ ಬಂಡೆಗಳನ್ನು ತಳ್ಳುತ್ತ, ಶೀಘ್ರ ಗಾಮಿಯಾದ 
ಆನೆಯಂತೆ ಕಲ್ಲುಗಳನ್ನು ಕಾಲಿನಿಂಜೊದೆದು ಪುಡಿಪುಡಿಮಾಡುತ್ತ, ದೂರ 
ದೂರವಾಗಿ ಹೆಜ್ಜೆ ಯಿಡುತ್ತ, ಕಾರ್ಯಾವಸರವನ್ನು ಗಮನಿಸಿ ಬೇಗಬೇಗನೆ 
ಲಕ್ಷ್ಮಣನು ಹೋದನು ! (೧೪-೧೫) ಆ ಇಕ್ಷ್ವಾಕುಶಾರ್ದೂಲನು ಮುಂಜಿ 
ಹೋಗಿ, ವಾನರಬಲದಿಂದ ವ್ಯಾಪ್ತವೂ ದುರ್ಗಮವೂ ಕಪಿರಾಜನ ರಾಜ 
ಧಾನಿಯೂ ಆದ ಕಿಷ್ಕಿಂಥೆಯನ್ನು ಪರ್ವತಗಳ ನಡುವೆ ಕಂಡನು. ಕಿಪ್ಪಿಂಭೆಯ 
ಹೊರಗಡೆ ಭೀಕರಾಕೃತಿಯ ವಾನರರು ಕಾವಲಾಗಿ ಸಂಚರಿಸುತ್ತಿದ್ದು ದನ್ನು 
ನೋಡಿ, ಕೋಪಾವೇಶದಿಂದ ಲಕ್ಷ್ಮಣನ ತುಟಿಯು ನಡುಗತೊಡಗಿತು ! 
(೧೬-೧೭). ಆ ಕಪಿಗಳೆಲ್ಲರೂ ಲಕ್ಷ ಟ್ರಾನನ್ನು ನೋಡಿದೊಡನೆ, ಬಂಡೆ 
ಗಳನ್ನೂ ದೊಡ್ಡದೊಡ್ಡ ಮರಗಳನ್ನೂ ಕೆಗೆ ತೆಗೆದುಕೊಂಡರು. ಸಲಗ 
ಗಳಂತಿದ್ದ ಆ ಕಪಿಗಳು ಆಯುಧೆಧಾರಿಗಳಾಡುದನ್ನು ವೀಕ್ಷಿಸಿ, ಲಕ್ಷ್ಮಣನ 
ಕೋಪವು ಇಮ್ಮಡಿಸಿತು! ಅಗ್ನಿಗೆ ಇಂಧನವನ್ನು ಸುರಿದಂತಾಯಿತು ! 


೨೬೬ ಕಿಷ್ಟಿ ೦ಭಾಳಾಂಡಃ [ಸರ್ಗಃ ೧ 


ಬಭೂನ ದ್ವಿಗುಣಂ ಕ್ರುದ್ಧೋ ಬಹ್ಟಿಂಥನ ಇವಾನಲಃ | 
ತಂ ತೇ ಭಯಪರೀತಾಂಗಾಃ ಕ್ರುದ್ಧಂ ದೃಷ್ಟ್ವಾ ಪ್ಲ ನಂಗಮಾಃ॥ ೨೦ 


ಕಾಲಮೃತ್ಯುಯುಗಾಂತಾಭಂ ಶತಶೋ ನಿದ್ರುತಾ ದಿಶಃ! 


ತತಃ ಸುಗ್ರೀನಭವನಂ ಪ್ರವಿಶ್ಯ ಹರಿಪುಂಗವಾಃ ॥ ೨೧ 
ಕ್ರೋಧಮಾಗಮನಂ ಚೈನ ಲಕ್ಷ್ಮಣಸ್ಯ ನ್ಯವೇದಯನ್‌ | 

ತಾರಯಾ ಸಹಿತಃ ಕಾಮೇ ಸಕ್ತಃ ಕಪಿನೃಷೋ ರಹಃ॥ ೨೨ 
ನ ತೇಷಾಂ ಕಪಿನೀರಾಣಾಂ ಶುಶ್ರಾವ ನಚನಂ ತದಾ | 

ತತಃ ಸಚಿನಸಂದಿಷ್ಟಾ ಹರಯೋ ರೋಮಹರ್ಷಹಣಾಃ | ೨೩ 


ಗಿರಿಕುಂಜರಮೇಘಾಭಾ ನಗರ್ಯಾ ನಿರ್ಯಯುಸ್ತದಾ | 
ನಖದಂಷ್ಟ್ರಾಯುಧಾ ಘೋರಾಃ ಸರ್ವೇ ನಿಕೃತದರ್ಶನಾಃ | ೨೪ 


ಸರ್ವೇ ಶಾರ್ಮೂಲದರ್ಪಾಶ್ಚ ಸರ್ವೇ ಚ ನಿಕೃತಾನನಾಃ | 
ದಶನಾಗಬಲಾಃ ಕೇಚಿತ್‌ ಕೇಚಿದ್ರಶಗುಣೋತ್ತರಾಃ | ೨೫ 


(೧೮-೧೯) ಪ್ರಳಯಕಾಲದ ಮೃತ್ಯುವಿನಂತೆ ಲಕ್ಷ ಟೌನು ಕ್ರೋಧಾವಿಷ್ಟ 
ನಾದುದನ್ನು ಈಕ್ಲಿಸಿದೊಡನೆ, ಕಪಿಗಳು ಹೆದರಿ ಕಂಗಾಲಾಗಿ ದಿಕ್ಕುದಿಕ್ಕಿಗೆ 
ಓಡಿಹೋದರು ! ಆ ಕಪಿನಾಯಕರು ಸುಗ್ರೀವನ ಅರಮನೆಗೆ ಹೋಗಿ, 
ಲಕ್ಷ್ಮಣನ ಕೋಪವನ್ನೂ ಅವನು ಕಿಪ್ರಿಂಧೆಗೆ ಬರುತ್ತಿ ರುವನೆಂಬುದನ್ನೂ 
ಅರಿಕೆಮಾಡಿದರು. ಕನೀಶ್ವರನಾದ ಸುಗ್ರೀವನು ಕಾಮಾಸಕ್ತನಾಗಿ ತಾರೆ 
ಯೊಡನೆ ಏಕಾಂತದಲ್ಲಿದ್ದನು (೨೦-೨೨). ಅವನು ಈ ಕಪಿನಾಯಕರ 
ಮಾತನ್ನು ಗಮನಿಸಲಿಲ್ಲ. ಅಷ್ಟ ರಲ್ಲಿ ಮಂತ್ರಿಗಳಿಂದ ಅಜ್ಞಪ್ತ ರಾದ ಕಪಿವೀರರು 
ನಗರರಕ್ಷಣೆಗೋಸ್ಟರ ಸನ್ನದ್ಧ ರಾಗಿ _ಹೊರಟರು ಬೆಟ್ಟದಂತೆಯೂ ಆನೆ 
ಯಂತೆಯೂ ಮೇಘದಂತೆಯೂ ಇದ್ದ ಆ ಕಪಿಗಳನ್ನು ನೋಡಿದರೆ 
ಕೋಮಾಂಜವಾಗುತ್ತಿತ್ತು. ಘೋರಾಕೃತಿಗಳೂ ವಿಕೃತರೂಪರೂ ಆದ 
ಅವರಿಗೆ ನಖದಂಪ್ಟ್ರಗಳೇ ಆಯುಧಗಳಾಗಿದ್ದವು (೨೩-೨೪). ಎಲ್ಲರೂ 
ಶಾರ್ದೂಲಗಳಂತೆ ದರ್ಪಶಾಲಿಗಳು. ಅವರ ಮುಖಗಳು ವಿಕಾರವಾಗಿದ್ದವು. 
ಅವರಲ್ಲಿ ಕೆಲವರು ಹತ್ತಾನೆಗಳ ಬಲವುಳ್ಳವರು. ಕೆಲವರು ನೂರಾನೆಗಳ 


ಸರ್ಗ $ ೩೧] ಲಕ್ಷ್ಮಣಕ್ರೋಧಃ ೨೬೬ 


ಕೇಚಿನ್ನಾಗಸಹಸ್ರಸ್ಯ ಬಭೂವುಸ್ತುಲ್ಯವಿಕ್ರಮಾಃ | 

ಕೃತ್ಸ್ನಾಂ ಹಿ ಕಪಿಭಿರ್ನಾಪ್ತಾಂ ದ್ರುಮಹಸ್ತೈರ್ಮಹಾಬಲೈಃ || ೨೩ 
ಅಪತಶ್ರ ಲಕ್ಮಣ ಕ್ರುದ್ಧಃ ಕಿಸ್ಕಿಂಧಾಂ ತಾಂ ದುರಾಸದಾಮ್‌ | 
ತತಸ್ತೇ ಹರೆಯಃ ಸವೇ ಪ್ರಾಕಾರೆಪರಿಖಾಂತರಾತ್‌ ॥ 3೬ 


ನಿಷ್ಠ _ನ್ಯೋದಗ್ರಸತ್ತ್ವ್ವಾಸ್ತು ತಸ್ಸು ತ ರಾವಿಷ್ಟ್ಯತಂ ತದಾ | 

ಸುಗ್ರಿ ಸೀನನ ಪ್ರಮಾದಂ ಣೆ 'ಪೂರ್ನಜಸ್ಕಾ ರ್ಥಮಾತ್ಮವಾನ್‌ | ೨೮ 
೩a ಕೋಪವಶಂ ವೀರಃ ಪುನರೇವ ಜಗಾಮ ಸಃ | 

ಕಳ ಜೈ. ಮಹೋಚ್ಛ್ಛಾಸಃ ಕೋಪಸಂರಕ್ತ ಲೋಚನಃ॥ ೨೯ 

ಬಭೂವ ಸನೆರಶಾರ್ದೂಲಃ ಸೂತಕ ಇವ ಪಾವಕಃ | 

ಜಾಹಖಶಲ್ಯಸ್ಸುರಜ್ಜಿ ಹ್ವಃ ಸಾಯಕಾಸನಭೋಗವಾನ್‌ ॥ ೩೦ 

ಸ್ವತೇಜೋವಿಷಸಂಘಾತಃ ಪಂಚಾಸ್ಯ ಇವ ಪನ್ನಗಃ | 

ತಂ ದೀಪ್ತಮಿವ ಕಾಲಾಗ್ನಿಂ ನಾಗೇಂದ್ರಮಿನ ಕೋಪಿತಮ್‌ ॥ ೩೧ 

ಸಮಾಸಾದ್ಯಾಂಗದಸ್ತ್ರಾ ಸಾದ್ವಿ ಷಾದಮಗಮದ್ಧ ತಮ್‌ | 

ಸೋತಂಗದಂ ರೋಷತಾಮತ್ರಾಶ್ಷಃ ಸಂದಿದೇಶ ಮಹಾಯಶಾಃ! ೩೨ 


ಬಲವುಳ್ಳವರು. ಸಾವಿರ ಆನೆಗಳ ಬಲವುಳ್ಳವರು ಕೆಲವರು. ವ ೈಕ್ಷಗಳನ್ನು 
ಹೊತ್ತು 'ತೊಂಡು ಎಲ್ಲೆಲ್ಲಿಯೂ ಬಲಶಾಲೆಗಳಾದ ತಫಿಗಳು ಕೆಸ್ಕಿಫೆಯ 
ಸುತ್ತಲೂ ನಿಂತುದನ್ನು ಶು ತ್ರದ ನಾದ ಲಕ್ಷ್ಮಣನ: ಇಂಡನು ! (೨೫-೨೬). 
ಬಲಾಢ್ಯ ರಾದ ಆ ವಾನರರು ಕೋಟಿಯ "ಹೊರಗಿರುವ ಕಂದಕದವಕೆಗೂ 
ವ್ಯಾಪಿಸಿ ನಿಂತರು. ಆಗ ಲಕ್ಷ್ಮ ನು ಸುಗ್ರೀವನ ಪ್ರಮಾದವನ್ನೂ ತನ್ನ 
ಅಣ್ಣ ನ ಕಾರ್ಯಾವಸರವನ್ನೂ ಚಿಂತಿಸಿ ಮತ್ತ ಷ್ಟು ಕ್ರು ದ ್ಲನಾದನು. “ಅವನ 
ಕಣ್ಣುಗಳು ಕೆಂಪಡರಿದವು (೨೭-೨೯). ಬಿಸಿಯಾದ ದೀರ್ಫೊೋಚಾ ಎಸಗಳು 
ಹೊರಡಲಾರಂಭಿಸಿದವು. ಆ ನರಶಾರ್ದೂಲನು ಹೊಗೆಯುತ್ತಿದ್ದ ಬೆಂಕಿ 
ಯಾದನು. ಐದು ಹೆಡೆಗಳ ಕಾಳಸರ್ಪವಾದನು ! ಧನುಸೈೆಂಬ “ಸರ್ಪಶರೀರ 
ದಲ್ಲಿ ಜಾಣಾಗ್ರಗಳೆಂಬ ನಾಲಗೆಗಳು ಸ್ಫುರಿಸಿದವು ! ಚಡ ಅದ್ಭುತವಾದ 
ತೇಜಸ್ಸು ಘೋರವಿಷವಾಯಿತು! ಪ್ರಜ್ವಲಿಸುವ ಕಾಲಾಗ್ನಿಯಂತೆಯೂ 
ಕೆರಳಿಸಿದ ಗಜೇಂದ್ರನಂತೆಯೂ ಇದ್ದ ಲಕ್ಷ ಟ್ರೌನನ್ನು ಅಂಗದನು ನೋಡಿದನು 
(೩೦-೩೧). ಅವನು ಅತ್ಯಂತಖಿನ ೩ನಾಗಿ ಭಯಪಡುತ್ತ ಲಕ್ಷ್ಮಣನ 


೨೬೮ ಕಷ್ಟಿಂಧಾಕಾಂಡಃ [ ಸರ್ಗಃ ೩೧ 


ಸುಗ್ರೀವಃ ಕಥ್ಯತಾಂ ನತ್ಸ ಮುಮಾಗಮನನಮಿತ್ಯುತ | 


ಏಷ ರಾಮಾನುಜಃ ಪ್ರಾಪ್ತಸ್ತೃತ್ಸಕಾಶಮರಿಂದವುಃ ॥ ೩ಷಿ 
ಭ್ರಾತುರ್ವ್ಯ್ಯಸನಸಂತಪ್ರೋ ದ್ವಾರಿ ತಿಸ್ಮತಿ ಲಶ್ರ್ಮಣಃ | 
ತಸ್ಯ ನಾಕ್ಯೇ ಯದಿ ರುಚಿಃ ಕ್ರಿಯತಾಂ ಸಾಧು ವಾನರ ॥ ೩೪ 


ಇತ್ಯುಕ್ತ್ವಾ ಶೀಘ್ರುಮಾಗಚ್ಛ ವತ್ಸ ನಾಕ್ಯಮಿದಂ ಮಮ | 
ಲಕ್ಷ್ಮಣಸ್ಯ ವಚಃ ಶ್ರುತ್ವಾ ಶೋಕಾನಿಷ್ಟೊೋಆಂಗದೊಆಬ್ರನವೀಶ್‌ ॥ 


ಪಿತುಃ ಸನೀಪಮಾಗನಮ್ಯ ಸೌಮಿತ್ರಿರೆಯಮಾಗತಃ ॥ 


ಅಥಾಂಗದಸ್ತಸ್ಯ ನಚೋ ನಿಶಮ್ಯ 
ಸಂಭ್ರಾಂತಭಾವಃ ಪರಿದೀನವಕ್ರಃ 
ನಿಪತ್ಯ ತೂರ್ಣಂ ನೃಪಕೇಸ್ತರಸ್ವೀ 
ತತಃ ಕುಮಾರಶ್ಚರಣೌ ನವಂದೇ ॥ ೩೬ 
ಸಂಗೃಹ್ಯ ಪಾದೌ ಪಿತುರಗ್ರ ತೇಜಾ 
ಜಗ್ರಾಹ ಮಾತುಃ ಪುನರೇನ ಪಾದೌ | 
ಪಾದೌ ರುಮಾಯಾಶ್ಚ ನಿಪೀಡಯಿತ್ವಾ 
ನಿನೇದಯಾಮಾಸ ಶತಸ್ತಮರ್ಥನಾ್‌ ॥ ೩೭ 


ಸಮೀಪಕ್ಕೆ ಬಂದನು. ರೋಷತಾಮ್ರಾಕ್ಷನಾದ ಲಕ್ಷ್ಮಣನು ಅಂಗದನನ್ನು 
ನೋಡಿ “ವತ್ಸ, ನಾನು ಬಂದಿರುವೆನೆಂದು ಸುಗ್ರೀವನಿಗೆ ಹೇಳು. ಶ್ರೀರಾಮನ 
ತಮ್ಮನಾದ ಲಕ್ಷ್ಮಣನು ತನ್ನ ಅಣ್ಣನ ಕಷ್ಟವನ್ನು ಕಂಡು ಸಂತಸ್ತನಾಗಿ 
ಬಾಗಿಲಲ್ಲಿ ಬಂದು ನಿಂತಿರುವನೆಂದೂ, ಅವನ ಮಾತು ರುಚಿಸಿದರೆ ಅದರಂತೆ 
ಸರಿಯಾಗಿ ನಡೆದುಕೊಳ್ಳಬೇಕೆಂದೂ ಸುಗ್ರೀವನಿಗೆ ತಿಳಿಸು (೩೨-೩೪). 
ವತ್ಸ-ಅಂಗದ, ನನ್ನ ಮಾತನ್ನು ಅವನಿಗೆ ನಿವೇದಿಸಿ ಬೇಗನೆ ಬಾ” ಎಂದನು. 
ಅಂಗದನು ಚಿಂತಾವಿಷ್ಟನಾಗಿ ಹೋಗಿ ತನ್ನ ಚಿಕ್ಕಪ್ಪ ನಿಗೆ ಸೌಮಿತ್ರಿಯು 
ಬಂದ ವೃತ್ತಾ ಂತವನ್ನು ಅರಿಕೆಮಾಡಿದನು. ಲಕ್ಷ್ಮಣನ ಮಾತನ್ನು ಫೇಳಿ 
ಅಂಗದನ ಮನಸ್ಸಿಗೆ ಕಳವಳವಾಗಿತ್ತು. ಮುಖವು ಬಾಡಿತ್ತು. ಆ ಕುಮಾರನು 
ಬೇಗಬೇಗನೆ ಹೋಗಿ ಚಿಕ್ಕಪ್ಪನಾದ ಸುಗ್ರೀವನ ಪಾದಗಳಿಗೆ ವಂದಿಸಿದನು 
(೩೫-೩೬). ಅನಂತರ ಆ ವೀರನು ತನ ೩ ತಾಯಿಯಾದ ತಾರೆ ಮತ್ತು 


ಸರ್ಗಃ ೩೧] ಲಕ್ಷ್ಮಣಕ್ರೋಧಃ ೨೬೯ 


ಸ ನಿದ್ರಾಮುದಸಂವೀತೋ ಮಾನೆರೋ ನ ನಿಬುದ್ಧವಾನ್‌ | 


ಬಭೂವ ಮದಮನುತ್ತಶ್ತ ಮದನೇನ ಚೆ ಮೋಹಿತಃ ! ೩ಲ 
ತತಃ ಕಿಲಕಿಲಾಂ ಚಕ್ರುರ್ಲಕ್ಷ್ಮಣಂ ಪ್ರೇಕ್ಷ್ಯ ನಾನರಾಃ | 
ಪ್ರಸಾದಯಂತಸ್ತಂ ಕ್ರುದ್ಧಂ ಭಯಮೋಹಿತಚೇತಸಃ ॥ ೩೯ 
ತೇ ನುಹೌಘನಿಭಂ ದೃಷ್ಟ್ಯಾ ವಜಾ ಶನಿಸಮಸ್ತ್ವನೆಮ್‌ | 
ಸಿಂಹನಾದಂ ಸಮಂ ಚಕ್ರುರ್ಲಕ್ಷ ನಸ್ಯ ಸಮೀಪತಃ ॥ ೪೦ 
ತೇನ ಶಬ್ದೇನ ಮಹತಾ ಪ್ರತ್ಯಬುಧ್ಯತ ನಾನರಃ | 
ಮದನಿಹ್ವಲತಾಮ್ರಾಕ್ಷೋ ವ್ಯಾಶಕುಲಸ್ರಗ್ದಿ ಭೂಷಣಃ ॥ ೪೧ 
ಅಥಾಂಗದನಚಃ ಶ್ರುತ್ವಾ ತೇನೈನ ಚ ಸಮಾಗತ್‌ೌ | 

ಮಂತ್ರಿಣೌ ನಾನರೇಂದ್ರಸ್ಯ ಸಂಮತೋದಾರದರ್ಶಿನೌ ॥ ೪೨ 


ಪ್ಲಕ್ಷಶ್ಚಿನ ಪ್ರಭಾವಶ್ಚ ಮಂತ್ರಿಣಾನರ್ಥಧರ್ಮಯೋಃ | 
ವಕ್ತುಮುಚ್ಚಾವಚಂ ಪ್ರಾಪ್ತಂ ಲಕ್ಷ್ಮಣಂ ತೌ ಶಶೆಂಸತುಃ॥ ೪೩ 


ರುಮೆಯ ಚರಣಗಳಿಗೆ ನಮಸ್ಕರಿಸಿ, ಲಕ್ಷ್ಮಣನ ಸಂಜೇಶವನ್ನು ನಿವೇದಿಸಿ 
ದನು. ಸುಗ್ರೀವನಾದರೋ ನಿದ್ರೆ ಮತ್ತು ಮದ್ಯದ ಅಮಲಿನಲ್ಲಿದ್ದನು. 
ಕಾಮಮೋಹಿತನಾದ ಅವನಿಗೆ ಏನೊಂದೂ ಸ್ಫುರಿಸಲಿಲ್ಲ (೩೭-೩೮). 
ಇತ್ತ ನಗರದ ಹೊರಗಿದ್ದ ವಾನರರು ಕ್ರುದ್ಧನಾದ ಲಕ್ಷ್ಮಣನನ್ನು ನೋಡಿ, 
ಭಯದಿಂದ ದಿಗ್ಬ್ರಾಂತರಾಗಿ ಕಿಲಕಿಲಾ ಎಂದು ಕೋಲಾಹಲಮಾಡಿದರು. 
ಮಹಾಪ್ರವಾಹದಂತೆ ರಭಸದಿಂದ ಬಂದು ಸಿಡಿಲಿನಂತೆ ಸಿಂಹನಾದಗೈ ದ 
ಸೌಮಿತ್ರಿಯನ್ನು ನೋಡಿ, ವಾನರರೂ ಸಹೆ ಸಿಂಹನಾದಮಾಡಿದರು 
(೩೯-೪೦). ಮಹತ್ತರವಾದ ಕೋಲಾಹಲವು ನಡೆಯುವುದನ್ನು ಕೇಳಿದಾಗ, 
ಸುಗ್ರೀವನಿಗೆ ಎಚ್ಚರಿಕೆ ಹುಟ್ಟತು. ಮದದಿಂದ ಕೆಂಪಡರಿದ ಕಣ್ಣುಗಳನ್ನು 
ತಿರುಗಿಸುತ್ತ ಕೆದರಿದ ಹಾರಭೂಸಣಗಳುಳ್ಳವನಾಗಿ ಎದ್ದು ಕುಳಿತನು! 
(೪೧). ಅಂಗದನ ಮಾತನ್ನು ಕೇಳಿ ಅವನೊಡನೆಯೇ ಸ್ಲಕ್ಷ, ಪ್ರಭಾವ 
ಎಂಬ ಸುಗ್ರೀವನ ಇಬ್ಬರು ಮಂತ್ರಿಗಳು ಬಂದಿದ್ದರು. ಅವರು ಕಪೀಂದ್ರನ 
ವಿಶ್ವಾಸಕ್ಕೆ ಪಾತ್ರರೂ ದೀರ್ಫದರ್ಶಿಗಳೂ ಧರ್ಮಾರ್ಥಗಳನ್ನು ಬಲ್ಲವರೂ 
ಆಗಿದ್ದರು. ಲಕ್ಷ ಭಾನು ವಿವಿಧವಿಷಯಗಳನ್ನು ಕುರಿತು ಸಂಭಾಸಿಸಲು 


೨೭೦ ಕಿಷ್ಟಿಂಧಾಕಾಂಡಃ [ಸರ್ಗಃ ೩ 


ಪ್ರಸಾದಯಿತ್ವಾ ಸುಗ್ರೀನಂ ನಚನೈೆಃ ಸಾಮಶಿಶ್ಚಿಕೈ8 | 

ಆಸೀನಂ ಪೆರ್ಯುಷಾಸೀನೌ ಯಥಾ ಶಕ್ರಂ ಮರೆತ್ಸತಿವ್‌ ॥ ೪೪ 
ಸತ್ಯಸಂಧೌ ಮಹಾಭಾಗೌ ಭ್ರಾತರೌ ರಾಮಲಕ್ಷ್ಮಣೌ | 
ವಯಸ್ಕಭಾವಂ ಸಂಪ್ರಾಹ್ತ್‌ ರಾಜ್ಯಾರ್ಹೌ ರಾಜ್ಯದಾಯಿನೌ ॥ ೪೫ 
ತಯೋರೇಕೋ ಧನುಸ್ಟಾಣಿದಾಣ್ಯರಿ ತಿಸ್ಮತಿ ಲಕ್ಷ್ಮಣಃ | 

ಯಸ್ಯ ಭೀತಾಃ ಪ್ರನೇಸಂತೋ ನಾದಾನ್‌ ಮುಂಚಂತಿ ವಾನರಾಃ ॥ 
ಸ ಏಷ ರಾಘುವಭ್ರಾತಾ ಲಕ್ಷ್ಮಣೋ ವಾಕ್ಯಸಾರಥಿಃ | 


ವ್ಯವಸಾಯರಥಃ ಪ್ರಾಪ್ತಸ್ತಸ್ಯ ರಾಮಸ್ಯ ಶಾಸನಾತ್‌ ॥ ೪೭ 
ಅಯಂ ಚ ದಯಿತೋ ರಾಜಂಸ್ತ್ವಾರಾಯಾಸ್ತ ನಯೋಆಂಗದಃ | 
ಲಕ್ಷ್ಮಣೇನ ಸಕಾಶಂ ತೇ ಪ್ರೇಷಿತಸ್ತೃರಯಾನಘ  ॥ ೪೮ 
ಸೋಯಂ ರೋಷಪರೀತಾಕ್ಷೋ ದ್ವಾರಿ ತಿಷ್ಕತಿ ನೀರ್ಯವಾನ್‌ | 
ವಾನರಾನ್‌ ವಾನರಪತೇ ಚಕ್ಷುಷಾ ನಿರ್ದಹನ್ನಿನ ॥ ೪೯ 


ಬಂದಿರಬಹುದೆಂದು ಅವರು ಸುಗ್ರೀವನಿಗೆ ಹೇಳಿದರು (೪೨-೪೩). ಅವರು 
ಸಾಮಪೊರ್ವಕವಾದ ವಚನಗಳಿಂದ ಸುಗ್ರೀವನನ್ನು ಪ್ರಸನ _ನನ್ನಾಗಿ ಮಾಡಿ 
ಕೊಂಡರು. ಡೇವೇಂದ್ರನಂತೆ ವೈ ಭವದಿಂದ ಕುಳಿತಿದ್ದ ಅವನ ಪಾರ್ಶದಲ್ಲಿ 
ಉಪವಿಷ್ಟರಾಗಿ, ಆ ಮಂತ್ರಿಗಳು “ ಮಹಾರಾಜ, ಸತ್ಯ ಸಂಥಧೆರೂ ಮಹಾನು 
ಭಾವರೂ ಆದ ರಾಮಲಕ್ಷ್ಮಣರು ನಿನಗೆ ಮಿತ್ರರಾಗಿದ್ದಾರೆ. ಮಹಾರಾಜ್ಯಕೆ 
ಅರ್ಹರಾದ ಆ ಸೋದರರು ನಿನಗೆ ಈ ವಾನರರಾಜ್ಯವನ್ನು ಕೊಡಿಸಿದ್ದಾರೆ 
(೪೪-೪೫). ಅವರಲ್ಲೊಬ್ಬನಾದ ಲಕ್ಷ ಟೌನು ಧನುರ್ಧಾರಿಯಾಗಿ ಬಂದು 
ಬಾಗಿಲಲ್ಲಿ ನಿಂತಿದ್ದಾನೆ. ನಮ್ಮ ವಾನರರು ಅವನಿಗೆ ಹೆದರಿ ನಡುಗುತ್ತ 
ಹೀಗೆ ಕೂಗಿಕೊಳ್ಳುತ್ತಿದ್ದಾರೆ! ರಾಘವನ ತಮ್ಮನಾದ ಲಕ್ಷ್ಮಣನು ಅಣ್ಣನ 
ಸಂಡೇಶದಿಂದ ಪ್ರೇರಿತನಾಗಿ ಬಂದಿದ್ದಾನೆ. ಕರ್ತವ್ಯವನ್ನು ಸಾಧಿಸಬೇಕೆಂಬ 
ನಿಶ್ಚಯದಿಂದ ಶ್ರೀರಾಮನ ಆಜ್ಞೆಯಂತೆ ಆಗಮಿಸಿದ್ದಾನೆ. (೪೬-೪೭). 
ತಾರೆಯ ಸ್ರಿಯಪುತ್ರನಾದ ಅಂಗದನನ್ನು ಲಕ್ಷ್ಮಣನೇ ನಿನ್ನ ಬಳಿಗೆ ಕಳಿಸಿ 
ದ್ದಾನೆ. ಮಹಾರಾಜ-ಸುಗ್ರೀವ, ಆ ವೀರನು ರೋಷದಿಂದ ರಕ್ತಾ ಕ್ಷನಾಗಿ 
ಬಾಗಿಲಲ್ಲಿ ನಿಂತಿದ್ದಾನೆ. ತನ್ನ ಕಣ್ಣು ಗಳಿಂದೆ ವಾನರರನ್ನು ಸುಟ್ಟುಬಿಡು 


ಸರ್ಗಃ ೩೨] ಲಕ್ಷ್ಮಣಕ್ರೋಧಃ ೨೭೧ 
ತಸ್ಯ ಮೂರ್ಥಾ ಪ್ರಜನಮ್ಯು ಕೈಂ ಸಪುತ್ರಃ ಸಹ ಬಂಧುಭಿಃ | 
ಗಚ್ಛ ಶೀಘ್ರಂ ಮಹಾರಾಜ ರೋಷೋ ಹ್ಯಸ್ಯ ನಿವತಣ್ಯತಾಮ್‌ | ೫೦ 


ಯದಾಹ ರಾಮೋ ಧರ್ಮಾತ್ಮಾ ತತ್ತುರುಷ ಇ ಸಮಾಹಿತಃ | 
ರಾಜಂಸ್ತಿಷ್ಠ ಸ್ವಸಮಯೇ ಭನ ಸಕ್ಯಪ್ಪತಿಶ್ರವಃ ॥ ೫೧ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಏಕತ್ರಿಂಶಃ ಸರ್ಗಃ 





ವನೋ ಎಂಬಂತೆ ನೋಡುತ್ತಿ ದ್ದಾನೆ! (೪೮-೪೯). ಮಹಾರಾಜ, ನೀನು 
ಪುತ್ರಸರಿವಾರಸಮೇತನಾಗಿ ಹೋಗಿ ಲಕ್ಷ್ಮಣನಿಗೆ ತಲೆಬಾಗಿ ವಂದಿಸುವು 
ದೊಳ್ಳೆಯದು. ಅವನ ಕೋಪವನ್ನು ನೀಗಿಸಬೇಕು. ಧರ್ಮಾತ್ಮನಾದ 
ಶ್ರೀರಾಮನು ಹೇಳಿಕಳಿಸಿದ ಮಾತನ್ನು ಜಾಗರೂಕತೆಯಿಂದ ನಡೆಸು. 
ವಾನರೇಶ್ವರ, ನೀನು ಅವನಿಗೆ ಕೊಟ್ಟ ಮಾತನ್ನು ನಡೆಸು. ಸತ್ಯಪ್ರತಿಜ್ಞ 
ನಾಗು” ಎಂದು ನಿಮೇದಿಸಿದರು (೫೦-೫೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಭಾಕಾಂಡದಲ್ಲಿ ಮೂನಕ್ನೊಂದನೆಯ ಸರ್ಗ 


I 


ದ್ಯಾತ್ರಿಂಶೆಃ ಸರ್ಗಃ 
ಹನೂಮನ್ಮಂತ್ರಃ 

ಅಂಗದಸ್ಯ ವಚಃ ಶ್ರುತ್ವಾ ಸುಗ್ರೀನಃ ಸಚಿನೈಃ ಸಹ | 
ಲಕ್ಷ ಹಂ ಕುಪಿತಂ ಶ್ರುತ್ವಾ ಮುಮೋಚಾಸನಮಾತ್ಮನಾನ್‌ i a 
ಸಚಿವಾನಬ್ರನೀದ್ವಾಕ್ಯಂ ನಿಶ್ಚಿತ್ಯ ಗುರುಲಾಘವನು್‌ | 
ಮಂತ್ರಜ್ಞಾನ್‌ ಮಂತ್ರಕುಶಲೋ ಮಂತ್ರೇಷು ಪರಿಸಿಹ್ಮಿತಾನ್‌ | ೨ 
ನಮೇ ದುರ್ವಾಹೃತಂ ಕಿಂಚಿನ್ನಾಪಿ ಮೇ ದುರನುಸ್ಮಿತಮ್‌ | 
ಲಕ್ಷ್ಮಣೋ ರಾಘನಭ್ರಾತಾ ಕ್ರುದ್ಧಃ ಕಿಮಿತಿ ಚೆಂತಯೇ ॥ ಷಿ 
ಅಸುಹೃದ್ಧಿರ್ಮಮಾನಮಿತೈರ್ನಿತ್ಯಮಂತರದರ್ಶಿಭಿಃ | 
ಮಮ ಮೋಷಾನಸಂಭೂಶಾನ್‌ ಶ್ರಾನಿತೋ ರಾಘವಾನುಜಃ! ೪ 
ಅತ್ರ ತಾವದ್ಯಥಾಬುದ್ಧಿ ಸರ್ವೈರೇನ ಯಥಾವಿಧಿ | 
ಭಾವಸ್ಯ ನಿಶ್ಚಯಸ್ತಾನದ್ದ್ವಿಜ್ಜೇಯೋ ನಿಪುಣಂ ಶನೈಃ ॥ ೫ 


ಸರ್ಗ ೩೨ 
ಸುಗ್ರೀವನಿಗೆ ಹನುಮಂತನ ಹಿತೋಪದೇಶ, 

ಅಂಗದನ ನುಡಿಯನ್ನೂ ಲಕ್ಷ ಬಾನು ಸುಪಿತನಾದ ವೃತ್ತಾ ಂತವನ್ನೂ 
ಕೇಳಿ ಸುಗ್ರೀವನಿಗೆ ನಿನೇಕೋದಯವಾಯಿತು. ಅವನು ಮಂತ್ರಿಗಳೊಡನೆ 
ನೀಠೆವನ್ನು ಬಿಟ್ಟು ಎದ್ದು ನಿಂತನು ನಿನೇಚನಾಚತುರನಾದ ಆ ಸುಗ್ರೀವನು 
ನ್ಯೂನಾತಿರೇಕಗಳೇನೆಂದು ವಿಮರ್ಶಿಸಿ, ರಾಜನೀತಿಜ್ಞ ರೂ ಅನುಭವಿಗಳೂ 
ಆದ ಸಚಿನರನ್ನು ನೋಡಿ ಹೀಗೆಂದನು (೧-೨); " ಮಂತ್ರಿಗಳೆ, ನಾನು 
ರಾಮಲಕ್ಷ ರಿಗೆ ಯಾವ ತಪ್ಪು ಮಾತನ್ನೂ ಆಡಿಲ್ಲ; ಯಾವ ಕೇಡನ್ನೂ 
ಮಾಡಿಲ್ಲ. ರಾಮನ ತಮ್ಮನಾದ ಆ ಲಕ್ಷ ಭೌನು ಕೋಪಗೊಂಡಿರುವುದಕ್ಕೆ 
ಕಾರಣವೇನೆಂದು ಚಿಂತಿಸುತ್ತಿದ್ದೇನೆ. ನನ ೩ ಶತ್ರುಗಳಾದ ಯಾರೋ 
ದುರಾತ್ಮರು ಸದಾ ಸಮಯವನ್ನು ಕಾಯುತ್ತಿದ್ದಿರಬೇಕು ಅವರು ನನ ಲ್ಲಿ 
ಇಲ್ಲದ ದೋಷಗಳನ್ನು ನನ್ನಲ್ಲಿ ಆರೋಪಿಸಿ ಲಕ್ಷ ಟೌಸಿಗೆ ಚಾಡಿ ಹೇಳಿರಬೇಕು 
(೩-೪). ಈಗ ನೀವೆಲ್ಲರೂ ಸೇರಿ ನಿಮ್ಮ ಬುದ್ಧಿಯನ್ನುಸಯೋಗಿಸಿ, 


ಸರ್ಗಃ ೩೨] ಹೆನೂಮನ್ಮಂತ್ರಃ ೨೭೬೩ 


ನೆ ಖಲ್ವಸ್ತಿ ಮುನು ತ್ರಾಸೋ ಲಕ್ಷ್ಮಣಾನ್ನಾಪಿ ರಾಘವಾಶ್‌ | 


ನಿತ್ರೆಂ ತ್ವಸ್ಥಾನಕುಪಿತಂ ಜನೆಯತ್ವೇನ ಸಂಭ್ರಮಮ್‌ | ೬ 
ಸರ್ವಥಾ ಸುಕೆರೆಂ ಮಿತ್ರಂ ದುಷ್ಕರಂ ಪೆರಿಪಾಲನೆಮ್‌ | 
ಅನಿತ್ಯತ್ಕಾತ್ತು ಚಿತ್ತಾನಾಂ ಪ್ರೀತಿರಲ್ಪೇಪಿ ಭಿದ್ಯತೇ ॥ ಪ 
ಅಕೋನಿಮಿತ್ತಂ ತ್ರಸೊಆಹಂ ರಾಮೇಣ ತು ಮಹಾತ್ಮನಾ | 
ಯನ್ಮನೋಪಕ್ಕೆತಂ ಶಕ್ಯಂ ಪ್ರತಿಕರ್ತುಂ ನ ತನ್ಮಯಾ | ಲೆ 


ಸುಗ್ರೀನೇಣೈವಮುಕ್ತಸ್ತು ಹನುಮಾನ್‌ ಮಾರುತಾತ್ಮಜಃ | 
ಉವಾಚ ಸ್ಟೇನ ತರ್ಕೇಣ ಮಧ್ಯೇ ವಾನರಮಂತ್ರಿಣಾಮ್‌ ॥ ೯ 
ಸರ್ವಥಾ ನೈತದಾಶ್ಚರ್ಯಂ ಯಸ್ತ್ವಂ ಹರಿಗಣೇಶ್ವರ | 


ನ ನಿಸ್ಮರಸಿ ಸುಸ್ನಿಗ್ಗ, ಮುಪಕಾರಕ್ಕೆ ಒಡೆ ಶುಭಮ್‌ 1 ೧೦ 
ಟೀ ತು ವೀರೇಣ Fe ಶೈ ಜ್ಯ ದೂರತಃ | 
ಶೈ ಶ್ರೀಿಯಾರಂ ಹತೋ ನಾಲೀ ಶಕ್ರ ತುಲ್ಕ ಪರಾಶ್ರೆಮಃ ॥ ೧೧ 





ಲಕ್ಷ್ಮ ಣನ ಭಾವವೇನೆಂಬುದನ್ನು , ನಿನ್ಯೃಷ್ಟ ವಾಗಿ ಮೆಲ್ಲಗೆ ತಿಳಿಯಬೇಕು. 
ನನ್‌ ಲಕ್ಷ್ಮ ನಿಂದಲೂ ಭಯವಿಲ್ಲ, ED ಇಲ್ಲ! ಆದರೆ, 
ನಿಷ್ಕಾರಣವಾಗಿ ಮಿತ್ರನು ಕುಪಿತನಾದನೆಂದರೆ, ಮನಸ್ಸಿಗೆ ಕಳವಳವಾಗಿಯೇ 
ಆಗುತ್ತದೆ (೫-೬). ಸಚಿವರೆ, ಮಿತ್ರನನ್ನು ಸಂಪಾದಿಸುವುದು ಬಹಳ ಸುಲಭ; 
ಆದರೆ ಹಾಗೆಯೇ ಉಳಿಸಿಕೊಳ್ಳುವುದು ಮಾತ್ರ ಕಷ್ಟ. ಜನರ ಮನಸ್ಸು 
ಚಂಚಲವಾದ್ದರಿಂದ ಅಲ್ಪಕಾರಣಕ್ಕಾಗಿ ಸ್ನೇಹವು ಕೆಟ್ಟು ಹೋಗುತ್ತ ದೆ (೭). 
ಆದ್ದರಿಂದ ನಾನು ಹೆದರುತ್ತಿದ್ದೇನೆ. ಮಹಾತ್ಮನಾದ ಶ್ರೀರಾಮನಿಂದ 
ನನಗಾದ ಉಪಕಾರವನ್ನು ತೀರಿಸಲು ನನಗೆ ಶಕ್ಯವೇ ಇಲ್ಲ” ಎಂದನು. 
ಆಗ ವಾನರಮಂತ್ರಿಗಳ ಮಧ್ಯೆದಲ್ಲಿದ್ದ ವಾಯುಪುತ್ರನಾದ ಹನುಮಂತನು 
ಲಕ್ಷ್ಮಣನ ಕೋಪನಿಮಿತ್ತವನ್ನು ಸ್ವಬುದ್ಧಿ ಯಿಂದ ತರ್ಕಿಸಿ ಹೀಗೆ ಹೇಳಿದನು 
(೮-೯): “ ವಾನರೇಂದ್ರ, ನಿನ ೪ ಅತ್ಯಂತಸ್ನೇಹವಿಟ್ಟು ಉಹಕಾರಮಾಡಿದ 
ಸತ್ಸು ರುಷನನ್ನು ನೀನು ಮರೆಯೆದಿರುವುದು ಅಚ್ಚರಿಯಲ್ಲ (ಇದು ನಿನಗೆ ಸಹಜ 
ವಾದ ಗುಣ). ವೀರನಾದ ಶ್ರೀರಾಮನು ನಿನಗೆ ಸುಖವಾಗಲೆಂದು ತನ ಡೆ 
ಪ್ರಾಣಭಯವನ್ನು ಲಕ್ಷಿಸದೆ, ಇಂದ್ರನಂತೆ ಪರಾಕ್ರಮಿಯಾದ ವಾಲಿಯನ್ನು 

18 


೨೭೪ ಕಿಷ್ಕಿಂಧಾಕಾಂಡಃ [ಸರ್ಗಃ ೩೨ 


ಸರ್ವಥಾ ಪ್ರಜಯಾತ್‌ ಕ್ರುದ್ಧೋ ರಾಘವೋ ನಾತ್ರ ಸಂಶಯಃ | 


ಭ್ರಾತರಂ ಸಂಪ್ರಹಿತೆನಾನ್‌ ಲಕ್ಷ್ಮಣಂ ಲಕ್ಷ್ಮಿನರ್ಧೆನಮ್‌ ॥ ೧೨ 
ತ್ವಂ ಪ್ರಮತ್ತೋ ನ ಜಾನೀಷೇ ಕಾಲಂ ಕಾಲನಿದಾಂ ನರ! 
ಪಲ್ಪಸಸ್ತ ಚ್ಛವಶ್ಯಾಮಾ ಪ್ರ ಪ್ರವೃತ್ತಾ ತು ಶರಚ್ಛಿನಾ ॥ ೧ಿಷ 
ನಿರ್ಮಲಗ್ರಹನಕ್ಷತ್ರಾ ದ್ಯೌಃ ಪ್ರಸಕ್ತ ಜಲಲ | 

ಪ್ರಸನ್ನಾಶ್ಚ ದಿಶಃ ಸರ್ವಾಃ ಸರಿಶತ್ವ ಸರಾಂಸಿ ಚ ॥ ೧೪ 
ಪ್ರಾಪ್ತನುದ್ಯೋಗಕಾಲಂ ತು ನಾನೈಷಿ ಹರಿಸುಂಗವ | 

ತ್ವಂ ಪ್ರಮತ್ತ ಇತಿ ನ್ಯಕ್ತಂ ಲಕ್ಷ್ಮಣೋಂಯಮಿಹಾಗತಃ ॥ ೧೫ 
ಅರ್ಶಸ್ಯ ಹೃತದಾರಸ್ಯ ಪೆರುಷಂ ಸ್ರರುಷಾಂತರಾತ್‌ | 

ವಚನಂ ಮರ್ಷಣೀಯಂ ತೇ ರಾಘವಸ್ಯ ಮಹಾತ್ಮನಃ ॥ ೧೬ 
ಕೈ ತಾಪರಾಧಸ್ಯ ಹಿ ತೇ ee ಪಶ್ಯಾಮ್ಯಹಂ ಕ್ಷಮನ್‌ | 
ಅಂತರೇಣಾಂಜಲಿಂ ಬದ್ಗಾ ಲಕ್ಷ್ಮಣಸ್ಯ ಪ್ರಸಾದನಾತ್‌ ॥ ೧೭ 


ಪಾ ನ ಸಂ ಪಾರಾ ಜು ಪಾ ಯ್ಯ ್ಯೂ ಗಾಳ: 


ಕೊಂದಿದ್ದಾನೆ (೧೦-೧೧) ನ ಲಿರುವ ಪ್ರೀತಿಯಿಂದಲೇ ಯಾವುದೋ 
ಒಂದು ನಿಮಿತ್ತ ವಾಗಿ ರಾಘನನು 'ಕೋಪಿಸಿಕೊಂಡಿದ್ದಾ ನೆಯೇ ಹೊರತು 
ಬೇರೆ ಇಲ್ಲ ಆದ್ದರಿಂದ ತಮ್ಮನಾದ ಲಕ್ಷ್ಮಣನನ್ನು ಕಳಿಸಿದ್ದಾನೆ. ಕಾಲ 
ಕ್‌ ಪ್ರಿಯನ ರಿತು ನಡೆಯತತ್ವ ನೀನು, ಮಹಾರಾಜ, ಪ್ರಮಾದವಶನಾಗಿ 
ಈಗ ಯಾನ ಕಾಲವು ಪ್ರಾವ್ತ ವಾಗಿಜೆಯೆಂಬುದನ್ನು 'ತಂಯದಿದ್ದೀಯೆ. 
ಶುಭಕರವಾದ ಶರತ್ವಾಲವು ಬಂದಿಬೆಯಲ್ಲ! ನಿಳೆಕೆಬಾಳೆಯ ಗಿಡಗಳು 
ಉಲ್ಲಾಸದಿಂದ ಹೆಸುರೇರಿವೆ (೧೨-೧೩). ಸಮ ಆಕಾಶವು ಸ್ಪಚ್ಛೆ 
ವಾಗಿಜಿ. ಗ್ರಹೆನಕ್ಷತ್ರಗಳು ನಿರ್ಮಲವಾಗಿ ಪ್ರಕಾಶಿಸುತ್ತ ವೆ. ಸಮಸ್ತ 
ದಿಗಂತಗಳೂ ನದಿಗಳೂ ಕೊಳಗಳೂ ವ್ರಸನ್ನ ವಾಗಿವೆ. ವಾನರೇಶ್ವರ್ಯ 
ಉದ್ಯೋ ೇಗಕಾಲವು ಪ್ರಾ ಪ್ರವಾಗಿಜಿಯೆಂಬುದನ್ನು ನೀನು ಗಮನಿಸಿಯೇ 
ಇಲ್ಲ. `ನೀನು ಎಚ್ಚ ಚೆಮಾದಿಲ್ಲನೆಂಜೇ ಲಕ್ಷ್ಮಣನು ಇಲ್ಲಿಗೆ ಬಂದಿದ್ದಾ 
ಸೆಂಬುಡು ಸ್ಸ ಪೈವಾಗಿಜಿ | (೧೪-೧೫). ಶ್ರೀರಾಮನಾದರೋ ಶೋಕಾರ್ತ 
ನಾಗಿದ್ದಾನೆ. ಪತ್ನಿಯನ್ನು ಕಳೆದುಕೊಂಡಿದ್ದಾನೆ. ಒಂದು ವೇಳೆ 
ಆ ಮಹಾತ ನು ಪರುಷನಾದ ಮಾತನ್ನೇನಾದರೂ "ಅಕ್ಷ ನ ಮೂಲಕ 
ಹೇಳಿಕಳಿಸಿತತೆ, ನೀನು ಸಹಿಸಿಕೊಳು ಪುಣಿ ಯೋಗ್ಯವಾದುದು. ಅಸರಾಧೆನು 


ಸರ್ಗೆಃ ಷ್ಲ೨ ] ಹೆನೂಮನ್ಮಂ ತ್ರಃ ೨೭೫ 


ನಿಯುಕ್ತೈರ್ಮಂತ್ರಿಭಿರ್ನಾಚ್ಯೋ ಹ್ಯವಶ್ಯಂ ಪಾರ್ಥಿವೋ ಹಿತೆಮ್‌ | 


ಅತೆ ಏನ ಭಯಂ ಶೃಕ್ತ್ವ್ವಾ ಬ್ರನೀನ್ಯುನಘಫೃತೆಂ ವಚಃ ॥ ೧೮ 
ಲಭಿಕ್ರುದ್ಧಃ ಸಮರ್ಥೊೋ ಹಿ ಚಾಪಮುದ್ಯಮ್ಯ ರಾಘವಃ! 
ಸದೇವಾಸುರಗಂಧರ್ವಂ ವಶೇ ಸ್ಥಾ ಪಯಿತುಂ ಜಗತ್‌ ॥ ೧೯ 
ನ ಸ ಕ್ಷಮಃ ಕೋಪೆಯಿತುಂ ಯಃ ಪ್ರಸಾದ್ಯಃ ಪುನರ್ಭನೇಶ್‌ | 
ಸೊರ್ವೋಪಕಾರಂ ಸ್ಮರತಾ ಕೃತಜ್ಞೇನೆ ವಿಶೇಷತಃ ॥ ೨೦ 


ತಸ್ಯ ಮೂಧಾಣ್ನ ಪ್ರೆಣಮ್ಯು ತ್ವಂ ಸಪುತ್ರಃ ಸಸುಹೃಜ್ಜನಃ | 
ರಾಜಂಸ್ತಿಸ್ಮ ಸ್ವಸಮುಯೇ ಭರ್ತುರ್ಭಾರ್ಯೇವ ತದ್ದಶೇ ೨೧ 
ನ ರಾಮರಾಮಾನುಜಶಾಸನಂ ಶ್ವಯಾ 
ಫೆಪೀಂದ್ರ ಯುಕ್ತಂ ಮನಸಾಪೈ್ಯಪೋಹಿತುವರ್‌ | 


ನಿನ್ನ ದಾಗಿರುವಾಗ ಬೇರೆ ಯಾವ ಮಾರ್ಗವೂ ಯುಕ್ತವಾಗಿ ನನಗೆ ತೋರು 
ವುದಿಲ್ಲ. ಲಕ್ಷ್ಮಣನಿಗೆ ಕೈಮುಗಿದು ಅವನನ್ನು ಪ್ರಸನ್ನನನ್ನಾಗಿ ಮಾಡಿ 
ಕೊಳ್ಳುವುದರ ಹೊರತು ಬೇರೆ ದಾರಿ ಇಲ್ಲ (೧೬-೧೭). ಮಹಾರಾಜ, 
ನಿಯೋಜಿತರಾದ ಮಂತ್ರಿಗಳು ರಾಜನಿಗೆ ಹಿತವಾದುದನ್ನು ಅವಶ್ಯವಾಗಿ 
ಹೇಳಲೇಬೇಕು ಆದ್ದರಿಂದ ನಾನು ಹೆದರದೆ ನನ್ನ ನಿಶ್ಚಯವನ್ನು 
ತಿಳಿಸುತ್ತಿದ್ದೇನೆ. ಶ್ರೀರಾಮನು ಕ್ರುದ್ಧನಾಗಿ ಧನುಸ್ಸನ್ನೆತ್ತಿ ದನೆಂದರೆ, 
ದೇವಾಸುರಗಂಥರ್ವಸಹಿತವಾದ ಈ ಜಗತ್ತ ನ್ನೇ ತನ ಕ ವಶಕ್ಕೆ ತೆಗೆದು 
ಕೊಳ್ಳಲು ಸಮರ್ಧನಾಗಿದ್ದಾನೆ (೧೮-೧೯). ಯಾರನ್ನು ನಾವು ಅನುಗ್ರಹಿ 
ಸೆಂದು ಬೇಡಿಕೊಳ್ಳ ಬೇ ಕಾಗಿದೆಯೋ ಅವನನ್ನು ರೇಗಿಸುವುದು ಯುಕ್ತ ವಲ್ಲ. 
ಅದರಲ್ಲಿಯೂ ಮೊದಲು ಉಪಕೃತನಾಗಿ ಕೃತಜ್ಞನಾಗಿರಬೇಕಾದವನು ಹಾಗೆ 
ಮಾಡಕೂಡದು (೨೦). ಮಹಾರಾಜ, ನೀನು ಪುತ್ರಾದಿಸರಿವಾರಡೊಡನೆ 
ಹೋಗಿ ಆತನಿಗೆ ತಲೆಬಾಗಿ ನಮಸ್ಕರಿಸು. ನೀನು ಕೊಟ್ಟ ಮಾತನ್ನು 
ನಡೆಸು, ಹತಿಗೆ ಪತ್ನಿಯು ವಿಧೇಯಳಾಗಿರುವಂತೆ, ಶ್ರೀರಾಮನಿಗೆ ವಿಧೇಯ 
ನಾಗಿ ನಡೆದುಕೊ (೨೧). ವಾನರೇಂದ್ರ, ಶ್ರೀರಾಮನ ಆದೇಶವನ್ನಾಗಲಿ, 
ಲಕ್ಷ್ಮಣನ ಆದೇಶವನ್ನಾಗಲಿ ಮನಸ್ಸಿನಲ್ಲಿಯೂ ನೀನು ಉಲ್ಲಂಘಿಸುವುದು 
ಯುಕ್ತವಲ್ಲ. ಇಂದ್ರನಂತೆ ವರ್ಚಸ್ಟಿಯೂ ಲಕ್ಷ್ಮಣಸನೇತನಾಗಿಯೂ 


# 


೨೭೬ ಕಿಷ್ಕಿ೦ಛಾಕಾಂಡಃ | ಸರ್ಗಃ ಎ4 


ಮುನೋಹಿ ತೇ ಜ್ಞಾ ಸ್ಯ ತಿ ಮಾನುಷಂ ಬಲಂ 
ಸರಾಘನಸಾ, ಸ್ಯ 'ಸುರೇಂದ್ರ ನರ್ಜಸಃ ॥ ೨೨ 


ಇತ್ರಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ದ್ವಾತ್ರಿಂಶಃ ಸರ್ಗಃ 





ತ್ರಯಸ್ರ್ರಿಂಶಃ ಸರ್ಗಃ 
ತಾರಾಸಾಂತ ಶೈ ವಚನಮ್‌ 


ಅಥ ಪ್ರತಿಸಮಾದಿಷ್ಟೋ ಲಕ್ಷ್ಮಣಃ ಪರವೀರಹಾ | 
ಪ್ರ ನಿನೇಶ ಗುಹಾಂ ರಮ್ಯಾ 0 ಕೆಹ್ಕಿಂಥಾಂ ರಾಮಶಾಸನಾತ್‌॥ ೧ 


ದ್ಯಾ ರಸ್ಥಾ ಹರೆಯಸ್ತತ್ರ ಮಹಾಕಾಯಾ ಮಹಾಬಲಾಃ | 
ಬಭೂವುರ್ಬಕ್ಷ್ಮ ಣಂ ದ ಷ್ಟ ಸರ್ವೇ ಪ್ರಾಂಜಲಯಃ ಸ್ಥಿತಾಃ ॥ ೨ 


ಇರುವ ಆತನ ಮಾನುಷಬಲನೆಷೆ ಸೈಂಬುದನ್ನು ನಿನ್ನ ಹೃದೆಯನೇ ಬಲ್ಲುದು” 
ಎಂದು ಹೇಳಿದನು (೨೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಪ್ಟಿಂಧಾಕಾಂಡದಲ್ಲಿ ಮೂನತ್ತೆರಡನೆಯ ಸರ್ಗ 


rE ಲ 


ಸರ್ಗ ೩೩ 
ತಾರೆಯು ಲಕ್ಷ್ಮಣನಿಗೆ ಸಮಾಧಾನ ಹೇಳುವುದು, 


ಇತ್ತ ಶ್ರೀರಾಮನ ಆಜೇಶದಂತೆ ಬಂದಿದ್ದ ಲಕ್ಷ್ಮ! ಣನು ಅಂಗದನಿಂದ 
ಒಳಗೆ ಬರುವಂತೆ ಸಂದೇಶವನ್ನು ಪಡೆದು, 'ರಮ್ಯ ನಂದ ಕಿಷ್ಟಿಂಧಾಗುಹೆ 
ಯನ್ನು ಪ್ರವೇಶಿಸಿದನು. ಬಾಗಿಲಲ್ಲಿ ಜಾ ಜು ಬಲಶಾಲಿಗಳೂ 
ಆದ ಕು ಕಾವಲಿದ್ದರು. ಅನಕೆಲ್ಲರೂ ಲಕ್ಷ್ಮಣನನ್ನು ನೋಡಿ 


ಸರ್ಗಃ ೩೩] ತಾರಾಸಾಂತ್ರವಚನಮ್‌ ೨೭೭ 
ನಿಃಶ್ಚಸಂತಂತು ತಂ ದೃಷ್ಟ್ವಾ ಕ್ರುದ್ಧಂ ದಶರಥಾತ್ಮಜಮಾ | 
ಬಭೂವುರ್ಹರೆಯಸ್ರ್ರಸ್ತಾ ನ ಚೈನಂ ಪರ್ಯವಾರಯನ್‌ ॥ ಷಿ 


ಸ ತಾಂ ರತ್ನಮಯೀಂ ಶ್ರೀಮಾನ್‌ ದಿವ್ಯಾಂ ಪುಸ್ಪಿತಕಾನನಾವಕ್‌ | 
ರೆಮ್ಯಾಂ ರಶ್ನಸಮಾಕೀರ್ಣಾಂ ದದರ್ಶ ಮಹತೀಂ ಗುಹಾಮ್‌ | ೪ 


ಹಮಣ್ಯಪ್ರಾಸಾಡಸಂಬಾಧಾಂ ನಾನಾಪಣ್ಯೋಪಕೋಭಿತಾವತ್‌ | 


ಸರ್ವಕಾಲಫಲೈವನ್ಸ ಸ್ಸೈಃ ಪುಷ್ಪಿತೈರುಪಶೋಭಿತಾಮಾ್‌ || ೫ 
ದೇವಗಂಧರ್ವಪೆತ್ರೆಶ್ಚ ವಾನಶೈ8 ಕಾನುರೂಪಿಭಿಃ | 
ದಿನ್ಯಮಾಲ್ಯಾಂಬರಥರೈಃ ಶೋಭಿತಾಂ ಪ್ರಿಯದರ್ಶನೈಃ॥ ೬ 


ಚಂದನಾಗರುಪದ್ಮಾನಾಂ ಗಂಭೈಃ ಸುರಭಿಗಂಧಿತಾಮ್‌ | 
ಮೈ ರೇಯಾಣಾಂ ಮಧೂನಾಂ ಚ ಸಂಮೋದಿತಮಹಾಪಥಾಮ್‌ ॥ 


ನಿಂಧೈಮೇರುಗಿರಿಪ್ರಖ್ಯೈ 8 ಪ್ರಾಸಾದೈರುಪಶೋಭಿತಾಮ್‌ | 
ದದರ್ಶ ಗಿರಿನದ್ಯಶ್ಚ ನಿಮಲಾಸ್ತತ್ರ ರಾಘನಃ ॥ ಲ 


ಕೆ ಮುಗಿದುಕೊಂಡು ನಿಂತರು (೧-೨). ಕ್ರುದ್ಧನಾಗಿ ನಿಟ್ಟುಸಿರುಬಿಡುತ್ತ 
ಬರುತ್ತಿದ್ದ ಆ ದಶರಥಪುತ್ರನನ್ನು ವೀಕ್ಷಿಸಿ ಕಪಿಗಳು ಭೀತರಾದರು. ಅವನ 
ಸಮೀಪಕ್ಕೆ ಬರಲು ಅವರಿಗೆ ಥೈರ್ಯವಾಗಲಿಲ್ಲ. ಲಕ್ಷ್ಮಣನು ದಿವ 
ರಮಣೀಯವಾದ ಆ ವಿಶಾಲಗುಹೆಯನ್ನು ನೋಡುತ್ತ ಹೋದನು. 
ಅದರಲ್ಲಿದ್ದ ತೋಟಗಳಲ್ಲಿ ಹೂಗಳು ಅರಳಿದ್ದವು. ಸಂಪದ್ಭರಿತವಾದ ೮ 
ನಗರವು ರತ್ನಗಳಿಂದ ತುಂಬಿದ್ದಿತು (೩-೪). ಉಪ್ಪರಿಗೆಯ ದೊಡ್ಡ ಮನೆ 
ಗಳೂ ದೇವಾಲಯಗಳೂ ಅಧಿಕಸಂಖ್ಯೆಯಲ್ಲಿದ್ದವು ಅಂಗಡಿಗಳಲ್ಲಿ ನಾನಾ 
ಬಗೆಯ ಸರಕುಗಳು ಶೋಳಿಸುತ್ತಿದ್ದವು. ಸರ್ವದಾ ಹೆಣ್ಣು ಹೊಗಳಿಂದ 
ರಾಜಿಸುವ ವೃಕ್ಷಗಳು ಕಂಗೊಳಿಸುತ್ತಿದ್ದವು (೫). ದೇವಗಂಧರ್ವರ ಅಂಶ 
ಗಳಿಂದ ಜನಿಸಿದ ಕಾಮರೂಪಿಗಳಾದ ವಾನರರು ಸಂಚರಿಸುತ್ತಿದ್ದರು. ದಿವ್ಯ 
ಮಾಲ್ಯಗಳೆನ್ನೂ ದಿವ್ಯವಸ್ತ್ರಗಳನ್ನೂ ಧರಿಸಿದ ಆ ವಾನರರ ಆಕೃತಿಯು 
ಸುಂದರವಾಗಿತ್ತು. ಚಂದನ, ಅಗರು, ಪದ್ಮಕ ಎಂಬ ಸುಗಂಧದ್ರವ್ಯಗಳ 
ಪರಿಮಳವು ಘಮಘಮಿಸುತ್ತಿತ್ತು. ಮೈರೇಯ, ಮಧು ಮುಂತಾದ 
ಪಾಫೀಯದ್ರವ್ಯಗಳಿಂದ ರಾಜಬೀದಿಗಳು ಜನರಿಗೆ ಆನಂದದಾಯಕವಾಗಿದ್ದವು 
(೬-೭). ವಿಂಧ್ಯಾಚಲವೋ ಮೇರುಪರ್ವತವೋ ಎಂಬಂತಿದ್ದ ಪ್ರಾಸಾದಗಳು 


೨೭೮ ಕಿಷ್ಕಿಂಧಾಕಾಂಡಃ [ಸರ್ಗಃ ೩ 


ಅಂಗದಸ್ಯ ಗೃಹಂ ರಮ್ಯಂ ಮೈಂದಸ್ಯ ದ್ವಿನಿದಸ್ಯ ಚ! 


ಗವಯಸ್ಯ ಗವಾಕ್ಷಸ್ಯ ಗಜಸ್ಯ ಶರಭಸ್ಯ ಚ ॥ ೯ 
ನಿದ್ಯುನ್ಮಾಲೇಶ್ಚ ಸಂಪಾತೇಃ ಸೂರ್ಯಾಕ್ಷಸ್ಯ ಹನೂಮತಃ | 
ನೀರಬಾಹೋಃ ಸುಜಾಹೋಶ್ಚ ನಲಸ್ಯ ಚ ಮಹಾತ್ಮನಃ ! ೧೦ 
ಕುಮುದಸ್ಯ ಸುಷೇಜಸ್ಯ ತಾರಜಾಂಬನಶೋಸ್ತಥಾ | 

ದಧಿನಕ್ರ್ರಸ್ಯ ಸೀಲಸ್ಕ ಸುಪಾಟಲಸುನೇತ್ರ ಯೋಃ | ೧೧ 
ಏಕೇಷಾಂ ಕೆಪಿಮುಖ್ಯಾನಾಂ ರಾಜಮಾರ್ಗೇ ಮಹಾತ್ಮನಾಮ್‌ 
ದದರ್ಶ ಗೃಹಮುಖ್ಯಾನಿ ಮಹಾಸಾರಾಣಿ ಲಕ್ಷ ಎ5 ॥ ೧೨ 
ಪಾಂಡರಾಭ್ರ ಪ್ರಕಾಶಾನಿ ದಿವ್ಯಮಾಲ್ಯಯುತಶಾನಿ ಚ | 
ಪ್ರಭೂತಧನಧಾನ್ಯಾನಿ ಸ್ರೀರತ್ಸೈಃ ಶೋಭಿತಾಫಿ ಚ ! ೧೩ 


ಪಾಂಡರೇಜ ಶು ಸಾಲೇನ ಪರಿಕ್ಷಿಪ್ತಂ ದುರಾಸದಮ್‌ | 
ವಾನಕೇಂದ್ರಗೃಹಂ ರಮ್ಯಂ ಮಹೇಂದ್ರಸದನೋಪಮನಂ್‌॥ ೧೪ 


ವಿರಾಜಿಸುತ್ತಿದ್ದವು. ಅಲ್ಲಲ್ಲಿ ತಿಳಿನೀರಿನ ಗಿರಿನದಿಗಳು ಹರಿಯುತ್ತಿದ್ದವು. 
ಇವೆಲ್ಲವನ್ನೂ ನೋಡುತ್ತ ಲಕ್ಷ್ಮಣನು ಹೋದನು ಆ ರಾಜಬೀದಿಯಲ್ಲಿ 
ಕಪಿವೀರರ ಭವನಗಳಿದ್ದವು. ಲಕ್ಷ್ಮಣನು ಅಂಗದ, ಮೈಂದ, ದ್ವಿವಿದ, 
ಗೆವಯ, ಗವಾಕ್ಷ, ಗಜ, ಶರಭ ಎಂಬವರ ರಮ್ಯಗೃಹೆಗಳನ್ನು ನೀಕ್ಷಿಸಿ 
ದನು (೮-೯). ಹಾಗೆಯೇ ವಿದ್ಯುನ್ಮಾಲಿ, ಸಂಪಾತಿ, ಸೂರ್ಯಾಕ್ಷ, 
ಹನುಮಂತ, ವೀರಬಾಹು, ಸುಬಾಹು, ನಳ, ಕುಮುದ, ಸುಸೇಣ, ತಾರೆ 
ಜಾಂಬವಂತ, ದಧಿವಕ್ರ, ನೀಲ, ಸುಪಾಟಲ, ಸುನೇತ್ರ ಎಂಬ ಮಹಾತ್ಮ 
ರಾದ ಕನಿಮುಖ್ಯರ ಗೃಹೆಗಳನ್ನೂ ವೀಕ್ಷಿಸಿದರು. ಅತಿದೃಢೆವಾಗಿದ್ದ ಆ 
ಗೃಹಗಳು ರಾಜಮಾರ್ಗದಲ್ಲಿ ಶೋಫಿಸುತ್ತಿ ದ್ದವು (೧೦-೧೨). ಆ ಭವನಗಳು 
ಬಿಳಿಯ ಮೋಡಗಳಂತೆ ಸ್ವಚ್ಛವಾಗಿ ಉನ್ನತೆವಾಗಿದ್ದವು. ದಿವ್ಯಮಾಲ್ಯ 
ಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಧನಧಾನ್ಯಗಳಿಂದ ತುಂಬಿದ್ದ ಉತ್ತಮ 
ಸ್ತ್ರೀಯರು ಸಂಚರಿಸುತ್ತಿದ್ದರು (೧೩). ಇವೆಲ್ಲವನ್ನೂ ನೋಡುತ್ತ 
ಲಕ್ಷ್ಮಣನು ವಾನರೇಂದ್ರನಾದ ಸುಗ್ರೀವನ ಅರಮನೆಯ ಸಮೀಪಕ್ಕೆ 
ಬಂದನು. ಅರಮನೆಯ ಸುತ್ತಲೂ ಉನ್ನತವಾದ ಬಿಳಿಯ ಪ್ರಾಕಾರನಿತ್ತು. 


ಸರ್ಗಃ ೩4] ತಾರಾಸಾಂತ್ವವಚನಮ್‌ ೨೭೯ 
ಶುಕ್ಲೆ ತಿ ಪಾ ಪ್ರಾಸಾದಶಿಖರೈ ಶೆ | ಲಾಸಶಿಖರೋಪಮೈ 81 
ಸರ್ವತಾಲಫರೈವ್ವಕ್ಷೆ ಕ್ಷೆ ಎ ಪುಷ್ಟಿ ತೆ ರುಪಶೋಭಿತಮ್‌ || ೧೫ 


ಮಹೇಂದ್ರ ದತೆ ತ್ರೈ ಶ್ರಿ ಶ್ರೀಮದ್ಭಿರ್ನೀಲಜೀಮೂತಶಸಂನಿಭೈ $ | 
ದಿವ ಪುಷ್ಟ ಫಲೈವನ್ಸಿ ಕ್ಷೈಃ ಶೀತಚ್ಛಾಯ್ಕೆ ್ರಿರ್ಮುನೋಪಹಕ್ಕೆಃ ॥ ೧೬ 


ಹರಿಭಿಃ ಸಂವೃ ತದ್ವಾರಂ ಬಲಿಭಿಃ ಶಸ ಸ್ರೃಷಾಣಿಭಿಃ | 
ದಿವ್ಯ ಪಾ ವೃತಂ ಶುಭ್ರಂ ತಪ್ಪ ಕಕೌಂಚನಕೋರಣನತ್‌ ॥ ೧೭ 


ಸುಗ್ರೀವಸ್ಯ ಗೃಹೆಂ ರನ್ಯುಂ ಪ್ರವಿನೇಶ ನಿಹಾಬಲಃ | 


ಅವಾರ್ಯಮಾಣಃ ಸೌಪಿಂತಿ ತ್ರಿರ್ಮಹಾಭ್ರೃ ಮಿನ ಭಾಸ್ಕರಃ || ೧೮ 
ಸ ಸಪ್ತ ಕಕ್ಷ್ಯಾ ಧರ್ಮಾತ್ಮಾ ನಾನಾಜನಸಮಾಕುಲಾಃ | 
ಪ್ರ ನಿಶ್ಯ ಸುಮಹದ್ದು ಪ್ರ ಂ ಜದರ್ಶಾಂತಃ ಪುರಂ ಮಹತ್‌ ॥ ೧೯ 








ಸುಲಭವಾಗಿ ಅರಮನೆಯನು ಪ್ರವೇಶಿಸಲು ಶಕ್ಯ ವಿರಲಿಲ್ಲ. ಆ ಭವನವು 
ಇಂದ್ರನ ಅರಮನೆಯಂತೆ ರಮಣೇಯವಾಗಿತ್ತು (೧೪). ಅರಮನೆಯ 
ಸೋತೆ ಕೈ ಲಾಸಶಿಖರಗಳಂತಿರು ವ ಬಿಳಿಯ ಗೋಪುರಗಳು ಒಪ್ಪುತ್ತಿದ್ದವು. 
ಆ ಭವನದ ಪ್ರಾಂಗಣದಲ್ಲಿ ಯಾವಾಗಲೂ ಹೂಹಣ್ಣು ಗಳಿಂದ ವಿರಾಜಿಸುವ 
ವೃಕ್ಷಗಳು ಕಂಗೊಳಿಸುತಿ. ತ್ತಿದ್ದವು. ಅಲ್ಲದೆ ಜೀವೇಂದ್ರ. ನು ಕೂಟ್ಟಿದ್ದ ದಿ 
ವೃತಗಳು ಅಲ್ಲಿದ್ದವು. ನೀಲಮೇಘಗಳಂತೆ ಮ “ವದು 
ಶೀತಲಚ್ಛಾಯೆಯನ್ನು ಕೊಡುತ್ತಿದ್ದ ಆ ವೃಕ್ಷಗಳಲ್ಲಿ ಯಾವಾಗಲೂ ಹಣ್ಣು 
ಹೂಗಳು ಜಗ್ಗು ತ್ರಿದ್ದವು (೧೫-೧೬). ಬಲಾಢ್ಯರಾದ ಕಪಿಗಳು ಶಸ್ತ್ರ 
ಪಾಣಿಗಳಾಗಿ ಮಹಾದ್ದಾ ರವನ್ನು ಕಾಯುತ್ತಿದ್ದರು. ರಾಜಭವನವು ದಿವ್ಯ 
ಮಾಲೆಗಳಿಂದಲೂ ಕ ಸವ್ವಾ ಅಲಂಕರಿಸಲ್ಪ ಟ್ಟು ಶುಭ್ರ 
ವಾಗಿದ್ದಿತು (೧೭). ಸೂರ್ಯನು ಮೇಘಮಂಡಲದಲ್ಲಿ ನುಗ್ಗಿ ಹೋಗುವಂತೆ 
ಬಲಾಢ $ನಾದ ಲಕ್ಷ್ಮಣನು ಯಾವ ತಡೆಯೂ ಇಲ್ಲದೆ ಸುಗಿ ್ರೀವನ ರಮ್ಯ 
ವಾದ ಆ ಭವನವನ್ನು ಪ್ರವೇಶಿಸಿದನು. ವಿವಿಧ ಕ 
ಆಕುಲವಾದ ಸವ್ತಕಕ್ಷ ಗಳನ್ನು. ದಾಟಹೋಗಿ, ಆ ಧರ್ಮಾತ್ಮನು ಸುಗ್ರೀವನ 
ಅಂತಃಪುರವನ್ನು ಕಂಡನು. ಅದು ವಿಶಾಲವಾಗಿದ್ದು ಬಲವಾದ ಕಾವಲು 


೨೮೦ ಕಿಷ್ಕಿಂಧಾಕಾಂಡಃ [ಸರ್ಗಃ ೩೩ 
ಹೈಮರಾಜತಪರ್ಯಂಕೈರ್ಬಹುಭಿಶ್ಚ ನರಾಸನೈಃ | 
ಮಹಾರ್ಹಾಸ್ತರಣೋಹೇಶೈಸ್ತತ್ರ ತತ್ರೋಪಶೋಭಿತವಾ್‌ | ೨೦ 
ಪ್ರನಿಶನ್ನೇನ ಸ ಶತಂ ಶುಶ್ರಾನ ಮಧುರೆಸ್ವರಮ್‌ | 


ತಂತ್ರೀಗೀತಸಮಾಕೀರ್ಣಂ ಸಮಗೀತಪದಾಕ್ಷರೆಮ್‌ ॥ ೨೧ 
ಬಹ್ಟೀಶ್ಲೆ ನಿನಿಧಾಕಾರಾ ರೊಪಯೌನನಗರ್ನಿತಾಃ | 

ಸ್ತ್ರಿಯಃ ಸುಗ್ರೀನಭನನೇ ದದರ್ಶ ಸ ಮಹಾಬಲಃ | ೨೨ 
ದೃಷ್ಟಾ ಎಭಿಜನಸಂಪನ್ನಾಶ್ಲಿ ತ್ರಮಾಲ್ಕಕ್ಕ ತಸ್ಪಜಃ | 

ವರಮಾಲ್ಯಕೃ ತನ್ಯಗ್ರಾ ಭೂಷಣೋತ್ತಮಭೂಸಿತಾಃ | ೨೩ 
ನಾತೃಪ್ತಾನ್ನಾಪಿ ಚ ನ್ಯಗ್ರಾನ್ನಾನುದಾತ್ತ ಪರಿಚ್ಛದಾನ್‌ | 
ಸುಗ್ರೀವಾನುಚರಾಂಶ್ಚಾಷಿ ಲಕ್ಷಯಾಮಾಸ ಲಕ್ಷ್ಮಣಃ | ೨೪ 


ಕೊಜಿತಂ ನೂಪುರಾಣಾಂ ಚ ಕಾಂಚೀನಾಂ ನಿನದಂ ತಥಾ | 
ಸ ನಿಶಮ್ಯ ತತಃ ಶ್ರೀಮಾನ್‌ ಸೌಮಿತ್ರಿರ್ಲಜ್ಜಿ ತೋಂಭವರಶ್‌ । ೨೫ 


ದಳದವರಿಂದ ರಕ್ಷಿತವಾಗಿತ್ತು (೧೮-೧೯). ಅಂತಃಪುರದಲ್ಲಿ ಚಿನ್ನ ಬೆಳ್ಳಿ 
ಗಳಿಂದ ನಿರ್ಮಿತವಾದ ಮಂಚಗಳಿದ್ದವು. ಅಲ್ಲಲ್ಲಿ ಶ್ರೇಷ್ಠವಾಜ ಪೀಠೆಗಳು 
ಶೋಭಿಸುತ್ತಿದ್ದವು. ಅವುಗಳಮೇಲೆ ಬೆಲೆಬಾಳುವ ಆಸ್ತ ರಣಗಳನ್ನು 
ಹಾಸಲಾಗಿತ್ತು. ಲಕ್ಷ್ಮಣನು ಅಂತಃಪುರದೊಳಗೆ ಕಾಲಿಡುತ್ತಲೆ, ಮಧುರ 
ವಾದ ವಾದ್ಯಥೆ ಎನಿಯು ಕೇಳಿಸಿತು! ಅದರೊಡನೆ ವೀಣಾಗಾನವೂ ಅದಕ್ಕೆ 
ಅನುಗುಣವಾಗಿ ಹಾಡುತ್ತಿದ್ದ ಹಾಡುಗಳ ಪದಾಕ್ಷರಗಳೂ ಕೇಳಿಸಿದವು 
(೨೦-೨೧). ನಾನಾವಿಧವಾದ ಉಡಿಗೆತೊಡಿಗೆಗಳನ್ನು ಧರಿಸಿ ರೂಪಯೌವನ 
ಗರ್ವಿಕೆಯರಾದ ಬಹುಮಂದಿ ತರುಜಿಯರನ್ನು ಲಕ್ಷ ನು ಕಂಡನು. 
ಸತ್ತುಲವ್ರಸೂತೆಯರಾದ ಕೆಲವು ಸ್ತ್ರೀಯರು ಚಿತ್ರವರ್ಣದ ಹೂಗಳಿಂದ 
ನಿರ್ಮಿಸಿದ ಹಾರಗಳನ್ನು ಧರಿಸಿ, ಉತ್ತ ಮಾಭರಣಗಳನ್ನು ತೊಟ್ಟು, ಸುಂದರ 
ವಾದ ಮಾಲೆಗಳನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದರು (೨೨-೨೩). ಅಲ್ಲಿದ್ದ 
ಸುಗ್ರೀವನ ಅನುಚರರು ಅತೃಪ್ತ ರಾಗಿರಲಿಲ್ಲ. ಚಿಂತಾತುರರಾಗಿರಲಿಲ್ಲ. 
ಕೆಳಮಟ್ಟದ ವಸ್ತ್ರಾಭರಣಗಳನ್ನು ಭರಿಸಿದವರೂ ಅಲ್ಲ. ಈ ಅಂಶವೆಲ್ಲವನೂ 


ಲ್ಲ 
ಲಕ್ಷ್ಮಣನು ಗಮನಿಸಿದನು. ಅಂತಃಪುರಸ್ತ್ರೀಯರು ಥರಿಸಿದ ಕಾಲಂದುಗೆಗಳ 


ಸರ್ಗಃ ೩೩] ತಾರಾಸಾಂತ್ವವಚನಮ್‌ ೨೮೧ 
ರೋಷನೇಗಪ್ರಕುಪಿತಃ ಶ್ರುತ್ವಾ ಚಾಭರಖಸ್ವನಮಾ | 

ಚಕಾರ ಜ್ಯಾಸ್ವನಂ ನೀರೋ ದಿಶಃ ಶಬ್ದೇನ ಸೂರಯನ್‌ ॥ ೨೬ 
ಚಾರಿತ್ರೇಣ ಮಹಾಜಾಹುರಪಕ್ಕಷ್ಟಃ ಸ ಲಕ್ಷ್ಮಣಃ | 


ತಸ್ಥಾವೇಕಾಂತಮಾಶ್ರಿತ್ಯ ರಾನುಶೋಕಸಮನ್ವಿತಃ ॥ ೨೩ 
ತೇನ ಚಾಪಸ್ವನೇನಾಥ ಸುಗ್ರೀವಃ ಪ್ಲೆವಗಾಧಿಪಃ | 
ವಿಜ್ಞಾಯಾಗಮನಂ ತ್ರಸ್ತಃ ಸಂಚಚಾಲ ವರಾಸನಾಶ್‌ ॥ ೨೮ 
ಅಂಗದೇನ ಯಥಾ ಮಹ್ಯಂ ಪುರಸ್ತಾತ್‌ ಪ್ರತಿನೇದಿತಮ್‌ | 

ಸುವ್ಯಕ್ತ ಮೇಷ ಸಂಪ್ರಾಪ್ತಃ ಸೌಮಿತ್ರಿರ್ಭಾತೃವತ್ಸಲಃ ॥ ೨೯ 


ಅಂಗದೇನ ಸಮಾಖ್ಯಾತಂ ಜ್ಯಾಸ್ವನೇನ ಚ ವಾನರಃ | 

ಬುಬುಧೇ ಲಶ್ಷ್ಮಣಂ ಪ್ರಾಪ್ತಂ ಮುಖಂ ಚಾಸ್ಯ ವ್ಯಶುಷ್ಯತ | ೩೦ 
ತತಸ್ತಾರಾಂ ಹರಿಶ್ರೇಷ್ಠಃ ಸುಗ್ರೀವಃ ಪ್ರಿಯೆದರ್ಶನಾಮ್‌ | 
ಉವಾಚ ಹಿತಮವ್ಯಗ್ರ ಸ್ಟಾಸಸಂಭ್ರಾಂತಮಾನಸಃ ॥ ೩೧ 


ಘಲ್‌ ಘಲ್‌ ಶಬ್ದವನ್ನೂ ನಡುಗೆಜ್ಜೆ ಗಳ ರುಣತ್ಪಾರವನ್ನೂ ಕೇಳಿ 
ಲಕ್ಷ್ಮಣನಿಗೆ ನಾಚಿಕೆಯಾಯಿತು (೨೪-೨೫). ಮರುಕ್ಷಣದಲ್ಲಿ ಅವನು 
ರೋಷಾವಿಷ್ಟನಾದನು ಆ ವೀರನು ಥನುಸ್ಸಿನ ನಾಣನ್ನು ಮೀಟ ದಿಕ್ಬು 
ಗಳು ಮೊಳಗುವಂತೆ ಕೀಂಕಾರಮಾಡಿದನು! ಹೆಂಗಸರಿರುವ ಸ್ಥಳಕೆ 
ಹೋಗದಂತೆ ಸಚ್ಚಾರಿತ್ರವು ಅವನನ್ನು ಹಿಂದೆಳೆಯಿತು. ಆ ವೀರನು 
ಶ್ರೀರಾಮನ ಸ್ಥಿತಿಯನ್ನು ಚಿಂತಿಸಿ ಶೋಕಾರ್ತನಾಗಿ, ಸ್ತ್ರೀಯರಿಲ್ಲದ ಒಂದು 
ಸ್ಥಳದಲ್ಲಿ ನಿಂತುಕೊಂಡನು (೨೬-೨೭) ಥನುಷ್ಟಂಕಾರವನ್ನು ಕೇಳಿ 
ವಾನರೇಂದ್ರನಾದ ಸುಗ್ರೀವನಿಗೆ, ಲಕ್ಷ ನಾನು ಅರಮನೆಯೊಳಗೆ ಬಂದನೆಂದು 
ಅರಿನಾಯಿತು. ಅವನು ಭೀತನಾಗಿ ತನ A ಪೀಠೆದಿಂದ ಧಿಗ್ಗನೆ ಎದ್ದು 
ನಿಂತನು! “ಓಹೊ! ಅಂಗದನು ಆಗಲೇ ಹೇಳಿದಂತೆ ಭ್ರಾತೃ ವತ್ಸಲನಾದ 
ಲಕ್ಷ ಬನು ಬಂದೇಬಿಟ್ಟನು |? ಎಂದುಕೊಂಡನು (೨೮-೨೯). ಅಂಗದನ 
ನುಡಿಯಿಂದಲೂ ಧೆನುಷ್ವಂಕಾರದಿಂದಲೂ ಲಕ್ಷ್ಮಣನು ಬಂದಿರುವನೆಂದು 
ಅವನಿಗೆ ಸ್ಪಷ್ಟವಾಯಿತು. ಮುಖವು ಬಾಡಿತು. ಉದ್ವೇಗದಿಂದ ಮನಸ್ಸು 
ಕಳವಳಿಸಿತು. ಆದರೂ ಕರ್ತವ್ಯಾಂಶದಲ್ಲಿ ಜಾಗರೂಕನಾಗಿ ಆ ಕಸಿಶ್ರೇಷ್ಮನು 


೨೮೨ ಕಷ್ಕಿ ಂಥಾಕಾಂಡಃ [ಸರ್ಗಃ ೩೩ 


೬೦ ನು ತತ್‌ ಕಾರಣಂ ಸುಭ್ರು ಪ್ರಕೃತ್ಯಾ ಮೃದುಮಾನಸಃ | 
ಸರೋಷ ಇನ ಸಂಪ್ರಾಪ್ತೋ ಯೇನಾಯಂ ರಾಘವಾನುಜಃ॥| ೩೨ 


ಕಿಂ ಪಶ್ಯ ಸಿ ಕುಮಾರಸ್ಕ ರೋಷಸ್ಥಾ ಸಮಫಿಂದಿತೇ | 
ನ ಖಲ್ವ A ಕೋಪೆನಾಹಕೀಸ್ನರಸತ್ತ ಮಃ ತಿಷ 


ಯದಸ್ಯ ಕೈತಮಸ್ಮಾಭಿರ್ಬುವ ಸೇ ಕಿಂಚಿದಪ್ರಿಯನು್‌ | 
ತೆದ್ಭುದ್ದ್ಯ್ಯಾ ಸಂಪ್ರಧಾರ್ಯಾಶು ಕ್ಷಿಪ್ರಮರ್ಹಸಿ ಭಾಷಿತುಮ್‌ ॥ ೩೪ 


ಅಥವಾ ಸ್ವಯಮೇನೈೆ ನಂ ದ್ರಷ್ಟುಮರ್ಹಸಿ ಭಾಮಿನಿ | 
ನಚನೈಃ ಸಾಂತ್ರ ಚ್‌ ಕೈಕ್ಕ ಪ್ರ ಹ ಸಾದಯಿತುನುರ್ಹಸಿ | ೩೫ 


ತ್ವದ್ಧರ್ಶನನಿಶುದ್ಧಾತ್ಮಾ ನಸ ಕೋಪಂ ಕರಿಷ್ಯತಿ 
ನಹಿ ಸ್ತ್ರೀಷು ಮಹಾತ್ಮಾನಃ ಕ್ವಚಿತ್ಯುರ್ವಂತಿ ದಾರುಣವನತ್‌ | ೩೬ 


ತ್ವಯಾ ಸಾಂತ್ರೈರುಪಕ್ರಾಂತಂ ಪ್ರಸನ್ನೇಂದ್ರಿಯನಮಾನಸಮ್‌ | 
ತತಃ ಕಮುಲಪತ್ರಾಕ್ಷಂ ದ್ರಕ್ಟ್ಯಾಮ್ಯುಹಮುರಿಂದಮುಮ್‌್‌ ॥ ೩೩೭ 


ತಾರೆಯನ್ನು ನೋಡಿ “ಸುಂದರಿ! ಶ್ರೀರಾಮನ ತಮ ನು ಮೃ ದುಸ ಸ್ವಭಾವ 
ದವನು. ಅವನು ಕುಪಿತನಾಗಿ ಬಂದಂತ ಕಾ ಉುತ್ತದೆ. ಸತತ 
ಬಹುದು? (೩೦-೩೨). ೮ ರಾಜಕುಮಾರನ ಕೋಪಕ್ಕೆ ನಿಮಿತ್ರವೇನಿರ 
ಬಹುಡೆಂದು ನೀನು ಊಹಿಸುವೆ? ಎಂದಿಗೂ ನಿಷ್ಕಾರಣವಾಗಿ ಆ 
ನರೋತ್ತಮನು ಕೋಪಿಸಿಕೊಳ ಲಾರ. ನಾವು ಆತನಿಗೆ ಅಸ್ಪಿಯವಾದದ್ದನ್ನೇ 
ನಾದರೂ ಮಾಡಿದ್ದೇವೆಂದು ನಿನಗೆ ಅನಿಸುವುವೆ? ಅಂತಹುದಿದ್ದಕೆ ಬೇಗೆ 
ಆಲೋಚಿಸಿ ಹೇಳು | (೩೩-೩೪). ಅಥವಾ, ನನ್ನ ಕಾಂತೆ, ನೀನೇ ಹೋಗಿ 
ಲಕ್ಷ್ಮಣನನ್ನು ಸೋಡುವುದೊಳ್ಳೆಯದು ! ಸಾಮವಾಸ್ಯಿಗಳಿಂದ ಅವನನ್ನು 
ಸತ್ತಿ ಸು. ನಿನ್ನನ್ನು a ಅವನ ಮನಸ್ಸು ಜಟ 
ನಿನ್ನೊ ಡನೆ ಕೋ ಪವನ್ನು ತೋರಿಸಲಾರ. ಏಕೆಂಡಕ್ಕ, ಮಹಾತ್ಮ! ರು 

ಸ್ತ್ರೀಯರ ವಿಷಯದಲ್ಲಿ dn ವರ್ತಿಸುವುದಿಲ್ಲ (೩೫-೩೬). ನ 
po ನವಾಕ್ಯಗಳಿಂದ ಅವನನ್ನು ಮಾತನಾಡಿಸು. ಅವನ ಮನಸ್ಸು 
ಪ್ರಸನ ೩ವಾಗಲಿ. ಅನಂತರ ಸಾ" ಹೋಗಿ, ಕಮಲೇಕ್ಷಣನಾದ ಆ ವೀರ 


ಸರ್ಗಃ ತ್ಲ | ತಾರಾಸಾಂತ್ವವಚನಮ್‌ ೨೮೩೩ 


ಸಾ ಪ್ರೆಸ್ಸಲಂತೀ ಮದನಿಹ್ವಲಾಕ್ಷೀ 
ಪ್ರಲಂಬಕಾಂಚೀಗುಣಹೇಮಸೂತ್ತಾ | 

ಸಲಕ್ಷಣಾ ಲಕ್ಷ್ಮಣಸಂನಿಧಾನಂ 
ಜಗಾಮ ತಾರಾ ನಮಿತಾಂಗಯಷ್ಟಿಃ || ೩೮ 


ಸತಾಂ ಸಮೀಶ್ರ್ಛ್ಯೈನ ಹರೀಶಪತ್ತ್ರೀಂ 
ತಸ್ಪಾವ್ರದಾಸೀನತಯಾ ಮಹಾತ್ಮಾ | 

ಅವಾಜ್ಮುಖೋಇಂಭೂನ್ಮನುಜೇಂದ್ರಪುತ್ರಃ 
ಸ್ತ್ರೀಸಂನಿಕರ್ಷಾದ್ವಿನಿವೃತ್ತ ಕೋಪಃ 1 ರ್ನ 


ಸಾ ಪಾನಯೋಗಾದ್ದಿನಿವೃತ್ತ ಲಜ್ಜಾ 
ದೃಷ್ಟಿ ಪ್ರಸಾದಾಜ್ಞ ನರೇಂದ್ರಸೂನೋಃ | 
ಉವಾಚ ತಾರಾ ಪ್ರಜಯಪ್ರಗಲ್ಪಂ 
ವಾಕ್ಯಂ ಮಹಾರ್ಥಂ ಪರಿಸಾಂತೃಪೂರ್ವವತ್‌ ॥| ೪೦ 


ಕಂ ಕೋಪಮೂಲಂ ಮನುಜೇಂದ್ರಪ್ರುತ್ರ 
ಶಸ್ತ್ರೇ ನ ಸಂತಿಷೃತಿ ವಾಜಸ್ತಿದೇಶೇ | 


ನನ್ನು ಕಾಣುವೆನು .” ಎಂದನು (೩೭). ಆಗ ಲಕ್ಷಣವತಿಯಾದ ತಾರೆಯು 
ಲಕ್ಷ್ಮಣನ ಸಮಿಕಿಪಕ್ಕೆ ಬಂದಳು. ಮಧುಪಾನದಿಂದ ಅವಳ ಕಣ್ಣಾಲಿಗಳು 
ತಿರುಗುತ್ತಿ ದ್ದವು. ನಡುವಿನಲ್ಲಿದ್ದ ಒಡ್ಯಾಣವೂ ಕೊರಳನಲ್ಲಿದ್ದ ಚಿನ್ನದ ಸರವೂ 
ಸಡಿಲಿದ್ದವು. ಅವಳು ಎಡವುತ್ತ ಬಳುಕುತ್ತ ಬಂದಳು (೩೮). ಮಹಾಪುರುಷ 
ನಾದ ಲಕ್ಷ್ಮಣನು ಆ ಕಪೀಂದ್ರಪತ್ನಿಯನ್ನು ನೋಡಿದೊಡನೆ ತಲೆತಗ್ಗಿಸಿ 
ಕೊಂಡು ಉದಾಸೀನಭಾವದಿಂದ ನಿಂತನು. ಸ್ತ್ರೀಯೊಬ್ಬಳು ಸಮೀಪಕ್ಕೆ 
ಬಂದುದರಿಂದ ಅವನ ಕೋಪಾವೇಶವು ತಗ್ಗಿತು (೩೯). ಮದ್ಯಪಾನದ 
ಅಮಲಿನಲ್ಲಿದ್ದ ತಾರೆಗೆ ಲಜ್ಜೆ ಯಾಗಲಿಲ್ಲ. ಲಕ್ಷ್ಮಣನು ಪ್ರಸನ್ನನಾಗಿ 
ಕಾಣಿಸಿದುದರಿಂದ ಅವಳು ಸ್ನೇಹಪೂರ್ವಕವಾಗಿ ಅವನನ್ನು ಸಂತೈ ಸುತ್ತ 
“`ಓ ರಾಜಕುಮಾರ, ನಿನ್ನ ಕೋಪಕ್ಕೆ ಕಾರಣವೇನು? ನಿನ್ನ ಆಜ್ಞೆಯನ್ನು 
ಮೀರತಕ್ಕವನಾರು? ಒಣಮರಗಳಿರುವ ಕಾಡಿಗೆ ಧಾಳಿಯಿಡುವ ದಾವಾಗ್ನಿ 
ಯಲ್ಲಿ ಅಂಜಿಕೆಯಿಲ್ಲದೆ ನುಗ್ಗುವವನಾರು! * ಎಂದು ಅರ್ಥಗರ್ಭಿತವಾಗಿ 


೨೮೪ ಕಿಷ್ಟಿಂಥಾಕಾಂಜಃ [ ಸರ್ಗಃ ಷ್ಟಿ 
ಷಃ ಶುಷ್ಥನೃ ಕಂ ನನಮಾಪತಂಶಂ 
ಚ ಸಮಾನೀಪತಿ ಸಿರ್ವಿಶಂಕಃ | ೪೧ 


ಸ ತಸ್ಯಾ ವಚನಂ ಶ್ರುತ್ವಾ ಸಾಂಶ್ವಪೂರ್ನಮಶಂಕಿಕಮ್‌ | 
ಭೂಯಃ ಪ್ರ ಜಯದ 'ಷ್ಟಾರ್ಥಂ ಲಶ್ಷ್ಮಣೋ ವಾಳ್ಕಮಬ್ರನೀತ್‌ ॥ 


ಕಿಮಯಂ ಕಾಮವೃತ್ರಸ್ತೇ ಉುಪ್ತ ಧರ್ಮಾರ್ಥಸಂಗ್ರಹಃ | 


ಭರ್ತಾ ಭರ್ತೃಹಿತೇ ಯುಕ್ತೇ ನ ಚೈನಮವನಬುಧ್ಯಸೇ ॥ ೪೩ 
ನೆ ಚಿಂಕಯತಿ ರಾಜ್ಯಾರ್ಥಂ ನಾಸ್ಮಾನ್‌ ಶೋಕ ಪೆರಾಯಹಣಾನ್‌ | 
ಸಾಮಾತ್ಯ ಪರಿಷತ್ತಾರೇ ಸಾನಮೇವೋಪಸೇನತೇ ॥ ಲಲ 
ಸ್ಪ ಮಾಸಾಂಶ್ಚೆ ತುರೆಃ ಳ ತಾ ಪ್ರ ಮಾಂ ಪ್ಲ ನಗೇಶ್ವ ರೆ | 
ವ್ಯತೀತಾಂಸ್ತಾ ನ್‌ ಮದನ್ಯಗ್ರೊ! ೯ ನಿಹಕನಾ ನಬುಷ್ಥ ತೇ ॥ ೪೫ 
ನ ಹಿ ಧರ್ಮಾರ್ಥಸಿದ್ದರ್ಥಂ ಪಾನಮೇನಂ ಪ್ರಶಸ್ಯತೇ | 
ಪಾನಾದರ್ಥಶ್ಚ ಧರ್ಮಶ್ಚ ಕಾನುಶ್ಚೆ ಪರಿಹೀಯತೇ ॥ ೪೬ 


ಧರ್ಮಲೋಪೋ ಮಹಾಂಸ್ತಾನತ್‌ ಕೃತೇ ಹೃಪ್ರತಿಕುರ್ವಕಃ | 
ಅರ್ಥಲೋಪಕಶ್ಚ ಮಿತ್ರಸ್ಯ ನಾಶೇ ಗುಣನತೋ ಮಹಾನ್‌ ॥! ೪೩ 


ಪ್ರಶ್ನೆ ಮಾಡಿದಳು (೪೦-೪೧). ಹೀಗೆ ತಾರೆಯು ಲಕ್ಷ್ಮ ಇನನ್ನು ಸುತ್ತ 
ಶಕ? ಅವಕಾಶವಿಲ್ಲದಂತೆ ಸೆ ಸೇ ದಿಂದ ಮಾತನಾಡಿಸಲಾಗಿ, Ne ನು ಈ ರೀತಿ 
ಹೇಳಿದನು: “ಎಲೌ ಸೌಮ್ಯ ಜ್ನ ನಿನ್ನ ಪತಿಯು ಎಕೆ ಹೀಗೆ ಕಾಮಲೋಲುವ 
ನಾಗಿದ್ದಾನೆ? ಫಿರ್ಮಾರ್ಥಗಳನ್ನು ಉಪೇಶ್ಷಿಸಿದ್ದಾನೆ? ಅವಸ ಹಿತದಲ್ಲಿ 
ನಿರತಳಾದ ನೀನು ಈ ವಿಷಯವನ್ನು ಗಮನಿಸದೆ ಇರುನೆಯಲ್ಲ! (೪೨-೪೩). 
ಆತನು ರಾಜಕಾರ್ಯವನ್ನು ಪರಿಶೀಲಿಸುತ್ತಿಲ್ಲ. ನಾವು ದುಃ ಖದಲ್ಲಿದ್ದೇ 
ವೆಂಬುದನ್ನು ಲೆಕ್ಕಿಸುತ್ತಿಲ್ಲ. ತನ್ನ ಸಚಿವ ವರಿವಾರಜೊಂದಿಗೆ ಮದ ಪಾನ 
ದಲ್ಲಿ ತೊಡಗಿದ್ದಾನೆ. ತಾರಿ ಧರ್ಮಾರ್ಥಗಳನ್ನು ಸಾಧಿಸತಳ್ಳವರಗೆ ಈ 
ಬಗೆಯ ಮದ್ಯಪಾನವು ಯೋಗ್ಯವಲ್ಲ. ಧರ್ಮ, ಅರ್ಥ, ಕಾಮ ಈ ಮೂರೂ 
ಅದರಿಂದ ಕ್ಲೀಣಿಸುತ್ತವೆ (೪೪-೪೬).  ಉಪಕರಿಸಿದವನಿಗೆ ಪ್ರತ್ಯುಪಕಾರ 
ವನ್ನು ಮಾಡದಿದ್ದಾಗ ಧರ್ಮಲೋಪವು ಸಿದ್ಧ ವಾಯಿತು. ಗುಣಶಾಲಿ 


ಸರ್ಗಃ ೩೩) ತಾರಾಸಾಂತ್ವ್ವವಚನಮ್‌ ೨೪೫ 





ಮಿತ್ರಂ ಹೃರ್ಫೆಗುಣಶ್ರೇಷ | 
ತದ್ಣಯಂ ಶು ಪರಿತೈಕ ೦ನ ತು ಧರ್ಮೇ ವ್ಯವಸ್ತಿತಮ್‌ ॥ ೪೮ 


ತದೇನಂ ಪ್ರೆಸ್ತುತೇ ಕಾರ್ಯೇ ಕಾರ್ಯಮುಸ್ಕಾಭಿರುತ್ತರಮ್‌ | 
ಯತ್‌ ಕಾರ್ಯಂ ಕಾರ್ಯತತ್ತ್ವೃಜ್ಞೇ ತದುದಾಹರ್ತುಮರ್ಹಸಿ | 


ಸಾ ತಸ್ಯ ಧರ್ಮಾರ್ಥಸಮಾಧಿಯುಕ್ತಂ 

ನಿಶಮ್ಯ ವಾಳ್ಯಂ ಮುಧುರೆಸ್ವಭಾನನು್‌ | 
ತಾರಾಗತಾರ್ಥೇ ಮನುಜೇಂದ್ರಕಾರ್ಯೇ 

ನಿಶ್ಚಾಸಯುಕ್ತಂ ತಮುವಾಚ ಭೂಯಃ ॥ ೫೦ 


ನ ಕೋಪಕಾಲಃ ಕ್ಲಿತಿಸಾಲಪುತ್ರ 

ನ ಚಾತಿಕೋಪಃ ಸ್ವಜನೇ ವಿಧೇಯಃ ' 
ತ್ವದರ್ಥಕಾಮಸ್ಯ ಜನಸ್ಯ ತಸ್ಯ 

ಪ್ರಮಾದಮಪ್ಯರ್ಹಸಿ ನೀರ ಸೋಢುಮ್‌ || ೫೧ 


ಯಾದ ಮಿತ್ರನನ್ನು ಕಳೆದುಕೊಂಡರೆ ಮಹತ್ತರವಾದ ಅರ್ಥಲೋಪವು 
ನಿಶ್ಚಿತ (೪೭) ನಿನ್ನ ಪತಿಗೆ ಅರ್ಥವನ್ನು ಸಂಪಾದಿಸಿಕೊಟ್ಟ ಶ್ರೇಷ್ಠನೂ 
ಸತ್ಯಧರ್ಮಪರಾಯಣನೂ ಆದ ಮಿತ್ರನಿದ್ದಾನಲ್ಲನೆ? ಆ ಮಿತ್ರನನ್ನು 
ಉಪೇಶ್ಷಿಸಿದ್ದರಿಂದ ಧರ್ಮಾರ್ಥಗಳೆರಡನ್ನೂ ನಿನ್ನ ಪತಿಯು ಕ್ಸ ಬಿಟ್ಟ ಂತಾ 
ತು ಧರ್ಮಮಾರ್ಗದಲ್ಲಿ ಅವನಿಗೆ ನಿಷ್ಟೆ "`ಯುಂಟಾಗಲಿಲ್ಲ (೪೮). 
ಪರಿಸ್ಥಿತಿಯು ಈ ರೀತಿಗೆ ಬಂದಾಗ ನಾವು ಅದಕ್ಕೆ ತಲ್ಬ ಉತ್ತರವನ್ನು 
ಕೊಡರೇಜೇಕಾಗಿದೆ ! ತಾರೆ, ನೀನು ಕಾಯುತ್ತ. ವನ್ನು ಬಲ್ಲವ 
ಳಾಗಿದ್ದೀಯೆ. ನಾವು ಯಾವ ಉತ್ತ ರವನ್ನು ಕೊಡಬೇಕೆ ಯುದನ್ನು ನೀನೇ 
ಹೇಳು!” ಎಂದನು (೪೯). ಲಕ್ಷ್ಮಣನ ವಾಕ್ಯವು ಮಧುರವಾಗಿಯೂ 
ಧರ್ಮಾರ್ಥಗಳನ್ನು ಸಮನ ಎ ಯಮಾಡತಕ್ತುದಾಗಿಯೂ ಇದ್ದಿತು. ತಾರೆಯು 
ಅದನ್ನು ಕೇಳಿ, ಶ್ರೀರಾಮನ ಕಾರ್ಯವು ಇನ್ನೂ ಸಿದ್ಧಿ ಸಿಲ್ಲವಾದ್ದರಿಂದ 
ಅದನ್ನು ಸಾಧಿಸುವ ವಿಶ್ವಾ ಸದಿಂದ ಈತನು ಬಂದಿದ್ದಾನೆ ಎಂದು ತಿಳಿದು 
ಲಕ್ಷ್ಮಣ ಣನಿಗೆ ಹೀಗೆಂದಳು (೫೦) : " ರಾಜಕುಮಾರ, ಇದು ಕೋಪಕ್ಕೆ 
ಸಮಯವಲ್ಲ. ಸ್ವಜನರಲ್ಲಿ ಅತಿಯಾದ ಕೋಪವನ್ನು ಪ್ರದರ್ಶಿಸಬಾರದು. 





೨೮೬ ಕಷ್ಟಿಂಧಾಕಾಂಡಃ [ಸರ್ಗಃ 44 


ಕೋಪಂ ಕೆಥೆಂ ನಾನು ಗುಜಪ್ರಕ್ಸೈಸ್ಟಃ 
ಕುಮಾರ ಕುರ್ಯಾದಪೆಕೃಷ್ಟಸತ್ತೇ ! 
ಕೆಸ್ತ್ವದ್ಧಿಧಃ ಕೋಪನಶಂ ಹಿ ಗಚ್ಛೇತ್‌ 
ಸತ್ತ್ವ್ವಾನರುದ್ಧಸ್ತ ಪಸಃ ಪ್ರಸೂತಿಃ ॥ ೫೨ 
ಜಾನಾಮಿ ರೋಹಪಂ ಹರಿನೀರೆ ಬಂಧೋ- 
ರ್ಜಾನಾನಿಂ ಕಾರ್ಯಸ್ಯ ಚ ಕಾಲಸಂಗನು | 
ಜಾನಾಮಿ ಕಾರ್ಯಂ ತ್ವಯಿ ಯಶೃತಂ ನ- 
ಸ್ವಚ್ಚಾನಿ ಜಾನಾಮಿ ಯದತ್ರ ಕಾರ್ಯನಂ್‌ ॥ ೫೩ 


ತಚ್ಚಾಪಿ ಜಾನಾಮಿ ಯಥಾನಿಷಹ್ಯಂ 
ಬಲಂ ನೆರಶ್ರೇಷ್ಠ ಶೆರೀರೆಜಸ್ಯ | 
ಜಾನಾಮಿ ಯಸ್ಮಿಂಶ್ಚ ಜನೇಃವಬದ್ಧಂ 
ಕಾಮೇನ ಸುಗ್ರೀನಮಸಕ್ತಮದ್ಯ ॥ ೫೪ 


ನ ಕಾಮತಂತ್ರೇ ತನ ಬುದ್ಧಿರಸ್ತಿ 
ತ್ವಂ ನೈ ಯಥಾ ಮನ್ಯುನಶೆಂ ಪ್ರಪನ್ನಃ | 
ಸುಗ್ರೀವನಿಗೆ ನಿಮ್ಮಿಂದಲೇ ಅರ್ಥಕಾಮಗಳು ಲಭಿಸಿವೆ. ವೀರಾಗ್ರಣಿ, 
ಅವನು ತಪ್ಪು ಮಾಡಿದರೂ ಕ್ಷಮಿಸಬೇಕು. (೫೧). ಕುಮಾರ, ಗುಣ 
ಶ್ರೇಷ್ಠರಾದವರು ತಮಗಿಂತ ನಿಕೃಷ್ಟರಾದವರಲ್ಲಿ ಕೋಪಿಸಿಕೊಳ್ಳಬಹುದೆ ? 
ನೀನು ಅತ್ಯಂತ ಸಾಕ್ತಿಕನೂ ಧರ್ಮದ ಜನ್ಮಭೂಮಿಯೂ ಆಗಿರುವೆ. 
ನಿನ್ನಂಥವನು ಹೀಗೆ ರೋಷವಶನಾಗಬಹುದೆ? (೫೨). ಕಪಿವೀರನಿಗೆ 
ಬಂಥುವಾಗಿ ಬಂದ ಶ್ರೀರಾಮನ ಕೋಪಕ್ಕೆ ನಿಮಿತ್ತ ವೇನೆಂಬುದು ನನಗೆ 
ಗೊತ್ತಿದೆ. ಅವನ ಕಾರ್ಯವು ವಿಳಂಬಿಸುತ್ತಿ ಜೆಯೆಂಬುದನ್ನು ನಾನು 
ಬಲ್ಲೆ. ನಿನ್ನಿಂದ ಸುಗ್ರೀವನಿಗಾದ ಉಪಕಾರವನ್ನೂ ನಾನ್‌ ಬಲ್ಲೆ. ಈಗ 
ನಮ್ಮ ಕರ್ತವ್ಯವೇನೆಂಬುದನ್ನೂ ಬಲ್ಲೆ! (೫೩) ಅಲ್ಲದೆ, ನರೋತ್ತಮ, 
ಮನ್ಮಥನ ಬಲವು ಎಷ್ಟು ದುರ್ವಾರವೆಂಬುದನ್ನೂ ನಾನು ಬಲ್ಲಿ! ಸುಗ್ರೀವನು 
ಕಾಮವಶನಾಗಿ ಅನವರತವೂ ಯಾರಲ್ಲಿ ಆಸಕ್ತ ನಾಗಿರುವನೆಂಬುದನ್ನೂ ಬಲ್ಲೆ! 
(೫೪), ಲಕ್ಷ್ಮಣ, ನಿನಗೆ ಕಾಮತಂತ್ರದಲ್ಲಿ ಪರಿಚಯವಿಲ್ಲ! ಆದ್ದರಿಂದ 


ಸರ್ಗಃ ೩೩] ತಾರಾಸಾಂತ್ರ್ಯವಚನಮ್‌ ೨೮೭ 


ನೆ ದೇಶಕಾಲೌ ಓ ನ ಚಾರ್ಥೆಗೆರ್ಮಾ- 
ವಹೇಕ್ಷತೇ ಕಾಮರತಿರ್ನುನಂಷ್ಯಃ ॥ ೫೫ 


ತಂ ಕಾಮವೃತ್ತಂ ಮಮ ಸಂಸಿಕೃಷ್ಣಂ 
ಕಾಮಾಭಿಯೋಗಾಜ್ಚ ನಿವೃತ್ತಲಜ್ಜಮ | 

ಕ್ಲಮಸ್ವ ತಾವತ್‌ ಪರವೀರಹಂತ- 
ಸ್ಪ್ಪದ್ಧಾ ತರಂ ವಾನೆರವಂ ಶನಾಥಮ್‌್‌ ॥ ೫೬ 


ಮಹರ್ಷಯೋ ಧೆರ್ಮುಕಪೋಭಿಕಾಮಾಃ 
ಕಾಮಾನುಕಾಮಾಃ ಪ್ರತಿಬದ್ಮಮೋಹಾಃ | 

ಅಯಂ ಪ್ರೆಕೃತ್ಯಾ ಚಪಲಃ ಕಪಿಸ್ತು 
ಕಥಂ ನ ಸಜ್ಜೇತ ಸುಖೇಷು ರಾಜಾ॥ ೫೭ 


ಇತ್ಯೇವನುಕ್ತ್ವ್ವಾ ವಚನಂ ಮಹಾರ್ಥಂ 
ಸಾ ವಾನರೀ ಲಕ್ಷ್ಮಣಮಪ್ರಮೇಯವತ್‌ | 
ಪುನಃ ಸಖೇಲಂ ಮದನಿಹ್ವಲಂ ಚ 
ಭರ್ತುರ್ಹಿತೆಂ ವಾಕ್ಯಮಿದಂ ಬಭಾಷೇ ॥ ೫೮ 


ನೀನು ಹೀಗೆ ಕೋಪವಶನಾಗಿದ್ದೀಯೆ! ಕಾಮಾಸಕ್ತನಿಗೆ ದೇಶಕಾಲಗಳ 
ಪರಿವೆ ಇರುವುದಿಲ್ಲ! ಅರ್ಥಧರ್ಮಗಳ ಗಣನೆ ಇರುವುದಿಲ್ಲ! (81೫). ಎಲ್ಛೆ 
ಶತ್ರು ಸೂದನ, ಸುಗ್ರೀವನು ಕಾಮಲೋಲುಪನಾಗಿ ನನ ಗ್ಯ ಬಳಿಯಲ್ಲಿದ್ದಾನೆ. 
ಅದರ ಆವೇಶದಲ್ಲಿ ಲಜ್ಜೆ ಯನ್ನು ತೊರೆದಿದ್ದಾನೆ ಆ ವಾನರೇಶ್ವರನು ನಿನ್ನ 
ಸೋದರನೆಂದು ಭಾವಿಸಿ ಮನಿ ೩ಸು (೫೬). ತೆಪೋಧರ್ಮಗಳಲ್ಲಿಯೇ 
ನಿರತರಾದ ಮಹರ್ಹಿಗಳೂ ಸಹ ಕಾಮವಕಶರಾಗಿ ಸ್ತ್ರೀವ್ಯಾಮೋಹೆದಲ್ಲಿ 
ಸಿಲುಕಿರುವುದುಂಟು. ಈತನಾದರೋ ಚಸಲಸ್ತಭಾವದೆ ಕಪಿಯಾಗಿದ್ದಾನೆ ; 
(ಭೋಗಸಾಮಗ್ರಿಗಳಿರುವ] ರಾಜನಾಗಿಸ್ದಾನೆ” ಎಂದು ಹೇಳಿದಳು (೫೭). 
ಪ ಪ್ರಕಾರವಾಗಿ ತಾರೆಯು ಮಹಾನುಭಾವನಾದ ಲಕ್ಷ ಟ್ರೌನನ್ನುದ್ದೇಶಿಸಿ 
ಅರ್ಥಗರ್ಭಿತವಾಗಿ ನುಡಿದು, ತನ್ನ ಸತಿಯಾದ ಸುಗ್ರೀವನಿಗೆ ಹಿತವಾಗ 
ಲೆಂದು ಮತ್ತೆ ಮಾತಾಡಿದಳು ಮದ್ಯದ ಜೋಮಿನಿಂದಲೂ ಬೆಡಗಿನಿಂದಲೂ 


೨೪೮ ಕಿಹ್ಕಿಂಧಾಕಾಂಡಃ [ಸರ್ಗಃ ೩೩ 





ನ್ಯೋಗಸ್ತು ಚಿರಾಜ್ಞಪ್ರಃ ಸುಗ್ರೀನೇಣ ನರೋತ್ತಮ |! 


ಕಾಮಸ್ಕಾಪಿ ನಿಧೇಯೇನ ತವಾರ್ಥಪ್ರತಿಸಾಧನೇ ॥ ೫೯ 
ಆಗತಾ ಹಿ ಮಹಾವೀರ್ಯಾ ಹರೆಯಃ ಕಾಮರೊಪಿಣಃ | 
ಕೋಟೀಶತಸಹಸ್ರಾಣಿ ನಾನಾನಗನಿವಾಸಿನಃ ॥ ೬೦ 
ತದಾಗಚ್ಛ ಮಹಾಬಾಹೋ ಚಾರಿಕ್ರಂ ರಕ್ಷಿತಂ ತ್ವಯಾ | 

ಅಚ್ಛಲಂ ಮಿತ್ರಭಾನೇನ ಸತಾಂ ದಾರಾನಲೋಕನಮ್‌ ॥ ೬೧ 
ತಾರಯಾ ಚಾಭ್ಯನುಜ್ಞಾ ತಸ್ತ್ರರಂಯಾ ಚಾಪಿ ಜೋಡಿತಃ | 
ಪ್ರನಿನೇಶ ನುಹಾಬಾಹುರಭ್ಯಂತರೆಮರಿಂದಮುಃ ॥ ೬೨ 
ತತಃ ಸುಗ್ರೀನಮಾಸೀನಂ ಕಾಂಚನೇ ಪರಮಾಸನೇ | 
ಮಹಾರ್ಹಾಸ್ತರಹೋಸೇತೇ ದದರ್ಶಾದಿತ್ಯಸಂಶಿಭಮಾ್‌ ॥ ೬೩ 


ದಿವ್ಯಾಭರಣಚಿತ್ರಾಂಗಂ ದಿನ್ಯರೂಪಂ ಯಶಸ್ವಿನೆಮ್‌ | 

ದಿನ್ಯಮಾಲ್ಯಾಂಬರಥೆರೆಂ ಮಹೇಂದ್ರಮಿನ ದುರ್ಜಯವಾ್‌ ॥ ೬೪ 
ತಡವರಿಸುತ್ತ “ ಲಕ್ಷ್ಮಣ, ಸುಗ್ರೀವನು ನಿನ್ನ ಕಾರ್ಯವನ್ನು ಸಾಧಿಸುವುದ 
ಕ್ಪ್ರಾಗಿ ಉದ್ಯೋಗವನ್ನು ಆರಂಭಿಸ ಬೇಕೆಂದು ಹಿಂದೆಯೇ ಅಜ್ಞೆಯನ್ನಿತ್ತಿ 
ದ್ದಾನೆ. ಕಾಮವಶನಾದರೂ ಅವನು ಆಜ್ಞೆ ಯನ್ನು ಹೊರಡಿಸಿದ್ದಾನೆ 
(೫೮-೫೯). ಕಾಮರೂಪಿಗಳೂ ಮಹಾನೀರರೂ ಆದ ವಾನರರು ಈಗಾಗಲೇ 
ಬಂದಿದ್ದಾರೆ. ವಿವಿಧೆ ಪರ್ವತಗಳಲ್ಲಿ ನೆಲೆಸಿರುವ ವಾನರರು ಕೋಟಿಗಟ್ಟಲೆ 
ಯಾಗಿ ಬಂದು ಸೇರುತ್ತಿದ್ದಾರೆ (೬೦). ಆದ್ದರಿಂದ, ಓ ಮಹಾಬಾಹು, 
ನೀನು ನಮ್ಮ ಅಂತಃಪುರಕ್ಕೆ ದಯಮಾಡು. ಹೊರಗೆ ನಿಂತು ನಿನ ಕ್ಕ 
ಸಚ್ಚಾರಿತ್ರವನ್ನು ರಕ್ಷಿಸಿಕೊಂಡಿದ್ದೀಯೆ. ಸಜ್ಜ ನರು ಮಿತ್ರಭಾವದಿಂದ 
ಪರಸ್ತ್ರೀಯರನ್ನು ನೋಡುವುದರಲ್ಲಿ ದೋಷವಿಲ್ಲ” ಎಂದಳು (೬೧). 
ಆಗ ಲಕ್ಷ ಬಾನು, ತಾರೆಯು ಒಪ್ಪಿ ದುದರಿಂದಲೂ ಕಾರ್ಯಗೌರವದಿಂದಾದ 
ತ್ವರೆಯಿಂದಲೂ ಜೋದಿತನಾಗಿ, ಅಂತಃಪುರದೊಳಗೆ ಹೋದನು. ಅಲ್ಲಿ 
ಶ್ರೇಷ್ಠವಾದ ಆಸ್ತರಣದಿಂದ ಹೊದಿಸಿದ ಸುವರ್ಣಮಯವಾದ ದಿವ್ಯಪೀಠೆ 
ದಲ್ಲಿ ಸೂರ್ಯನಂತೆ ಬೆಳಗುತ್ತ ಸುಗ್ರೀವನು ಕುಳಿತಿರುವುದನ್ನು ಲಕ್ಷ ಟೌನು 
ಕಂಡನು (೬೨-೬೩). ಕೀರ್ತಿಶಾಲಿಯಾದ ಸುಗ್ರೀವನು ದಿವ್ಯಾಭರಣಗಳನ್ನು 


ಸರ್ಗಃ ೩4] ತಾರಾಸಾಂತ್ವವಚನಮ್‌ ೨೮೯ 


ದಿವ್ಯಾಭೆರಣಮಾಲ್ಯಾಭಿಃ ಪ್ರಮದಾಭಿಃ ಸಮಾವೃತಮ್‌ | 
ಸಂರಬ್ಧತರರಕ್ತಾ ಕ್ಷೋ ಬಭೂವಾಂತಕಸಂನಿಭಃ ॥ ೬೫ 


ರುಮಾಂ ತು ವೀರೆಃ ಪರಿರಭ್ಯ ಗಾಢಂ 
ವನರಾಸನಸ್ಸೋ ವರಹೇಮವರ್ಜಃ | 
ದದರ್ಶ ಸೌಮಿತ್ರಿಮದೀನಸತ್ತ್ವಂ 
ನಿಶಾಲನೇತ್ರಃ ಸುನಿಶಾಲನೇತ್ರಮಾ್‌ | ೬೬ 


ಇತಿ ಶ್ರೀಮದ್ರಾಮಾಯಣೇ ಕೆಷ್ಕಿಂಧಾಕಾಂಡೇ ತ್ರಯಸ್ತಿ ೦ಶಃ ಸರ್ಗಃ 


ನಿ ಪ್‌ 


ತೊಟ್ಟು ದಿವ್ಯ ಮಾಲೆಗಳನ್ನು ಧರಿಸಿ, ದಿವ್ಯವಸ್ತ್ರಗಳನ್ನುಟ್ಟು, ದುರ್ಜಯ 
ನಾದ ದೇವೇಂದ್ರನಂತೆ ದಿವ್ಯ ರೂಪನಾಗಿ ಮಂಡಿಸಿದ್ದನು (೬೪). ಅವನ 
ಸುತ್ತಲೂ ಅಂಗನೆಯರು ದಿವ್ಯಾಭರಣಗಳನ್ನು ಧರಿಸಿ ದಿವ್ಯಪುಷ್ಪಗಳನ್ನು 
ಮುಡಿದು ನೆರೆದಿದ್ದರು. (ಸುಗ್ರೀವನ ವೈಭವವನ್ನು ಕಂಡು) ಲಕ್ಷ್ಮಣನ 
ಕಣ್ಣು ಗಳು ಕೋಪದಿಂದ ಕೆಂಪಡರಿದವು ! ಅವನು ಕಾಲಾಂತಕನಂತೆ 
ಕಂಗೊಳಿಸಿದನು! (೬೫). ಸುವರ್ಣವರ್ಣನಾದ ಸುಗ್ರೀವನು ರುಮೆಯನ್ನು 
ಆಲಿಂಗಿಸಿಕೊಂಡು ಸಿಂಹಾಸನದಲ್ಲಿ ಕುಳಿಕಿದ್ದನು. ಪರಾಕ್ರಮಿಯೂ ವಿಶಾಲ 
ನೇತ್ರನೂ ಆದ ಸೌಮಿತ್ರಿಯನ್ನು ಸುಗ್ರೀವನು ಕಣ್ಣ ರಳಿಸಿ ನೋಡಿದನು! 
(೬೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಮೂವತ್ತು ಮೂರನೆಯ ಸರ್ಗ 





ಚತುಸ್ತ್ರಿಂಶೆಃ ಸರ್ಗಃ 
ಸುಗ್ರೀನತರ್ಜನಮ್‌ 
ತಮಪ್ರತಿಹತಂ ಕ್ರುದ್ಧಂ ಪ್ರವಿಷ್ಟಂ ಪುರುಷರ್ಷಭಮ್‌ | 
ಸುಗ್ರೀವೋ ಲಕ್ಷ್ಮಣಂ ದೃಷ್ಟ್ಯಾ ಬಭೂನ ವ್ಯಥಿತೇಂದ್ರಿಯಃ!! ೧ 


ಕ್ರುದ್ಧಂ ಫಿಃಶ್ಚಸಮಾನಂ ತಂ ಪ್ರದೀಪ್ರಮಿನ ತೇಜಸಾ | 
ಭ್ಯಾತುರ್ವಸನಸಂತಪ್ತಂ ದೃಷ್ಟ್ಯಾ ವಶರಥಾತ್ಮಜಮ್‌ ॥ ೨ 
ಉತ್ಪಪಾತ ಹರಿಶ್ರೇಷ್ಕೋ ಹಿತ್ವಾ ಸೌನರ್ಣಮಾಸನನು | 
ಮಹಾನ್‌ ಮಹೇಂದ್ರಸ್ಯ ಯಥಾ ಸ್ವಲಂಕೃತ ಇವ ಧ್ವಜಃ ॥ ೩ 
ಉತ್ಪತಂತನುನೊತ್ಸೇತೂ ರುಮಾಪ್ರಭೃತಯಃ ಸ್ತ್ರಿಯಃ 


ಸುಗ್ರೀನಂ ಗಗನೇ ಪೂರ್ಣಂ ಚಂದ್ರಂ ತಾರಾಗಣಾ ಇನ ॥ ೪ 

ಸಂರಕ್ತ ನಯನಃ ಶ್ರೀಮಾನ್‌ ವಿಚಚಾಲ ಕೃತಾಂಜಲಿಃ | 

ಬಭೂವಾವಸ್ಥಿ ಶಸ್ತ್ರತ್ರ ಕಲ್ಪನೃ ಶ್ಲೋ ಮಹಾನಿವ ॥| ೫ 
ಸರ್ಗ ೩೪ 


ಲಕ್ಷ್ಮಣನು ಸುಗ್ರೀವನನ್ನು ಗದರಿಸಿ ಎಚ್ಚರಿಕೆ ಹೇಳುವುದು. 


ಪುರುಷೋತ್ತ ಮನಾದ ಲಕ್ಷ್ಮಣನು ಯಾವ ತಡೆಯೂ ಇಲ್ಲದೆ 
ಅಂತಃಪ್ರರದೊಳಗೆ ಹೋಗಲಾಗಿ, ಅವನನ್ನು ಕಂಡು ಸುಗ್ರೀವನ ಮನಸ್ಸು 
ಅಳುಕಿತು. ಆ ದಶರಥಕುಮಾರನು ಅಣ್ಣ ನ ಸಂಕಷ್ಟದಿಂದ ನೊಂದು, 
ಕೋಪದಿಂದ ಬುಸುಗುಟ್ಟುತ್ತ » ತೇಜೋವಿಶೇಷದಿಂದ ಪ್ರಜ್ವಲಿಸುವಂತಿದ್ದನು 
(೧-೨) ಲಕ್ಷ್ಮಣನನ್ನು ಕಂಡೊಡನೆ ಸುಗ್ರೀವನು ಸುವರ್ಣಾಸನವನ್ನು 
ಬಿಟ್ಟು ಥಟ್ಟನೆ ಎದ್ದುನಿಂತನು. ಎದ್ದುನಿಂತಾಗ ಚೆನ್ನಾಗಿ ಅಲಂಕರಿಸಿದ 
ಉನ್ನತವಾದ ಇಂದ್ರಧೈಜದಂತೆ ಕಂಗೊಳಿಸಿದನು. ಗಗನದಲ್ಲಿ ಪೂರ್ಣ 
ಚಂದ್ರನನ್ನು ಹಿಂಬಾಲಿಸುವ ತಾರಾಗಣಗಳಂತೆ, ಸುಗ್ರೀವನೊಡನೆ ರುಮೆ 
ಮೊದಲಾದ ಅಂಗನೆಯರೂ ಎದ್ದು ನಿಂತರು (೩-೪). ಕೆಂಪೇರಿದ ನಯನ 
ಗಳಿಂದ ಶೋಳಿಸುತ್ತಿದ್ದ ಸುಗ್ರೀವನು ಬದ್ಧಾಂಜಲಿಯಾಗಿ ಮುಂದೆ ಬಂದು, 


ಸರ್ಗಃ ೩೪] ಸುಗ್ರೀವಕರ್ಜನಮ್‌ ೨೯೧ 


ರುಮಾಡ್ವಿ ತೀಯೆಂ ಸುಗ್ರೀನಂ ನಾರೀಮಧ್ಯಗತಂ ಸ್ಥಿತಮ್‌ 


ಅಬ್ರನೀಲ್ಲಕ್ಷ್ಮಣಃ ಕ್ರುದ್ಧಃ ಸತಾರಂ ಶಶಿನಂ ಯಥಾ ॥ ೬ 
ಸತ್ತ್ವ್ವಾಭಿಜನಸಂಪನ್ಮೆಃ ಸಾನುಕ್ರೋಶೋ ಜಿತೇಂದ್ರಿಯಃ | 
ಕೃತಜ್ಞಃ ಸತ್ಯವಾದೀ ಚ ರಾಜಾ ಲೋಕೇ ಮಹೀಯತೇ | ಪ 
ಯಸ್ತು ರಾಜಾ ಸ್ಥಿತೋಧರ್ಮೆೇ ಮಿತ್ರಾಣಾಮುಪಕಾರಿಣಾಮ್‌ | 
ಮಿಥ್ಯಾ ಪ್ರತಿಜ್ಞಾಂ ಕುರುತೇ ಕೋ ನೃ ಶಂಸತರಸ್ತತಃ | ಆ 
ಶತಮಶ್ವಾನೃತೇ ಹಂತಿ ಸಹಸ್ರಂ ತು ಗವಾನೃತೇ | 

ಆತ್ಮಾನಂ ಸ್ವಜನಂ ಹಂತಿ ಪುರುಷಃ ಪುರುಷಾನೃತೇ || ೯ 
ಪೊರ್ವಂ ಕೈತಾರ್ಥೊ ಮಿತ್ರಾಣಾಂ ನ ತತ್‌ ಪ್ರತಿಕೆಕೋತಿ ಯಃ! 
ಶೈತೆಫ್ಲುಃ ಸರ್ವಭೂತಾನಾಂ ಸ ನಧ್ಯಃ ಪ್ಲವಗೇಶ್ವರ ॥ ೧೦ 


ದೊಡ್ಡ ಕಲ್ಪವೃಕ್ಷದಂತೆ ಲಕ್ಷ್ಮ ಣನೆದುರಿಗೆ ನಿಂತುಕೊಂಡನು. ಆಗ 
ತಾರಾಗಣಸಮೇತನಾದ ಚಂದಿರನಂತೆ, ರುಮಾಸಹಿತನಾಗಿ ನಾರಿಯರ 
ಪರಿವಾರದೊಡನೆ ನಿಂತಿದ್ದ ಸುಗ್ರೀವನನ್ನು ನೋಡಿ, ಕ್ರುದ್ಧನಾದ 
ಲಕ್ಷ್ಮಣನು ಇಂತೆಂದನು (೫-೬) ; « ಸುಗ್ರೀವ, ಸತ್ತ ಎಗುಣಸಂವನ ಮೂ 
ಸತ್ತುಲಪ್ರಸೂತನೂ ಆದ ರಾಜನು ಲೋಕದಲ್ಲಿ ಗೌರವಿಸಲ್ಪಡುತ್ತಾನೆ. 
ಆ ರಾಜನು ದಯಾಳುವೂ ಜಿತೇಂದ್ರಿಯನೂ ಕೃತಜ್ಞ ನೂ ಸತ್ಯವಾದಿಯೂ 
ಆಗಿರಬೇಕು (೭). ಆದರೆ, ಯಾವ ರಾಜನು ಅಧೆರ್ಮಮಾರ್ಗವನ್ನು 
ತುಳಿದು, ಉಪಕಾರಿಗಳಾದ ಮಿತ್ರರಿಗೆ ಸುಳ್ಳುಸುಳ್ಳಾಗಿ ಮಾತುಕೊಡು 
ವನೋ ಅವನಿಗಿಂತ ಘಾತುಕನು ಇನ್ನಾ ವನುಂಟು ? (೮). ಒಂದು 
ಕುದುರೆಯ ವಿಷಯವಾಗಿ ಸುಳ್ಳಾಡಿದರೆ, ನೂರು ಕುದುರೆಗಳನ್ನು ಕೊಂದ 
ದೋಷವು ಬರುತ್ತದೆ. ಒಂದು ಗೋವಿನ ವಿಷಯವಾಗಿ ಸುಳ್ಳಾಡಿದರೆ, 
ಸಾವಿರ ಗೋವುಗಳನ್ನು ಕೊಂದ ದೋಷವು ಗಂಟುಬೀಳುತ್ತದೆ. ಒಬ್ಬ 
ಮನುಷ್ಯನ ವಿಷಯದಲ್ಲಿ ಸುಳ್ಳಾಡಿದರೆ, ಆತ್ಮಹತ್ಯಾದೋಷವೂ ಬಂಧುಹತ್ಯಾ 
ದೋಷವೂ ಪ್ರಾಪ್ತವಾಗುತ್ತವೆ (೯). ಎಲ್ಳೆ ವಾನರೇಶ್ವರ, ಮೊದಲು 
ಮಿತ್ರರಿಂದ ಉಸಕೃತನಾದವನು ಅವರಿಗೆ ಪ್ರತ್ಯುಪಕಾರವನ್ನು ಮಾಡದಿದ್ದ 


ಈ 


೨೯೨ ಕಷ್ಟಿಂಧಾಕಾಂಡಃ [ಸರ್ಗಃ ೩೪ 


ಗೀಕೊಆಯಂ ಬ್ರಹ್ಮಣಾ ಶ್ಲೋಕಃ ಸರ್ವಲೋಕೆನನುನ್ಯತಃ | 
ದೃಷ್ಟ್ವಾ ಕೈತಪ್ಪ್ನುಂ ಕ್ರುದ್ಧೇನ ತಂ ನಿಬೋಧ ಪ್ಲೆನಂಗಮ ॥ ೧೧ 
ಬ್ರಹ್ಮಘ್ನೇ ಚ ಸುರಾಹೇ ಚ ಗೋಷ್ಟೇ ಭಗ್ನನ್ರಶೆಃ ತಥಾ | 
ನಿಷ್ಕೃತಿರ್ನಿಹಿತಾ ಸದ್ಭಿಃ ಕೃತಹ್ನೇ ನಾಸ್ತಿ ನಿಷ್ಕೃತಿಃ ! ೧೨ 
ಅನಾರ್ಯಸ್ಟ್ವಂ ಕೈತಘುಶ್ಚ ಮಿಥ್ಯಾನಾದೀ ಚ ವಾನರ | 

ಪೂರ್ವಂ ಕೈ ತಾರ್ಥೊೋ ರಾಮಸ್ಯ ನ ತತ್‌ ಪ್ರತಿಕರೋಸಿ ಯತ್‌ ॥ 


ನನು ನಾಮ ಕೃತಾರ್ಥೇನೆ ತ್ವಯಾ ರಾಮಸ್ಯ ವಾನರೆ | 
ಸೀತಾಯಾ ಮಾರ್ಗಣೇ ಯತ್ನಃ ಕರ್ತವ್ಯಃ ಶೈತನಿಚ್ಛ ತಾ | ov 


ಸತ್ನಂಗ್ರಾಮ್ಕೇಷು ಭೋಗೇಷು ಸಕ್ತೋ ಮಿಥ್ಯಾಪ್ರತಿಶ್ರನಃ | 
ನೆತ್ವಾಂ ರಾನೋ ನಿಜಾನೀತೇ ಸರ್ಪಂ ಮುಂಡೂಕೆರಾವಿಜಮ್‌ ॥ ೧೫ 


ಮಹಾಭಾಗೇನ ರಾಮೇಣ ಪಾಪಃ ಕೆರುಣವೇದಿನಾ | 
ಹರೀಣಾಂ ಪ್ರಾಪಿಕೋ ರಾಜ್ಯಂ ತ್ವಂ ದುರಾತ್ಮಾ ಮಹಾತ್ಮನಾ || ೧೬ 





ಪಕ್ಷದಲ್ಲಿ ಕೃತಘ್ನ ನೆನಿಸುತ್ತಾನೆ. ಆ ಕೃತಘ್ನನನ್ನು ಸರ್ವರೂ ಬಹಿಷ್ಕರಿಸಿ 
ದಂಡಿಸತಕ್ಕದ್ದು (೧೦). ಕೃತಘ ೩ನನ್ನು ಕಂಡು ಕ್ರುದ್ಧನಾದ ಬ್ರ ಹ್ಮನು 
ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಸರ್ವಲೋಕಸಮ್ಮಾನ ವಾದ ಅದರೆ 
ಅರ್ಧವನ್ನು ಕೇಳು: "ಬ್ರಹ್ಮಹತ್ಯೆಯನ್ನು ಮಾಡಿದವನಿಗೂ ಸುರಾಪಾಯಿಗೂ 
ಗೋಹ ತೆ ಮಾಡಿದವನಿಗೂ ವ್ರತಭ ಸ್ಟನಿಗೂ ಶಾಸ್ತ್ರವಿಹಿತವಾದ 
ಪ್ರಾಯಶ್ಚಿತ್ತ ಉಂಟು ಕೃತಫಘ್ನನಿಗೆ ಮಾತ್ರ ಪ್ರಾಯಶ್ಚಿತವಿಲ್ಲ!? 
(೧೧-೧೨) ಎಲ್ಛೆ ವಾನರ, ನೀನು ಅಯೋಗ್ಯ; ಕೃತಘ 5 ಅನ ಎತೆವಾದಿ | 
ಶ್ರೀರಾಮನಿಂದ ನಿನ್ನ ಕಾರ್ಯವನ್ನು ಕೈಗೂಡಿಸಿಕೊಂಡು ಕೃತಾರ್ಥನಾಗಿ, 
ಈಗ ಅವನಿಗೆ ಪ್ರತ್ಯುಪಕಾರಮಾಡದಿದ್ದೀಯೆ ! ಏನಯ್ಯಾ ಸುಗ್ರೀವ, 
ಕೃತಾರ್ಥನಾದ ನಿನಗೆ ಉಪಕಾರವನ್ನು ಮಾಡುವ ಮನಸ್ಸಿದ್ದರೆ, ಸೀತಾದೇವಿ 
ಯನ್ನು ಹುಡುಕಲು ಪ್ರಯತ್ನಿ ಸಬೇಕಲ್ಲವೆ? (೧೩-೧೪). ನೀನು ಗ್ರಾಮ್ಯ 
ಸುಖದಲ್ಲಿ ತಲ್ಲೀನನಾಗಿ ಕೊಟ್ಟಮಾತನ್ನು ಹುಸಿಯಾಗಿಸಿದ್ದೀಯೆ. ನೀನು 


ಸರ್ಗಃ ೩೪] ಸುಗ್ರೀವತರ್ಜನಮ್‌ ೨೪೩ 


ಸ್ಸತಂ ಚೇನ್ಹಾಭಿಜಾನೀಷೇ ರಾಮುಸ್ಕಾಕ್ಲಿಸ್ಟಕೆರ್ಮಣಜಃ | 
ಸದ್ಯಸ್ತ್ಯಂ ನಿಶಿತ್ಯೈರ್ಬಾಣೈರ್ಹತೋ ದ್ರಕ್ಷ್ಯಸಿ ವಾಲಿನಮ್‌ ॥ ೧೭ 


ನಚ ಸಂಕುಚಿತಃ ಪಂಥಾ ಯೇನ ವಾಲೀ ಹತೋ ಗತಃ | 
ಸಮಯೇ ತಿಷ್ಮ ಸುಗ್ರೀವ ಮಾ ವಾಲಿಪಥಮನ್ತಗಾಃ ॥ ೧೮ 


ನ ನೂನಮಿಕ್ತಾ ಎಕನರಸ್ಯ ಕಾರ್ಮುಶ- 

ಚ್ಯುತಾನ್‌ ಶರಾನ್‌ ಪಶ್ಯಸಿ ವಜ್ರಸಂನಿಭಾನ್‌ | 
ತತಃ ಸುಖಂ ನಾಮ ನಿಷೇವಸೇ ಸುಖೀ 

ನ ರಾಮಕಾರ್ಯಂ ಮನಸಾಪ್ಯವೇಕ್ಷಸೇ ॥ ೧೯ 
ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಚತುಸ್ತಿ ೦ಶಃ ಸರ್ಗಃ 


ಕಪ್ಪೆಯಂತೆ ವಚಗುಟ್ಟುವ ಸರ್ಪವೆಂದು * ಶ್ರೀರಾಮನಿಗೆ ಗೊತ್ತಾಗದೆ 
ಹೋಯಿತು! ನಿನ Kt ಸುಖದುಃಖಗಳನ್ನು ಕೇಳಿ ಕರುಹಾಳುವಾದ 
ಆ ಮಹಾಭಾಗನು ದುರಾತ್ಮನಾದ ನಿನಗೆ ಕನಿರಾಜ್ಯವನ್ನು ಕೊಡಿಸಿದನು 
(೧೫-೧೬). ಶ್ರೀರಾಮನು ಯಾವ ಕ್ಲೇಶವೂ ಇಲ್ಲದ ಲೀಲಾಮಾತ್ರವಾಗಿ 
ಕಾರ್ಯವನ್ನು ಸಾಧಿಸಬಲ್ಲನು. ಅವನ ಉಪಕಾರವು ನಿನಗೆ ನೆನಪಿಲ್ಲವಾದರೆ, 
ಈಗಲೇ ನೀನು ನಿಶಿತಾಸ್ತ್ರಗಳಿಂದ ಹತನಾಗಿ ವಾಲಿಯನ್ನು ನೋಡುವೆ! 
(೧೭). ವಾಲಿಯು ಹತನಾಗಿ ಯಾವ ದಾರಿಯನ್ನು ಹಿಡಿದರೋ ಆ ದಾರಿ 
( ನೀನು ಹಿಡಿಸದಷ್ಟು ) ಇಕ್ಕಟ್ಟಾಗಿಲ್ಲ! ಸುಗ್ರೀವ, ಮಾತುಕೊಟ್ಟಂತೆ 
ನಡೆದುಕೊ ! ವಾಲಿಯ ದಾರಿಯನ್ನು ಹಿಡಿಯಬೇಡ (೧೮). ಇಕ್ಷ್ವಾಕು 
ನಾಥನ ಕೋದಂಡದಿಂದ ಸಿಡಿಲುಗಳಂತೆರಗುವ ಶರಗಳ ರುಚಿಯನ್ನು ನೀನು 
ಕಂಡಿಲ್ಲ! ಆದ್ದರಿಂದಲೇ ಸುಖವನ ೩ನುಭವಿಸುತ್ತ ಆನಂದದಲ್ಲಿ ಮುಳುಗಿ 
ದ್ದೀಯೆ. ಶ್ರೀರಾಮನ ಕಾರ್ಯವನ್ನು ಮನಸ್ಸಿಗೂ ತೆಗೆದುಕೊಂಡಿಲ್ಲ! ” 
ಎಂದು ಗದರಿಸಿದರು (೧೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಕಿ ಂಧಾಕಾಂಡದಲ್ಲಿ ಮೂವತ್ತು ನಾಲ್ಕನೆಯ ಸರ್ಗ 


* 4ಸರ್ಪಂ ಮಂಡೂಕರಾಫವಿಣಮ್‌3 ಇದಕ್ಕೆ ಎರಡು ವಿಧವಾಗಿ ಅರ್ಥವನ್ನು 
ಹೇಳುತ್ತಾರೆ: ೧. ಸರ್ಪವು ಕಪ್ಪೆಯಂತೆ ಕೂಗುತ್ತಿದ್ದು, ಕಪ್ಪೆಯು ಹತ್ತಿರ ಬಂದಾಗ 
ಅದನ್ನು ನುಂಗುತ್ತದೆ. ೨. ಸರ್ಪವು ಕಪ್ಪೆಯನ್ನು ಬಾಯಲ್ಲಿ ಹಿಡಿದಾಗ ಕಪ್ಪೆಯು 
ಕೂಗುತ್ತದೆ. ಅದನ್ನು ಕೇಳಿದ ಜನರು ಆ ಸ್ಥಳದಲ್ಲಿ ಕಪ್ಪೆ ಇದೆಯೆಂದು ಭ್ರಮಿಸು 
ತ್ನಾರೆ, 


ಪಂಚತ್ರಿಂ ಶಃ ಸರ್ಗಃ 
ತಾರಾಸಮಾಧಾನಮ್‌ 


ತಥಾ ಬ್ರುವಾಣಂ ಸೌಮಿತ್ರಿಂ ಪ್ರದೀಪ್ರಮಿವ ತೇಜಸಾ | 
ಅಬ್ರವೀಲ್ಲಕ್ಷ ಒಂ ತಾರಾ ಕಾರಾಧಿಪನಿಭಾನನಾ 1 ೧ 
ನೈನಂ ಲಸ್ಷ್ಮಜ ನಕ್ತವ್ಯೋ ನಾಯಂ ಪರುಷಮರ್ಹತಿ | 
ಹರೀಣಾಮೀಶ್ವರಃ ಶ್ರೋತುಂ ತನ ವಕ್ಟಾದ್ವಿಕೇಷತಃ | ತಿ 


ನೈನಾಕೃತಜ್ಞಃ ಸುಗ್ರೀವೋ ನ ಶೆಶೋ ನಾಪಿ ದಾರುಣಃ | 
ನೈನಾನೃತಕಥೋ ನೀರ ನೆ ಜಿಹ್ಮಶ್ಚ ಕಪೀಶ್ಚರೆಃ ॥ 4 
ಉಪಕಾರೆಂ ಕೃತಂ ನೀರೋ ನಾಪ್ಯಯಂ ವಿಸ್ತ ೃತಃ ಕಪಿಃ | 
ರಾಮೇಣ ವೀರ ಸುಗ್ರೀವೋ ಯವನ್ಯೆ ರ್ದಿಷ್ಟರಂ ರಣೇ ॥ ಲ್ವ 
ರಾಮಪ್ರಸಾದಾಶ್‌ ಕೀರ್ತಿಂ ಚ ಸೆಪಿರಾಜ್ಯಂ ಚ ಶಾಶ್ವತೆಮ್‌ | 
ಪ್ರಾಪ್ರವಾನಿಹ ಸುಗ್ರೀವೋ ರುಮಾಂ ಮಾಂ ಚ ಪೆರಂತಪ॥ 


ಸರ್ಗ ೩೫ 
ತಾಕೆಯು ಪುನಃ ಲಕ್ಷ್ಮಣನಿಗೆ ಸಮಾಧಾನಹೇಳುವುದು. 


ತೇಜಸ್ಸಿನಿಂದ ಜ್ವಲಿಸುತ್ತಿರುವನೋ ಎಂಬಂತಿದ್ದ ಸೌಮಿತ್ರಿಯು 
ಈ ರೀತಿಯಲ್ಲಿ ಸರುಷವಚನವನ್ನಾ ಡಲು, ಚಂದ್ರಮುಖಿಯಾದ ತಾಕೆಯು 
ಅವನನ್ನು ನೋಡಿ ಹೀಗೆಂದಳು. “ ಲಕ್ಷ್ಮಣ, ನೀನು ಇಂತಹ ಮಾತು 
ಗೆಳನ್ನಾಹಬಾರದು. ವಾನಕೇಶ್ವರನು ಇಷ್ಟು ಕರೋರನಚನಗಳಿಗೆ ಅರ್ಹನಲ್ಲ. 
ಅದರಲ್ಲಿಯೂ ನಿನ್ನ ಜಾಯಿಂದ ಈ ಮಾತನ್ನು ಕೇಳಲಾರನು (೧-೨), 
ಸುಗ್ರೀವನು ಎಂದಿಗೂ ಕೃತಘ ನಲು ವಂಚಕನೂ ಅಲ್ಲ, ಕ್ರೂರನೂ ಅಲ್ಲ. 
ಘು ಕಫೀಶ್ಚರನು ಅನ ಏತೆವಾದಿಯೂ ಅಲ್ಲ, ಕುಟಿಲಬುದ್ದಿಯೂ ಅಲ್ಲ. 
ಈ ವೀರನು ತನಗಾದ ಉಪಕಾರವನ್ನು ಮರೆತೂ ಇಲ್ಲ. ರಣರಂಗದಲ್ಲಿ 
ಇತರರಿಂದ ಅಶಕ್ಯವಾದ ಕಾರ್ಯವನ್ನು ಮಾಡಿ ಶ್ರೀರಾಮನು ಉಪಕಾರ 
ಮಾಡಿದ್ದಾನೆಂದು ಇವನಿಗೆ ಗೊತ್ತಿದೆ (೩-೪). ಶ್ರೀರಾಮನ ಅನುಗ್ರಹ 
ದಿಂದಲೇ ಸುಗ್ರೀವನಿಗೆ ಕೀರ್ತಿ ಲಭಿಸಿತು. ಶಾಶ್ವತವಾಗಿ ಕನಿರಾಜ್ಯವು 


ಸರ್ಗಃ ೩೫] ತಾರಾಸಮಾಧಾನಮ್‌ ೨೪೫ 


ಸುದುಃಖಂ ಶೆಯಿತಃ ಪೂರ್ವಂ ಪ್ರಾಪ್ಯೇದಂ ಸುಖಮುತ್ತಮಮ್‌ ! 
ಪ್ರಾಪ್ತಕಾಲಂ ನ ಜಾನೀತೇ ನಿಶ್ವಾಮಿತ್ರೋ ಯಥಾ ಮುನಿಃ | ೬ 
ಫೃತಾಚ್ಯಾಂ ಕಿಲ ಸಂಸಕ್ತೋ ದಶ ನರ್ಷಾಣಿ ಲಕ್ಷ್ಮಣ ! 
ಅಹೋಮನ್ಯತ ಧರ್ಮಾತ್ಮಾ ವಿಶ್ವಾಮಿತ್ರೋ ಮಹಾಮುನಿಃ ೭ 
ಸಓಿಪ್ರಾಪ್ತಂ ನ ಜಾನೀತೇ ಕಾಲಂ ಕಾಲನಿದಾಂ ವರೆಃ | 
ವಿಶ್ವಾಮಿತ್ರೋ ಮಹಾತೇಜಾಃ ಕಿಂ ಪುನರ್ಯಃ ಪೃಥಗ್ಧನೆಃ | ೮ 
ದೇಹಧರ್ಮಂ ಗಶಸ್ಯಾಸ್ಯ ಪರಿಶ್ರಾಂತಸ್ಕ ಲಕ್ಷ್ಮಣ ! 

ಅವಿತೃಪ್ತಸ್ಯ ಕಾಮೇಷು ಕಾಮಂ ಕ್ಷಂತುಮಿಹಾರ್ಹಸಿ ॥ ೯ 
ನ ಚ ರೋಷವಶಂ ತಾತ ಗಂತುಮರ್ಹಸಿ ಲಕ್ಷ್ಮಣ | 
ನಿಶ್ಚಂಯಾರ್ಥಮವಿಜ್ಞಾಯ ಸಹಸಾ ಪ್ರಾಕೃತೋ ಯಥಾ ॥ ೧೦ 


ಜೊರಕಿತು ರುಮೆಯು ಕೈಸೇರಿದಳು. ನಾನೂ ಲಭಿಸಿದೆನುು ಬಹು 
ಕಾಲದವರೆಗೆ ಕಷ್ಟದಲ್ಲಿದ್ದು ಸುಖನಿದ್ರೆಯನ್ನೂ ಕಾಣದ ಈತನಿಗೆ ಈಗ 
ಉತ್ತಮಸುಖವು ಪ್ರಾಪ್ತವಾಗಿದೆ. ಸುಖದಲ್ಲಿ ಮೈಮರೆತು, ವಿಶ್ವಾಮಿತ್ರ 
ಮುಧಿಗಳಂತೆ ಕಾಲೋಚಿತವಾದ ಕೃತ್ಯವನೆ 1 ಅರಿಯದಿದ್ದಾನೆ (೫-೬) 
ಲಕ್ಷ್ಮಣ, ವಿಶ್ವಾ ಮಿತ್ರಮಹರ್ಷಿಗಳು ಘು ಎತೌಚೆಯಲ್ಲಿ * ಅನುರಕ್ತರಾಗಿ, 
ಹತ್ತುವರ್ಷ ಕಳೆದುಹೋದರೂ ಒಂದು ದಿನವಾಯಿತೆಂದು ತಿಳಿದುಕೊಂಡ 
ರಂತೆ! ಧರ್ಮಾತ್ಮರೂ ಕಾಲಜ್ಞ ರಲ್ಲಿ ಶ್ರೇಷ್ಠರೂ ಮಹಾತೇಜಸ್ವಿಗಳೂ ಆದ 
ವಿಶ್ವಾಮಿತ್ರಮಹರ್ಷಿಗಳೇ ತಮ್ಮ ಕರ್ತವ್ಯವನ ಎರಿಯದೆ ಮೈ ಮರೆತಾಗ, 
ಸಾಮಾನ್ಯಜನರ ಪಾಡೇನು? (೭-೮). ಬಹುಕಾಲ ಬಳಲಿದ ಸುಗ್ರೀವನು 
ದೇಹಧರ್ಮದಲ್ಲಿ ತೊಡಗಿ, ಕಾಮಭೋಗದಲ್ಲಿ ತೃಪ್ತನಾಗದೆ ಸ್ವರವಾಗಿ 
ವರ್ಕಿಸಿದ್ದಾನೆ. ಅವನ ವರ್ತನೆಯನ್ನು ನೀನು ಕ್ಷಮಿಸಬೇಕು. ಅಪ್ಪಾ- 
ಲಕ್ಷ್ಮಣ, ಸಾಮಾನ್ಯಮನುಷ್ಯನಂತೆ ನೀನು ದಿಟವನ್ನರಿಯದೆ ಥಟ್ಟನೆ 

* ಬಾಲಕಾಂಡದಲ್ಲಿ ಮೇನಕೆಯ ವೃತ್ತಾಂತ ಬಂದಿದೆ. ಆದ್ದರಿಂದ ಫೃತಾಚಿ 
ಯಲ್ಲಿಯೂ ವಿಶ್ವಾಮಿತ್ರರು ಅನುರಕ್ತರಾಗಿದ್ದ ಇನ್ನೊಂದು ಕಥೆ ಇರಬಹುದೆಂದು 
ಕೆಲವರು ಊಹಿಸುತ್ತಾರೆ. ಮದ್ಯದ ಅಮಲಿನಲ್ಲಿದ್ದ ತಾರೆಯು ಬಾಯಿದಪ್ಪಿ ಹೀಗೆ 
ಹೇಳಿದ್ದಾ ಳೆಂದೂ ಇದು ಕಾವ್ಯ ಶೋಭಿಯೆಂದೂ ಹೇಳಬಹುದು. 


೨೯೬ ಕಿಷ್ಕಿಂಧಾಕಾಂಡಃ [ಸರ್ಗಃ ೩೫ 
ಸತ್ತೇಯುಕ್ತಾ ಹಿ ಪುರುಷಾಸ್ತೃದ್ಧಿಧಾಃ ಪುರುಷರ್ಷಭ | 
ಅನಿಮೃಶ್ಯ ನ ರೋಷಸ್ಯ ಸಹಸಾ ಯಾಂತಿ ವಶೈತಾಮ್‌ || ೧೧ 


ಪ್ರಸಾದಯೇ ತ್ವಾಂ ಧರ್ಮಜ್ಞ ಸುಗ್ರೀವಾರ್ಥೇ ಸಮಾಹಿತಾ | 
ಮಹಾನ್‌ ಕೋಷಸನಮುತ್ಬನ್ನಃ ಸಂರೆಂಭಸ್ಯ ಜೃತಾಮಯಮ್‌ | ೧೨ 


ರುಮಾಂ ಮಾಂ ಕೆಪಿರಾಜ್ಯಂ ಚ ಧನಧಾನ್ಯವಸೂನಿ ಚ | 


ರಾಮಪ್ರಿಯಾರ್ಥಂ ಸುಗ್ರಿವಸ್ತ್ಯಜೇದಿತಿ ಮತಿರ್ಮಮ ॥ ೧೩ 
ಸಮಾನೇಸ್ಯತಿ ಸುಗ್ರೀನಃ ಸೀತಯಾ ಸಹ ರಾಘನಮ್‌ | 
ಶಶಾಂಕಮಿವ ರೋಹಿಣ್ಯಾ ನಿಹತ್ವಾ ರಾನಣಂ ರಣೇ ॥ ೧೪ 
ಶತಕೋಟಸಹಸ್ರಾಣಿ ಲಂಕಾಯಾಂ ಕಲ ರೆಕ್ಷಸಾಮ್‌ | 

ಅಯುತಾನಿ ಚ ಷಟ್ಛ್ರಂಶತ್ಸಹಸ್ರಾಣಿ ಶತಾನಿ ಚ ॥ ೧೫ 


ಅಹತ್ವಾ ತಾಂಶ್ಚ ದುರ್ಧೆರ್ಷಾನ್‌ ರಾಕ್ಷಸಾನ್‌ ಕಾಮರೂಪಿಣಃ | 
ನ ಶಕ್ಕೋ ರಾನಣೋ ಹಂತುಂ ಯೇನ ಸಾ ಮೈಧಿಲೀ ಹೃತಾ | ೧೬ 


ಕೋಪವಶನಾಗುವುದು ಸರಿಯಲ್ಲ (೯-೧೦). ಸತ್ತ್ವಶಾಲಿಗಳಾದ ನಿನ್ನಂತಹ 
ಪುರುಷರು, ಹೇ ಪುರುಷೋತ್ತಮ, ಯಾವುದನ್ನೂ ವಿಮರ್ಶಿಸದೆ ಇದ್ದಕ್ಕಿದ್ದಂತೆ 
ಸಿಟ್ಟಿಗೆ ಒಳಗಾಗಬಾರದು. ನೀನು ಧರ್ಮವನ್ನು ಬಲ್ಲವನು. ಸುಗ್ರೀವನಿ 
ಗೋಸ್ಟರ ಒಂದೇ ಮನಸ್ಸಿನಿಂದ ಜೇಡಿಕೊಳ್ಳುತ್ತೆ ನೆ; ಪ್ರಸನ ನಾಗು. 
ಸಿಟ್ಟಿನಿಂದಾದ ಈ ಮಹೋದ್ವೇಗವನ್ನು ಪರಿಶ್ಯಜಿಸು (೧೧-೧೨). 
ಶ್ರೀರಾಮನಿಗೆ ಪ್ರಿಯವಾಗುವುದಾದಕ್ಕೆ ಸುಗ್ರೀವನು ರುಮೆಯನ್ನೂ 
ನನ್ನನ್ನೂ ಕನಿರಾಜ್ಯವನ್ನೂ ಥನಧಾನ 3ರತ್ನಗಳನ್ನೂ ಸಹೆ ತ್ಯಜಿಸಲು ಸಿದ್ಧ 
ನೆಂದು ನಾನು ತಿಳಿದಿದ್ದೇನೆ. ಲಕ್ಷ ಟೌ (ಇದನ್ನು ನಂಬು) : ಸುಗ್ರೀವನು 
ರಣಾಂಗಣದಲ್ಲಿ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಶ್ರೀರಾಮನಿಗೆ 
ತಂದೊಪ್ಪಿಸುವನು. ಕೋಹಿಣಿಯನ್ನು ಚಂದ್ರನೊಡನೆ ಸೇರಿಸುವಂತೆ ಸೇರಿಸು 
ವನು (೧೩-೧೪). ರಾವಣನ ಲಂಕೆಯೊಳಗೆ ಕೋಟಕೋಟಸಂಖ್ಯೆಯಲ್ಲಿ ೫ 
ರಾಕ್ಷಸರಿದ್ದಾರೆ.  ಮಹಾಸರಾಕ್ರಮಿಗಳೂ ಕಾಮರೂಪಿಗಳೂ ಆದ 
ಆ ರಾಕ್ಷಸರನ್ನು ಕೊಲ್ಲದೆ, ರಾವಣನನ್ನು ಸಂಹರಿಸುವುದು ಶಕ್ಯವಿಲ್ಲ 


* ಶ್ಲೋಕದಲ್ಲಿ ಶ್ರುತವಾದ ಸಂಖ್ಯೆ: ಒಂದು ಲಕ್ಷಕೋಟ, ಮೂವತ್ತಾರು 
ದಶಸಹಸ್ರ, ಮೂವತ್ತಾರು ಸಹಸ್ರ ಮತ್ತು ಮೂವತ್ತಾರು ನೂರು, 


ಸರ್ಗಃ ೩೫) ತಾರಾಸಮಾಧಾನಮ್‌ ೨೯೭ 


ತೇ ನ ಶಕ್ಯಾ ರಣೇ ಹಂತುಮಸಹಾಯೇನ ಲಕ್ಷ್ಮಣ ! 
ರಾನಣಃ ಕ್ರೊರೆಕರ್ಮಾ ಚ ಸುಗ್ರೀನೇಜ ವಿಶೇಷತಃ ॥ ೧೭ 


ಏನಮಾಖ್ಯಾತವಾನ್‌ ವಾಲೀ ಸ ಹ್ಯಭಿಜ್ಞೊ € ಹರೀಶ್ವರಃ | 


ಆಗಮಸ್ತು ನ ಮೇ ವ್ಯಕ್ತಃ ಶ್ರವಣಾತ್ತದ್ದ _ನೀಮ್ಯಹಮಾ್‌ ॥ ೧೮ 


ತ್ವತ್ಸಹಾಯನಿನಿತ್ತಂ ನೈ ಪ್ರೇಷಿತಾ ಹರಿಪುಂಗವಾಃ | 
ಆನೇತುಂ ವಾನರಾನ್‌ ಯುದ್ಧೇ ಸುಬಹೂನ್‌ ಹರಿಯೂಥಪಾನ್‌ ॥ 


ತಾಂಶ್ಚ ಪ್ರತೀಶ್ಷನಾಣೋ*ಯಂ ವಿಕ್ರಾಂಶಾನ್‌ ಸುಮಹಾಬಲಾನ್‌ | 


ರಾಘವಸ್ಥಾರ್ಥಸಿದ್ಧ ರಂ ನ ನಿರ್ಯಾತಿ ಹರೀಶ್ವರಃ ॥ ೨೦ 
ಕೃತಾತ್ರ ಸಂಸ್ಥಾ ಸೌಮಿತ್ರೇ ಸುಗ್ರೀವೇಣ ಯಥಾ ಪುರಾ ! 

ಅದ್ಯ ತೈರ್ನಾನರೈಃ ಸವೆನ್ಯರಾಗಂತೆವ್ಯಂ ಮಹಾಬಲೈಃ [| ೨೧ 
ಖುಕ್ಷಕೋಟಿಸಹಸ್ರಾಣಿ ಗೋಲಾಂಗೂಲಶತಾನಿ ಚ | 

ಅದ್ಯ ತ್ಯಾಮುಪಯಾಸ್ಯಂತಿ ಜಹಿ ಕೋಪಮರಿಂದವು ॥ ೨೨ 


ರಾವಣನಲ್ಲವೆ ಮೈ ಥಿಲಿಯನ ೩ಸಹೆರಿಸಿದವನು ?(೧೫-೧೬). ಆ ರಾಕ್ಷಸರನ್ನು 
ಯುದ್ಧ ದಲ್ಲಿ ಕೊಲ್ಲಲು ಸೇನಾಸಹಾಯವಿಲ್ಲದೆ ಸುಗ್ರೀವನೊಬ್ಬನಿಂದ ಸಾಧ 3 
ವಾಗದು ಅದರಲ್ಲಿಯೂ ಕ್ರೂ ರಕರ್ಮಿಯಾದ ರಾವಣನನ್ನು ಕೊಲ್ಲುವುದು 
ಕಷ್ಟ. ಆ ರಾಕ್ಷಸರ ವಿಷಯವನ್ನು ವಾಲಿಯು ನನಗೆ ಹೇಳಿದ್ದನು. ಆ ಕಪೀಶ್ವರ 
ನಿಗೆ ಅವರ ಪೂರ್ಮೋತ್ತ ರಗಳೆಲ್ಲವೂ ತಿಳಿದಿದ್ದವು. ಸ್ಪಷ್ಟವಾದ ವಿವರವು ನನಗೆ 
ತಿಳಿಯದು ಕೇಳಿದ ಮಾತನ್ನು ಹೇಳುತ್ತಿದ್ದೇನೆ (೧೭-೧೮). ನಿಮ 
ಸಹಾಯಾರ್ಥವಾಗಿ ಸುಗ್ರೀವನು ಕಹಿನಾಯಕರನ್ನು ಕಳಿಸಿದ್ದಾನೆ. 
ಬಹುಸಂಖ್ಯೆಯಲ್ಲಿ ವಾನರರನ್ನೂ ವಾನರಸೇನಾನಿಗಳನ್ನೂ ಕರೆತರಲು 
ಅವರಿಗೆ ಆಜ್ಞಾ ನಿಸಿದ್ದಾನೆ. ಈ ಕಪೀಶ್ವರನು ಶ್ರೀರಾಮನ ಕಾರ್ಯಸಿದ್ಧಿ ಗಾಗಿ 
ಪರಾಕ್ರಮಿಗಳಾದ ಕಫಿವೀರರ ಬರವನ್ನು ಕಾಯುತ್ತಿ ದ್ದಾನೆ ಅವರ 
ನಿರೀಕ್ಷಣೆಯಲ್ಲಿ ಹೊರೆಗೆ ಬರೆದಿದ್ದಾನೆ (೧೯-೨೦). ಸೌಮಿತ್ರಿ, ಸುಗ್ರೀವನು 
ಗೊತ್ತು ಮಾಡಿದ ವ್ಯವಸ್ಥೆಯ ಪ್ರಕಾರ, ಕಪಿವೀರರೆಲ್ಲರೂ ಈ ದಿನನೇ ಇಲ್ಲಿಗೆ 
ಬರಬೇಕಾಗಿದೆ. ಪರಾಕ್ರಮಿಗಳಾದ ಭಲ್ಲೂಕಗಳೂ ಗೋಲಾಂಗೂಲಗಳೂ 
ಕನಿಗಳೂ ಕೋಟಕೋಹಸಂಖ್ಯೆಯಲ್ಲಿ ಸೇವೆಗಾಗಿ ನಿನ್ನ ಆಗಮಿಸುವರು. 


೨೯೮ ಕಿಜ್ಕಂಛಾಕಾಂಡಃ [ ಸರ್ಗಃ ೩೬ 


ಕೋಹ್ಯೊಆನೇಕಾಸ್ತು ಕಾಕುತ್ಸ ಕಪೀನಾಂ ದೀಪ್ತತೇಜಸಾವಾ್‌ ॥ 
ತನ ಹಿ ಮುಖಮಿದಂ ನಿರೀಕ್ಷ್ಯ ಕೋಪಾತ್‌ 
ಕ್ಷತಜನಿಭೇ ನಯನೇ ನಿರೀಕ್ಷಮಾಣಾಃ | 
ಹರಿನರವನಿತಾ ನ ಯಾಂತಿ ಶಾಂತಿಂ 
ಪ್ರಥಮಭಯಸ್ಕ ಹಿ ಶಂಕಿತಾಃ ಸ್ಮ ಸರ್ನಾಃ ॥ ೨೩ 


ಇತಿ ಶ್ರೀಮದ್ರಾಮಾಯಣೇ ಕಪ್ಕಿಂಧಾಕಾಂಡೇ ಪಂಚತ್ರಿಂಶಃ ಸರ್ಗಃ 


ಶ್‌, 





ಷಟ್‌ತ್ರಿಂಶಃ ಸರ್ಗಃ 
ಸುಗ್ರೀವಲಸ್ಷ್ಮಣಾನುರೋಧಃ 
ಇತ್ಯುಕ್ತ ಸ್ತಾರಯಾ ವಾಕ್ಯಂ ಪ್ರಶ್ರಿತಂ ಧರ್ನುಸಂಹಿತವತ್‌ | 
ಮ ಡುಸ್ಟಭಾನಃ ಸೌಮಿತಿ. : ಪ್ರತಿಜಗ್ರಾಹ ತದ್ವಚಃ ॥ ೧ 
ತಸ್ಮಿನ್‌ ಪ್ರತಿಗೃಹೀತೇ ತು ವಾಕ್ಕೇ ಹರಿಗಣೇಶ್ಚರಃ। 
ಲಕ್ಷ್ಮ ಹಾತ್‌ ಸುಮಹತ್ರಾ ಸಂ ವಸ್ತ್ರ 0 ಕ್ಲಿನ್ನ ಮಿವಾತ್ಯ ಜತ್‌ | ೨ 


ಕೋಪವನ್ನು ಬಿಡು (೨೧-೨೨). ಕನಿರಾಜನ ಪತ್ನಿಯರಾದ ನಮ್ಮೆ ಃ ಲ್ಲರಿಗೂ 
ನಿನ್ನ ಮುಖವನ್ನು ನೋಡಿ ಮನಶ್ಶಾಂತಿಯು ಕಲಕಿಹೋಗಿದೆ “ಕೋಷ 
ದಿಂದ ರಕ್ತವಾದ “ನ ತ ನೇತ್ರಗಳನ್ನೀಕ್ಷಿಸಿ ನಮ್ಮೆ ಲ್ಲರಿಗೂ ಹಿಂದಿನಸಲ 
ಆದಂತೆ ನಿನಾಗಿಬಿಡುವುಜೋ ಎಂಬ ಹೆದರಿಕೆ ಅವರತ” ಎಂದು ಮುಡಿ 
ದಳು (೨೩). 


ಇಲ್ಲಿಗೆ ಶ್ರೀಮದ್ರಾಮಾಯಣಜದ ಶಿಷ್ಠಿಂಧಾಕಾಂಡದಲ್ಲಿ ಮೂವತ್ತೈದನೆಯ ಸರ್ಗ 


ಸರ್ಗ ೩೬ 
ಸುಗ್ರೀವಲಕ್ಷ್ಮಣರು ಸ್ನೇಹಪೂರ್ವಕವಾಗಿ ಸಂಭಾಷಿಸುವುದು, 


ಹೀಗೆ _ತಾರೆಯು. ವಿನಯಪೂರ್ವಕವಾಗಿ ಧರ್ಮಯುಕ್ತವಾದ 
ಮಾತನ್ನಾ ಡಲು, ಸೌಮಿತ್ರಿಗೆ ಅದು ಯುಕ್ತವಾಗಿ ತೋರಿತು ಅವನು 
ಹಾಯು ಮಾತನ್ನು ಅಂಗೀಕರಿಸಿ ಪ್ರಸನ್ನ 'ಸಾದನು. ಆಗ ಕಪೀಶ್ವರನಿಗೆ 


ಸರ್ಗಃ ೩೬] ಸುಗ್ರಿೀ£ವಲಕ್ಷ್ಮಣಾನುರೋಧಃ ೨೯೯ 


ತತಃ ಕಂಠಗತಂ ಮಾಲ್ಯಂ ಚಿತ್ರಂ ಬಹುಗುಣಂ ಮಹತ್‌ | 

ಚಿಚ್ಛೇದ ವಿಮಪಶ್ಚಾಸೀತ್‌ ಸುಗ್ರೀವೋ ವಾನರೇಶ್ವರಃ | ತ 
ಸ ಲಕ್ಷ್ಮಣಂ ಭೀಮಬಲಂ ಸರ್ವವಾನರಸತ್ತಮಃ | 

ಅಬ್ರವೀತ್‌ ಪ್ರಶ್ರಿತಂ ವಾಕ್ಯಂ ಸುಗ್ರೀವಃ ಸಂಪ್ರಹರ್ಷಯನ್‌ | ೪ 
ಪ್ರನಷ್ಟಾ ಶ್ರೀಶ್ಚ ಕೀರ್ತಿಶ್ಚ ಕಪಿರಾಜ್ಯಂ ಚ ಶಾಶ್ವತಮ್‌ | 
ರಾಮಪ್ರಸಾದಾತ್‌ ಸೌಮಿತ್ರೇ ಪುನಃ ಪ್ರಾಪ್ತಮಿದಂ ಮಯಾ ೫ 
ಕ ಶಕ್ತೆಸ್ವಸ್ಯ ದೇನಸ್ಯ ವಿಖ್ಯಾತಸ್ಯ ಸ್ವಕರ್ಮಣಾ | 


ತಾದೃಶಂ ವಿಕ್ರಮಂ ನೀರೆ ಪ್ರತಿಕರ್ತುಮರಿಂದವು ॥ ೬ 
ಸೀತಾಂ ಪ್ರಾಪ್ಸ 33 ಧರ್ಮಾತ್ಮಾ ವಧಿಷ್ಯತಿ ಚ ರಾವಣವಾ | 
ಸಹಾಯಮಾತ್ರೇಣ೫ ಮಯಾ ರಾಘವಃ ಸ್ಟೇನೆ ತೇಜಸಾ ॥ ೩ 
ಸಹಾಯಕೃತ್ಯಂ ಕಿಂ ತಸ್ಯ ಯೇನ ಸಪ್ತ ಮಹಾದ್ರುಮಾಃ | 

ಶೈಲಶ್ಲ ವಸುಧಾ ಚೈವ ಜಾಣೇನೈಕೇನ ದಾರಿತಾಃ ॥ ೪ 


ಲಕ್ಷ ೌನಿಂದಾದ ಭಯವು ಸರಿಯಿತು ಮೈಮೇಲೆ ಒದ್ದೆಯಬಟ್ಟೆಯಂತಿದ್ದ 
ದೊಡ್ಡ ಅಂಜಿಕೆಯು ದೂರವಾಯಿತು (೧-೨). ಆ ಸುಗ್ರೀವನು ತನ್ನ 
ಕೊರಳಲ್ಲಿದ್ದ ಚಿತ್ರವರ್ಣದ ದಿವ್ಯ ಪುಷ್ಟ ಮಾಲೆಯನ್ನು ಕಿತ್ತೆ ಸೆದನು. ಮದ್ಯದ 
ಅಮಲು ಇಳಿಯಿತು ಆ ವಾನರೋತ್ತ ಮನು ಭೀಮಜಲನಾದ ಲಕ್ಷ್ಮಣ 
ನನ್ನು ಸವಿಷಯವಚನಗಳಿಂದ ಸಂತೋಷಪಡಿಸುತ್ತ ಇಂತೆಂದನು (೩-೪) : 
“ಸೌಮಿತ್ರಿ, ಶ್ರೀರಾಮನ ಅನುಗೃದಿಂದ ಇದೆಲ್ಲವೂ ನನಗೆ ಲಭಿಸಿದೆ. ಕೈದಪ್ಪಿ 
ಹೋದ ಐಶ್ವರ್ಯ, ಕೀರ್ತಿ, ಕಹಿರಾಜ್ಯ ಇವೆಲ್ಲವೂ ಶಾಶ್ವತವಾಗಿ ನನ ೫ 
ಕೈ ಸೇರಿದವು ತನ್ನ ಕೃತಿಯಿಂದ ಲೋಕವಿಖ್ಯಾತನಾಗಿರುವ ಆ ಪ್ರಭುವು 
ನನಗಾಗಿ ತೋರಿದ ಪರಾಕ್ರಮಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡಲು 
ಯಾರಿಗೆ ಸಾಧ್ಯವಾದೀತು? (೫-೬). ಲಕ್ಷ್ಮಣ, ನಾನು ನೆಸಮಾತ್ರಕ್ಕೆ 
ಸಹಾಯಕನಾದಕೆ ಸಾಕು; ಧರ್ಮಾತ್ಮನಾದ ರಾಘವನು ತನ್ನ ತೇಜೋ 
ಬಲದಿಂದಲೇ ಸೀತಾದೇವಿಯನ್ನು ಸಡೆಯುವನು, ರಾವಣನನ್ನು ಸಂಹೆರಿಸು 
ವನು (೭). ಯಾವ ನೀರನು ಒಂದೇ ಬಾಣದಿಂದ ಸಪ್ತಮಹಾಸಾಲವೃಕ್ಷ 
ಗಳನ್ನು ಭೇದಿಸಿ, ಬೆಟ್ಟವನ್ನು ಕೊರೆದು ಸೀಳಿದರೋ ಆ ಮಹಾಪುರುಷನಿಗೆ 


ಷ್ಲಿರಿ೦ ಕಷ್ಟಿಂಧಾಕಾಂಡಃ [ಸರ್ಗಃ ೩೬ 


ಧನುರ್ವಿಸ್ಸಾರಯಾನಸ್ಯ ಯಸ್ಯ ಶಬ್ದೇನ ಲಕ್ಷ್ಮಣ | 


ಸಶೈ ಲಾ ತಾ ಹ ಸಹಾಯ್ಯಸ್ವ ಸ್ವಸ್ಯ ಕಿಂ ನುವೈ !। ೯ 
Wis ನರೇಂದ್ರಸ್ಯ ಕರಿಷ್ಕೆಆಹಂ ನರರ್ಷಭ | 

ಗಚ್ಛತೋ ರಾನಣಂ ಹಂತುಂ ವೈರಿ೫ಂ ಸಪುರಃಸರಮ್‌ ॥ ೧೦ 
ಯದಿ ಕಿಂಚಿದತಿಕ್ಟಾಂತಂ ವಿಶ್ವಾಸಾತ್‌ ಪ್ರಜಯೇನ ನಾ 
ಪ್ರೇಷ್ಯಸ್ಯ ಕ್ಷನಿಂತನ್ಶಂ ಮೇ ನ ಕಶ್ಲಿನ್ನಾಪರಾಧ್ಯತಿ ॥ ೧೧ 
ಇತಿ ತಸ್ಯ ಬ್ರುವಾಣಸ್ಯ ಸುಗ್ರೀನಸ್ಯ ಮಹಾತ್ಮ ನಃ | 

ಅಭವಲ್ಲಕ್ಷ್ಮ ಭಃ ಪ್ರಿ | ಪ್ರೇನ್ಜಾ ಚೈ ನಮುನಾಚ ಹ॥ ೧೨ 
ಸರ್ವಥಾ ಹಿ ks ಭ್ರಾತಾ irda ನಾನರೇಶ್ವ್ಚರ | 

ತ್ವಯಾ ನಾಥೇನ ಸುಗ್ರೀವ ಪ್ರಶ್ರಿತೇನ ವಿಶೇಷತಃ ॥ ೧೩ 


ಯಸ್ತೇ ಪ್ರಭಾನಃ ಸುಗ್ರೀನ ಯಚ್ಚ ತೇ ಶೌಚಮಾರ್ಜವಮ್‌ | 
ಅರ್ಹಸ್ತಂ ಕೆಪಿರಾಜ್ಯಸ್ಯ ಶ್ರಿಯಂ ಭೋಕ್ತುಮನುತ್ತ ಮಾರ್‌ ॥ ೧೪ 


ಯಾರ ಸಹಾಯದಿಂದ ಏನಾಗಬೇಕಾಗಿದೆ? (೮) ಯಾರ ಧನುಸ್ಸಿನ 
ರುಂಕಾರಶಬ್ದದಿಂದ ಪರ್ವತಸಹಿತವಾಗಿ ಭೂಮಂಡಲನೇ ನಡುಗಿ 
ಹೋಯಿತೋ ಆ ವೀರಾಗ್ರಣಿಗೆ, ಲಕ್ಷ್ಮಣ, ಸಹಾಯಕರಿಂದ ಏನಾಗ 
ಬೇಕಾಗಿದೆ? ವೈರಿಯಾದ ರಾವಣನನ್ನು ಅವನ ಸರಿವಾರಸಮೇತವಾಗಿ 
ವಧಿಸುವುದಕ್ಕಾಗಿ ಶ್ರೀರಾಮನು ವಿಜಯಯಾತೆ ತ್ರೆಯನ್ನು ಕೈಗೊಳ್ಳುವನು 

ನಾನು ಆ ನರೇಂದ್ರನಿಗೆ ಹಿಮೆ ಕವಾಗಿ ಹೋಗುಷೆನು'! ( (೯-೧೦). 
ಲಕ್ಷ್ಮಣ, ಶ್ರೀರಾಮನಲ್ಲಿ ನನಗಿದ್ದ. ನಂಬಿಕೆಯಿಂದಲೋ ಸ್ನೇಹದ ಸಲಿಗೆ 
ಯಿಂದರೋ ನಾನು ತಪ್ಪು ಮಾಡಿದ್ದಕ್ಕೆ, ಈ ಭೃತ್ಯ ನನ್ನು ಕ್ಷಮಿಸಬೇಕು. 
ತಪು ಮಾಡದೆ ಇರತಕ್ಕವನು ಯಾರೂ ಇಲ್ಲ” Ri 'ನುಹಾಭಾಗತಾದ 
ಸುಗ್ರೀವನು ಹೀಗೆ ನುಡಿಯುತ್ತಿ ರಲಾಗಿ ಲಕ್ಷ್ಮಣನು ಸಂಪ್ರೀತನಾದನು 
(೧೧-೧೨). ಅವನು ಪ್ರೇಮದಿಂದ | RS ಪ್ರ-ಸುಗ್ರೀವ, ನೀನು 
ನಮಗೆ ವಿನೀತನಾದ ಕ್ವಕನಾಗರುವೆ! ಒಬಿ ನಲ್ಲಿ ಅಣ ನಿಗೆ ರಕ್ಷಕನೊಬ್ಬ ನು 
ದೊರಕಿದಂತಾಗಿದೆ. ನಿನ್ನ ಪ್ರಭಾವ, ನಿನ ಕೆ ಮನಶ್ಶದ್ಧಿ, ನಿನ್ನ ಜು 
ಬುದ್ಧಿ-- ಇವುಗಳಿಂದ ಸುಗ್ರಿ ವ ನೀನು ವಾನರರಾಜ್ಯದ ಸರ್ವೋತ್ರ ಮ 
ಸಂಪತ್ತನ್ನು ಭೋಗಿಸಲು "ಅರ್ಹನೇ ಹೌದು (೧೩-೧೪). ಪ್ರತಾಸಶಾಲಿ 


ಸರ್ಗಃ ೩೬] ಸುಗ್ರೀವಲಕ್ಷ್ಮಹಾನುರೋಧಃ ತಿ೦೧ 


ಸಹಾಯೇನ ಚ ಸುಗ್ರೀವ ತ್ವಯಾ ರಾಮಃ ಆ 
ವಧಿಷ್ಯತಿ ರಣೇ ಶತ್ರೊನಚಿರಾನ್ನಾತ್ರ ಸಂಶಯಃ | ೧೫ 


ಧರ್ಮಜ್ಞ ಸ್ಯಕ್ಳ ತಜ್ಞ ಸ್ಯ ಸಂಗ್ರಾಮೇಷ್ವಸಿವರ್ತಿನೆಃ | 
ಉಪೆಪನ್ಸ ತ ಚಿ ಯುಕ್ತ ಚ ಸಗ್ರಿ (ವ ತವ ಭಾಷಿತನತ್‌ |! ೧೬ 


ಜೋಷಣ್ಞ. 8 ಸತಿ ಸಾಮರ್ಥ ಕೊೋಟನ್ಕೋ ಭಾಷಿತುಮರ್ಹತಿ | 


ನರ್ಜಂಯತ್ವಾ ಮಮ ಜೆ, ಹ್ಮ ತಾಂ ೫ ಮಾನರಸತ್ತಮ ॥ ಬಿಪಿ 
ಸದೃ ಶಶ್ವಾ ಸಿ ರಾಮಸ್ಯ ವಿಕೃ ಮೋನ ಬಲೇನ ಚ | 
ಸಹಾಯೆನೇ ದೈವತ್ವ ರ್ದತ್ತ ರಾಯ ಹರಿಪುಂಗನೆ ॥ ೧೮ 


ಕಂತು ಶೀಘ್ರ ಮಿತೋ ನೀರ ನಿಷ್ಕಾಮ ತ್ವಂ ಮುಯಾ ಸಹ | 
ಸಾಂತ್ಯಯಸ್ವ ವಯಸ್ಕಂ ತ್ವಂ ಬಾರಹಕತರ್ತಿತನ್‌ lH ೧೯ 


ಯಜ್ಞ ಶೋಕಾಭಿಭೂಶಸ್ಯ ಶ್ರುತ್ವಾ ರಾಮಸ್ಯ ಭಾಷಿತಮ್‌ | 
ಮಯಾ ತ್ವಂ ಪರುಷಾಜ್ಯುಕ್ತಸ್ತ ಸ ಜ್ಜ ತ್ವಂ ಕ್ಲಂತುಮರ್ಹಸಿ ॥ ೨೦ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಷಟ್‌ತ್ರಿಂಶಃ ಸಗಃ 


ಯಾದ ಶ್ರೀರಾಮನು ನಿನ ನೆರವಿನಿಂದ ನಿಸ್ಸಂದೇಹವಾಗಿ ನಿಖಿಲಶತ್ರು 
ಗಳನ್ನೂ ನಾಶಮಾಡುವನು. ಧರ್ಮಜ್ಞ ನಿಗೂ ಕೃತಜ್ಞ ನಿಗೂ ಸಂಗ್ರಾಮ 
ಭೂಮಿಯಿಂದ ಹಿಂಜರಿಯದ ಧೀರನಿಗೂ ಯುಕ್ತವಾದ ನುಡಿ ನಿನ್ನದು 
(೧೫-೧೬). ಲೋಕೋತ್ತರವಾದ ಸ ಸಾಮರ್ಥ್ಯವಿದ್ದರೂ ತಮ್ಮ ತಪ್ಪನ್ನ “ತು 
ಕೊಂಡು ಅದನ್ನು ಒಪ್ಪಿ ಕೊಳ್ಳುವವರು ಲೋಕದಲ್ಲಿ ಭಿ ಕಿ? 
ವಾನಕೋತ್ತಮ, ನನ್ನ ಅಣ್ಣನೊಬ್ಬ, ನೀನೊಬ್ಬ-ನಿಮ್ಮೀರ್ವರನ್ನು ಬಿಟ್ಟು 
ಇನ್ನು ಯಾರಿದ್ದಾರೆ? (೧೭) ಬಲಪರಾಕ್ರಮಗಳಲ್ಲಿ ನೀನು ಶ್ರೀರಾಮನಿಗೆ 
ಸಮಾನನಾಗಿದ್ದೀಯೆ. ಬಹುಕಾಲದಮೇಲೆ ಜೇವತಾನುಗ್ರದಿಂದ ನಿನ್ನ 
ಸಹಾಯವು ನಮಗೆ ಲಭಿಸಿತು. ವಾನರೇಂದ್ರ, ಇನ್ನು ತಡಮಾಡದೆ 
ನನ್ನೊ ಡನೆ ಹೊರಡು. ಭಾರ್ಯಾಪಹಾರದಿಂದ ಶೋಕಸಂತಪ್ಪನಾಗಿರುವ 
ನಿನ್ನ “ಮುತ ತ್ರನನ್ನು ಸಂತೈಸು (೧೮-೧೯). ದುಃಖದಲ್ಲಿ ಮುಳುಗಿರುವ 
ಶ್ರೀರಾಮನ ನೀನೋಕಿ ಯನ್ನು ಕೇಳಿ ನನಗೆ ಸಂಕಟವಾದ್ದರಿಂದ, ಸುಗ್ರೀವ, 
ಏನೋ ಕಕೋರವಾಡ ಮಾತುಗಳನ್ನು ಆಡಿಬಿಟಿ ತನು. "ಆಡನ್ನು ಮೆಸ್ಸಿ 
ನಲ್ಲಿಡದೆ ಕ್ಷಮಿಸು” ಎಂದು ನುಡಿದನು (೨0). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಮೂವತ್ತಾರನೆಯ ಸರ್ಗ 


ಸಪ್ತತ್ರಿಂಶಃ ಸರ್ಗಃ 


ಕಹಿಸೇನಾಸಮಾನಯನವ್‌ 
ಏನಮುಕ್ತಸ್ತು ಸುಗ್ರೀವೋ ಲಕ್ಷ ಹೀನ ಮಹಾತ್ಮನಾ 
ಹನುಮುಂತೆಂ ಸ್ಥಿ ತಂ ಪಾರ್ಶ್ಮೇ ಸಚಿನಂ ತ್ವಿದನುಬ್ರ ನೀತ್‌ [| ಗಿ 
ಮಹೇಂದ್ರಹಿಮವದ್ದಿಂಧ್ಯತ್ಕೆ ಲಾಸಶಿಖಕೀಸು ಜೆ | 
ಮಂದರೇ ಸಾಂಡುಶಿಖರೇ ಪಂಚಕಶೈಲೇಷು ಯೇ ಸ್ಥಿ ತಾ ॥ ೨ 


ತರುಣಾದಿತ್ಯನರ್ಣೇಸು ಭ್ರಾಜಮಾನೇಷು ಸರ್ವಶಃ | 
ಪರ್ನಕೇಷು ಸಮುದ್ರಾಂತೇ ಪಶ್ಲಿನಾಯಾಂ ತುಯೇದಿಶಿ ಎ೩೯ 


ಆದಿತ್ಯಭನನೇ ಚೈನ ಗಿರೌ ಸಂಭಧ್ಯಾಭ್ರ ಸಂನಿಭೇ | 


ಪದ್ಮಾಚಲನನಂ ಭೀಮಾಃ ಸಂಶ್ರಿತಾ ಹರಿಪುಂಗವಾಃ ॥ ೪ 

ಅಂಜನಾಂಬುದಸಂಕಾಶಾಃ ಕುಂಜರಪ್ರತಿನಕೌಜಸಃ 

ಅಂಜನೇ ಹರ್ವಶೇ ಚೈನ ಯೇ ವಸಂತಿ ಪ್ಲ ನಂಗಮಾಃ ॥ ೫ 
ಸರ್ಗ ೩೭ 


ಸುಗ್ರೀವನು ಸಮಸ್ತ ವಾನರಸೇನೆಯನ್ನು ಕರೆಸುವುದು, 


ಮಹಾತ್ಮನಾದ ಲಕ್ಷ ಬಾನು ಈ ಪ್ರಕಾರವಾಗಿ ನುಡಿಯಲು, 
ಸುಗ್ರೀವನು ಬಳಿಯಲ್ಲಿದ್ದ ಸಚಿವನಾದ ಹೆನುಮಂತನನ್ನು ನೋಡಿ 
ಹೀಗೆಂದನು: ಆಂಜನೇಯ, ನನ ಕೆ ಅಧೀನದಲ್ಲಿರುವ ಸಕಲ ವಾನರಬಲ 
ವನ್ನೂ ಬರಮಾಡು. ಮಹೇಂದ್ರ; ಹಿಮವಂತ, ವಿಂಧೆ $೨ ಕೈಲಾಸ ಮತ್ತು 
ಬಿಳಿಯ ಶಿಖರಗಳಿಂದೊಪು ವಿವ ಮಂದರ-.ಈ ಐದು ಪರ್ವತಗಳಲ್ಲಿ ವಾಸಿಸುವ 
ಎಲ್ಲ ಕನಿಗಳೂ ಆಗಮಿಸಲಿ (೧-೨). ಪಶ್ಚಿಮದಿಕ್ಕಿನ ಸಮುದ್ರತೀರದಲ್ಲಿ 
ಬಾಲಾರ್ಕವರ್ಣದಿಂದ ಪ್ರಕಾಶಿಸುವ ಸರ್ವತಗಳಲ್ಲಿಯೂ, ಸಂಜೆಯ ನೋಡ 
ದಂತೆ ರಂಜಿಸುವ ಅಸ್ತಗಿರಿಯಲ್ಲಿರುವ ಪದ್ಮಾಚಲವನದಲ್ಲಿಯೂ ನೆಲೆಸಿರುವ 
ಸಕಲಕನಪಿಗಳೂ ಬರತಕ್ಕದ್ದು (೩-೪). ಕಾಡಿಗೆಯಂತೆಯೂ ಮೇಘ 
ದಂತೆಯೂ ಕಪ್ಪು ಬಣ್ಣದ ಕಪಿಗಳು ಅಂಜನಗಿರಿಯಲ್ಲಿದ್ದಾಕೆ. ಅವರೆಲ್ಲರೂ 


ಸರ್ಗಃ ೩೭] ಕಹಸೇನಾಸಮಾನಯನಮರ್ಮ್‌ ಷ್ಲಿ೦ತ್ಲಿ 


ಮಹಾಶೈಲಗುಹಾವಾಸಾ ವಾನರಾಃ ಕನಕಪ್ರಭಾಃ | 
ಮೇರುಪಾರ್ಶಗತಾಶ್ರೈನ ಯೇ ಘೂಮುಗಿರಿಸಂಶ್ರಿ ತಾಃ ॥ ೬ 


ತರುಣಾದಿತ್ಯವರ್ಣಾಶ್ಚೆ ಪರ್ವತೇ ಯೇ ಮಹಾರುಣೇ | 
ಪಿಬಂತೋ ಮಧು ಮೈರೇಯಂ ಭೀಮನೇಗಾಃ ಪ್ಲವಂಗಮಾಃ | ೭ 


ನನೇಷು ಚ ಸುರೆಮ್ಯೇಷು ಸುಗಂಧಿಷು ಮಹತ್ಸು ಚ। 


ಶಾಪಸಾನಾಂ ಚ ರಮ್ಮೇಷು ವನಾಂತೇಷು ಸಮಂತತಃ ॥ ಲ 
ತಾಂಸ್ತಾನ್‌ ಸಮಾನಯ ಕ್ಷಿಪ್ರಂ ಪೃಥಿವ್ಯಾಂ ಸರ್ವವಾನರಾನ್‌ | 
ಸಾಮದಾನಾದಿಭಿಃ ಸರ್ಜೈರಾಶು ಪ್ರೇಷಯ ವಾನರಾನ್‌ ॥ ೯ 


ಪ್ರೇಷಿತಾಃ ಪ್ರಥಮಂ ಯೇ ಚ ಮಯಾ ದೂತಾ ಮಹಾಜವಾಃ | 
ತ್ವರಣಾರ್ಥಂ ತು ಭೂಯಸ್ವ್ವಂ ಹರೀನ್‌ ಸಂಪ್ರೇಷಯಾಪರಾನ್‌ ॥ 


ಯೇ ಪ್ರಸಕ್ತಾಶ್ಚ ಕಾಮೇಷು ದೀರ್ಫ್ಥಸೂತ್ರಾಶ್ಚ ವಾನರಾಃ | 
ಇಹಾನಯಸ್ವ ತಾನ್‌ ಸರ್ವಾನ್‌ ಶೀಘ್ರಂ ತು ಮಮ ಶಾಸನಾತ್‌ ॥ 


ಆನೆಯಂತೆ ಬಲಶಾಲಿಗಳು. ಮೇರುಪರ್ವತದ ಪಾಶಕ್ವದಲ್ಲಿರುವ ಶಿಲಾ 
ನಿರ್ಮಿತಗುಹೆಗಳಲ್ಲಿ ಹೊಂಬಣ್ಣ ದ ಕಪಿಗಳಿದ್ದಾಕೆ. ಧೂಮ್ರಗಿರಿಯಲ್ಲಿಯೂ 
ಬಹಳ ಮಂದಿ ವಾಸವಾಗಿದ್ದಾರೆ. ಅವರೆಲ್ಲರೂ ಹೊರಟುಬರತಕ್ಕದ್ದು 
(೫-೬). ಮಹಾರುಣವೆಂಬ ಬೆಟ್ಟದಲ್ಲಿ ಬಾಲಸೂರ್ಯನಂತೆ ಮೈಬಣ್ಣ ವುಳ್ಳ 
ಕನಿಗಳಿದ್ದಾರೆ. ಅವರು ಮೈ ರೇಯವೆಂಬ ಮದ್ಯವನ್ನೂ ಮಧುವನ್ನೂ 
ಕುಡಿದು ಪುಷ್ಪರಾಗಿ ವೇಗಶಾಲಿಗಳಾಗಿದ್ದಾರೆ. ಅಲ್ಲದೆ ತಪಸ್ವಿಗಳಿರುವ 
ಮಹಾರಣ್ಯ ಗಳಲ್ಲಿ ಹಲವರು ಇದ್ದಾರೆ. ಪರಿಮಳಯುಕ್ತವಾಗಿ ರಮಣೀಯ 
ವಾದ ಆ ವನಗಳಲ್ಲಿಯೇ ಅವರು ನೆಲೆಸಿದ್ದಾರೆ (೭-೮). ಹೀಗೆ ಪೃಥಿ ಚ 
ಯಲ್ಲಿರುವ ಸಮಸ್ತ ವಾನರರೂ ಕ್ಷಿಪ್ರದಲ್ಲಿ ಇಲ್ಲಿಗೆ ಬಂದು ಸೇರುವಂತೆ 
ಎರ್ಪಡಿಸು. ಅವರೆಲ್ಲರನ್ನೂ ಸಾಮದಾನಾದ್ಯುಪಾಯಗಳಿಂದ ಬರಮಾಡು 
ವುದಕ್ಕಾಗಿ ಸಮರ್ಥರಾದ ವಾನರರನ್ನು ಕಳಿಸು. ಆ ವಾನರರನ್ನು ಕರೆಸುವುದ 
ಕ್ಯಾಗಿ ತೀಘ )ಗಾಮಿಗಳಾದ ದೂತರನ್ನು ಹಿಂದೆಯೇ ನಾನು ಕಳಿಸಿದ್ದೇನಷ್ಟೆ. 
ಅವರನ್ನು ತ್ವರೆನಡಿಸುವುದಕ್ಕಾಗಿ ಇನ್ನೂ ಕೆಲವು ವಾನರರನ್ನು ನಿಯೋಜಿಸು! 
(೯-೧೦). ಕಾಮಸುಖದಲ್ಲಿ ಮುಳುಗಿ ಸೋಮಾರಿಗಳಾದ ವಾನರರನ್ನೂ 


ತಿ೦೪ ಕಹ್ಟಿಂಧಾಕಾಂಡಃ [ಸರ್ಗಃ ೩೭ 


ಅಹೋಭಿರ್ದಶಭಿಯೆಳೇ ಹಿ ನಾಗಚ್ಛಂತಿ ಮಮಾಜ್ಞ ಯಾ | 
ಹಂತವ್ಯಾಸ್ತೇ ದುರಾತಾ ನೋ ರಾಜಶಾಸನೆದೂಸಷಕ್‌ಃ ॥ ೧೨ 


ಶಕಾನ್ಯಥ ಸಹಸ್ರಾಣಾಂ ಕೋಟ್ಯಿಶ್ಚ ಮಮ ಶಾಸನಾಶ್‌ | 
ಪ್ರ ಜು ಆ. ಹಾಗಾ ನಟ ನುಮ ಮತೇ ಸ್ಥಿ ತಾಃ 1 ೧೩ 


ಮೇಘ ಪರ್ವತಸಂಕಾಶಾಶೃಾದಯಂತ ಇಡ 
ಘೋರರೂಪಾಃ ೫ೆಪಿಶ್ರೇಷಾ ಯಾಂತು ಮಚ್ಛಾಸನಾದಿತಃ॥ ೧೪ 


ತೇ ಗತಿಜ್ಞಾ ಗತಿಂ ಗತ್ಥಾ ಪೃಥಿವ್ಯಾಂ ಜಾ | 
ಆನಯಂತು ಹರೀನ್‌ ಜೀ ಸ್ತಿ ರಿತಾಃ ಶಾಸನಾನ್ನ; ಮ ೧೫ 


ತಸ್ಯ ವಾನರರಾಜಸ್ಯ ಶ್ರುತ್ವಾ ನಾಯುಸುಕೋ ವಚಃ | 
ದಿಕ್ಷು ಸರ್ವಾಸು ವಿಕ್ರಾಂತಾನ್‌ ಪ್ರೇಷಯಾಮಾಸ ವಾನರಾನ್‌ ॥ ೧೬ 


ತೇ ಪದಂ ವಿಷ್ಣುನಿಕ್ರಾಂತಂ ಪತೆತ್ರಿಜ್ಯೋತಿರಧ್ವಗಾಃ | 
ಪ್ರಯಾತಾಃ ಪ್ರಹಿತಾ ರಾಜ್ಞಾ ಹರೆಯಸ್ತತ್ವೃಣೇನವೈ॥ ೧೭ 


ಸಹ, ನನ್ನ ಅಜ್ಣಿಯಾಗಿದೆಯೆಂದು ತಿಳಿಸಿ ಬೇಗನೆ ಇಲ್ಲಿಗೆ ಬರುವಂತೆ 
ನಿಯಮಿಸು ! ಇಂದಿಗೆ ಹತ್ತು ದಿನಗಳೊಳಗಾಗಿ ಯಾರು ಇಲ್ಲಿಗೆ ಬಂದು 
ಸೇರುವುದಿಲ್ಲವೋ, ಅವರು ರಾಜಾಜ್ಞೆಯನ್ನು ಮುರಿದರೆಂದು ತಿಳಿಯ 
ತಕ್ಕದ್ದು . ಆ ದುರಾತ್ಮರಿಗೆ ಮರಣದಂಡನೆಯನ್ನು ನಿಧಿಸಲಾಗುವುದು. 
ಇದು ನನ್ನ ಆಜ್ಞೆ ! (೧೧-೧೨). ಹನುಮಂತ, ಈಗ ನನ್ನ ಅಪ್ಪಣೆ 
ಯನ ನುಸರಿಸಿ ಕಪಿಸಿಂಹಕೆನಿಸಿದ ದೂತರು ಸಾವಿರಾರು ಸಂಖ್ಯೆಯಲ್ಲಿ ಸಕಲ 
ದಿಕ್ಕುಗಳಿಗೂ ಹೋಗಲಿ ಘೋರಾಕೃತಿಯ ಕನಿಶ್ರೇಷ್ಠರು ಮೇಘಮಂಡಲ 
ದಂತೆಯೂ ನರ್ವತನಿವಹದಂತೆಯೂ ಅಂಬರವನ್ನು ತುಂಬುತ್ತ ವಿವಿಧ ದಿಕ್ಟು 
ಗಳಿಗೆ ಹೊರಡಲಿ! (೧೩-೧೪). ಪೃಥಿವಿಯಲ್ಲಿರುವ ಸಮಸ್ತ ವಾನರರ ಸ್ಥಿತಿಗತಿ 
ಗಳನ್ನರಿತ ದೂತರೇ ಹೋಗಲಿ ಹೋಗಿ, ನನ್ನ ಆಜ್ಞೆಯಂತೆ ನಿಖಿಲ 
ವಾನರರನ್ನೂ ಕರೆತರಲಿ” ಎಂದು ನಿಯಮಿಸಿದನು (೧೫). ಕನೀಂದ್ರನ 
ವಚನದಂತೆ ಆ ವಾಯುಪುತ್ರನು ಪರಾಕ್ರಮಿಗಳೂ ವೇಗಶಾಲಿಗಳೂ ಆದ 
ವಾನರರನ್ನು ಸಕಲ ದಿಕ್ಕುಗಳಿಗೂ ಹೋಗುವಂತೆ ನಿಯೋಜಿಸಿದನು. 
ರಾಜಾಜ್ಞೆಯಂತೆ ಪ್ರೇಸಿತರಾದ ಆ ವಾನರರು ಪಕ್ಷಿಗಳಂತೆಯೂ ನಕ್ಷತ್ರಾದಿ 


ಸರ್ಗಃ ೩೭] ಕಸಹಿಸೇನಾಸಮಾನಯನಮರ್ಮ ೩೦೫ 


ತೇ ಸಮುದ್ರೇಷು ಗಿರಿಷು ವನೇಷು ಚ ಸರಸು ಚ | 

ಮಾನೆರಾ ನಾನರಾನ್‌ ಸರ್ವಾನ್‌ ರಾಮಹೇಶೋರೆಚೋದಯನ್‌ ॥ 
ಮೃತ್ಯುಕಾಲೋಪಮಸ್ಕಾಜ್ಜಾ 0 ಕೆಪಿರಾಜಸ್ಯ ವಾನರಾಃ | 
ಸುಗ್ರೀವಸ್ಕಾಯಯುಃ ಶ್ರುತ್ವಾ ಸುಗ್ರೀವಭಯದರ್ಶಿನಃ |! ರೀ 
ತತಸ್ತೆ ಆಂಜನೆಸಂಕಾಶಾ ಗಿರೇಸ್ತ ಸ್ಮಾನ್ಮಹಾಜನಾಃ | 

ತಿಸ್ರಃ ಕೋಟ್ಯಃ ಪ್ಲವಂಗಾನಾಂ ನಿರ್ಯಯುರ್ಯತ್ರ ರಾಘವಃ 1೨೦ 
ಅಸ್ತಂ ಗಚ್ಛತಿ ಯತ್ರಾರ್ಕೆಸ್ತಸ್ಮಿನ್‌ ಗಿರಿನರೇ ಸ್ಲಿತಾಃ | 

ತಪ್ತ ಹೇಮಮನುಹಾಭಾಸಸ್ತಸ್ಮಾತ್‌ ಕೋಟ್ಕೋ ದಶ ಚ್ಯುತಾಃ ॥ 


ಕೈ ಲಾಸಶಿಖರೇಭ ತ್ಹ ಸಿಂಹಕೇಸರನರ್ಚ್ಜಸಾಮ್‌ | 


ತತಃ ಕೋಟಿಸಹಸ್ರಾಣಿ ವಾನೆರಾಣಾಮುಪಾಗಮನ್‌ ॥ ೨೨ 
ಫಲಮೂಲೇನ ಜೀವಂತೋ ಹಿಮವಂತಮುಪಾಶ್ರಿತಾಃ | 
ತೇಷಾಂ ಕೋಟಿಸಹಸ್ರಾಣಾಂ ಸಹಸ್ರಂ ಸಮವರ್ತತ ॥ ೨೩ 


ಜ್ಯೋತಿಗಳಂತೆಯೂ ಕೂಡಲೇ ಗಗನವನ್ನಡರಿ, ದಿಕ್ಕುದಿಕ್ಕುಗಳಿಗೆ 
ಹೊರಟರು (೧೬-೧೭). ಶ್ರೀರಾಮನ ಕಾರ್ಯಾರ್ಥವಾಗಿ ಹೊರಟ 
ಆ ಕಪಿನೀರರು ಸಮುದ್ರತೀರಗಳು, ಶೈಲಗಳು, ವನಗಳು, ಸರೋವರಗಳು 
ಮುಂತಾದ ಕಡೆಗಳಿಗೆ ಹೋಗಿ ಅಲ್ಲಿ ನೆಲೆಸಿದ್ದ ಕವಿಗಳಿಗೆ ಸುಗ್ರೀವಾಜ್ಞೆ ಜ್ಞೈಯನ್ನು 
ತಿಳಿಸಿ ಕೂಡಲೆ ಹೊರಟುಬರುವಂತೆ ಹೇಳಿದರು (೧೮). ಕರಿನಾಜನಾದ 
ಸುಗ್ರೀವನು ಅಪರಾಧಿಗಳ ವಿಷಯದಲ್ಲಿ ಕಾಲಮೃ ತು ವಿನಂತೆ ವರ್ತಿಸುವ 
ಕೆಂಡು ಬಲ್ಲ ಆ ವಾನರರು, ಸುಗ್ರೀವಾಜ್ಞೆ ಯನ್ನು” ಕೇಂ ಹೆದರಿ ಕೂಡಲೇ 
ಕಿಷ್ಟಿಂಥೆಯ ಕಡೆಗೆ ಹೊರಟುಬಂದರು (೧೯). ಅಂಜನಗಿರಿಯಲ್ಲಿ ನೆಲೆಸಿ, 
ಕಾಡಿಗೆಯಂತೆ ಕಪು ಎಬಣ್ಣ ದವರಾಗಿ, ಮಹಾವೇಗಶಾಲಿಗಳೆನಿಸಿದ ಮೂರು 
ಕೋಟ ಕಪಿಗಳು ಶ್ರೀರಾಮನಿದ್ದ ಸ್ಥಳಕ್ಕೆ ಹೊರಟರು. ಸೂರ್ಯನು 
ಅಸ್ತಂಗತನಾಗುವ ಅಸ್ತಾ ಚಲದಲ್ಲಿ ನೆಲೆಸಿದ ಸುವರ್ಣವರ್ಣರಾದ ಹತ್ತು 
ಕೋಟ ವಾನರರು ಕಿಷ್ಕಿಂಥೆಗೆ ಹೊರಟರು (೨೦-೨೧) ಕೈೈಲಾಸತಿಖರಗಳ್ಗಾ 
ಸಿಂಹೆಕೇಸರಗಳೆಂತೆ ಮೈ ಬಣ್ಣವುಳ್ಳ ಸಾವಿರಕೋಟ ಕನಿಗಳಿದ್ದರು. ಅವ 
ರೆಲ್ಲರೂ ಬಂದರು. ಹಿಮಾಲಯದಲ್ಲಿ ಫಲಮೂಲಗಳನ್ನು ಭಕ್ಷಿಸುತ್ತ 
20 


ಕ್ಲಿ೦&೬ ಕಿಹ್ಕಿಂಧಾಕಾಂಡಃ [ಸರ್ಗಃ ೩೩೬ 
ಅಂಗಾರೆಕೆಸಮಾನಾನಾಂ ಭೀಮಾನಿಾಂ ಭೀಮಕರ್ಮಣಾನಾ್‌ | 
ನಿಂಧ್ಯಾದ್ವಾನರಕೋಹೀನಾಂ ಸಹಸ್ರಾಣ್ಯ ಪತನ್‌ ದ್ರತರ್ಮ | ೨೪ 
ಸ್ಟೀಕೋದನೇಲಾನಿಲಯಾಸ್ತಮಾಲವನವಾಸಿನಃ | 


೨ 


ನಾರಿಕೇಲಾಶನಾಕ್ಚೆನ ತೇಷಾಂ ಸಂಖ್ಯಾ ನೆ ನಿದ್ಯತೇ || ೨೫ 
ನನೇಭ್ಯೋ ಗಹ್ವರೇಭ್ಯತ್ಹ ಸರಿದ್ಭ್ಯಶ್ಚ ಮಹೌಜಸಃ | 
ಅಗಚ್ಛದ್ವಾನರೀ ಸೇನಾ ಸಿಬಂಕೀನ ದಿನಾಕರವುತ್‌ || ೨೬ 


ಯೇ ತು ತ್ವರೆಯಿತುಂ ಯಾತಾ ನಾನರಾಃ ಸರ್ವನಾನರಾನ್‌ | 
ತೇ ನೀರಾ ಹಿಮನಚ್ಛೈಲೇ ದದೃಶುಸ್ತಂ ಮಹಾದ್ರುಮನು್‌॥ ೨೭ 


ತಸ್ಮಿನ್‌ ಗಿರಿನರೇ ರನ್ಯೇ ಯಜ್ಞೋ ಮಾಹೇಶ್ವರಃ ಪುರಾ | 
ಸರ್ವದೇನಮನೆಸ್ತೋಷೋ ಬಭೌ ದಿವ್ಯೋ ನುನೋಹರೆಃ॥ ೨೮ 


ಅನ್ಯನಿಷ್ಯಂದಜಾತಾನಿ ಮೂಲಾನಿ ಚ ಫಲಾನಿ ಚ | 
ಅನ್ಭುತಾಸ್ವಾದಕಲ್ಪಾನಿ ದದೃಶುಸ್ತತ್ರ ವಾನರಾಃ ॥ ರ 


ವಾಸಿಸಿದ್ದ ಸಾನಿರಾರುಕೋಟ ವಾನರರು ಬಂದರು (೨೨-೨೩). ನಿಂಧ್ಯಾಚಲ 
ದಲ್ಲಿ ಸಾವಿರಕೋಟಿ ನಾನರರಿದ್ದರು. ಅವರು ಅಂಗಾರಕಗ್ರಹದಂತೆ 
ಕೆಂವಾಗಿಯೂ ಭೀಮಕೃತ್ಯಗಳನ್ನು ನಡೆಸುವ ಸಾಹಸಿಗಳೂ ಆಗಿದ್ದರು. 
ಅವರು ಶೀಘ ದಲ್ಲಿ ಕಿಸ್ಟಿಂಧೆಗೆ ಆಗಮಿಸಿದರು (೨೪). ಇವರಲ್ಲದೆ ಕ್ಷೀರ 
ಸಮುದ್ರತೀರದಲ್ಲಿ ನೆಲೆಸಿದವರೂ, ತಮಾಲವನನೆಂಬ ಅರಣ್ಯ ದಲ್ಲಿದ್ದವರೂ, 
ನಾರಿಕೇಳವನದಲ್ಲಿ ತೆಂಗಿನಕಾಯಿಗಳನ್ನು ತಿನ್ನುತ್ತ ಬೆಳೆದನರೂ ಅಗಣಿತ 
ಸಂಖ್ಯೆಯಲ್ಲಿ ಬಂದರು. ಅವರನ್ನು ಎಣಿಸಲು ಶಕ್ಕವಾಗಲಿಲ್ಲ (೨೫). 
ಹಾಗೆಯೇ ನಿನಿಧೆವನಗಳಲ್ಲಿಯೂ ಗಿರಿಗಹ್ವರಗಳಲ್ಲಿಯೂ ನದೀತೀರಗಳಲ್ಲಿಯೂ 
ಇದ್ದ ಮಹಾಪರಾಕ್ರಮಿಗಳಾದ ಕಪಿಗಳು ಬಂದು ಸೇರಿದರು. ಆ ವಾನರ 
ಸೇನೆಯು ಆಕಾಶಮಾರ್ಗದಲ್ಲಿ ಬರುವಾಗ ಸೂರ್ಯನನೆ ೩೯ ನುಂಗಿಬಿಡುವುದೋ 
ಎಂಬಂತೆ ಕಾಣುತ್ತಿತ್ತು (೨೬). ವಾನರರನ್ನು ತ್ವರೆಪಡಿಸುವುದಕ್ಕಾಗಿ 
ಹೋಗಿದ್ದ ಕಪಿದೂತರು ಹಿಮಾಲಯದಲ್ಲಿ ಒಂದು ಮಹಾವೃಕ್ಷವನ್ನು 
ಕಂಡರು. ರಮ್ಯವಾದ ಆ ಪರ್ವತದಲ್ಲಿ ಒಂದುಸಲ ಸರ್ವಜೇವತೆಗಳಿಗೂ 
ತೃಪ್ತಿಯನ್ನೀಯುವ ಅಶ್ವಮೇಧೆಯಾಗವು ನಡೆದಿತ್ತು. ಮಹೇಶ್ವರನೇ 
ಆ ಯಾಗದ ಅಧಿದೇವತೆ (೨೭-೨೮). ಆಗ ಚೆಲ್ಲಿದ ಹನಿಷ್ಯಾನ್ಸದಿಂದ 


ಸರ್ಗಃ ೩೭] ಕೆಪಿಸೇನಾಸಮಾನಯೆನೆಮ್‌ ತಿ೦೭ 


ತದನ್ನೆ ಸಂಭವಂ ದಿನ್ಯಂ ಫಲಂ ಮೂಲಂ ಮುನೋಹೆಸೆಮಾ 








ಯಃ ಕಶ್ಚಿತ್‌ ಸಕೈದಶ್ನಾತಿ ಮಾಸಂ ಭನತಿ ತರ್ಪಿತಃ ॥ ೩೦ 
ತಾನಿ ಮೂಲಾನಿ ದಿವ್ಯಾನಿ ಫಲಾನಿ ಚ ಫಲಾಶನಾಃ | 

ಔಷಧಾನಿ ಚ ದಿವ್ಯಾನಿ ಜಗ್ಗ ಹುರ್ಹರಿಯೂಥಪಾಃ ॥ ೩೧ 
ತಸ್ಮಾಚ್ಚ ಯಜ್ಞಾ ಯತನಾತ್‌ ಪುಷ್ಪಾಣಿ ಸುರಭೀಣಿ ಚ | 
ಆನಿನ್ಯುರ್ವಾನರಾ ಗತ್ವಾ ಸುಗ್ರೀವಪ್ರಿಯಕಾರಣಾತ್‌ ॥ ೩೨ 
ತೇ ತು ಸರ್ವೇ ಹರಿನರಾಃ ಪೆ ೈಧಿವ್ಕಾಂ ಸರ್ನವಾನರಾನ್‌ | 
ಸಂಚೋದಯಿತ್ವಾ ತ್ನರಿತಾ CNL ಜಗು ರೆಗ್ರತಃ | ೩೩ 


ತೇ ತು ತೇನೆ ಕ್ಯ ಯೂಥಪಾಃ ಶೀಘ ಗಾಮಿನಃ | 
ಕಷ್ಟಿಂಧಾಂ ತ್ವರೆಯಾ ಪ್ರಾಪ್ತಾಃ ಸುಗ್ರೀವೋ ಯತ್ರ ವಾನರಃ | ೩೪ 


ತೇಗ ಹೀತ್ವ್‌ ಷಧೀಃ ಸರ್ವಾಃ ಫಲಂ ಮೂಲಂ ಚ ವಾನರಾಃ | 
ತೆಂ ಪ ತಿಗ್ರಾ RR ಚೇದನುಬ್ರುವನ್‌ ॥ ೩೫ 


ಅ ಮಹಾವೃಕ್ಷವೂ ವಿವಿಧ ಮೂಲಿಕೆಗಳೂ ಬೆಳೆದಿದ್ದವು. ಅಮೃತದಂತೆ ಸವಿ 
ಯಾದ ಹಣ್ಣು ಗಳು ಆ ವೃಕ್ಷದಲ್ಲಿದ್ದು ದು ಕಪಿದೂತರೆ ಕಣ್ಣಿ ಗೆ ಬಿದ್ದಿತು. 
ಹೆನಿಷ್ಯಾನ್ನದ ನ ಸರಿಣಾಮವಾಗಿ ಅಲ್ಲಿ ಬೆಳೆದ ಫಲಮೂಲಗಳೆಲ್ಲವೂ ದಿವ್ಯ 
ಮನೋಹೆರವಾಗಿದ್ದವು. ಯಾವನಾದರೂ ಅವುಗಳನ್ನು ಒಮ್ಮೆ ತಿಂದಕೆ 
ಸಾಕು, ಒಂದು ತಿಂಗಳವರೆಗೆ ಹಸಿವು ಬಾಯಾರಿಕೆಗಳಿಲ್ಲಜಿ ಅವನು ತೃಪ್ತ 
ನಾಗಿರುತ್ತಿ ಧನು! (೨೯-೩೦) ಈ ಕಪಿನಾಯಕರು 'ದಿವ್ಯವಾದ ಆ Fr 
ಮೂಲಗೆಳನ್ನೂ ಮೂಲಿಕೆಗಳನ್ನೂ ಯಥೇಷ್ಟವಾಗಿ ಸಂಗ್ರಹಿಸಿದರು. 
ಹಣ್ಣು ಗಳನ್ನು "ತಿಂದರು. ಯಜ ಣಿ ಭೂಮಿಯಲ್ಲಿ ಬೆಳೆದಿದ್ದ ಸರಿಮಳಭರಿತ 

ಪುಷ್ಪಗಳನ್ನು ಕಿತ್ತುಕೊಂಡರು. 'ತಮ್ಮೊಡೆಯನಾದ ಸುಗಿ ಗ್ರೀವನಿಗೆ ಕೊಟ್ಟು 
ಸಂತೋಷಸಡಿಸಬೇಕೆಂದು ಅವೆಲ್ಲವನ್ನೂ ತೆಗೆದುಕೊಂಡು ಹೊರಟರು 
(೩೧-೩೨). ಆ ಕಪಿಶ್ರೆ ಷ್ಠ ರು ಭೂತಳದಕ್ಲದ್ದ ನಿಖಿಲವಾನರರಿಗೂ ಬರುವಂತೆ 
ಕರೆಕೊಟ್ಟು, ಆ ವಾಫರಸೆನೆಯು ಬರುವುದಕ್ಕೆ ಮೊದಲೇ ತಾವು ಹೊರಟು 
ಬಂದರು ಶೀಘ )ಗಾಮಿಗಳಾದ ಆ ಸ ಅತ್ಯಲ್ಪ ಕಾಲದಲ್ಲಿಯೇ 
ಸುಗ್ರೀವನಿದ್ದ ಕೆಸ್ಟಿಂಥೆಗೆ ಬಂದು ಸೇರಿದರು (೩೩-೩೪). ಅವರು 
ಹಿಮಾಲಯದಿಂದ *ಂದಿದ್ದ ದಿವ್ಯೌಷಧಿಗಳನ್ನೂ ಫಲಮೂಲಗಳನ್ನೂ 


ತ 


ಷ್ಲಿಂಪ ತಿಷ್ಟಿ ್ಟಿ ಲಧಾಕಾಂಡಃ | ಸರ್ಗಃ ೩೮ 


ಸರ್ನೇ ಹರಿಗಳಾಃ ಶೈಲಾಃ ಮುದಾ, ಶ್ತ ವನಾನಿ ಚ | 

ಸೃಧಿವ್ಯಾಂ ಆ ಸರ್ನೇ ಶಾಸನಾದುಪಯಾಂತಿ ಫೊ | ೩೬ 

ಏನಂ ಶ್ರುತ್ವಾ ತತೋ ಹೃಷ್ಟಃ ಸುಗ್ರೀಇಃ ಪ್ಲ ವಗಾಧಿಪಃ | 

ಪ್ರ ್ರೆತಿಜಗ್ರಾ ಣೆ ತತ್‌ ಹಿ. ತತ್ತ ಸಾಂ ಸರ್ಕರ ಹಾಡುಗಳು | 4೭ 
ಇತಿ ಶ್ರೀಮದ್ರಾಮಾಯಣೇ ಕೆಷ್ಟಿಂಧಾಕಾಂಡೇ ಸಪ್ರತ್ರಿಂಶಃ ಸರ್ಗಃ 








ಯೂನ್ನಾ 


ಅಷ್ಟಾತ್ರಿಂಶಃ ಸರ್ಗಃ 

ರಾಮಸಮೀವಗಮನಮ್‌ 
ಪ್ರ ತಿಗ ಹ್ಯ ಚ ತತ್‌ ಸರ್ವಮುಷಾಯನಮುಪಾಹೃ ತನಾ | 
ವಾನರಾನ್‌ ಸಾಂತ್ಸೆಯಿಶ್ಚಾ ಚ ಸರ್ನಾನೇವ ವ್ಯ ಸರ್ಜಯತ್‌ 1 © 
ವಿಜರ್ಸಯಿತ್ವಾ ಸ ಹರೀನ್‌ ಶೊರಾಂಸ್ತಾನ್‌ ಕ ಓತಕರ್ಮಣಃ | 
ಮೇನೇ ಕ | ಶಾರ್ಥೆಮಾತ್ಕಾ ನಂ ರಾಘನಂ ಚ ಫೌಜಾ 1 ೨ 


ಸುಗ್ರೀವನಿಗೆ ಕಾಣಿಕೆಯಾಗಿ ಅರ್ಪಿಸಿ, « ಮಹಾರಾಜ, ಈ ಭೂತಳದಲ್ಲಿರುವ 
ಸಕಲ ಶೈ ಲಗಳನ್ನೂ ಸಮುದ್ರಾ ರಣ್ಯ ಗಳನ್ನೂ ಸುತ್ತಿಬಂಜಿವು ನಿನ್ನ ಆಜ್ಞೆ 
ಯಂತೆ ಸಮಸ ಸ್ಪ ವಾನರರೂ ಇಲಿಗೆ ಬರುತ್ತ ದ್ದಾ ಈ ಎಂದು ಅರಿಕೆಮಾಡಿದರ್ದ 
(೩೫-೩೬). " ಕರೀಶ್ವ ರನಾದ ಸುಗ್ಗಿ ಗ್ರೀನನು “ದೂತರ ನುಡಿಯನ್ನು ಫೇಳಿ 
ಸಂತುಸೆ ಸೈ ನಾದನು. ge ಅರ್ಪಿಸಿದ ಆ ಕಾಣಿಕೆಯನ್ನು ಹರ್ಷದಿಂದ 
ಸ್ಪೀಕರಿಸಿದನು (೩೭). 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಮೂನತ್ತೇಳನೆಯ ಸರ್ಗ 


PSM SARS ಸಸರ ಸ ns ಬಂ ಇಂ 


ಸರ್ಗ ೩೮ 
ಶ್ರೀರಾಮನ ಸಮೀಪಕ್ಕೆ ಸುಗ್ರೀವ ಲಕ್ಷ್ಮಣರ ಆಗಮನ, 
ಸುಗ್ರೀವನು ವಾನರರರ್ಪಿಸಿದ ಕಾಣಿಕೆಯನ್ನು ಸಿ ಸ್ವೀಕರಿಸಿ, ಅವರೆಲ್ಲ 


ರನ್ನೂ ಒಳ್ಳೆಯ ಮಾತಿನಿಂದ ಸಮಾ ನಿಸಿ ಕಳಿಸಿದನು. "ತಮ್ಮ ಕಾರ್ಯವನ್ನು 
ನಿರ್ವದಿಸಿ pe ಟ್ರ ಕಪಿನೀರರನ್ನು ಸಮಾ ನಿಸಿ ಕಳಿಸಿದಮೇಲೆ, ತನ್ನ 


ಸರ್ಗಃ ಷಲ | ರಾಮಸಮನೀೀಪಗಮನಮಂ್‌ ಷಿ೦೯ 


ಲಕ್ಷ್ಮಹೋ ಭೀಮುಬಲಂ ಸರ್ವವಾನರಸತ್ತಮಮ್‌ 








ಆ ಬೃವೀತ್‌ ಪ್ರಶ್ರಿಕಂ ಮಾಶ್ಯಂ ಸುಗ್ರೀನಂ ಸಂಪ್ರಯರ್ಷಯನ್‌ | ೩ 
ಕಿಷ್ಟಿಂಧಾಯಾ ವಿಫಿಷ್ಕಾ ಮ ಯದಿ ಶೇ ಸೌಮ್ಯ, ರೋಚತೇ | 

ತಸ್ಯ ತದ್ವಚನಂ ಶ್ರೇಸ್ವಿ ಲ್ಮ್ಮಣಸ್ಯ ಸುಭಾಷಿತಮ್‌ !! ಭ 
ಸುಗ್ರೀವಃ ಪರಮಪ್ರೀಶೋ ವಾಕ್ಯಮೇಶದುವಾಚ ಹ! 

ಏಪಂ ಭವತು ಗಚ್ಛಾನಃ ಸ್ಮೇಯಂ ತ್ವಚ್ಛಾಸನೇ ಮಯಾ ॥ ೫ 
ತಮೇಇನಮುಕ್ತ್ವ್ವಾ ಸುಗ್ರೀವೋ ಲಕ್ಷ್ಮಣಂ ಶುಭಲಕ್ಷಣವ್‌್‌ | 
ನಿಸರ್ಜಯಾಮಾಸ ತದಾ ತಾರಾಮನ್ಯಾಶ್ಚ ಯೋಷಿತಃ | ೬ 
ಏತೇತ್ಕುಚ್ಛ ರ್ಹರಿನರಾನ್‌ ಸುಗ್ರೀವಃ ಸಮುದಾಹರತ್‌ | 

ತಸ್ಯ ತದ್ವಚನಂ ಶ್ರುತ್ವಾ ಹರಯಃ ಶೀಘ್ರ ಮಾಯಂಯಂಃ | ೭ 
ಬದ್ದಾಂಜಲಿಪುಟಾಃ ಸರ್ವೇ ಯೇ ಸ್ಕುಃ ಸ್ತ್ರೀದರ್ಶನಶ್ಚಮಾಃ | 
ಶಾನುನಾಚ ತತಃ ಪ್ರಾಪ್ತಾನ್‌ ರಾಜಾಕಳಿಸದೃ ಶಪ್ರಭಃ !! ಲೆ 
ಉಪಸ್ಥಾ ಪಯಶ ಕಿಸ 0 ಶಿಬಿಕಾಂ ಮುಮ ries 

ಶ್ರುತ್ವಾ "ಜು ವಚನಂ ತಸ್ಯ ಹರೆಯಃ ಶೀಘ್ರುವಿಕ್ರೈಮಾಃ ॥ ೯ 


ಮತ್ತು ಶ್ರೀರಾಮನ ಕಾರ್ಯವು ಸಿದ್ಧಿ ಸಿತೆಂದು ಸುಗ್ರೀವನ ಮನಸ್ಸಿಗೆ 
ನೆಮ್ಮರ ದಿಯಾಯಿತು (೧-೨) ಆಗ ಲಕ್ಷ ಮು ವಾನರಕ್ತಿ ಷ್ಠ ನಾದ 
ಸುಗಿ ಗ್ರೀವನನ್ನು ಜನ. ಕ್ರರಭಿಕ್ಕ- ಚ ಸಂಶೈೆಸುತ್ತ 4 ಸೌಮ್ಯ-ಸುಗ್ರಿ (ವ್ಯ 
ನಿನಗೆ ಸಮ ತವಾದರೆ ಈಗ ಶ್ರೀರಾಮನ ಬಳಿಗೆ ಹೋಗೋಣ  ಕೆಷ್ಟಿಂಥೆ 
ಯಿಂದ ಹೊರಡು? ಎಂದನು ಲಕ್ಷ್ಮಣನ ಮಾತು ಸುಗ್ರೀವನಿಗೆ ಯುಕ್ತ 
ವೆನಿಸಿತು (೩-೪). ಅವದ ಸು ಸಂತುಪ್ಪನಾಗಿ “ ಆಗಲಿ, ಹೋಗೋಣ. ನಿನ್ನೆ 

ಆಜ್ಞೆ ಯಂತೆ ನಾನು ನಡೆಯಬೇಕು” ಎಂದನು. ಅನಂತರ ತಾರೆಗೂ ಇತರೆ 
ಅಂತಃಪುರ ಸ್ತ್ರೀಯರಿಗೂ ಅನುಜ್ಞೆ, ಯನ್ನಿತ್ತು ಕಳಿಸಿ, “ಯಾರಲ್ಲಿ? 
ಬನ್ನಿರಿ!” ಎಂದು ಕಪಿವೀರರನ್ನು ಗಟ್ಟ ಯಾಗಿ ಕೂಗಿ ಕರೆದನು. ಕೂಡಲೆ 
ಕೆಲವು ಕಪಿವೀರರು ಒಳಗೆ ಬಂದರು (ಜ.೨). ಅವರು ಅಂತಃಪುರ ಸ್ತ್ರೀಯ 
ರನ್ನು ನೋಡಲು ಅನುಮತಿಯನ್ನು ಪಡೆದವರಾಗಿದ್ದರು. ಕೈಮುಗಿದು 
ಕೊಂಡು ಬಂದು ನಿಂತ ಆ ವಾಸರರನ್ನು ನೋಡಿ, ಸೂರ್ಯನಂತೆ Rd. 
ಯಾದ ಕಪಿರಾಜನು “ ಎಲ್ಫೆ ವಾನರ, ಶೀಘ್ರವಾಗಿ ನನ್ನ ಪಲ್ಲಕ್ಕಿಯನ್ನು 


೩೧೦ ಕಿಷ್ಕಿಂಥಾಕಾಂಡಃ ( ಸರ್ಗಃ ೩೮ 


ಸಮುಪಸ ್ಲಾ ಪೆಯಾ ಮಾಸುಃ ಶಿಬಿಕಾಂ ಪ್ರಿಯದ ರ್ಶನಾವಾ್‌ | 
ತಾಮುಪಸ್ಥಾ ಸಿಶಾಂ ದೃಷ್ಟಾ ಎ ಶಿಬಿಕಾಂ ಮಾನರಾಧಿಪಃ || ೧೦ 
ಲಕ್ಷ್ಮಣಾರುಹ್ಯತಾಂ ಶೀಘ್ರುಮಿತಿ ಸೌಮಿತ್ರಿಮಬ್ರನೀತ್‌ | 
ಇತ್ಯುಕ್ತ್ಯಾ ಕಾಂಚನಂ ಯಾನಂ ಸುಸ್ರೀನಃ ಸೂರ್ಯಸಂನಿಭಮ್‌ ॥ 
ಬೃಹದ್ಭಿರ್ಹರಿಭಿರ್ಯುಕ್ತಾಮಾರುರೋಹ ಸಲಕ್ಷ್ಮಣಃ | 





ಪಾಂಡರೇಣಾತಪೆತ್ರೇಣ ಧ್ರ್ರಿಯಮಾಣೇನ ಮೂರ್ಧನಿ ॥ ೧೨ 
ಶುಕ್ಲೈಶ್ತ ವಾಲನ್ಯಜನೈ ರ್ಗ್ಥೂಯಮಾನೈಃ ಸಮಂತತಃ | 

ಶಂಖಭೇರೀನಿನಾದೈಶ್ಚ ನಂದಿಭಿಶ್ಲಾಭಿನೆಂದಿತಃ ॥ ೧೩ 
ನಿರ್ಯಯ್‌ ಪ್ರಾಪ್ಯ ಸುಗ್ರೀವೋ ರಾಜ್ಯಶ್ರಿಯನುನುತ್ತ ಮಾಮ್‌ | 
ಸ ನಾನರಶತೈಸ್ತೀಕ್ಷೈರ್ಬಹುಭಿಃ ಶಸ್ತ್ರಪಾಣಿಭಿಃ ॥ ೧೪ 


ಪರಿಕೀರ್ಣೋ ಯಯೌ ತತ್ರ ಯತ್ರ ರಾನೋ ವ್ಯವಸ್ಥಿತಃ 
ಸ ತಂ ದೇಶಮುನುಪ್ರಾಪ್ಯ ಶ್ರೇಷ್ಠಂ ರಾಮನಿಸೇನಿತಮ್‌ || ೧೫ 


ಅನಾಶರನ್ಮಹಾಶೇಜಾಃ ಶಿಬಿಕಾಯಾಃ ಸಲಕ್ಷ್ಮಣಃ | 
ಆಸಾದ್ಯ ಚ ತತೋ ರಾಮಂ ಕೃತಾಂಜಲಿಪುಖೋಂಭನತ್‌ ॥ ೧೬ 


ತನ್ನಿರಿ” ಎಂದು ಆಜ್ಞಾ ನಿಸಿದನು (೮-೯) ಆ ಕ್ಷಣದಲ್ಲಿ ವಾನರರು ಬೇಗನೆ 
ಹೋಗಿ ಸುಂದರೆವಾದ ಒಂದು ಪಲ್ಲಕ್ಕಿಯನ್ನು ತಂದರು. ಅದನ್ನು ನೋಡಿ 
ಸುಗ್ರೀವನು “ ಲಕ್ಷ್ಮಣ, ಪಲ್ಲಕ್ಟಿಯನ್ನೇರು ” ಎಂದು ಹೇಳಿ, ಸೂರ್ಯನಂತೆ 
ಬೆಳಗುತ್ತಿದ್ದ ಸುವರ್ಣಮಯವಾದ ಆ ಪಲ್ಲಕ್ಕಿಯನ್ನು ಲಕ್ಷ ಟೌನೊಡನೆ 
ಹತ್ತಿ ಕುಳಿತನು. ದೃಢಕಾಯರಾದ ವಾನರರು ಪಲ್ಲಕ್ಕಿಯನ್ನು ಹೊತ್ತರು, 
ಕೆಲವರು ಪಲ್ಲಕ್ಕಿಯಮೇಲೆ ಶ್ವೇತಚ್ಛತ್ರವನ್ನು ಹಿಡಿದರು (೧೦-೧೨). 
ಇಕ್ಸೆಲದಲ್ಲಿಯೂ ಬಿಳಿಯ ಚಾಮರಗಳನ್ನು ಬೀಸಿದರು. ಶಂಖ ಭೇರೀ 
ಧ್ವನಿಗಳು ಮೊಳಗಿದವು. ವಂದಿಗಳು ಹೊಗಳಿದರು. ಈ ರೀತಿಯಲ್ಲಿ 
ಸುಗ್ರೀವನು ಉತ್ತಮವಾದ ರಾಜವೈ ಭವದೊಡನೆ ಹೊರಟನು ಉಗ್ರ 
ಪರಾಕ್ರಮಿಗಳಾದ ನೂರಾರು ವಾನರರು ಶಸ್ತ್ರಗಳನ್ನು ಹಿಡಿದು ಮೈಗಾವ 
ಲಾಗಿ ಹೊರಟರು (೧೩-೧೪). ಶ್ರೀರಾಮನು ವಾಸವಾಗಿದ್ದ ಶ್ರೇಷ್ಠವಾದ 
ಮಾಲ್ಯವದ್ಗಿರಿಯ ಸಮೀಪಕ್ಕೆ ಸುಗ್ರೀವನು ಬಂದನು. ಅಲ್ಲಿ ಮಹಾ 
ತೇಜಸ್ವಿಯಾದ ಸುಗ್ರೀವನು ಲಕ್ಷ್ಮಣನೊಡನೆ ಪಲ್ಲಕ್ಕಿಯಿಂದಿಳಿದು, 


ಸರ್ಗಃ ೩೮] ರಾಮಸಮೀಪಗಮನರ್ಮ ೩೧೧ 


ಕೈ ತಾಂಜಲೌ ಸ್ಥಿತೇ ತಸ್ಮಿನ್‌ ವಾನರಾಶ್ಚಾಭವಂಸ್ತಥಾ। 
ತಟಾಕಮಿವ ಕದ್ಭಷ್ಟಾ ರಾಮಃ ಕುಡ್ಮಲಸೆಂಕೆಜನು್‌ ॥ ೧೭ 
ವನಾನರಾಣಾಂ ಮಹತ್‌ ಸೈನ್ಯಂ ಸುಗ್ರೀನೇ ಪ್ರೀತಿಮಾನಭೂ 
ಪಾದಯೋಃ ಪತಿತಂ ಮೂರ್ಧಾ ತಮುತ್ತಾ ಪ್ಯ ಹರೀಶ್ವರಮ್‌ | ೧೮ 
ಪ್ರೇಮ್ನಾ ಚ ಬಹುಮಾನಾಚ್ಚ ರಾಘವಃ ಪೆರಿಷಸ್ವಜೇ | 

ಪರಿಷ್ಟಜ್ಯ ಚ ಧರ್ಮಾತ್ಮಾ ನಿಷೀದೇತಿ ತತೋಂಬ್ರನೀತ್‌ ॥ ೧೯ 
ತಂ ನಿಸಣ್ಣಂ ತತೋ ದೃಷ್ಟ್ಯಾ ಕ್ಲಿಕೌ ರಾನೋಬ್ರವೀದ್ವಚಃ | 
ಧರ್ಮಮರ್ಥಂ ಚ ಕಾಮಂ ಚ ಕಾಲೇ ಯಸ್ತು ನಿಷೇವತೇ | ೨೦ 
ವಿಭಜ್ಯ ಸತತಂ ವೀರ ಸ ರಾಜಾ ಹರಿಸತ್ತಮ | 

ಹಿತ್ಪಾ ಧರ್ಮಂ ತೆಥಾರ್ಥೆಂ ಚ ಕಾಮಂ ಯಸ್ತು ಫಿಷೇನತೇ ॥ ೨೧ 
ಸ ವೃಕ್ತಾಗೈೇ ಯಥಾ ಸುಪ್ತಃ ಪತಿತಃ ಪ್ರತಿಬುಧ್ಯತೇ | 
ಅಮಿತ್ರಾಣಾಂ ನಧೇ ಯುಕ್ತೋ ಮಿತ್ರಾಣಾಂ ಸಂಗ್ರಹೇ ರತಃ | ೨೨ 


ಶ್ರೀರಾಮನ ಬಳಿಗೆ ಬಂದು ಕ್ಸ ಮುಗಿದು ನಿಂತುಕೊಂಡನು (೧೫-೧೬) 
ಪರಿವಾರದಲ್ಲಿದ್ದ ವಾನರರೆಲ್ಲರೂ ಬಂದು ಸುಗ್ರೀವನಂತೆಯೇ ಬದ್ದಾಂಜಲಿ 
ಗಳಾಗಿ ನಿಂತರು. ಅವರೆಲ್ಲರೂ ಹೀಗೆ ಕೈಜೋಡಿಸಿ ನಿಂತಿರಲು, ಕಮಲದ 
ಮೊಗ್ಗುಗಳಿಂದ ತುಂಬಿದ ಸರೋವರದಂತೆ ಕಪಿಸಮೂಹವು ಕಾಣಿಸಿತು ! 
(೧೭). ಆ ವಾನರಸೇನೆಯನ್ನು ನೋಡಿ ಶ್ರೀರಾಮನಿಗೆ ಸುಗ್ರೀವನಲ್ಲಿ 
ಪ್ರೀತಿಯುಂಭಾಯಿತು ಸುಗ್ರೀವನು ಶ್ರೀರಾಮನ ಪಾದಗಳಿಗೆ ತಲೆಬಾಗಿ 
ವಂದಿಸಿದನು. ಧೆರ್ಮಾತ್ಮನಾದ ಶ್ರೀರಾಮನು ಆ ಕಪೀಶ್ವರನನ್ನು ಸ್ರೇಮಾದರ 
ಗಳಿಂದ ಅಪ್ಪಿಕೊಂಡು “ಮಿತ್ರ, ಕುಳಿತುಕೊ” ಎಂದು ಹೇಳಿದನು (೧೮-೧೯). 
ಸುಗ್ರೀವನು ನೆಲದಮೇಲೆ ಕುಳಿತನು. ಆಗ ಶ್ರೀರಾಮನು “ ಸುಗ್ರೀವ, 
ಧರ್ಮಾರ್ಥಕಾಮಗಳನ್ನು ಕಾಲೋಚಿತವಾಗಿ ವಿಂಗಡಿಸಿಕೊಂಡು ಯೋಗ್ಯ 
ರೀತಿಯಲ್ಲಿ ಸೇವಿಸತಕ್ಕವನು ರಾಜನೆನಿಸಿಕೊಳ್ಳಲು ಅರ್ಹನಾಗುತ್ತಾನೆ, 
ಧರ್ಮಾರ್ಥಗಳನ್ನು ತ್ಯಜಿಸಿ ಕಾಮದಲ್ಲಿ ಮುಳುಗಿದವನಿಗೆ ಕೆಟ್ಟಮೇಲೆ ಬುದ್ಧಿ 
ಬರುತ್ತದೆ ಮರದ ತುದಿಯಲ್ಲಿ ಮಲಗಿದವನಿಗೆ ಬಿದ್ದಮೇಲೆ ಎಚ್ಚರ 
ವಾಗುತ್ತದೆ! ರಾಜನು ಶತ್ರು ಸಂಹಾರದಲ್ಲಿಯೂ ಮಿತ್ರಸಂಗ್ರಹದಲ್ಲಿಯೂ 





೩೧೨ ಕಿಷ್ಟಿಂಥಾಳಾಂಡಃ [ಸರ್ಗಃ ೩೮ 


pers ತು ರಾಜಾ ಧರ್ಮೇಣ ಯುಜ್ಯತೇ | 
ಉದ್ಯೋಗಸನುಯಸ್ತೇಷ ಪ್ರಾಪ್ತಃ ಶತ್ರುವಿನಾಶನ 1 ೨೩ 
ಸಂಚಿಂತ್ಯ ತಾಂ ಹಿ ಪಿಂಗೇಶ ಹರಿಭಿಃ ಸಹ ಮಂತ್ರಿ ಭಿಃ | 
ಏವಮುಕ್ತ ಸ್ತು ಸುಗ್ರೀವೋ ರಾಮಂ ನಚನಮಬ್ರ ವೀತ್‌ | ೨೪ 


ಪ್ರನಷ್ಟಾ ಶ್ರೀಶ್ಲೆ ಕೀರ್ತಿಶ್ಚ ಕೆಪಿರಾಜ್ಯಂ ಚ ಶಾಶ್ವಕವರ್‌ | 
ಕೃತ್ರ ನುದಾನ ಹಾಬಾಹೋ ಪುನಃ ಪ್ರಾಪ್ತ ಮಿದಂ ಮಯಾ! ೨೫ 


ತನ ದೇವ ಪ್ರಸಾದಾಚ್ಚ ಭ್ರಾತುಶ್ತ ಜಯತಾಂ ವರೆ | 
ಕೃತಂ ನ ಪ್ರತಿಕುರ್ಯಾದ್ಯಃ ಪುರುಷಾಣಾಂ ಸ ದೂಷಕಃ ॥. ೨೬ 


ಏತೇ ವಾನರಮುಖ್ಯಾ ಶ್ರ ಶತಶಃ ಶತ್ರುಸೂಪನ | 


ಪ್ರಾಪ್ತಾ ಶ್ಹಾದಾಯ ಬಲಿನಃ ಪೃಥಿವ್ಯಾಂ ಸರ್ನವಾನರಾನ್‌ | ೨೭ 


ಬುಕ್ತಾಶ್ಲಾವಹಿತಾಃ ಶೂರಾ ಗೋಲಾಂಗೂಲಾಶ್ಚ ರಾಘವ | 
ಕಾಂತಾರವನದುರ್ಗಾಣಾಮಭಿಜ್ಞಾ ಘೋರೆದರ್ಶನಾಃ ॥ ೨೮ 
ನಿರತನಾಗಿರಬೇಕು (೨೦-೨೨). ಮತ್ತು ಧರ್ಮಾರ್ಧಕಾಮಗಳೆಂಬ ತ್ರಿನರ್ಗದ 
ಫಲವನ್ನು ಯುಕ್ತರೀಕಿಯಲ್ಲಿ ಅನುಭವಿಸ ಬೇಕು. ಅವನು ಮಾತ್ರನೇ 
ರಾಜಧರ್ಮವನ್ನು. "ಜಿನ್ನಾಗಿ ಚ ಭೂ ಶತ್ರುಸೂದನ-ಸುಗ್ರೀವ, 
ಈಗ ಉದ್ಯೋಗಕಾಲವು ಪ್ರಾಪ್ತವಾಗಿದೆ (೨೩). ವಾನರೇಂದ್ರ, ನಿನ್ನ 
ಸಚಿವರಾದ ವಾನರಕೊಡನೆ ಸ್‌ ಕರ್ತವ ವನ್ನು ಕುರಿತು ಸಮಾ 
ಲೋಚಿಸು* ಎಂದು ನುಡಿದನು ಆಗ ಸುಗಿ Ae, ಶ್ರೀರಾಮನನ್ನು 
ನೋಡಿ ಇಂತೆಂದನು: "ಓ ಮಹಾಬಾಹು, ನನ್ನ ಕೈಬಿಟ್ಟು ಹೋದ 
ಸಂಪತ್ತು, ಕೀರ್ತಿ, ಸ್ಕಿ ರವಾದ ವಾನರಾಧಿವತ್ಯ--ಇವೆಲ್ಲವೂ ನಿನ್ನ ಅನುಗ್ರಹ 
ದಿಂದ "ನಃ ಲಭಿಸಿದವು (೨೪-೨೫). ನಿನ್ನ ಮತ್ತು ನಿನ್ನ ಅನುಜನ 
ಪ್ರಸಾದವೇ ಇದಕ್ಕೆ ಕಾರಣ, ಸ ಪ್ರ ತಿಯಾಗಿ ಉಪಕಾರವನ್ನು 
ಜಾ ಪುರುಷಾಧಮನೇ ಸರಿ. ಹೇ ತು )ಿಸೂದನ್ಯ ಸ 
ಮಂದಿ ಕಪಿನಾಯಕರು ಹೋಗಿ ಈ ಭೂಮಂಡಲದಲ್ಲಿರುವ ಬಲತಾಲಿಗಳಾದ 
ಸಮಸ್ತ ಕಪಿವೀರರನ್ನೂ ಕರೆದು ಬಂದಿದ್ದಾರೆ (೨೬-೨೭), ನಿವಿಥೆ 
ಕಾಂತಾರಗಳನ್ನೂ ವನದುರ್ಗಗಳನ್ನೂ ಬಲ್ಲ ಘೋರಾಕಾರದ ಭಲ್ಲೂಕಗಳೂ 





ಸರ್ಗಃ ೩೮ | ರಾನುಸಮೀಪಗಮನಮ್‌ ತ್ಲಿ೧ಪ್ಠಿ 


ದೇನಗಂಥರ್ನ್ವಪುತ 





ಶ್ರ ಪಾನರ್‌ಕ ಹಾವ ರೂಪಿ೫8 | 


ಸ್ವೈಃ ಸ್ವೈಃ ಪರಿವೃತಾಃ ಸೈನ್ಯೈರ್ನರ್ತಂತೇ ಪಥಿ ರಾಘವ ೨೯ 
ಶ್ಯಃ ಶತಸಹಸ್ಯೆ ಶ್ಲ ಕೋಹಿಭಿಶ್ಚ ಪ್ಲವಂಗಮಾಃ । 

ಅಯುತೈಶ್ವಾವೃ ತಾ ವೀರಾಃ ಶಂಕುಭಿಶ್ಚ ಪರಂತಪ 1 ೩೦ 
ಅರ್ಬುದೈರೆರ್ಬುದಶತೈರ್ಮದಥ್ಥ್ಯೈಶ್ಹಾಂತ್ರೈಶ್ಟ ವಾನರಾಃ | 

ಸಮುದ ಶ್ಚ ಪರಾರ್ಥೆಶ್ವ ಹರೆಯೋ ಹರಿಯೂಥಪಾಃ 1 ೩೧ 
ಆಗಮಿಷ್ಯಂತಿ ತೇ ರಾಜನ್‌ ಮಹೇಂದ್ರಸಮವಿಕ್ರಮಾಃ | 
ಮೇರುವಮಂದರಸಂಕಾಶಾ ವಿಂಘೆ ,ನೀರುಕ್ಳೈ ತಾಲಯಾಃ || ೩೨ 


ತೇ ತ್ವಾಮಭಿಗಮಿಷ್ಯಂತಿ ರಾಶ್ನಸಂ ಯೇ ಸಬಾಂಭನವತ್‌ | 
ನಿಹತ್ಯ ರಾವಣಂ ಸಂಖ್ಯೇ ಹ್ಯಾನಯಿಷ್ಯಂತಿ ಮೈಥಿಲೀಮ್‌ | "ತ್ತಿ 


ತತಸ್ತಮುದ್ಯೋಗಮವೇಶ್ಲ್ಯ ಬುದ್ಧಿಮಾನ್‌ 
ಹರಿಪ್ರವೀರೆಸ್ಯ ನಿದೇಶನರ್ತಿನಃ | 


ಗೋಲಾಂಗೂಲಗಳೂ ಬರುತ್ತಿದ್ದಾರೆ. ಅವರೆಲ್ಲರೂ ಎಚ್ಚ ರಿಕೆಯಿಂದ ಸಂಚರಿಸ 
ತಕ್ಕವರೂ ಶೂರರೂ ಆಗಿದ್ದಾರೆ. ದೇವಗಂಧರ್ವಪುತ್ರರೂ ಕಾಮರೂಪಿ 
ಗಳೂ ಆದ ವಾನರರು ಬರುತ್ತಿದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಸೇನೆ 
ಗಳೊಡನೆ ಹೊರಟು ಮಧ್ಯಮಾರ್ಗದಲ್ಲಿದ್ದಾ ರೆ (೨೮-೨೯) ರಘುನಾಥ, 
ಆ ವಾನರರ ಸಂಖ್ಯೆ ಅಸಂಖ್ಯವಾಗಿದೆ ನೂರು, ಲಕ್ಷ, ಕೋಟ, ಶಂಕು, 
ಅರ್ಬುದ, ಸಮುದ್ರ, ಪರಾರ್ಥಸಂಖ್ಯೆಗಳಲ್ಲಿ* ಆಗಮಿಸುತ್ತಿದ್ದಾರೆ! ಅವರಲ್ಲಿ 
ದೇವೇಂದ್ರನಿಗೆ ಸರಿದೂಗುವ ಪರಾಕ್ರಮಿಗಳಿದ್ದಾ ಕೆ! ಮೇರುಮಂದರ 
ಶೈಲಗಳಂತೆ ಮಹಾಕಾಯರಿದ್ದಾರೆ ! ವಿಂಧ್ಯ, ಮೇರು ಮುಂತಾದ ಗಿರಿಗಳಲ್ಲಿ 
ಕೆಲೆಸಿದವರೆಲ್ಲರೂ ಬರುತ್ತಿದ್ದಾರೆ (೩೦-೩೨). ಶ್ರೀರಾಮ, ಆ ಕಪಿನೀರರು 
ರಾಕ್ಷಸಾಥೆಮನಾದ ರಾವಣನನ್ನು ಬಂಧುಬಾಂಧವಸಮೇತವಾಗಿ ರಣರಂಗ 
ದಲ್ಲಿ ಕೊಂದು, ಮೈಧಿಲಿಯನ್ನು ನಿನಗೆ ತಂದೊಫ್ಪಿ ಸುವರು!” ಎಂದನು 
(೩೩). ಹೀಗೆ ಕಪಿಶ್ರೇಷ್ಠ ನಾದ ಸುಗ್ರೀವನು ಆಜ್ಞಾ ನುವರ್ತಿಯಾಗಿ 
ಮುಂದಿನ ಕಾರ್ಯಭಾರದ ಪ್ರಯತ್ನವನ್ನು ನಡೆಸಿದ್ದಾನೆಂಬುದನ್ನು ಕೇಳಿ, 
* ಅನುಬಂಧವನ್ನು ನೋಡಿ. 


ಷಿ೧೪ ಕಷ್ಕಿ ಂಧಾಕಾಂಡಃ [ಸರ್ಗಃ ೩೯ 


ಬಭೂವ ಹರ್ಸ್ಹಾದ್ವಸುಧಾಧಿಪಾತ್ಮಜಃ 
ಪ್ರಬುದ್ಧನೀಲೋತ್ಸಲತುಲ್ಯದರ್ಶನಃ [| ೩೪ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಅಷ್ಟಾತ್ರಿಂಶಃ ಸರ್ಗಃ 


ಏಕೋನಚತ್ವಾರಿಂಶಃ ಸರ್ಗಃ 


ಸೇನಾನಿನೇಶಃ 
ಇತಿ ಬ್ರುವಾಣಂ ಸುಗ್ರೀವಂ ರಾನೋ ಧರ್ಮಭ ತೌಂ ನರಃ | 
ಬಾಹುಭ್ಯಾಂ ಸಂಪರಿಷ್ಟಜ್ಯ ಪ್ರತ್ಯುವಾಚ ಕೈತಾಂಜಲಿನು ॥ ೧ 
ಯದಿಂದ್ರ್ರೋ ವರ್ಷಶೇ ನರ್ಷಂ ನ ತಚ್ಚಿತ್ರಂ ಭನೇದ್ಭುವಿ | 
ಆದಿತ್ಯೋ ವಾ ಸಹಸ್ರಾಂಶುಃ ಕುರ್ಯಾದ್ವಿತಿಮಿರೆಂ ನಭಃ ॥ ೨ 


ಚಂದ್ರಮಾ ರಶ್ಮಿಭಿಃ ಕುರ್ಯಾತ್‌ ಪೃಧಿನೀಂ ಸೌಮ್ಯ ನಿರ್ಮಲಾಮ್‌ | 
ತ್ವದ್ದಿಭೋ ವಾಪಿ ಮಿತ್ರಾಣಾಂ ಪ್ರತಿಕುರ್ಯಾತ್‌ ಪರೆಂತಪ॥ ೩ 


ಪ್ರಾಜ್ಞ ನಾದ ಶ್ರೀರಾಮನಿಗೆ ಹರ್ಷವಾಯಿಜು. ಸಂಪ್ರೀತನಾದ ಆ ರಾಜ 
ಫುಮಾರನು ಅರಳಿದ ನೀಲೋತ್ಸಲದಂತೆ ಕಂಗೊಳಿಸಿದನು (೩೪) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಮೂನಕ್ತೆಂಟನೆಯ ಸರ್ಗ 





ಸರ್ಗ ೩೯ 
ಕನಿನಾಯಕರು ತಮ್ಮ ಸೇನೆಗಳನ್ನು ತೆಗೆದುಕೊಂಡುಬಂದು ಸೇರುವುಡು. 


ಈ ರೀತಿಯಲ್ಲಿ ಕೈಮುಗಿದು ಹೇಳುತ್ತಿದ್ದ ಸುಗ್ರೀವನನ್ನು ಧಾರ್ಮಿ 
ಕೋತ್ತ ಮನಾದ ಶ್ರೀರಾಮನು ತೋಳುಗಳಿಂದ ಅಪ್ಪಿ ಕೊಂಡು “ ಮಿತ್ರ- 
ಸುಗ್ರೀವ, ಇಂದ್ರನು ಭೂಮಿಯಲ್ಲಿ ಮಳ ಸುರಿಸುವುದಾಗಲಿ, ಸಹಸ್ರ 
ಕಿರಣನಾದ ಸೂರ್ಯನು ಗಗನದಲ್ಲಿ ಕತ್ತಲೆಯನ್ನು ನೀಗಿಸುವುದಾಗಲಿ, 
ಆಶ್ಚರ್ಯವಲ್ಲ (೧-೨). ಚಂದ್ರನು ಕಿರಣಗಳಿಂದ ಜಗತ್ತನ್ನು ಬೆಳಗುವುದೂ 


ಸರ್ಗಃ ೩೯] ಸೇನಾನಿವೇಶಃ ತ್ಲಿಲಿಜ 


ಏವಂ ತ್ವಯಿ ನೆ ತಚ್ಚಿತ್ರಂ ಭನೇದ್ಯತ್‌ ಸೌಮ್ಯ ಶೋಭನಮ್‌ | 
ಜಾನಾವ್ಯುಹಂ ಶ್ವಾಂ ಸುಗ್ರೀನ ಸತತಂ ಪ್ರಿಯೆವಾದಿನಮ್‌ [| ೪ 


ತ್ವತ್ಸನಾಥಃ ಸಖೇ ಸಂಖ್ಯೇ ಜೇತಾಸ್ಮಿ ಸಕಲಾನರೀನ್‌ | 
ತ್ವನೇನ ಮೇ ಸುಹೃನ್ಮಿತ್ರಂ ಸಾಹಾಯ್ಯಂ ಕರ್ತುಮರ್ಹಸಿ | ೫ 


ಜಹಾರಾತ್ಮನಿನಾಶಾಯ ವೈದೇಹೀಂ ರಾಕ್ಷಸಾಧಮಃ | 
ವನಂಚಯಿಶ್ಚಾ ತು ಹಪೌಲೋಮೀಮನುಹ್ರಾಮೋ ಯಥಾ ಶಚೀಮ್‌ ॥ 


ನಚಿರಾತ್ತಂ ಹನಿಷ್ಯಾಮಿ ರಾವಣಂ ನಿಶಿತೈಃ ಶರೈಃ | 
ಪೌಲೋಮ್ಯಾಃ ಪಿತರಂ ದೃಪ್ತಂ ಶತಕ್ರೆತುರಿನಾಹನೇ ॥ ೩ 


ಏತಸ್ಮಿನ್ನಂತರೇ ಚೈನ ರಜಃ ಸಮಭಿವರ್ತಕತ | 

ಉಷ್ಣಾಂ ತೀವ್ರಾಂ ಸಹಸ್ರಾಂಶೋಶ್ಛಾದಯದ್ಗಗನೇ ಪ್ರಭಾಮ್‌ ॥ ೮ 
ಚಿತ್ರವಲ್ಲ. ಸೌಮ್ಯ, ನಿನ್ನಂತಹ ವೀರನು ವಿ:ತ್ರರಿಗೆ ಉಪಕಾರಮಾಡು 
ವುಜರಲ್ಲಿ ಅಚ್ಚರಿಯೇನಿಬೆ? ಸುಗ್ರೀವ, ನೀನು ಗುಣಶಾಲಿಯೆಂಬುದನ್ನೂ 
ಸತತವೂ ಪ್ರಿಯವಾದಿಯೆಂಬುದನ್ನೂ ನಾನು ಬಲ್ಲೆ (೩-೪) ವಯಸ್ಕ, 
ನಿನ್ನ ಸಹಾಯದಿಂದ ಸಕಲ ಶತ್ರುಗಳನ್ನೂ ರಣದಲ್ಲಿ ನಾನು ಜಯಿಸಬಲ್ಲಿ. 
ನೀನೇ ನನಗೆ ಸದ್ಭಾವನೆಯುಳ್ಳ ಗೆಳೆಯನಾಗಿದ್ದೀಯೆ. ನೀನೇ ನನಗೆ 
ನೆರವನ್ನು ನೀಡಬಲ್ಲೆ. ಆ ರಾಕ್ಷಸಾಧಮನು ತನ್ನ ವಿನಾಶಕ್ಟಾಗಿಯೇ 
ವೈದೇಹಿಯನ್ನು ಅಪಹರಿಸಿದ್ದಾನೆ! ಅನುಹ್ರಾದನು ಪುರೋಮಪುತ್ರಿಯಾದ 
ಶಚಿಯನ್ನು ವಂಚಿಸಿ ಒಯ್ದಂತೆ ಕದ್ದುಕೊಂಡುಹೋಗಿದ್ದಾನೆ. (೫-೬). 
ಉದ್ಭ ತನಾದ ರಾವಣನನ್ನು ಶೀಘ್ರದಲ್ಲಿಯೇ ನಿಶಿತಾಸ್ತ್ರಗಳಿಂದ ಕೊಲ್ಲುವೆನು. 
ಶಚಿಯ ತಂದೆಯಾದ ಸೊಕ್ಕಿದ ಪುಲೋಮನನ್ನು ದೇವೇಂದ್ರನು ಸಂಹರಿಸಿ 
ದಂತೆ ಸಂಹರಿಸುವೆನು ** ಎಂದು ನುಡಿದನು (೭) ಅಷ್ಟರಲ್ಲಿ ತೀವ್ರವಾದ 
ಸೂರ್ಯಪ್ರಜೆಯನ್ನು ಮಾಸುವಂಕೆ ರಜೋರಾಶಿಯು ಗಗನವನ್ನಡರಿತು. 
`` ಪುರೋನುನ ಮಗಳಾದ ಶಚೀದೇವಿಯನ್ನು ಇಂದ್ರನಿಗೆ ಮದುವೆಮಾಡಿ 
ಕೊಡಬೇಕೆಂದು ನಿಶ್ಚಯವಾಗಿತ್ತು. ಅಷ್ಟರಲ್ಲಿ ಅನುಹ್ರಾದನೆಂಬ ದೈತ್ಯನು 
ಪುರೋಮನೊಡನೆ ಸಂಚುಮಾಡಿ ಶಚಿಯನ್ನಪಹರಿಸಿದನು. ಆಗ ಕ್ರುದ್ಧ ನಾದ 


ಇಂದ್ರನು ಪುಲೋಮ ಅನುಹ್ರಾದರಿಬ್ಬರನ್ನೂ ಕೊಂದು ಶಚಿಯನ್ನು ಬಿಡಿಸಿಕೊಂಡು 
ಬಂದನೆಂದು ಕಥೆ ಇದೆ, 





ಸಿ೧೬ ಕಷ್ಟಿಂಭಾಕಾಂಡಃ [ಸರ್ಗಃ ೩೯ 
ದಿಶಃ ಪರ್ಯಾಸುಲಾಶ್ಚಾ ಸನ್‌ ಕೆಜಸಾ ಶೇನೆ ನಿರೂರ್ಭತಾ | 
ಚಚಾಲ ಚ ಣುಹೀ ಸರ್ವಾ ಸರ್ಯಲಪನಕಾನನಾ 1 ೯ 
ತತೋ ನಗೇಂದ್ರಸಂಕಾಶೈಸ್ತೀಶದಂಸ್ಯೆ 3ರ್ನುಹಾಬಲೈಃ | 

ತ್ಯಾ ಸಂಭಾದಿತಾ ಭೂನಿರಸಂಖ್ಯೇಯ್ಟುತ ಬ್ಲನಂಗನ್ಯ ॥ ೧೦ 
ನಿಮೇಪಾಂತರೆಸಾತ್ತೇಣ ಶಶಸ್ತೆ ರ್ಜರಿಯೂಥನಪ್ನೆಃ । 


ಕಳೋಟೀಶಕಪರೀವಾರ್ಕಿಃ ಉನುರೂಪಿಭಿಉಾಗೃತಾ | ಬಿದಿ 
ನಾದೇಯ್ಯೆಃ ಸಾರ್ನ್ವತೇಯ್ಯೆ ಶ್ರ ಸಾನುದೆ ಶ್ಚ ಜುಹಾಬಲೈ॥ | 
ಹರಿಭಿರ್ಮೇಘನಿರ್ಹಾ ಪೈಸ ಶ್ತ ನನಜಾರಭಿಃ ॥ ದಿತಿ 
ತರುಣಾದಿತ 'ವರ್ಣೈಶ್ಸ ಶಶಿಗೌರೈ ಶ್ಲ ವಂನಕೈ 8 

ಹದ ೈಫೇಸರೆವಣೆನ್ಯೃ ಶ್ರ ಶ್ರೈ ತ್ರೈ ರ್ಮೆಲರುಕ್ಕ ತಾಲಯ್ಯೆಃ ಷಿ 
ಸೋಟೀಸಹಸೆ ಸೈರ್ದಶಭಿಃ ಶಿ ಶ್ರೀಮಾನ್‌ ಪರಿವೃ ತೆಸ್ತಡಾ | 

ವೀರಃ ತವರ ನಟನ ವಾನರ! ಪ್ರತ್ಯ ದೃಶ್ಯ ತೆ i ಎ೪ 


ಧೂಳಿಯಿಂದ ದಿಕ್ಕುಗಳು ಮಲಿನವಾದವು. ಪರ್ವತಾರಣ್ಯಸಹಿತವಾದ 
ಭೂಮಿಯು ನಡುಗಿದಂತಾಯಿತು ಸ್ವಲ್ಪಕಾಲದಲ್ಲಿಯೇ ಸರ್ವತಾಶಾಂರೂ 
ತೀಕ್ಷ್ಣ ಜಂಸ್ಭ್ರರೂ ಮಹಾಬಲರೂ ಆದ ಲೆಕ್ಕವಿಲ್ಲದಷ್ಟು ವಾನರರು ಬಂದು 
ಅಲ್ಲಿಯ ಸಮಸ್ತ ಪ್ರದೇಶವನ್ನೂ ಆವರಿಸಿಬಿಟ್ಟ ರು! (೮-೧೦), ಒಂದು 
ಸಿಮಿಷಮಾತ್ರ ದಲ್ಲಿ ಹಾಜಿ ೫ ಆಯು ಕೋಓಗಟ್ಟ ಟ್ರ 
ಕಪಿಪರಿವಾಕನೊಡಸೆ ಬಂದು ವ್ಯಾಪಿಸಿಬಿಟ್ಟ ರು. ಅವರಲ್ಲಿ ಕಲನರು 
ತೀರವಾಸಿಗಳು. ಕೆಲವರು ಸರ್ವತವಾಸಿಗಳು. ಕೆಲವರು ಸಮುದ್ರತೀರ 
ದಲ್ಲಿದ್ದವರು. ಕೆಲವರು ವನದಲ್ಲಿ ನೆಲೆಸಿದವರು. ಬಲಾಢ್ಕೈರಾದ ಅವರೆಲ್ಲರೂ 
ಮೋಡದಂತೆ ಗುಡುಗುತ್ತ ಬಂದರು (೧೧-೧೨) ಆ ವಾಫರರಲ್ಲ ಕೆಲವರು 
ಬಾಲಸೂರ್ಯನಂತೆ ಹೊಂಬಣ್ಣ ದವರಾಗಿದ್ದರೆ, ಕೆಲವರು ಚಂದ್ರನಂತೆ ಗೌರ 
ವರ್ಣದವರು. ಕೆಲವರು ಸದ್ಮಕೇಸರದಂತೆ ಎಳೆಗೆಂಥಿನವರಾದರೆ, ಕೆಲವರು 
ಬಿಳಿಯಬಣ್ಣ ದವರು. ಆಗ ಶತಬಲಿಯೆಂಬ ಕಪಿವೀರನು ಮೇರುವಾಸಿಗಳಾದ 
ಹತ್ತುಸಾವಿರ ಕೋಟಿ ಸಂಖ್ಯೆಯ ಕನಿಗಳೊಡನೆ ಬಂದು ಕಾಣಿಸಿಕೊಂಡನು 


ಸರ್ಗಃ ೩೯] ಸೇನಾನಿನೇಶಃ ೩೧೩ 





ತತಃ ಕಾಂ ಚನಕ್ಶಲಾಭ ಪಾ ರಾಯಾ ಸೀರ್ಯವನಾನ್‌ ಹಿತಾ | 
ಆನೇಸೈೈರ್ವಶಸಾಹಸ್ತೈಃ ಹತೋಟಿ ಪ್ರಶ್ಯವೃಶ್ಯತ ಗ ೧೫ 
ಶಥಾಹಕೇಣ ಕೋಟಿನಾಂ ಸಹಸ್ರೇಣ ಸಮಿತ | 

ಹತಾ ರುಮಾಯಾ ಸಂಪ್ರಾಪ್ತಃ ಸುಗ್ರೀಸಶ್ವಶತುರೋ ನಿಭುಃ ॥ ೧೬ 


ಪದ್ಮಳೇಸರಸಂಕಾಶಸ್ತರುಣಾರ್ಕನಿಭಾನನಃ ! 











ಬುದ್ಧಿಮಾನ್‌ ಮಾಸಕಶ್ರೇಷ್ಮಃ ಸರ್ವವಾನರಸತ್ತಮಃ ॥ ೧೭ 
ಅನೀಕೈರ್ಬಹುಸಾಹಸೈರ್ವಾನರಾಣಾಂ ಸನಃ ವ್ಲಿತಃ! 

ಹಿತಾ ಹನುಮತ ಶ್ರೀಮಾನ್‌ ಕೇಸರೀ ಪ್ರತೃದ್ಧಶ್ಯತ ॥ ೧೮ 
ಗೋಲಾಂಗೂಲಮಹಾರಾಜೋ ಗವಾಶ್ಷೋ ಭೀಮುವಿಕ್ರೆಮಃ | 
ವೃತಃ ಕೋಟಿಸಹಸ್ತ್ರೇಣ ವಾನರಾಣಾನುದೃ ಶ್ಯತ ॥ ೧೯ 
ಯಕ್ಲಾಣಾಂ ಭೀಮವೇಗಾನಾಂ ಗೂಮ್ತಃ ಶತ್ರುನಿಬರ್ಹಣಃ | 

ವೃತಃ ಕೋಟಸಹಸ್ರಾಭ್ಯಾಂ ದ್ವಾಭ್ಯಾ ಸಮಭಿವರ್ಶತ॥ ೨೦ 
ಮುಹಾಚಲಸಿಭೈರ್ಫ್ಥೋರೈಃ ಪನಸೋ ನಾಮ ಯೂಥಪಃ। 
ಆಜಗಾಮ ಮಹಾನೀರ್ಯತಸ್ತಿಸೃಭಿಃ ಳೋಟಭಿರ್ವತಃ ॥ ೨೧ 


(೧೩-೧೪) ಸುವರ್ಣಕಶೈಲದಂತಿದ್ದ, ತಾರೆಯ ತಂಜಿಯಾದ ಸುಷೇಣನೆಂಬ 
ವೀರನು ಹತ್ತು ಸಾನಿರಕೋಟ ವಾನರರೊಡನೆ ಬಂದು ನಿಂತನು ಸುಗ್ರೀವನ 
ಮಾವನೂ ರುಮೆಯ ತಂಜೆಯೂ ಆದ ತಾರನು ಸಾವಿರಕೋಟ ಸೈನ್ಯ 
ದೊಡನೆ ಬಂದನು (೧೫-೧೬). ಅನಂತರ ಹನುಮಂತನ ತಂಜಿಯೂ 
ಸಕಲ ವಾನರ ಶ್ರೇಷ್ಠನೂ ಆದ ಕೇಸರಿಯು ಅನೇಕ ಸಾವಿರ ಸಂಖ್ಯೆಯಲ್ಲಿ 
ಕಪಿಸೇನೆಯನ್ನು ತಂದು ಕಾಣಿಸಿಕೊಂಡನು ಕೇಸರಿಯಾದಕರೋ 
ಪದ್ಮಕೇಸರದಂತೆ ಹೊಂಬಣ್ಣ ವುಳ್ಳ ವನಾಗಿ ಬಾಲಸೂರ್ಯನಂತಿರುವ ಮುಖ 
ದಿಂದ ವಿರಾಜಿತನಾಗಿದ್ದನು. ಆ ಕಪಿಶ್ರೇಷ್ಠನು ಬಹಳ ಬುದ್ಧಿ ಶಾಲಿ 
(೧೭-೧೮). ಆಮೇಲೆ ಗೋಲಾಂಗೂಲಗಳಿಗೆ ರಾಜನೂ ಭೀಮನಿಶ್ರಮನೂ 
ಆದ ಗವಾಕ್ಷನು ಸಾನಿರಕೋಟ ನಾನರರಿಂದ ಪರಿವೃತನಾಗಿ ಗೋಚರಿಸಿದನು. 
ಶತ್ರುಥ್ವೈಂಸಕನಾದ ಥೊನ್ರುನು ಎರಡು ನಾವಿರಕೋಟಿ ಭಲ್ಲೂಕವೀರ 
ರೊಡನೆ ಬಂದು ಸೇರಿದನು (೧೯-೨೦) ಮಹಾವೀರ್ಯವುಳ್ಳ ಪನಸನೆಂಬ 


ಷ್ಲಿ೧ಿಆ ಕಿಹ್ಕಿಂಧಾಕಾಂಡಃ (ಸರ್ಗಃ ೩೯ 
ನೀಲಾಂಜನಚಯಾಕಾರೋ ನೀಲೋ ನಾನಾಥ ಯೂಥಪಃ | 
ಅದೃಶ್ಯತ ಮುಹಾಕಾಯಃ ಕೋಟಿಭಿರ್ದಶಭಿನನ್ಸೃ ತಃ [| ೨೨ 


ತತಃ ಕಾಂಚನಶೈಲಾಭೋ ಗನಯೋ ನಾಮ ಯೂಥಪಃ | 
ಆಜಗಾಮ ಮಹಾನೀರ್ಯಃ ಕೋಟಭಿಃ ಪಂಚಭಿನ್ಯ್ಛತಃ |. ೨೩ 


ದರೀಮುಖಶ್ಚ ಬಲವಾನ್‌ ಯೂಥೆಪೋಭ್ಯಾಯಯಾ್‌ೌ ತದಾ | 





ವೃತಃ ಸೋಟಿಸಹಸ್ಟೇಣ ಸುಗ್ರೀನಂ ಸಮುಪಸ್ಟಿ ಶ || ೨೪ 
ಮೈಂದಶ್ಚ ದ್ವಿನಿದಶ್ಹೋಭಾನಶ್ಚಿಪುತ್ರೌ ಮಹಾಬಲೌ | 
ಕೋಟಿಕೋಟಿಸಹಸ್ರೇಜ ವಾನರಾಣಾಮದೃ ಶ್ಯತೆ ॥ ೨೫ 
ಗಜಶ್ಚ ಬಲನಾನ್‌ ವೀರಃ ಕೋಟಿಭಿಸ್ಸಿ ಸೃಭಿರ್ವೃತಃ | 

ಆಜಗಾಮ ಮಹಾತೇಜಾಃ ಸುಗ್ರೀವಸ್ಯ ಸವಿೀಪತಃ | ೨೬ 


ಯಕ್ಷರಾಜೋ ಮಹಾತೇಜಾ ಜಾಂಬವಾನ್ನಾಮ ನಾಮತಃ | 
ಕೋಟಿಭಿರ್ದಶಭಿಃ ಪ್ರಾಪ್ತಃ ಸುಗ್ರೀನಸ್ಯ ನಶೇ ಸ್ಥಿತಃ ॥ ೨೭ 


ಸೇನಾನತಿಯು ಸರ್ವಶಾಕೃತಿಗಳೂ ಭಯಂಕರರೂ ಆದ ಮೂರುಕೋಟ 
ಕನಿಗಳಿಂದ ಯುಕ್ತನಾಗಿ ಬಂದನು. ಆಮೇಲೆ ಕಪ್ಪು ಕಾಡಿಗೆಯ ರಾಶಿ 
ಯಂತೆ ಗೋಚರಿಸುತ್ತಿದ್ದ ನೀಲನೆಂಬ ಭೀಮಕಾಯನಾದ ಸೇನಾಪತಿಯು 
ಹತ್ತುಕೋಟ ಸೈನಿಕರೊಡನೆ ಬಂದು ಸೇರಿದನು (೨೧-೨೨). ಅನಂತರ 
ಕನಕತ್ಸೆ ಲದಂತೆ ವಿರಾಜಿಸುತ್ತಿದ್ದ ಮಹಾಸರಾಕ್ರಮಿಯಾದ ಗವಯನು ಐದು 
ಕೋಟಿ ವಾನರಸೇನೆಯೊಡನೆ ಆಗಮಿಸಿದನು ಬಲಾಢ್ಯನಾದ ದರೀ 
ಮುಖನು ಒಂದು ಸಾವಿರಕೋಟಿ ಕಪಿಗಳೊಡನೆ ಸುಗ್ರೀವನ ಸಮೀಪದಲ್ಲಿ 
ಉಪಸ್ಥಿತನಾದನು (೨೩-೨೪). ಅಶ್ವಿನೀದೇವತೆಗಳ ಪುತ್ರರೂ ಮಹಾ 
ಶೂರರೂ ಆದ ಮೈಂದ, ದ್ವಿವಿದ ಎಂಬ ಇಬ್ಬರು ಸಾವಿರಾರುಕೋಟ ನಾನರ 
ಬಲವನ್ನು ತೆಗೆದುಕೊಂಡುಬಂದರು. ಶೂರಾಗೈ£ಸರನಾದ ಗಜನು ಮೂರು 
ಕೋಟ ಸೈನಿಕರಿಂದ ಪರಿವೃತನಾಗಿ ಸುಗ್ರೀವನ ಬಳಿಗೆ ಬಂದನು (೨೫-೨೬) 
ಭಲ್ಲೂಕರಾಜನೂ ಮಹಾತೇಜಸ್ವಿಯೂ ಆದ ಜಾಂಬವಂತನು ಹೆತ್ತುಕೋಟ 
ಭಲ್ಲೂಕ ಸೈನ್ಯದೊಡನೆ ಆಗಮಿಸಿ ಸುಗ್ರೀವನ ವಶದಲ್ಲಿ ಕಾರ್ಯೋನ್ಮುಖ 


ಸರ್ಗಃ ೩೯] ಸೇನಾನಿನೇಶಃ ೩೧೯ 


ರುಮಹ್ವಾನ್ನಾನು ನಿಶ್ರಾಂತೋ ನಾನರೋ ನಾನೆರೇಶ್ವರವಮ್‌ | 
ಆಯೆಯಾೌ ಬಲನಾಂಸ್ತೂರ್ಣಂ ಕೋಟೀಶತೆಸಮಾವೃತಃ ॥ ೨೮ 


ತತಃ ಕೋಟಿಸಹಸ್ರಾಣಾಂ ಸಹಸ್ರೇಣ ಶತೇನ ಚ! 


ಪೃಷ್ಠ ತೋನುಗತಃ ಪ್ರಾಪ್ತೋ ಹರಿಭಿರ್ಗಂಧಮಾದನಃ ॥ ೨೯ 
ತತಃ ಪದ್ಮಸಹಸ್ರೇಣ ವೃತಃ ಶಂಕುಶತೇನ ಚ | 
ಯುವರಾಜೊಆಂಗದಃ ಪ್ರಾಪ್ತಃ ಪಿತೃತುಲ್ಯಪರಾಕ್ರ ಮಃ ॥ ೩೦ 
ತತಸ್ತಾರಾದ್ಯುತಿಸ್ತಾರೋ ಹರಿರ್ಭೀಮಪರಾಕ್ರಮಃ | 
ಪಂಚಭಿರ್ಹರಿಕೋಡೀಭಿರ್ದೂರಿತಃ ಪ್ರತ್ಯದೃಶ್ಯತ | ೩೧ 
ಇಂದ್ರಜಾನುಃ ಕಪಿರ್ನೀರೋ ಯೂಥಪಃ ಪ್ರತ್ಯದೃಶ್ಯತ ! 
ಏಕಾದಶಾನಾಂ ಕೋಟೀನಾಮೀಶ್ವರಸ್ತೈಶ್ವ ಸಂವೃತಃ ॥ ೩೨ 
ತತೋ ರೆಂಭಸ್ತೃನುಪ್ರಾಪ್ರಸ್ತರುಣಾದಿತ್ಯಸಂನಿಭಃ | 
ಅಯುತೇನಾನೃತಕ್ರೈನ ಸಹಸ್ರೇಣ ಶತೇನ ಚ॥ ೩೩ 


ನಾದನು. ವನೀರಾಗ್ರೇಸರನಾದ ರುಮಣ್ವಂತನೆಂಬ ವಾನರನು ನೂರು 
ಕೋಟ ವಾನರ ಸೇನೆಯೊಡನೆ ವಾನರೇಂದ್ರನಾದ ಸುಗ್ರೀವನ ಹತ್ತಿರ 
ಉಪಸ್ಥಿತನಾದನು (೨೭-೨೮). ಅಮೇಲೆ ಗಂಥೆಮಾದನನು ಬಂದನು. 
ಅವನನ್ನು ಹಿಂಬಾಲಿಸಿ ಹನೊ ಎಂದು ಲಕ್ಷಕೋಟ ಸೈನಿಕರು ಬಂದರು. 
ಯುವರಾಜನಾದ ಅಂಗದನು ತಂದೆಯಾದ ವಾಲಿಗೆ ಸಮಾನನಾದ 
ಪರಾಕ್ರಮವುಳ್ಳವನು. ಅವನು ಸಾವಿರ ಪದ್ಮ ಮತ್ತು ನೂರು ಶಂಖ 
ಪರಿಮಿತವಾದ ಅಪಾರ ಸೇನೆಯೊಡನೆ ಆಗಮಿಸಿದನು (೨೯-೩೦) ಅನಂತರ 
ನಕ್ಷತ್ರ ದಂತೆ ನಿರಾಜಿಸುತ್ತಿದ್ದ ಭೀಮಪರಾಕ್ರಮನಾದ ತಾರ * ಎಂಬವನು 
ಐದು ಕೋಟಿ ವಾನರರೊಂದಿಗೆ ಬಂದು ಕಾಣಿಸಿಕೊಂಡನು. ಹನ್ನೊಂದು 
ಕೋಟಿ ಕಪಿಗಳಿಗೆ ನಾಯಕನಾದ ಇಂದ್ರಜಾನುವೆಂಬ ಸೇನಾಪತಿಯು ತನ li 
ಸೇನೆಯೊಂದಿಗೆ ಉಪಸ್ಥಿತನಾನನು (೩೧-೩೨). ಆಮೇಲೆ ಬಾಲಾದಿತ್ಯ 
ನಂತೆ ಬೆಳಗುತ್ತಿದ್ದ ರಂಭನೆಂಬ ವೀರನು ನೂರು ಕೋಟ ಸೈನಿಕರೊಂದಿಗೆ 


* ಇವನು ಹಿಂದೆ ಹೇಳಿದೆ ರುಮೆಯೆ ತಂದೆಯಾದ ತಾರನಲ್ಲ. 


೩3೦ ಕಿ್ಟಿಂಥಾಕಾಂಡಃ [ಸರ್ಗಃ ೩೯ 


ತತೋ ಯೂಥಹತಿರ್ನೀರೋ ದುಮ್ಮುಖೋ ನಾನು ವಾನರಃ | 


ಸ್ರ ತ್ಯವೃ ತೃತ ಕೋಹಿಭ್ಯಾಂ ದ್ವಾಭ್ಯಾಂ ಪರಿನೃ ಕೋ ಬಲೀ ೩೪ 


ಕೈೈಲಾಸಶಿಖರಾಕಾರೈರ್ನಾನಕೈರ್ಭಿೀಮುವಿಕ್ರಮೈ ಃ 





ವೃತಃ ಕೋಟಿಸಹಸ್ರೇಣ ಹನುನಾನ್‌ ಪ್ರತ್ಯದೃಶ್ಯತ | ೩೫ 
ನಲಶ್ಚಾ ಪಿ ಮಹಾವೀರ್ಯಃ ಸಂವೃತೋ ದ್ರುಮವಾಸಿಭಿಃ | 
ಕೋಟೀಶತೇನ ಸಂಪ್ರಾಪ್ತಃ ಸಹಸ್ರೇಣ ಶಕೇನ ಚ 0 ೩೬ 
ತತೋ ದಧಿಮುಖಃ ಶ್ರೀಮಾನ್‌ ಕೋಟಿಭಿರ್ವ ಶಭಿರ್ವತಃ | 
ಸಂಪ್ರಾಪ್ತೋಭಿಮಶಸ್ತಸ್ಯ ಸುಗ್ರೀವಸ್ಯ ಮಹಾತ್ಮನಃ ॥ ೩೩ 
ಶಕೆಭಃ ಕುಮುದೋ ವಹ್ದಿರ್ಮಾನರೋ ರಂಹ ಏನ ಚ! 

ಏತೇ ಜಾನ್ಯೇ ಚ ಬಹವೋ ನಾನರಾಃ ಕಾಮರೊಪಿಣಃ ॥ ೩೮ 


ಅನೃತ್ಯ ಪೃಥಿವೀಂ ಸರ್ವಾಂ ಸರ್ವತಾಂಶ್ಚ ವನಾನಿ ಚ! 
ಯೂಥಪಾಃ ಸನುನುಪ್ರಾಪ್ತಾಸ್ತ್ರೇಷಾಂ ಸಂಖ್ಯಾ ನ ವಿದ್ಯತೇ ॥ ೩೯ 


ಆಗತಾಶ್ಚ ನಿನಿಷ್ಟಾಶ್ಚ ಪೃಥಿವ್ಯಾಂ ಸರ್ವವಾನರಾಃ | 
ಅಪ್ಪನಂತೆಃ ಪ್ಲ ವಂತಶ್ತ ಗರ್ಜಂತಶ್ಚ ಪ್ಲನಂಗಮಾಃ || ೪೦ 


ಬಂದನು. ಬಲಶಾಲಿಯಾದ ದುರ್ಮುಖನೆಂಬ ಸೇನಾಧ್ಯ ಕ್ಷನು ಎರಡು 
ಕೋಟಿ ವಾನರರಿಂದ ಪರಿವೃತನಾಗಿ ಆಗನಿಸಿದನು (೩೩-೩೪). 
ಹೆನುಮಂತನು ಕೈ ಲಾಸಶಿಖರದಂತೆ ಉನ್ನತಕಾಯರೂ ಭೀಮವಿಕ್ರಮರೂ 
ಆದ ಸಾವಿರ ಕೋಟ ವಾನರ ನೇನೆಯೊಡನೆ ಬಂದನು. ಮಹಾವೀರ್ಯನಾದ 
ನಳನು ನೂರು ಕೋಟಿ ಮತ್ತು ಒಂದು ಲಕ್ಷ ಕಪಿಗಳೊಡನೆ ಪರಿವೃತನಾಗಿ 
ಬಂದನು (೩೫-೩೬). ಮಹಾತ್ಮನಾದ ಸುಗ್ರೀವನಿಗೆ ಪ್ರೀತಿಪಾತ್ರನಾದ 
ದಧಿಮುಖನು ಹೆತ್ತುಕೋಟ ವಾನರರೊಡನೆ ಉಪಸ್ಥಿತನಾದನು. ಹೀಗೆಯೇ 
ಶರಭ, ಕುಮುದ, ವಹ್ನಿ, ರಂಹೆ ಮುಂತಾದ ಕಾಮರೂಪಿಗಳಾದ ಕಹಿವೀರರು 
ಬಂದು ಅಲ್ಲಿಯ ಸಮಸ್ತ ಭೂಮಿಯನ್ನೂ ಸರ್ವತಾರಣ್ಯಗಳನ್ನೂ 
ವ್ಯಾಪಿಸಿ ನಿಂತರು. ಅವರ ಸಂಖ್ಯೆಯನ್ನು ಹೇಳಲು ಸಾಧ್ಯ ವಿಲ್ಲವಾಯಿತು 
(೩೭-೩೯). ಪೃಧಿನಿಯಲ್ಲಿದ್ದ ಸಕಲ ವಾನರರೂ ಅಲ್ಲಿಗೆ ಬಂದು ಸಮಾವೇಶ 
ಗೊಂಡರು. ಅವರೆಲ್ಲರೂ ಹಾರುತ್ತ, ಕುಪ್ಪಳಿಸುತ್ತ, ಗರ್ಜಿಸುತ್ತ ಬಂದು 


ಸರ್ಗಃ ೩೯] ಸೇನಾನಿವೇಶಃ ತ್ಠಿ೨೧ 
poate Rg ಸೂರ್ಯಮುಭ್ರೆಗಣಾ ಇವ! 
ಹೆ ಹುಶಬ್ದಾಂಶ್ಚೆ ಪ್ರಹ್ನ ೈಷ್ಟಾ ನಾಹುಶಾಲಿನಃ ॥ ೪ದಿ 
ಶಿಶೋಭಿರ್ನಾನೆರೇ ಂದ್ರಾ ಯೆ ಸು ಗ್ರಿ ೀನಾಯ ನ್ಯ ನೇದಯ 
ಅಪರೇ ವಾನರಶ್ರೇಷ್ಮಾಃ ಸಂಗಮ್ಮ ಚ ಯಥೋಚಿತವತ್‌ 
ಸುಗ್ರೀನೇಣ ಸಮಾಗಮ್ಯ ಸ್ಥಿತಾಃ ಸ್ರಾಂಜಲಯಸ್ಕದಾ | 
ಸುಗ್ಗಿ (ವಸ್ತರಿತೋ ಕಾಸಿ ಸರ್ವಾಂಸ್ತಾ ಹ್‌ ನಾನರರ್ಷಭಾನ್‌ [| 
ನಿನೇದಯಿತ್ತಾ ಧರ್ಮಜ್ಞ ಸ್ಥಿ ತಃ ಪ್ರಾಂಜಲಿರೆಬ್ರವೀತ್‌ ॥ 
ಯಥಾಸುಖಂ ಹರ್ವತನಿರ್ಜುರೇಷು 
ವನೇಷು ಸರ್ವೇಷು ಚ ವಾನಶೇಂದ್ರಾಃ | 


ನಿನೇಶಯಿತ್ವಾ ವಿಧಿವದ್ಭ ಲಾನಿ 
ಬಲಂ ಬಲಜ್ಞಃ ಪ್ರತಿಪತ್ತುಮೀಷ್ಟೇ ॥ ೪೪ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಏಕೋನಚತ್ವಾರಿಂಶಃ ಸರ್ಗಃ 








ಸುಗ್ರೀವನ ಸುತ್ತಲೂ ನೆಕೆದರು. ಸೂರ್ಯನ ಸುತ್ತಲೂ ಮೋಡಗಳು 
ಕನಿಯುವಂತೆ ಕವಿದರು. ಆ ವೀರರು ಹರ್ಷೊೋದ್ರೇಕದಿಂದೆ ಕೋಲಾಹಲ 
ಮಾಡಿದರು (೪೦-೪೧). ಅವರೆಲ್ಲರೂ ವಾನರೇಂದ್ರನಾದ ಸುಗ್ರೀವನಿಗೆ 
ತಲೆಬಾಗಿ ವಂದಿಸಿದರು. ಸೇನಾನಿಗಳಾದ ಕೆಲವು ವಾನರಮುಖ್ಯರು 
ಸುಗ್ರೀವನನ್ನು ಯಥೋಚಿತವಾಗಿ ಸಂದರ್ಶಿಸಿ ಕೈ ಮುಗಿದು ತಮ್ಮ ಆಗಮನ 
ವೃತ್ತಾ ಂತವನ್ನು ಸಿವೇದಿಸಿದರು. ಧರ್ಮಜ್ಞ ನಾದ ಸುಗ್ರೀವನು ತ್ವರೆಯಿಂದ 
ಹೋಗಿ ಆ ಕಪಿನಾಯಕಕೆಲ್ಲರನ್ನೂ ಶ್ರೀರಾಮನಿಗೆ ಕೈಮುಗಿದು ಪರಿಚಯ 
ಮಾಡಿಸಿಕೊಟ್ಟನು (೪೨-೪೩). ಅನಂತರ ಸುಗ್ರೀವನು ಸೇನಾಪತಿಗಳನ್ನು 
ನೋಡಿ “ಎಲ್ಛೆ ವಾನರೋತ್ತಮಕ್ಕೆ ನಿಮ್ಮ ಸೇನೆಗಳನ್ನು ಗಿರಿನದೀತೀರ 
ಗಳಲ್ಲಿಯೂ ವನಗಳಲ್ಲಿಯೂ ಯಥಾನುಕೂಲವಾಗಿ ಬಿಡಾರಮಾಡಿಸಿರಿ” 
ಎಂದು ಆದೇಶವನಿ ತೆ ನು. ಆ ಸುಗ್ರೀವನು ಕಪಿಸೇನೆಯ ಬಲನೆಷ್ಟೈಂಬು 
ದನ್ನು ತಿಳಿಯಲುದ್ದೇಶಿಸಿದನು (೪೪). 

ಇಲ್ಲಿಗೆ ಶ್ರೀಮುದ್ರಾಮಾಯೆಣದ ಕಿಹ್ಕಿಂಧಾಕಾಂಡದಲ್ಲಿ ಮೂವತ್ತೊಂಬತ್ತನೆಯ ಸರ್ಗ 

21 


ಚತ್ನಾರಿಂ ಶಃ ಸರ್ಗಃ 
ಪ್ರಾಚೀಪ್ರೇಷಣಮ್‌ 


ಅಥ ರಾಜಾ ಸಮೃದ್ಧಾರ್ಥಃ ಸುಗ್ರೀನಃ ಪ್ಲ ವಗಾಧಿಪಃ | 
ಉವಾಚ ನೆರಶಾರ್ದೂಲಂ ರಾಮಂ ಪರೆಬಲಾರ್ದನನಮ್‌ ॥ ೧ 


ಆಗತಾ ವಿನಿನಿಷ್ಟಾಶ್ಚ ಬಲಿನಃ ಕಾನುರೊಪಿಜಃ | 
ವಾನರಾ ವಾರಣೇಂದ್ರಾಭಾ ಯೇ ಮದ್ವಿಷಯವಾಸಿನಃ ॥ ತಿ 


ತ ಇವೇ ಬಹುವಿಕ್ರಾಂತೈರ್ಹರಿಭಿರ್ಭೀಮವಿಕ್ರೆಮೈಃ 
ಆಗತಾ ನಾನರಾ ಘೋರಾ ದೈತ್ಯದಾನವಸಂಸಿಭಾಃ ॥ ೩ 


ಖ್ಯಾತಕರ್ಮಾಪದಾನಾಶ್ಚ ಬಲನಂತೋ ಜಿತೆಕ್ಲೆ ಮಾಃ | 
ಪರಾಕ್ರಮೇಷು ವಿಖ್ಯಾತಾ ವ್ಯವಸಾಯೇಷು ಚೋತ್ತಮಾಃ॥ ೪ 


ಸರ್ಗ ೪೦ 


ಸುಗ್ರೀವನು ಸೀತಾನ್ವೇಷಣಕ್ಕಾಗಿ ವಿನತನೆಂಬ ಸೇನಾಪತಿಯನ್ನು 
ಪೂರ್ವದಿಕ್ಕಿಗೆ ಕಳಿಸುವುದು. 


ಹೀಗೆ ವಾನರೇಂದ್ರನಾದ ಸುಗ್ರೀವನು ಸಮೃದ್ಧವಾಗಿ ಸೇನಾಬಲ 
ವನ್ನು ಸಂಗ್ರಹಿಸಿ, ಪರಂತಪನಾದ ಶ್ರೀರಾಮನನ್ನು ಕುರಿತು ಶ್ರೀರಾಮ, 
ಬಲಶಾಲಿಗಳಾದ ವಾನರರೆಲ್ಲರೂ ಬಂದು ಬಿಡಾರ ಹೂಡಿದ್ದಾರೆ. ಇವರೆಲ್ಲರೂ 
ನನ್ನ ರಾಜ್ಯ ದಲ್ಲಿರತಕ್ಕವರು. ಆನೆಗಳಂತೆ ಮಹಾಕಾಯರಾದ ಇವರು 
ಕಾಮರೂಪಿಗಳು (೧-೨). ಈ ಸೇನಾನಿಗಳು ಭೀಮವಿಕ್ರಮರೂ ಶೂರರೂ 
ಆದ ಕಪಿಗಳನ್ನೊ ಡಗೂಡಿ ಬಂದಿದ್ದಾರೆ. ಈ ವಾನರರೆಲ್ಲರೂ ದೈತ್ಯದಾನವ 
ರಂತೆ ಭೀಕರಕಾರ್ಯವನ್ನು ಮಾಡಲು ಸಮರ್ಥರು. ಹಿಂದೆ ಅನೇಕ ಬಾರಿ 
ಮಹಾಕಾರ್ಯಗಳನ್ನು ನಡೆಸಿ ವಿಖ್ಯಾತರಾಗಿದ್ದಾರೆ. ಶ್ರಮವನೆ ೩ ಇವರು 
ಗಣಿಸುವುದಿಲ್ಲ. ಸಾಹೆಸಕೃತ್ಯಗಳಲ್ಲಿಯೂ ಕಾರ್ಯನಿಶ್ಚಯದಲ್ಲಿಯೂ ಹೆಸರು 


ಸರ್ಗಃ ೪೦] ಪ್ರಾಚೀಪ್ರೇಷಣಮ್‌ ೩೨೩ 


ಪೃಥಿವ್ಯಂಬುಚರಾ ರಾಮ ನಾನಾನೆಗನಿವಾಸಿನೆಃ | 


ಕೋಟ್ಯಗ್ರಶ ಇಮೇ ಪ್ರಾಪ್ತಾ ವಾನರಾಸ್ತವ ಕಂಕೆರಾಃ ॥ ೫ 
ನಿದೇಶನರ್ತಿನಃ ಸರ್ವೇ ಸರ್ವೇ ಗುರುಹಿತೇ ರತಾಃ | 
ಅಭಿಪ್ರೇತಮನುಷ್ಮಾತುಂ ಶನ ಶಕ್ಷ್ಯಂತ್ಯರಿಂದಮ ॥ ೬ 
ತ ಇಮೋ ಬಹುಸಾಹಸ್ಕರನೀ ಕೈರ್ಭೀಮವಿಕ್ರಮೈಃ | 

ಯನ್ಮೆನ್ಯಸೇ ನರವ್ಯಾಘ್ರ ಪ್ರಾಪ್ತಕಾಲಂ ತದುಚ್ಕತಾಮ್‌ ॥ ೭ 
ತ್ವತ್ಸೈನ್ಯಂ ತ್ವದ್ವಶೇ ಯುಕ್ತ ಮಾಜ್ಞಾ ಪೆಯಿತುಮರ್ಹಸಿ | 
ಕಾಮಮೇಷಾಮಿದಂ ಕಾರ್ಯಂ ವಿದಿತಂ ಮಮ ತತ್ತ್ವತಃ ಆ 
ತಥಾಪಿ ತು ಯಥಾತತ್ತ್ವಮಾಜ್ಞಾ ಪಯಿತುಮರ್ಹಸಿ | 

ತಥಾ ಬ್ರುವಾಣಂ ಸುಗ್ರೀನಂ ರಾಮೋ ದಶರಥಾತ್ಮಜಃ ॥ ೯ 


ಬಾಹುಭ್ಯಾಂ ಸಂಪರಿಷ್ಟಜ್ಯ ಇದಂ ವಚನಮಬ್ರವೀತ್‌ | 
ಜ್ಞಾಯತಾಂ ಮಮ ವೈದೇಹೀ ಯದಿ ಜೀವತಿ ವಾನೆವಾ॥ ೧೦ 


ಸಡೆದವರು (೩-೪). ಶ್ರೀರಾಮ, ಈ ವಾನರರು ಭೂಮಾರ್ಗ ಜಲಮಾರ್ಗ 
ಗಳಲ್ಲಿ ತಡೆಯಿಲ್ಲಜೆ ಸಂಚರಿಸಬಲ್ಲರು. ವಿವಿಧ ಸರ್ವತವಾಸಿಗಳಾದ ಇವರು 
ಕೋಟಿಗಟ್ಟಲೆ ಬಂದು ಸೇರಿದ್ದಾರೆ. ಎಲ್ಲರೂ ನಿನ್ನ ಕಿಂಕರರೆಂದು ತಿಳಿ. 
ಸರ್ವರೂ ಆಜ್ಞೆ ಗೆ ವಿಧೇಯರಾಗಿ ನಡೆಯುತ್ತಾರೆ. ಸರ್ವರೂ ಸ್ವಾಮಿ 
ಕಾರ್ಯದಲ್ಲಿ ನಿರತರು. ನಿನ್ನ ಇಷ್ಟದಂತೆ ಕಾರ್ಯವನ್ನು ನೆರವೇರಿಸಲು 
ಇವರು ಶಕ್ತರು (೫-೬). ಹೇ ಪುರುಷೋತ್ತಮ, ಮಹಾಪರಾಕ್ರಮಿಗಳಾದ 
ಅನೇಕ ಸಹಸ್ರ ಸೈನಿಕರೊಡನೆ ಈ ಸೇನಾಪತಿಗಳು ಬಂದಿದ್ದಾರೆ. ನಿನಗೆ 
ಯಾವುದು ಕಾಲೋಚಿತವಾದ ಕರ್ತವ್ಯವೆಂದು ತೋರುವುದೋ ಅದನ್ನು 
ತಿಳಿಸು. ಈ ಸೇನೆಯೆಲ್ಲವೂ ನಿನ್ನದು. ನಿನಗೆ ಅಧೀನವಾಗಿ ನಡೆಯುತ್ತದೆ. 
ಇವರಿಗೆ ಆಜ್ಞೆ ಯನ್ನು ಕೊಡು. ಈ ವಾನರರು ಈಗ ಏನು ಮಾಡಬೇಕೆಂಬು 
ದನ್ನು ನಾನೇನೋ ನಿರ್ಧರಿಸಿಕೊಂಡಿದ್ದೇನೆ (೭-೮). ಆದರೂ ಯಾವುದು 
ಸರಿಯೆಂಬುದನ್ನು ಗೊತ್ತುಮಾಡಿ ನೀನೇ ಆಜ್ಞೆಯನ್ನು ಕೊಡು” ಎಂದು 
ನಿವೇದಿಸಿದರು. ಆಗ ದಶರಥನಂದನನು ಸುಗ್ರ್ರೀ ವನನ್ನು ಎರಡು 
ಕೈಗಳಿಂದಲೂ ಅಪ್ಪಿಕೊಂಡು “ ವಾನರೇಂದ್ರ, ನನ್ನ ಸೀತೆಯು ಬದುಕಿರು 


ಸೇ 


ತ್ಥಿ೨೪ ಕಿಜ್ಕಂಧಾಕಾಂಡಃ [ಸರ್ಗಃ ೪೦ 


ಸಚ ದೇಶೋ ಮಹಾಪ್ರಾಜ್ಞ ಯಸ್ಮಿನ್‌ ವಸತಿ ರಾವಣಃ | 
ಅಧಿಗಮ್ಯ ತು ನೈದೇಹೀಂ ನಿಲಯಂ ರಾನಜಸ್ಯ ಚ॥ ೧೧ 
ಪ್ರಾಪ್ತಕಾಲಂ ವಿಧಾಸ್ಕ್ಯಾಮಿ ತಸ್ಮಿನ್‌ ಕಾಲೇ ಸಹ ತ್ವಯಾ | 
ನಾಹಮಸ್ಮಿನ್‌ ಪ್ರಭುಃ ಕಾರ್ಯೇ ವಾನರೇಶ ನೆ ಲಕ್ಷ ಒಕ lI es 
ತೈಮಸ್ಯ ಹೇತುಃ ಕಾರ್ಯಸ್ಯ ಪ್ರಭುಶ್ತ ಪ್ಲವಗೇಶ್ವರೆ | 
ತ್ವಮೇನಾಜ್ಞಾ ಪಯ ನಿಭೋ ಮನು ಕಾರ್ಯವಿನಿಶ್ಚೆಯಮಾ್‌ | ೧೩ 
ತೈಂ ಹಿ ಜಾನಾಸಿ ಯತ್‌ ಕಾರ್ಯಂ ಮುನು ನೀರ ನ ಸಂಶೆಯಃ | 


ಸುಪೃದ್ದಿತೀಯೋ ವಿಕ್ರಾಂಶಃ ಪ್ರಾಜ್ಞಃ ಕಾಲನಿಶೇಷನಿತ್‌ ॥ ೧೪ 


ಭವಾನಸ್ಮದ್ಧಿತೇ ಯುಕ್ತಃ ಸುಕೃ ತಾರ್ಥೊಆರ್ಥನಿತ್ತಮಃ | 
ಏವಮುಕ್ತಸ್ತು ಸುಗ್ರೀವೋ ನಿನೆತೆಂ ನಾಮ ಯೂಥಪಮ್‌ | ೧೫ 
ಅಬ್ರವೀದ್ರಾಮಸಾಂಸಿಧ್ಯೇ ಲಕ್ಷ ಸ್ಯ ಚ ಧೀಮತಃ | 

ಶೈಲಾಭಂ ಮೇಘನಿರ್ಫೋಷಮೂರ್ಜಿತಂ ಪ್ಲವಗೇಶ್ವರಃ॥ ೧೬ 


ವಳೋ ಇಲ್ಲವೋ ಎಂದು ಮೊದಲು ತಿಳಿದುಕೊ (೯-೧೦). ರಾವಣನಿರುವ 
ಸ್ಥಳವಾವುದೆಂದು ತಿಳಿಯಬೇಕಾಗಿದೆ. ಸೀತೆಯು ಬದುಕಿರುವಳೆಂದೂ ರಾವಣ 
`ಿರುವ ಸ್ಥಳವಾವುಜಿಂದೂ ಗೊತ್ತಾದ ಮೇಲೆ, ಸಮಯೋಚಿತವಾದ 
ಕಾರ್ಯವನ್ನು ಕೈಗೊಳ್ಳುವೆನು. ನಿನ್ನ ಸಹಾಯದಿಂದ ಅದನ್ನು ನಡೆಸು 
ವೆನು. ಸುಗ್ರೀವ, ಈ ಹುಡುಕುವ ಕಾರ್ಯದಲ್ಲಿ ನಾನಾಗಲಿ ಲಕ್ಷ್ಮಣ 
ನಾಗಲಿ ನಿಯಾಮಕರಲ್ಲ (೧೧-೧೨). ಈ ವಿಷಯವು ನಿನ್ನಿಂದಾಗಬೇಕು. 
ನೀನೇ ಇದಕ್ಕೆ ಪ್ರಭು. ಆದ್ದರಿಂದ, ವಾನರೇಶ್ವರ, ಪ್ರಭುವಾದ ನೀನೇ 
ಕರ್ತವ್ಯವೇನೆಂದು ವಾನರರಿಗೆ ಆಜ್ಞಾಪಿಸು. ಮುಂದಿನ ಕಾರ್ಯವಿಧಾನವು 
ನಿನಗೆ ಚೆನ್ನಾಗಿ ತಿಳಿದಿದೆ. ಎಲ್ಫೆ ಶೂರಾಗ್ರೇಸರ, ನಿನಗೆ ಬಹುಮಂದಿ 
ಮಿತ್ರರ ಸಹಾಯವಿದೆ. ಸ್ವತಃ ಪರಾಕ್ರಮಿಯೂ ಪ್ರಾಜ್ಞ ನೂ ಕಾಲವಿಶೇಷ 
ವನ್ನು ಬಲ್ಲವನೂ ಆಗಿದ್ದೀಯೆ (೧೩-೧೪). ನಮ್ಮ ಹಿತದಲ್ಲಿ ನಿರತನೂ 
ಅನೇಕ ಕಾರ್ಯಗಳನ್ನು ಸಾಧಿಸಿದವನೂ ಆಗಿದ್ದೀಯೆ. ಮಿತ್ರ, ರಾಜನೀತಿಜ್ಞ, 
ರಲ್ಲಿ ಶ್ರೀಷ್ಠನಾದವನು ನೀನು” ಎಂದು ಹೇಳಿದನು. ಆಗ ಸುಗ್ರೀವನು 
ಪರ್ವತಾಕಾರನೂ ಮೇಘದಂತೆ ಗರ್ಜಿಸತಕ್ಕವನೂ ದೈಢಕಾಯನೂ ಆದ 


ಸರ್ಗಃ ೪೦] ಪ್ರಾಚೀಪ್ರೇಷಣಮ್‌ ತ್ಠಿ೨೫ 





ರ್ಯುಕ್ತಃ ಕಾರ್ಯಾಕಾರ್ಯವಿಧಿತ್ಚ ಯೇ | ಎ೭ 
ವೃತೆಃ ಶತಸಹಸ್ರೇಣ ವಾನರಾಣಾಂ ತರಸ್ವಿನಾಮಾ್‌ ` 





ಅಧಿಗಚ್ಛ ದಿಶಂ ಪೂರ್ನಾಂ ಸಶೈಲವನೆಕಾನನಾಮ್‌ ॥ ೧೮ 
ತತ್ರ ಸೀತಾಂ ಚ ವೈದೇಹೀಂ ನಿಲಯಂ ರಾನಜಸ್ಯ ಚ | 
ಮಾರ್ಗಥಧ್ವೆಂ ಗಿರಿಶೃಂಗೇಷು ವನೇಷು ಚ ನದೀಷು ಚ ॥ ೧೯ 


ನದೀಂ ಭಾಗೀರಥೀಂ ರಮ್ಯಾಂ ಸರೆಯೂಂ ಕೌಶಿಕೀಂ ತಥಾ | 
ಕಾಲಿಂದೀಂ ಯಮುನಾಂ ರೆಮ್ಯಾಂ ಯಾವಮುನಂ ಚ ಮಹಾಗಿರಿವಾ್‌ 
ಸರಸ್ವತೀಂ ಚ ಸಿಂಧುಂ ಚ ಶೋಖಂ ಮಣಿನಿಭೋದಕೆಮ್‌ | 
ಮಹೀಂ ಕಾಲಮಹೀಂ ಚೈವ ಶೈಲಕಾನನಶೋಭಿತಾಮ್‌ ॥ ೨೧ 


ವಿನತನೆಂಬ ಸೇನಾನಿಯನ್ನು ಬರಮಾಡಿಕೊಂಡು, ಶ್ರೀರಾಮಲಕ್ಷ್ಮ ಇರೆದುರಿಗೆ 
ಈ ಪ್ರಕಾರವಾಗಿ ಆಜ್ಞೆ ಯನ್ನಿತ್ತ ನು (೧೫-೧೬) : “ಎಲ್ಛೆ ವಾನಕೋತ್ತ ಮ 
ಜು ವೇಗಶಾಲಿಗಳಾದ ಒಂದು ಲಕ್ಷ ವಾನರರನ್ನು ಕರೆದುಕೊಂಡು ಪೂರ್ವ 
ದಿಕ್ಕಿಗೆ * ಹೋಗತಕ್ಕದ್ದು ಆ ವಾನರರು “"ೂರ್ಯಚಂದ್ರವಂಶದಲ್ಲಿ 
ಜನಿಸಿದ ವೀರರಾಗಿರಲಿ. ನೀನು ದೇಶ ಕಾಲ ನೀತಿಗಳನ್ನನುಸರಿಸಿ 
ಕಾರ್ಯಾಕಾರ್ಯಗಳನ್ನು ನಿರ್ಣಯಿಸುವುದರಲ್ಲಿ ದಕ್ಷತೆಯಿಂದ ವರ್ತಿಸು. 
ಪೂರ್ವದಿಕೈೈನಲ್ಲಿರುವ ಶೈಲಗಳನ್ನೂ ಅರಣ್ಯಗಳನ್ನೂ ಶೋಧಿಸಬೇಕು 
(೧೭-೧೮) ಆ ಪ್ರಾಂತದಲ್ಲಿ ಜನಕಪುತ್ರಿಯಾದ ಸೀತಾದೇವಿಯನ್ನೂ 
ರಾವಣನ ವಾಸಸ್ಥಾನವನ್ನೂ ಕಂಡುಹಿಡಿಯಬೇಕು. ಗಿರಿಶ್ಚಂಗಗಳಲ್ಲಿಯೂ 
ವನಗಳಲ್ಲಿಯೂ ನದೀಕೀರಗಳಲ್ಲಿಯೂ ಬಿಡದೆ ಅನ್ವೇಷಿಸತಕ್ಕದ್ದು ,  ಗೆಂಗ್ಯಾ 
ಸರಯೂ, ಕೌಶಿಕೀ, ಕಾಳಿಂದಿಯೆಂದು ಪ್ರಸಿದ್ಧವಾದ ಯಮುನಾ 
ಯಮುನೆಯು ಹುಟ್ಟುವ ಯಾಮುನಪರ್ವತ-- ಇವುಗಳಿಗೆ ಹೋಗಿ 
ಹುಡುಕಿರಿ (೧೯-೨೦). ಸರಸ್ವತೀ, ಸಿಂಧು, ಮಣಿಯಂತೆ ಸ್ವಚ್ಛವಾದ 

* ಈ ಪ್ರಕರಣದಲ್ಲಿ ಪೂರ್ವಾದಿ ದಿಗ್ವಿಭಾಗವು ಹಿಮಾಲಯ ಮತ್ತು ವಿಂಧ್ಯಗಿರಿಗಳ 


ನಡುವೆ ಇದ್ದ ಆರ್ಯಾವರ್ತದಿಂದ ಎಂದು ತಿಳಿಯಬೇಕು. ಇದು ಸಿಷ್ಠಿ ಧೆಯನ್ನ- 
ಪೇಕ್ರಿಸಿ ಹೇಳಿದ ದಿಗ್ವಿ ಭಾಗವಲ್ಲ. 


4೨೬ ಕಪ್ಟಿಂಧಾಕಾಂಡಃ [ಸರ್ಗಃ ೪೦ 


ಬ್ರಹ್ಮ ೈಮಾಲಾನ್‌ ನಿದೇಹಾಂಶ್ಚ ಮಾಲನಾನ್‌ ಕಾಶಿಕೋಸಲಾನ್‌ | 
ಮಾಗಧಾಂತ್ಚ ಮಹಾಗ್ರಾ ಮಾನ್‌ ಪುಂಡ್ರಾನ್‌ ನಂಗಾಂಸ್ಕಥೈವ ಚ॥ 


ಪತ್ತನಂ ಕೋಶಕಾರಾಣಾಂ ಭೂಮಿಂ ಚ ರಜಕಾಕೆರಾಮ್‌ | 


ಸರ್ವಮೇಶದ್ವಿಚೇತನ್ಯಂ ಮಾರ್ಗಯದ್ಳಿಸ್ತತಸ್ತತಃ (| ೨೩ 
ರಾಮಸ್ಯ ದಯಿತಾಂ ಭಾರ್ಯಾಂ ಸೀತಾಂ ದಶರೆಥಸ್ನು ಸಾಮ್‌ | 
ಸಮದ ಪ್ರಮವಗಾಥಾಂಶ್ಚೆ ಪರ್ವಶಾನ್‌ ಪತ್ತನಾನಿ ಚ. || ೨೪ 
ಮಂದರಸ್ಯ ಚ ಯೇ ಕೋಟಂ ಸಂಶ್ರಿತಾಃ ಕೇಚಿದಾಯತಾಮ್‌ | 
ಕೆರ್ಜಪ್ರಾನರಣಾಶ್ರೈವ ತಥಾ ಚಾಪ್ಯೋಷ್ಕಕರ್ಣಕಾಃ | ೨೫ 
ಘೋರಾ ಲೋಹಮುಖಾಶ್ರೈವ ಜನನಾಶ್ವಿಕೆಪಾದಕಾಃ | 

ಅಕ್ಷಯಾ ಬಲನಂತಕಶ್ತ ಪುರುಷಾಃ ಪುರುಷಾದಕಾಃ | ೨೬ 


ಜಲವುಳ್ಳ ಶೋಣ, ಶೈ ಲಕಾನನಶೋಭಿತವಾದ ಮಹೀ, ಕಾಲಮಹೀ ಎಂಬ 
ನದಿಗಳ ಕೀರಕ್ರೈ ಹೋಗಿ ಸೀತಾದೇವಿಯನ್ನು ಅನ್ವೇಷಿಸಿರಿ. ಅಲ್ಲದೆ 
ಬ್ರಹ್ಮಮಾಲ, ನಿದೇಹ, ಮಾಳವ, ಕಾತಿ, ಕೋಸಲ, ದೊಡ್ಡದೊಡ್ಡ ಗ್ರಾಮ 
ಗಳಿರುವ ಮಗಥೆ, ಪುಂಡ್ರ ಮತ್ತು ವಂಗದೇಶಗಳಿಗೂ ನೀವು ಹೋಗಬೇಕು 
(೨೧-೨೨). ಎಲ್ಳೆ ವಾನರರ, ನೀವು ಕೋಶಕಾರರೆಂಬ ಅರಸರ 
ರಾಜಧಾನಿಗೂ ಅದರ ಸಮೀಪದಲ್ಲಿ ಬೆಳ್ಳಿಯ ಗಣಿಗಳಿರುವ ರಾಜ್ಯಕ್ಕೂ 
ಹೋಗತಕ್ಕದ್ದು ಅಲ್ಲಲ್ಲಿ ಅರಸುತ್ತ ಈ ಪ್ರದೇಶಗಳೆಲ್ಲವನ್ನೂ ಸರಿಯಾಗಿ 
ಶೋಧಿಸತಕೃದ್ದು (೨೩). ಶ್ರೀರಾಮನ ಪ್ರಿಯಪತ್ತಿಯೂ ದಶರಥಮಹಾ 
ರಾಜನ ಸೊಸೆಯೂ ಆದ ಸೀತಾದೇವಿಯು ಎಲ್ಲಿರುವಳೆಂದು ಗೊತ್ತುಮಾಡ 
ಬೇಕಾಗಿದೆ. ಸಮುದ್ರಜೊಳಗೆ ಚಾಚಿಕೊಂಡಿರುವ ಪರ್ವಶಗಳಲ್ಲಿಯೂ 
ನಗರಗಳಲ್ಲಿಯೂ ನೀವು ಆ ದೇವಿಯನ್ನು ಹುಡುಕಬೇಕು (೨೪). ಕಪಿನೀರರೆ, 
ಮಂದರಪರ್ವತದ ವಿಶಾಲವಾದ ಶಿಖರದಲ್ಲಿ ಘೋರಾಕೃ ತಿಯ ಜನರಿದ್ದಾರೆ. 
ಅವರ ಕಿವಿಗಳು ಹೊದಿಕೆಯಂತೆ ದೊಡ್ಡದಾಗಿ ಜೋತಾಡುತ್ತ ವೆ! ಕೆಲವರ 
ಕಿವಿಗಳು ತುಟಯವರೆಗೆ ಲಂಬಿಸಿರುತ್ತ ತ! | ಕಬ್ಬಿ ಇದಂತೆ ಕರ್ರನೆಯ ಒರಟು 
ಮುಖದವರು ಕೆಲವರು. ಅತಿಪೇಗವಾಗಿ ಬ ಬಲ್ಲ 'ಒಕ್ಕಾಲಿನವರು 
ಕೆಲವರು ! ಮನೆಮಾರುಗಳಿಲ್ಲದೆ ಅಲೆಯುವ ಬಲಾಢ್ಯರಾದ ನರಭಕ್ಷಕರು 


ಸರ್ಗಃ ೪೦] ಪ್ರಾಚೀಪ್ರೇಷಣಮ್‌ ಷ್ಠಿ೨೭ 


ಕಿರಾತಾಸ್ತೀಕ್ಷ್ಣ ಚೂಡಾಶ್ಚ ಹೇಮಾಂಗಾಃ ಪ್ರಿಯದರ್ಶನಾಃ | 


ಆಮಮೀನಾಶನಾಸ್ತ್ರತ್ರ ಕಿರಾತಾ ದ್ವೀಪವಾಸಿನಃ ॥ ೨೭ 
ಅಂತರ್ಜಲಚರಾ ಘೋರಾ ನರವ್ಯಾಘ್ರಾ ಇತಿ ಶ್ರುತಾಃ | 
ಏತೇಷಾಮಾಲಯಾಃ ಸರ್ವೇ ವಿಚೇಯಾಃ ಕಾನನೌಕಸಃ ॥ ೨೮ 


ಗಿರಿಭಿರ್ಯೇ ಚ ಗಮ್ಯುಂತೇ ಪ್ಲೆವನೇನ ಪ್ಲನೇನ ಚ | 
ಯತ್ನನಂತೋ ಯವದ್ದೀಪಂ ಸಪ್ತರಾಜ್ಯೋಪಶೋಭಿತಮಾ್‌ ॥ ೨೯ 


ಸುವರ್ಣರೂಪ್ಯಕಂ ಚೈವ ಸುವರ್ಣಾಕರಮಂಡಿತಮ್‌ | 


ಯನದ್ವೀಪನಮತಿಕ್ರಮ್ಯ ಶಿಶಿರೋ ನಾನು ಪರ್ವತಃ ॥ ೩೦ 
ದಿನಂ ಸ್ಪೃತತಿ ಶೃಂಗೇಣ ದೇವದಾಕವಸೇವಿತಃ | 
ಏಕೇಷಾಂ ಗಿರಿದುರ್ಗೇಷು ಪ್ರಪಾತೇಷು ವನೇಷು ಚ ॥ ೩೧ 


ಮಾರ್ಗಧಂ ಸಹಿತಾಃ ಸರ್ವೇ ರಾಮಪತ್ನೀಂ ಯಶಸ್ವಿನೀಮ್‌ । 
ತತೋ ರಕ್ತಜಲಂ ಶೋಣಮಗಾಧಂ ಶೀಘ  ಗಾಹಿನಮ್‌॥ ೩೨ 


ಕೆಲವರಿದ್ದಾರೆ! (೨೫-೨೬). ಅಲ್ಲಿರುವ ದ್ವೀಪಗಳಲ್ಲಿ ಒರಟುಕೂದಲಿನ 
ಕರಾತರಿದ್ದಾಕೆ. ಅವರ ದೇಹವು ಚನ ೩ದಂತೆ ಹೊಂಬಣ್ಣ ವಾಗಿದೆ. 
ಆ ಕಿರಾತರು ಹಸಿಯ ಮೀನುಗಳನ್ನು ತಿನ್ನುತ್ತಾ ರೆ! ಅಲ್ಲದೆ ನೀರಿನಲ್ಲಿ 
ಸಂಚರಿಸತಕ್ಕ ನರವ್ಯಾಘ)ಕೆಂಬ ಭೀಕರಜನರು ಅಲ್ಲಿ ವಾಸವಾಗಿದ್ದಾರೆ. 
ಎಲ್ಫೆ ವಾನರರೆ, ಅವರ ವಾಸಸ್ಥಾನಗಳನ್ನು ನೀವು ಸರಿಯಾಗಿ ಹುಡುಕಬೇಕು 
(೨೭-೨೮). ಅನಂತರ ನೀವು ಪ್ರಯಾಸದಿಂದ ಯವದ್ವೀಷಕ್ಕೆ ಹೋಗಬೇಕು. 
ಆ ದ್ವೀಪವು ಏಳು ಖಂಡಗಳಾಗಿ ನಿಭಾಗಿಸಲ್ಪ ಟ್ಟಿದೆ. ಆ ದ್ವೀಪಕ್ಕೆ ಹೋಗ 
ಬೇಕಾದರೆ ಕೆಲವು ಕಡೆ ಪರ್ವತಗಳಿಂದ ಪರ್ವತಗಳಿಗೆ ದಾಟಿಯೂ, ಕೆಲವು ಕಡೆ 
ಹಾರಿಯೂ, ಕೆಲವು ಕಡೆ ತೆಪ್ಪಗಳ ಮೂಲಕವೂ ಹೋಗಬೇಕಾಗುತ್ತದೆ 
(೨೯). ಆ ಯವದ್ವೀಪದ ಸಮೀಪದಲ್ಲಿ ಚಿನ್ನಕ್ಕೆ ಆಕರವೆನಿಸಿದ ಸುವರ್ಣ 
ದ್ವೀಷವಿದೆ. ಯವದ್ದೀಪವನ್ನು ದಾಹದಮೇಲೆ ಶಿಶಿರವೆಂಬ ಪರ್ವತವು 
ಸಿಗುತ್ತದೆ... ಅದರ ಶೃಂಗವು ಸ್ವರ್ಗವನ್ನು ಮುಟ್ಟುವಷ್ಟು ಉನ್ನತವಾಗಿದೆ. 
ಅದರಲ್ಲಿ ದೇವದಾನವರು ವಾಸವಾಗಿದ್ದಾರೆ. ಅವುಗಳ ಗಿರಿದುರ್ಗಗಳಲ್ಲಿಯೂ 
ಕಂದಕಗಳಲ್ಲಿಯೂ ವನಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ 
(೩೦-೩೧). ಶ್ರೀರಾಮನ ಪತ್ನಿಯಾದ ಆ ದೇವಿಯು ಎಲ್ಲಿರುವಳೆಂದು 


ತಿತರ ಕಷ್ಟಿಂಧಾಕಾಂಡಃ [ಸರ್ಗಃ ೪೦ 


ಗತ್ವಾ ಸಾರಂ ಸಮುದ್ರ ಸ್ಯ ಸಿದ್ಧ ಜಣಇರೆಣಸೇನಿತವಾ್‌ | 





ತೆಸ ತೀರ್ಥೇಷು ಕಮ್ಮೆ A ನಚಿಕ್ರಿ (ಷು ನನೇಷು ತಿಕ್ಕಿ 
ಹು ಸಹ ವೈದೇಹ್ಯಾ ನಾರ್ಗಿತವ್ಯಸ್ತ ತಸ್ತ್ರ ತಃ | 
ಪರ್ವತಪ್ರಭವಾ ನದ್ಯಃ ಸುರಮ್ಯಾ ಬಹುನಿಷ್ಠುಟಾಃ | ೩೪ 


ಮಾರ್ಗಿತನ್ಯಾ ದರೀಮಂತಃ ಪರ್ವತಾಶ್ಚ ವನಾನಿ ಜ ! 
ತತಃ ಸಮುದ್ರಡ್ವೀಪಾಂಶ್ಲೆ ಸುಭೀಮಾನ್‌ ದ್ರಷ್ಟುಮರ್ಹಥ ॥ ೩೫ 


ಜಟಾ ಮಹಾರೌದ್ರ 0 ಹಳಳ ಸ್ಥಳ ಸತ 
ತತ್ರಾ ಸುರಾ ಮಹಾಕಾಯಾಶ್ಟ್‌ ಯಾಂ ಗೃ ಹ್ಹ 9ತಿ ನಿತ್ಯ ಶಃ | ೩೬ 


ಬ್ರಹ್ಮಣಾ ಸಮನುಜ್ಞಾ ತಾ PENNE, ಬುಭುಸ್ಷಿತಾಃ | 
ತಂ ಕಾಲಮೇಘಪ್ರ ತಿನುಂ ಮಹೋರೆಗನಿಸೇನಿತನತ್‌ ॥ ೩೩ 


ಅಭಿಗಮ್ಮ ಮಹಾನಾದಂ ತೀರ್ಥೇನೈನ ಮಹೋದಧಿನಾ್‌ | 
ತತೋ ರೆಕ್ತೆಜಲಂ ಭೀಮಂ ಲೋಹಿತೆಂ ನಾಮ ಸಾಗರಮ್‌ | ೩4೮ 


ಕಂಡುಹಿಡಿಯಿರಿ. ಆ ಸಮುದ್ರದ ಪಾರವನ್ನು ಸೇರಿದಕ್ಕೆ ಶೀಘ್ರವಾಗಿ 
ಹೆರಿಯುವ ಅಗಾಥೆವಾದ ಕೆಂಪುನೀರಿನ ಶೋಣನದವನ್ನು ಕಾಣುವಿರಿ. 
ಅದರಲ್ಲಿ ಇಳಿಯುವ ಪ್ರದೇಶಗಳಲ್ಲಿಯೂ ವಿಚಿತ್ರವಾದ ತೀರವನಗಳಲ್ಲಿಯೂ 
ವೈದೇಹಿಯನ್ನೂ ರಾವಣನನ್ನೂ ಹುಡುಕಿರಿ (೩೨-೩೩). ಮುಂಜಿ ಗಿರಿ 
ಗಳಿಂದ ಹೆರಿಯುವ ರಮ್ಯವಾದ ನದಿಗಳಿವೆ. ಅವುಗಳ ತೀರಗಳಲ್ಲಿ ಪುಸ್ಪ 
ಕಾನನಗಳಿವೆ. ದರಿಗಳು, ವನಗಳು ಮೊದಲಾದವನ್ನು ಬಿಡದೆ ಅನ್ಸೈ ೇಹಿಸ 
ಬೇಕು... ಆಮೇಲೆ ಸಮುದ್ರದಲ್ಲಿ ಕಾಣುವ ಜೊಡ್ಡ' ದೊಡ ದ್ವೀಪಗಳಿಗೆ 
ಹೋಗಿರಿ. ಅಲ್ಲಿರುವ ಸ ಸಮುದ್ರವು ಬಿರುಗಾಳಿಯಿಂದೆದ್ದ ಅಲೆಗಳ ಹೊಡೆತ 
ದಿಂದ ರೌದ್ರವಾಗಿರುತ್ತದೆ. ಎಲ್ಫೆ ವಾನರರೆ, ಅಲ್ಲಿ “ಮಹಾಕಾಯರಾದ 
ಅಸುರರಿದ್ದಾರೆ. ಅವರು ಪ್ರಾಣಿಗಳ ಛಾಯೆಯನ್ನು ಹಿಡಿದು ಆ ಪ್ರಾಣಿ 
ಗಳನ್ನು ಎಳೆದುಕೊಳ್ಳುತ್ತಾರೆ (೩೪-೩೬) ಇದಕ್ಕೆ ಬ್ರಹ್ಮನು ಅನುಮತಿ 
ಯೆಸಿ ಈ ದ್ದಾನೆ. ಆ ರಾಕ್ಷಸರು ದೀರ್ಫಕಾಲದಿಂದ ಬುಭುಕ್ಷಿತರಾಗಿರುತ್ತಾರೆ. 
ಪ್ರಳಯಕಾಲದ ಮೇಘದಂತೆ ಭೀಕರವಾಗಿಯೂ ಮಹಾಸರ್ಪಗಳಿಗೆ 
ಬೀಡಾಗಿಯೂ ಸದಾ ಅಬ್ಬರಿಸುತ್ತಿ ರುವ ಆ ಮಹಾಸಾಗರವನ್ನು ನೀವು 
ಉಪಾಯದಿಂದ ದಾಟಬೇಕು. ಅನಂತರ ರಕ್ತಜಲಭರಿತವಾದ ರೋಹಿತ 


ಸರ್ಗಃ ೪೦] ಪ್ರಾಚೀಪ್ರೇಷಣಮ್‌ ತ್ಗಿ೨೯ 





ಗತಾ ದ್ರಶ್ಯ 


ಥ ತಾಂ ಚೈವ ಬೃಹತೀಂ ಕೊಟಿಶಾಲ್ಮಲೀಮ್‌ | 





ಗೃಹಂ ಚ ವೈನತೇಯಸ್ಕ ನಾನಾರತ್ನವಿಭೂಷಿತವಾ್‌ ॥ ೩೯ 
ತತ್ರ ಫೈ ಲಾಸಸಂಕಾಶಂ ವಿಹಿತಂ ವಿಶ್ವಕರ್ಮಣಾ | 
ತತ್ರ ಶೈಲನಿಭಾ ಭೀಮಾ ಮಂದೇಹಾ ನಾಮ ರಾಕ್ಷಸಾಃ ॥ ೪0 


ಶೈಲಶೃಂಗೇಷು ಲಂಬಂತೇ ನಾನಾರೊಪಾ ಭಯಾನವಹಾಃ | 
ತೇ ಸತಂತಿ ಜಲೇ ನಿತ್ಯಂ ಸೂರ್ಯಸ್ಕ್ಯೋದಯನಂ ಪ್ರತಿ ॥ ೪೧ 


ನಿಹತಾ ಬ್ರಹ್ಮತೇಜೋಭಿರಹನ್ಯಹನಿ ರಾಕ್ಷಸಾಃ | 


ಅಭಿತಪ್ತಾಶ್ಚೆ ಸೂಯೆಣೀಜ ಲಂಬಂಶೇ ಸ್ಮ ಪುನಃ ಪುನಃ ॥ ೪೨ 
ತತಃ ಪಾಂಡರಮೇಘಾಭಂ ಕ್ಷೀರೋದಂ ನಾಮ ಸಾಗರೆಮ್‌ | 

ಗತಾ ದ್ರಶ್ಚ್ಯಥ ಮರ್ಧರ್ಷಾ ಮುಕ್ತಾಹಾರಮಿವ ಕ್ಲಿತೇಃ | ೪೩ 
ತಸ್ಯ ಮಧ್ಯೇ ಮಹಾನ್‌ ಶ್ವೇತ ಯುಷಭೋ ನಾಮ ಪರ್ವಶಃ | 
ದಿನ್ಯಗಂಥೈಃ ಕುಸುಮಿತೈ ರಾಜತೈಶ್ವ ನಗೈರ್ವೃತಃ | ಅಳ 


ಸಮುದ್ರವನ್ನು ಕಾಣುವಿರಿ (೩೭-೩೮). ಎಲೆ ಕಪಿವೀರರೆ, ಅಲ್ಲಿ ನೀವು 
ಬೃಹೆದಾಕಾರದ ಒಂದು ಬೂರುಗದ ಮರವನ್ನು ನೋಡುವಿರಿ. ಅಲ್ಲದೆ 
ನಾನಾರತ್ತ ಭೂಹಿತವಾದ ಗರುಡನ ಗೃಹೆವನ್ನೂ ನೋಡುವಿರಿ! ಕೈಲಾಸ 
ಶಿಖರದಂತಿರುವ ಆ ಗೃಹವನ್ನು ವಿಶ್ವಕರ್ಮನು ನಿರ್ಮಿಸಿದ್ದಾನೆ. ಆ ಸಮುದ್ರ 
ತೀರದಲ್ಲಿ ಮಂದೇಹರೆಂಬ ಪರ್ವತಾಕಾರದ ಘೋರರಾಕ್ಷಸರಿದ್ದಾರೆ 
(೩೯-೪೦). ಅವರು ನಾನಾವಿಚಿತ್ರ ರೂಪಗಳನ್ನು ಥರಿಸಿ ಗಿರಿಶೃಂಗಗಳಲ್ಲಿ 
ಅಥೋಮುಖರಾಗಿ ಕಾದಿರುತ್ತಾರೆ. ಅವರು ಸೂರ್ಯೋದಯಕಾಲಕೆ 
ಸರಿಯಾಗಿ ಸೂರ್ಯನನ್ನು ಅಡ್ಡ ಗಟ್ಟಿ, ದ್ವಿಜರು ಜಪಿಸುವ ಗಾಯತ್ರೀ 
ಮಂತ್ರಗಳ ಮಹಿಮೆಯಿಂದಲೂ ಸೂರ್ಯನ ಪ್ರಕಾಶದಿಂದಲೂ ಹತರಾಗಿ 
ಸಮುದ್ರ ಜಲದಲ್ಲಿ ಬೀಳುವರು. ಪುನಃ ಮೇಲೆದ್ದು ಪರ್ವತಶಿಖರಗಳನ್ನೇರಿ 
ಅಧೋಮುಖರಾಗಿ ಕಾದಿರುವರು (೪೧-೪೨). ಅಲ್ಲಿಂದ ಮುಂದೆ ಹೋದರೆ, 
ಎಲ್ಛೆ ವೀರಕೆ, ಕ್ಷೀರಸಾಗರವು ನಿಮಗೆ ಗೋಚರಿಸುವುದು. ಅದು ಬಿಳಿಯ 
ಮೋಡದಂತೆ ಹೆರಡಿರುವುದು. ಆ ಸಾಗರವು (ತರಂಗಮಾಲೆಗಳಿಂದ) 
ಭೂದೇವಿಯ ಮುಕ್ತಾಹಾರವಂತೆ ಕಂಗೊಳಿಸುವುದು. ಅದರ ಮಧ್ಯದಲ್ಲಿ 


ಪ್ಟಿಕ್ಕಿ೦ ಕಷ ಸ್ರಿ ೦ಥಾಕಾಂಡಃ (ಸರ್ಗಃ ೪೦ 


ಸರಶ್ಚ ರಾಜಕೈಃ ಪದೆ ಎ ಜನ್ಯಲಿತ್ಯೈ ರ್ಹೇಮಕೇಸಕೈಃ | 
ನಾಮ್ನಾ I ನಾಮ ರಾಜಹಂಸ್ಯೆ | ಜಾತಕನ | ೪೫ 


ನಿಬುಧಾಶ್ವಾರಣಾ ಯಕ್ಷಾಃ ಕಿಂನರಾಃ ಸಾಪ್ಸರೋಗಣಾಃ | 


ಹೃಷ್ಟಾಃ ಸಮಭಿಗಚ್ಛ ತಿ ನಲಿನೀಂ ತಾಂ ಕಿರಂಸನಃ | ೪೩೬ 
ಕ್ರೀರೋದಂ ಸಮತಿಕ್ರೆಮ್ಮ ತತೋ ಪ್ರಶ್ಷ್ಯಥ ನಾನರಾಃ | 
ಜಲೋದಂ ಸಾಗರಶ್ರೇಷ್ಠಂ ಸರ್ನಭೂತಭಯಾವಹನಾ ॥ ೪೭ 
ತತ್ರ ತತ್‌ ಕೋಪಜಂ ಶೇಜಃ ಕೃತಂ ಹೆಯೆಮುಖಂ ಮಹತ್‌ | 
ಅಸ್ಕಾಹುಸ್ತ ನ್ಮಹಾನೇಗನೋದನಂ ಸಜರಾಚರಮ್‌ ॥ ೪೮ 


ತತ್ರ ನಿಕ್ರೋಶತಾಂ ನಾರದೋ ಭೂತಾನಾಂ ಸಾಗರೌಕಸಾಮ್‌ | 
ಶ್ರೂಯತೇ ಚ ಸಮರ್ಥಾನಾಂ ದೃಷ್ಟ್ವಾ ತದ್ವ ಡನಾನುಖಮ್‌ ॥ 
ಸ್ವಾದೂದಸ್ಯೋತ್ತರೇ ದೇಶೇ ಯೋಜನಾಫಿ ತ್ರಯೋದಶ | 
ಜಾತೆರೊಪಶಿಲೋ ನಾಮ ಮಹಾನ್‌ ಕನೆಕೆಪರ್ನ್ವತಃ ॥ ೫೦ 


ಖುಷಭವೆಂಬ ಶ್ರೇತಪರ್ವತವಿಜೆ. ಅದರ ಸುತ್ತಲೂ ಬೆಳ್ಳಿಯ ಬೆಟ್ಟಗಳಿವೆ. 
ಆ ಬೆಟ್ಟಗಳು ದಿವ್ಯಸರಿಮಳವನ್ನು ಬೀರುವ ಹೂಗಳಿಂದ ತುಂಬಿನೆ 
(೪೩-೪೪) ಅಲ್ಲಿ ಸುದರ್ಶನವೆಂಬ ಒಂದು ಸರೋವರವಿದೆ. ಅದರಲ್ಲಿ 
ಕನಕಕೇಸರಗಳಿಂದ. ವಿರಾಜಿಸುವ ಬೆಳ್ಳಿಯ ಶಾವರೆಗಳು ಕಂಗೊಳಿಸುವುವು. 
ಆ ಸಕೋವರವು ರಾಜಹಂಸಗಳಿಂದ ರಾಜಿಸುತ್ತಿ ರುವುದು. ದೇವ, ಚಾರಣ, 
ಯಕ್ಷ, ಕಿನ್ನರರು ಅಪ್ಸರಃಸ್ತ್ರೀಯರೊಡಕೆ ವಿಹರಿಸುವುದಕ್ಕಾಗಿ ಆ ಕಮಲ 
ಸರೋವರಕ್ಕೆ ಆಗಮಿಸುತ್ತಾರೆ (೪೫-೪೬) ಆ ಕ್ಷೀರನಾಗರವನ್ನು ದಾಟ 
ಹೋದಮೇಲೆ ಶುದ್ಧ ಜಲಪೂರ್ಣವಾದ ಭೀಕರ ಸಮುದ್ರವು ಕಂಡುಬರುತ್ತದೆ. 
ಅದರಲ್ಲಿ ಔರ್ವನೆಂಬ ಬ್ರಹ್ಮರ್ಷಿಯ ಕೋಪಾನಲದಿಂದ ಜನಿಸಿದ ಹಯ 
ಮುಖನೆಂಬ ಬಡಜಾಗ್ನಿ ಇದೆ. ಸ್ಕಾವರಜಂಗಮಾತ್ಮಕವಾದ ಈ ಜಗತ್ತಿ 
ನೊಡನೆ ಮಹಾವೇಗದ ಸಮುದ್ರಜಲಪು ಪ್ರಳಯಕಾಲದಲ್ಲಿ ಆ ತೇಜಸ್ಸಿಗೆ 
ಆಹಾರವಾಗುವುದೆಂದು ಬಲ್ಲವರು ಹೇಳುತ್ತಾರೆ (೪೭-೪೮). ಬಲಶಾಲಿ 
ಗಳಾದ ಜಲಚರಗಳೂ ಸಹ ಆ ಬಡಬಾಗ್ದಿಯನ್ನು ಕಂಡು ಅರಚಿಕೊಳ್ಳುತ್ತವೆ. 
ಆ ಥ್ವನಿಯನ್ನು ನೀವು ಕೇಳಬಹುದು! ಸ್ವಾದೂದಕಸಮುದ್ರದ ಉತ್ತರ 


ಸರ್ಗಃ ೪೦] ಪ್ರಾಚೀಪ್ರೇಷಣವರ್‌ ೩೩೧ 


ತತ್ರ ಚಂದ್ರಪ್ರತೀಕಾಶಂ ಪನ್ನಗಂ ಥರಣೀಧರಮ್‌ | 


ಪದ್ಮಪತ್ರನಿಶಾಲಾಕ್ಷಂ ತತೋ ದ್ರಶ್ಲ್ಯಥ ನಾನರಾಃ ॥ ೫೧ 
ಆಸೀನೆಂ ಪರ್ವತೆಸ್ಕಾಗ್ರೇ ಸರ್ವಭೂತೆನೆಮಸ್ಕತವಮ್‌ | 

ಸಹಸ್ಪಶಿರಸಂ ದೇವಮನೆಂತಂ ನೀಲಮಾಸಸಮ್‌್‌ ॥ ೫೨ 
ತ್ರಿಶಿರಾಃ ಕಾಂಚನಃ ಕೇತುಸ್ತಾಲಸ್ತಸ್ಯ ಮಹಾತ್ಮನಃ | 

ಸ್ಥಾ ಪಿತೆಃ ಪೆರ್ವತಸ್ಕಾಗ್ರೇ ವಿರಾಜತಿ ಸವೇದಿಕಃ | ಔಷ 
ಪೂರ್ವಸ್ಯಾಂ ದಿಶಿ ನಿರ್ಮಾಣಂ ಕೃತಂ ತತ್‌ ತ್ರಿದಶೇಶ್ವರೈಃ | 

ತತಃ ಪರಂ ಹೇನುಮಯಃ ಶ್ರೀಮಾನುದಯಪರ್ವತಃ [| ೫೪ 
ತಸ್ಯ ಹೋಟಿರ್ದಿನಂ ಸ್ಸ ಸ್ಟಾ ಶತಯೋಜನೆಮಾಯೆತಾ | 
ಜಾತರೂಪೆಮಂಯೋ ದಿವ್ಯಾ ನಿರಾಜತಿ ಸಮೇದಿಕ ೫೫ 


ಸಾಲೈಸ್ತಾಲೈಸ್ತಮಾಲೈಶ್ಚ ಕರ್ಣಿಕಾರೈತ್ಚ ಪುಪ್ಪಿತ್ಯೈಃ | 

ಜಾತರೂಪಮುಯ್ಯೆರ್ದಿವೈೈಃ ಶೋಭತೇ ಸೂರ್ಯಸಂನಿಭೈಃ ॥ ೫೬ 
ದಿಕ್ಕಿನಲ್ಲಿ ಜಾತರೂಪಶಿಲವೆಂಬ ದೊಡ್ಡ ಸುವರ್ಣಪರ್ವತವಿದೆ. ಅದು 
ಹದಿಮೂರು ಯೋಜನಗಳವರೆಗೆ ವ್ಯಾಪಿಸಿದೆ (೪೯-೫೦). ಎಲ್ಫೆ ವಾನರರೆ, 
ಆ ಪರ್ವತಾಗ್ರದಲ್ಲಿ ಸಹಸ್ರಫಹಾಮಂಡಲಮಂಡಿತನಾದ ಅನಂತಜೀವನನ್ನು 
ನೀವು ಕಾಣಬಹುದು. ಭೂಮಿಯನ್ನು ಹೊತ್ತಿರುವ ಆ ಮಹಾನಾಗನು 
ಚಂದ್ರನಂತೆ ಶುಭ್ರ ವರ್ಣನಾಗಿ ಪದ್ಮದಳಾಯತಾಕ್ಷನಾಗಿರುವನು. ನೀಲ 
ವಸ್ತ್ರಧಾರಿಯಾಗಿ ಸರ್ವಭೂತವಂದಿತನಾಗಿರುವನು (೫೧-೫೨). ಆ ಮಹಾತ್ಮ 
ನಿಗೆ ಕನಕಮಯವಾದ ತಾಳವೃಕ್ಷನೇ ಥ್ಹೆಜವಾಗಿರುತ್ತದೆ. ಮೂರು 
ಶಿಖರಗಳುಳ್ಳೆ ಆ ಧ್ವಜವು ವೇದಿಕೆಯೊಡನೆ ಆ ಪರ್ವತಾಗ್ರದಲ್ಲಿ ಸ್ಥಾಪಿತ 
ವಾಗಿದೆ. ದೇವತೆಗಳಿಗೆ ಪ್ರಭುಗಳಾದ ತ್ರಿಮೂರ್ತಿಗಳು ಅದನ್ನು ಪೂರ್ವ 
ದಿಕ್ಕಿನ ಎಲ್ಲೆಯೆಂದು ನಿರ್ಮಿಸಿದ್ದಾರೆ. ಅಲ್ಲಿಂದ ಮುಂದೆ ಹೇಮಮಯವಾದ 
ಉದಯಶೈಲವು ಗೋಚರಿಸುತ್ತದೆ (೫೩-೫೪). ಅದರ ಅಗ್ರಭಾಗವು 
ಸ್ವರ್ಗವನ್ನು ಮುಟ್ಟುತ್ತ ದೆ. ಆ ಶೈ ಲವು ನೂರುಯೋಜನ ವಿಸ್ತಾರವಾಗಿದೆ. 
ಆ ದಿವ್ಯಕೈ ಲವು ವೇದಿಕೆಯೊಡನೆ ವಿರಾಜಿಸುತ್ತಿದೆ. ಅದರಲ್ಲಿ ಸಾಲ, ತಾಲ, 
ತಮಾಲ, ಕರ್ಣಿಕಾರ ಮೊದಲಾದ ಸುವರ್ಣತರುಗಳು ಅರಳಿ ಸೂರ್ಯನಂತೆ 


ಪ್ಲಿತ್ಲಿ3 ಕಿಷ್ಕಿಂಧಾಕಾಂಡಃ [ಸರ್ಗಃ ೪೦ 





ಶೋಜನನಿಸ್ತಾಕೆಮುಷ್ಛಿ ವ್ರತಂ ದಶಯೋಜನಮ್‌ | 


ಈ 
ಶೃಂಗಂ ಸೌಮನಸಂ ನಾಮ ಜತರೂಹಪಮಯಂ ಭ್ರುವವತ್‌ | ೫೩೭ 


ತತ್ರ ಪೂರ್ವಂ ಹದಂ ಶೈತ್ವಾ ಪುರಾ ವಿಷ್ಣುಸ್ತ್ರಿನಿಕ್ರಮೇ | 
ದ್ವಿತೀಯಂ ಶಿಖರೇ ಮೇರೋಶ್ಚಕಾರ ಪುರುಷೋತ್ತಮಃ ॥ ೫೮ 


ಉತ್ತಕೇಣ ಪರಿಕ್ರಮ್ಯ ಜಂಬೂದ್ವೀಪಂ ದಿವಾಕರಃ | 
ದೃಶ್ಯೋ ಭವತಿ ಭೂಯಿಸ್ಕಂ ಶಿಖರಂ ತನ್ಮಹೋಚ್ಛೆ ್ರಯವರ್‌ ॥ ೫೯ 


ತತ್ರ ನೈಖಾನಸಾ ನಾಮು ವಾಲಖಿಲ್ಯಾ ಮಹರ ಯಃ | 





ಪ್ರಕಾಶಮಾನಾ ದೃಶ್ಯಂತೇ ಸೂರ್ಯವರ್ಣಾಸ್ತ ಪಸ್ಟಿನಃ ॥ ೬೦ 
ಅಯಂ ಸುದರ್ಶನೋ ದ್ವೀಪಃ ಪುರೋ ಯಸ್ಯ ಪ್ರಕಾಶತೇ ! 
ಯಸ್ಮಿಂಸ್ತೇಜಶ್ಚ ಚಕ್ಷುಶ್ಚ ಸರ್ವಪ್ರಾಣಭೃತಾಮಸಪಿ ॥ ೬೧ 
ಶೈಲಸ್ಯ ತಸ್ಯ ಶೃಂಗೇಷು ಕೆಂದರೇಷು ವನೇಷು ಚ | 

ರಾನಣಃ ಸಹ ವೈದೇಹ್ಯಾ ಮಾರ್ಗಿತನ್ಯಸ್ತ ತಸ್ತ್ರ ತಃ ॥ ೬೨ 


ಬೆಳಗುತ್ತಿವೆ (೫೫-೫೬). ಆ ನರ್ವತದಲ್ಲಿ ಒಂದು ಯೋಜನನಿಸ್ತಾರವೂ 
ಹತ್ತು ಯೋಜನ ಔನ ೩ತ್ಯೈವೂ ಇರುವ ಸೌಮನಸವೆಂಬ ಶಿಖರವು ಶೋಭಿಸು 
ತ್ತಿದೆ. ಹಿಂದೆ ಮಹಾವಿಷ್ಣುವು ನಾಮನಾವತಾರವನ್ನು ಧರಿಸಿದಾಗ ಮೂರು 
ಹೆಜ್ಜೆ ಗಳನಿ ಎಟ್ಟಿನಷೆ ೫ ಆಗ ಪುರುಸೋತ್ತಮನು ಸೌಮನಸಶೃಂಗದಲ್ಲಿ 
ಮೊದಲನೆಯ ಹೆಜ್ಜೆ ಯನ್ನಿಟ್ಟು, ಎರಡನೆಯ ಹೆಜ್ಜೆ ಯನ್ನು ಮೇರುಗಿರಿಯ 
ಶೃಂಗದಲ್ಲಿಟ್ಟನು (೫೭-೫೮). ಸೂರ್ಯನು ಅಸ್ತಮಯಾನಂತರ ಜಂಬೂ 
ದ್ವೀಪದ ಉತ್ತರದಲ್ಲಿ ಸುತ್ತಿಬರುವನು. ಆಮೇಲೆ ಅತ್ಯುನ್ನತವಾದ 
ಆ ಸೌಮನಸಶೃಂಗವನ್ನು ಸೇರಿ ಜಂಬೂದ್ವೀಪಡಲ್ಲಿರುವ ನಮಗೆ ಗೋಚರಿಸು 
ವನು. ಆ ಶಿಖರದಲ್ಲಿ ವೈಖಾನಸ ಮತ್ತು ನಾಲಖಿಲ್ಯರೆಂಬ ಮಹರ್ಷಿಗಳು 
ಸೂರ್ಯನಂತೆ ಬೆಳಗುತ್ತ ತಪಸ್ಸನ್ನಾ ಚರಿಸುತ್ತಿ ದ್ದಾರೆ (೫೯-೬೦). ಉದಯ 
ಪರ್ವತದ ವಕ್ಕದಲ್ಲಿ ಸುದರ್ಶನನೆಂಬ ದಿ ಸೀ ಪವಿದೆ. ಅದರಲ್ಲಿ ಸೂರ್ಯನು 
ಉದಿತನಾಗಲು ಸಕಲಪ್ರಾಣಿಗಳಿಗೂ ಶೇಜಃಸಂಬಂಧೆವುಂಬಾಗಿ ನೇತ್ರವು 
ವಿಷಯವನ್ನು ಗ್ರಹಿಸಲು ಸಮರ್ಥವಾಗುತ್ತದೆ. ಎಲ್ಛೆ ವಾನರವೀರಕೆ, 
ನೀವು ಉದಯಸೈ ಲದ ಶಿಖರಗಳಲ್ಲಿಯೂ ಕಂದರೆಗಳಲ್ಲಿಯೂ ವನಗಳಲ್ಲಿಯೂ 


ಸರ್ಗಃ ೪೦] ಪ್ರಾಚೀಪ್ರೇಷಣಮ್‌್‌ ಪಿಷ್ಠ 


ಕಾಂಚನಸ್ಯ ಚ ಶೈ ಸೂರ್ಯಸ್ಯ ಚ ಮಹಾತ್ಮನಃ | 

ಅನಿಷಾ, LN ps ಪೊರ್ವಾ ರಕ್ತಾ ಪ್ರ ಕಾಶತೇ ॥ ೬೩ 
ಪೊರ್ವಮೇತತ್‌ ಸೈತಂ ದ್ವಾರಂ ಪೃಥಿವ್ಯಾ ಭುನನಸ್ತ ಚ | 
ಸೂರ್ಯಸ್ಯೊ ದಯನಂ ಚೈ ವ ಪೂರ್ನಾ ಹ್ಯೇಷಾ ದಿಗುಚ [ತೇ ॥ ೬೪ 
ತಸ್ಯ ಶೈಲಸ್ಯ ಪೃಷ್ಠೇಷು ಭನ ಗುಹಾಸು ಚ | 





ರಾವಣಃ ಸಹ ನೈದೇಹ್ಯಾ ಮಾರ್ಗಿತವ್ಯಸ್ತ ತಸ್ತತಃ ॥ ೬೫ 
ತತಃ ಪರಮಗಮ್ಯಾ ಸ್ಯಾಧ್ರಿಕ್ಪೂರ್ವಾ ತ್ರಿದಶಾವೃತಾ | 
ರೆಹತಾ ಚಂದ್ರಸೂರ್ಯಾಭ್ಯಾಮದೃಶ್ಯಾ ತಿಮಿರಾವೃತಾ || ೬೬ 


ಶೈಲೇಷು ತೇಷು ಸರ್ವೇಷು ಕಂದರೇಷು ವನೇಷು ಚ | 
ಯೇ ಚ ನೋಕ್ತಾ ಮಯಾ ದೇಶಾ ನಿಜೇಯಾ ತೇಷು ಜಾನಕೀ | 


ಏತಾವನದ್ಧಾನರೈಃ ಶಕ್ಯಂ ಗಂತುಂ ವಾನರಪುಂಗವಾಃ | 

ಅಭಾಸ್ಕರಮನುರ್ಯಾದಂ ನ ಜಾನೀಮಸ್ತತಃ ಪರಮ್‌ ॥ ೬೮ 
ರಾವಣನನ್ನೂ ವೈ ದೇಹಿಯನ್ನೂ ಹುಡುಕತಕ್ಕದ್ದು (೬೧-೬೨). ಕಾಂಚನ 
ಮಯವಾದ ಉದಯಕಶೈಲ ಮತ್ತು ಮಹಾತ್ಮನಾದ ಸೂರ್ಯ ಇವರಿಬ್ಬರ 
ತೇಜಸ್ಸಿನಿಂದ ಸಮ್ಮಿಶ್ರ ವಾದ್ದರಿಂದ ಪ್ರಾತಃಕಾಲದಲ್ಲಿ ಪೂರ್ವದಿಕ್ಕು ರಕ್ತವರ್ಣ 
ವಾಗಿ ಶೋಭಿಸುತ್ತದೆ. ಈ ಸ್ಥಳವು ಇತರ ಲೋಕಗಳಿಂದ ಭೂಮಿಗೆ ಬರಲು 
ದ್ವಾರವಾಗಿಯೂ ಸೂರ್ಯೋದಯಕ್ಕೆ ಸ್ಥಾನವಾಗಿಯೂ ಇದೆ. ಪೂರ್ವ 
ದಲ್ಲಿ (ಮೊದಲು) ನಿರ್ಮಿಸಲ್ಪಟ್ಟುದರಿಂದ ಪೂರ್ವದಿಕ್ಳು ಎಂದು ಹೆಸರು 
ಬಂದಿದೆ (೬೩-೬೪). ಆ ಪರ್ವತದ ಪೃಷ್ಠಭಾಗಗಳಲ್ಲಿಯೂ ಗಿರಿನದೀಗುಹೆ 
ಗಳಲ್ಲಿಯೂ ನೀವು ರಾವಣನನ್ನೂ ವೈದೇಹಿಯನ್ನೂ ಹುಡುಕಬೇಕು, ಅದರ 
ಆಜೆಗೆ ಪೂರ್ವದಿಕ್ಕು ದೇವತೆಗಳಿಗೆ ಮಾತ್ರ ಗಮ್ಯವಾದದ್ದು. ಅನ್ಲಿಗೆ ನೀವು 
ಹೋಗಲಾರಿರಿ. ಆ ಸ್ಥಳದಲ್ಲಿ ಚಂದ್ರ-ಸೂರ್ಯರ ಪ್ರಕಾಶವಿಲ್ಲ. ಬರಿಯ 
ಕತ್ತಲೆಯು ವ್ಯಾಪಿಸಿಕೊಂಡಿದೆ (೬೫-೬೬). ವಾನರರೆ, ದಾರಿಯಲ್ಲಿ ಸಿಕ್ಕುವ 
ನಾನಾ ಶೈಲ-ಕಂದರ- ವನಗಳನ್ನು ನಾನು ಪ್ರಸ್ತಾವಿಸಿಲ್ಲ. ಅಲ್ಲಿಯೂ ನೀವು 
ಜಾನಕಿಯನ್ನು ಅಸ್ವೇಹಿಸತಕ್ಕದ್ದು. ಈ ರೀತಿಯಲ್ಲಿ ಉದಯಪರ್ವತದವರೆಗೆ 
ವಾನರರು ಹೋಗಲು ಸಾಧ್ಯವಿದೆ. ಅದರ ಆಚೆಗೆ ಸೂರ್ಯಸ್ರಕಾಶನಿಲ್ಲ. 


ತ್ನ ೬ಷ್ಟಿಂಧಾಕಾಂಡಃ (ಸರ್ಗಃ ಇಂ 


ಅಧಿಗಮ್ಯ ತು ನೈದೇಹೀಂ ನಿಲಯೆಂ ರಾವಜಸ್ಯ ಜೆ | 
ಮಾಸೇ ಪೂರ್ಣೇ ನಿವರ್ತಥ್ವಮುದಯಂ ಪ್ರಾಪ್ಯ ಪರ್ನತಮ್‌ ॥ 


ಊರ್ಧ್ಯಂ[ಮಾಸಾನ್ನ ನಸ್ತವ್ಯಂ ನಸನ್‌ ನಥ್ಯೋ ಭವೇನ್ಮಮ | 
ಸಿದ್ಧಾರ್ಥಾಃ ಭಸಂನಿವರ್ತ್ಶಥೃೈಮಧಿಗಮ್ಯ ಚ ಮೈಥಿಲೀವಕ್‌ I ೭0 


ಮಹೇಂದ್ರಕಾಂತಾಂ ನನಷಂಡಮಂಡಿತಾಂ 
ದಿಶಂ ಚರಿತ್ಕಾ ನಿಪುಣೇನ ನಾನರಾಃ | 
ಅವಾಪ್ಯ ಸೀತಾಂ ರಘುನಂಶಜಪ್ರಿಯಾಂ 
ತತೋ ನಿವೃತ್ತಾಃ ಸುಖಿನೋ ಭವನಿಷ್ಯಥ ॥ ೭೧ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಚತ್ವಾರಿಂಶಃ ಸರ್ಗಃ 


ಶ್ಯೀ 


ನಿಕವಧಿಕವಾದ ಆ ಪ್ರದೇಶದ ವಿಷಯ ನಮಗೆ ತಿಳಿಯದು! (೬೭-೬೮). 
ಆದ್ದರಿಂದ ಉದಯಪರ್ವಶದವರೆಗೆ ನೀವು ಹೋಗಿ ವೈ ದೇಹಿಯಾಗಲಿ ರಾವಣ 
ನಾಗಲಿ ಇರುವ ಸ್ಥಳವನ್ನು ತಿಳಿದು, ಒಂದು ತಿಂಗಳು ಮುಗಿಯು 
ವುದಕೊಳಗೆ ಹಿಂದಿರುಗಿ ಬನ್ನಿರಿ. ಒಂದು ತಿಂಗಳಾದಮೇಲೆ ಅಲ್ಲೆಲ್ಲಿಯೂ 
ನೀವು ಇರಕೂಡದು. ಅವಧಿಯು ಮುಗಿದಮೇಲೆ ಯಾವನಾದರೂ ಬಾರದೆ 
ಉಳಿದರೆ, ಅವನನ್ನು ಮರಣದಂಡನೆಗೆ ಒಳಪಡಿಸುನೆನು ! ಮೈಥಿಲಿಯನ್ನು 
ಕಂಡು, ಹೋದಕಾರ್ಯವನ್ನು ಸಾಧಿಸಿಕೊಂಡು ಬನ್ನಿರಿ (೬೯-೬೦). ಎಲೈ 
ವಾನರರ, ಮಹೇಂದ್ರನಿಗೆ ಪ್ರಿಯವಾಗಿಯೂ ವನಷಂಡಮಂಡಿತವಾಗಿಯೂ 
ಇರುವ ಪೂರ್ವದಿಕ್ಕಿನಲ್ಲಿ ಸೀತಾದೇವಿಯನ್ನು ಸರಿಯಾಗಿ ಅರಸಿರಿ. ಈ ರಘು 
ಕುಲಕಿಲಕನ ಸಕ್ನಿಯನ್ನು ನೀವು ಕಂಡುಬಂದಿರಾದಕೆ, ಮುಂದೆ ಸೌಖ್ಯದಿಂದ 
ಬಾಳುವಿರಿ? ಎಂದು ತಿಳಿಸಿದನು (೭೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಕಿಂಧಾಕಾಂಡದಲ್ಲಿ ನಲವತ್ತನೆಯ ಸರ್ಗ 


ಹೆ 


ಏಕಚತ್ವಾರಿಂಶಃ ಸರ್ಗಃ 
ದಕ್ಷಿಣಾಪ್ರೇಷಣಮಾ್‌ 


ತತಃ ಪ್ರಸ್ಥಾಪ್ಯ ಸುಗ್ರೀನಸ್ತನ್ಮಹದ್ವಾನರಂ ಬಲಮ್‌ | 
ದಕ್ಷಿಣಾಂ ಪ್ರೇಷಯಾಮಾಸ ವಾನೆರಾನಭಿಲಸ್ಷಿತಾನ್‌ ॥ ದಿ 


ನೀಲಮಗ್ಗಿಸುತಂ ಚೈನ ಹನುಮಂತೆಂ ಚ ನಾನೆರೆವತ್‌ | 
ಪಿತಕಾಮುಹಸುತಂ ಚೈವ ಜಾಂಬವನಂತೆಂ ಮುಹಾಬಲವಾ್‌ ॥ ೨ 


ಸುಹೋತ್ರಂ ಚ ಶರಾರಿಂ ಚ ಶರಗುಲ್ಮಂ ತಥೈವ ಚ | 
ಗಜಂ ಗವಾಕ್ಷಂ ಗವಯಂ ಸುಸೇಣನಮೃಷಭಂ ತಥಾ ॥ ತ 


ಮೈಂದಂ ಚ ದ್ವಿನಿದಂ ಚೈನ ವಿಜಯಂ ಗಂಧೆಮಾದನಮ್‌ | 
ಉಲ್ಯಾಮುಖಮಸಂಗಂ ಚ ಹುತಾಶನಸು ತಾವುಭೌ ॥ ಘಿ 


ಅಂಗದಪ್ರಮುಖಾನ್‌ ವೀರಾನ್‌ ವೀರಃ ಕಪಿಗಣೇಶ್ವರಃ | 
ನೇಗವಿಕ್ರೆಮಸಂಪನ್ನಾನ್‌ ಸಂದಿದೇಶ ವಿಶೇಷನಿತ್‌ ॥ ೫ 


ಸರ್ಗ ೪೧ 
ಸುಗ್ರೀವನು ನೀಲ ಹನುಮಂತ ಮೊದಲಾದವರನ್ನು ದಕ್ಷಿಣದಿಕ್ಕಿಗೆ ಕಳಿಸುವುದು. 


ಹೀಗೆ ಸುಗ್ರೀವನು ಆ ದೊಡ್ಡ ವಾನರಬಲವನ್ನು ಪೂರ್ವ ದಿಕ್ಕಿಗೆ 
ಕಳಿಸಿ, ಕಾರ್ಯಸಮರ್ಥರೆಂದು ಸಿರ್ಣೀತರಾದ ಕೆಲವು ವಾನರರನ್ನು 
ದಕ್ಷಿಣಾಭಿಮುಖವಾಗಿ ಕಳಿಸಿದನು. ಅಗ್ನಿ ಪುತ್ರನಾದ ನೀಲ, ಹನುಮಂತ 
ಮತ್ತು ಬ್ರಹ್ಮಪುತ್ರನೂ ಮಹಾಬಲನೂ ಆದ ಜಾಂಬವಂತರನ್ನು ದಕ್ಷಿಣಕ್ಕೆ 
ಕಳಿಸಿದನು (೧-೨). ಸುಹೋತ್ರ, ಶರಾರಿ, ಶರಗುಲ್ಮ, ಗಜ, ಗವಾಕ್ಷ, 
ಗವಯ, ಸುಷೇಣ*, ಖುಷಭ್ಯ, ಮೈಂದ, ದ್ವಿವಿದ, ವಿಜಯ, ಗಂಧಮಾದನ, 
ಅಗ್ನಿ ಪುತ್ರರಾದ ಉಲ್ಫ್ರಾಮುಖ ಮತ್ತು ಅಸಂಗರೆಂಬವರನ್ನೂ ಅವರೊಡನೆ 
ಕಳಿಸಿದನು. (೩-೪). ವಾನರೇಂದ್ರನೂ ವಾನರರ ಯೋಗ 3 ತೆಯನ್ನು 

* ಈ ಸುಷೇಣನು ತಾರೆಯ ತಂದೆಯಾದ ಸುಸಷೇಣನಲ್ಲ. ತಾರೆಯ ತಂದೆಯ 
ಪ್ರಸ್ತಾವ ಮುಂದಿನ ಸರ್ಗದಲ್ಲಿ ಬರುತ್ತದೆ. 


೩೩೬ ಕಿಪ್ಟಿಂಧಾಕಾಂಡಃ (ಸರ್ಗಃ ೪೧ 


ತೇಷಾಮಗ್ರೇಸರಂ ಚೈವ ನಾಹಾಬಲನುಥಾಂಗದಮ್‌ | 


ನಿಧಾಯ ಹರಿನೀರಾಣಾಮಾದಿಶದ್ದಕ್ಷಿಣಾಂ ದಿಶಮ್‌ ॥ ೬ 
ಯೇ ಕೇಚನ ಸಮುದ್ದೇಶಾಸ್ತ್ರಸ್ಕಾಂ ದಿಶಿ ಸುಮುರ್ಗಮಾಃ। 
ಘೆಪೀಶಃ ಕೆಪಿಮುಖ್ಯಾನಾಂ ಸ ತೇಷಾಂ ಶಾನುದಾಹರೆಶ್‌ ॥ ೭ 


ಸಹಸ್ರಶಿರಸಂ ನಿಂಧೈಂ ನಾನಾದ್ರುಮಲತಾಯುತಮ್‌ | 
ನರ್ಮದಾಂ ಚ ನದೀಂ ದುರ್ಗಾಂ ನುಹೋಕೆಗಠಿಸೇನಿತಾನತ್‌ ॥ ೮ 


ತತೋ ಗೋದಾನರೀಂ ರಮ್ಯಾಂ ಕೈಷ್ಣ ನೇಣೇಂ ಮುಹಾನದೀನವು್‌ | 


ನರದಾಂ ಚ ಮಹಾಭಾಗಾಂ ಮಹೋರೆಗನಿಸೇವಿತಾನಾ್‌ ॥ ೯ 
ಮೇಖಲಾನುತ್ವಲಾಂಶ್ರೈವ ದೆಶಾರ್ಜನೆಗರಾಜ್ಯ ಪಿ | 
ಅಶೈವಂತೀಮುನಂತೀಂ ಚ ಸರ್ವನೇನಾನುಪಶ್ಯತ ॥ ೧೦ 
ನಿದರ್ಭಾನೃಸ್ಟಿಕಾಂಶ್ಚೈನ ರಮ್ಯಾನ್‌ ಮಹಿಷಕಾನನಿ। 

ತಥಾ ನಂಗಾನ್‌ ಶಲಿಂಗಾಂಶ್ಚೆ ಕೌಶಿಕಾಂಶ್ಚ ಸಮಂತತಃ ॥ ೧೧ 


ಬಲ್ಲವನೂ ಆದ ಸುಗ್ರೀವನು ವೇಗವಿಕ್ರಮಸಂಪನ (ರಾದ ಅಂಗದನೇ 
ಮೊದಲಾದ ನೀರರನ್ನು ಈ ರೀತಿಯಾಗಿ ದಕ್ಷಿಣದಿಕ್ಸಿಗೆ ಹೋಗುವಂತೆ 
ನಿಯಮಿಸಿ, ಮಹಾಸರಾಕ್ರಮಿಯಾದ ಅಂಗದನನ್ನು ಆ ಸೇನೆಗೆ ಅಧಿಪತಿ 
ಯನ್ನಾಗಿ ಗೊತ್ತು ಮಾಡಿದನು (೫-೬). ಆ ಕಪೀಂದ್ರನು ದಕ್ಷಿಣದಿಕ್ಕಿನಲ್ಲಿ 
ದುರ್ಗಮವಾದ ಕೆಲವು ಪ್ರದೇಶಗಳನ್ನು ಅಂಗದನೇ ಮೊದಲಾದ ಕಪಿ 
ನಾಯಕರಿಗೆ ವಿವರಿಸುತ್ತ ಹೀಗೆಂದನು (೭) : “ ಎಲ್ಪೆ ವಾನರರೆ, ನೀವು 
ಸಹಸ್ರ ಶಿಖರಗಳಿಂದಲೂ ನಾನಾವೃಕ್ಷಲತೆಗಳಿಂದಲೂ ಪರಿವೃತವಾದ ವಿಂಧೆ p 
ಗಿರಿಯನ್ನೂ ಮಹಾಸರ್ಪಗಳಿಗೆ ನೆಲೆಯಾಗಿ ದುರ್ಗ ಮವನಾಗಿರುವ ನರ್ಮದಾ 
ನದಿಯನ್ನೂ ದಾಟಿ ದಕ್ಷಿಣಕ್ಕೆ ಬರಬೇಕು. ಅನಂತರ ರಮ್ಯವಾದ 
ಗೋದಾವರಿ, ಮಹಾನದಿಯಾದ ಕೃಷ್ಣ ವೇಣಿ, ವೂಜ್ಯವೂ ಮಹಾಸರ್ಪಗಳಿಗೆ 
ಆಶ್ರಯವೂ ಆದ ವರದಾನದಿಗಳು ಸಿಗುತ್ತವೆ (೮-೯). ಅಲ್ಲದೆ ಮೇಖಲ, 
ಉತ್ಕಲ, ದಶಾರ್ಣದೇಶಗಳೂ, ಅಶ್ವವಂತಿ ಅವಂತೀನಗರಗಳೂ ಕಾಣುತ್ತವೆ. 
ಆ ಪ್ರದೇಶಗಳಲ್ಲಿ ವೈ ದೇಹಿಯನ್ನು ಹುಡುಕಿರಿ. ನಿದರ್ಭ, ಖಷ್ಟಿಕ, 
ರಮ್ಯವಾದೆ ಮಾಹಿಷಕದೇಶ, ವಂಗ, ಕಲಿಂಗ, ಕೌಶಿಕ ಮೊದಲಾದ ಪ್ರಾಂತ 


ಸರ್ಗಃ ೪೧] ದಕ್ಷಿಣಾಪ್ರೇಷಣರ್ಮ್‌ ್ಲಿತ್ಲಿ೭ 


ಅನ್ವೀಕ್ಷ್ಯ ದಂಡಕಾರಜ್ಯಂ ಸಪರ್ವತನದೀಗುಹಮ್‌ | 

ನದೀಂ ಗೋದಾನರೀಂ ಚೈನ ಸರ್ವಮೇವಾನುಪಶ್ಯತ ॥ ೧೨ 
ತಥೈವಾಂದ್ರಾಂಶ್ಚ ಪುಂಡ್ರಾಂಶ್ಚೆ ಚೋಲಾನ್ಸಾಂಡ್ಯಾನ್‌ ಸಕೇರಲಾನ್‌ 
ಅಯೋಮುಖಶ್ಚೆ ಗಂತವ್ಯಃ ಪರ್ನತೋ ಧಾತುಮಂಡಿತಃ!! ೧೩ 
ವಿಚಿತ್ರಶಿಖರಃ ಶ್ರೀಮಾಂಶ್ಚಿತ್ರ ಪುಷ್ಪಿ ತಕಾನನಃ | 


ಸಚಂದನನನೋದ್ದೇಶೋ ಮಾರ್ಗಿತವ್ಯೋ ಮಹಾಗಿರಿಃ ॥ ೧೪ 
ತತಸ್ತಾಮಾಪಗಾಂ ದಿವ್ಯಾಂ ಪ್ರಸನ್ನಸಲಿಲಾಂ ಶಿವಾಮ | 

ತತ್ರ ದ್ರಕ್ಸ್ಯಥ ಕಾವೇರೀಂ ನಿಹೃತಾನುಪ್ಸರೋಗಣ್ಕೈಃ ॥ ೧೫ 
ತಸ್ಕಾಸೀನಂ ನಗಸ್ಯಾಗ್ರೇ ಮಲಯಸ್ಕ ಮಹೌಜಸವಮಃ | 
ದ್ರಶ್ಷ್ಯಥಾದಿತ್ಯಸಂಕಾಶಮಗಸ್ಕಮೃಷಿಸತ್ತಮಮ್‌ ॥ ೧೬ 


ತತಸ್ತೇನಾಭ್ಯನುಜ್ಞಾತಾಃ ಪ್ರಸನ್ನೇನ ಮಹಾತ್ಮನಾ | 
ತಾಮ್ರ ಪರ್ಣೀಂ ಗ್ರಾಹಜುಷ್ಟಾಂ ಕರಿಸ್ಯಥ ನುಹಾನೆದೀಮ್‌ || ೧೭ 


ಗಳನ್ನು ಅನ್ಸೇಷಿಸಿರಿ (೧೦-೧೧). ದಂಡಕಾರಣ್ಯದಲ್ಲಿರುವ ಸರ್ವತ ನದೀ 
ಗುಹೆಗಳೆನ್ನೂ ಗೋದಾವರೀನದಿಯ ಪ್ರಾಂತವನ್ನೂ ಸರಿಯಾಗಿ ಶೋಧಿಸಿರಿ. 
ಹಾಗೆಯೇ ಆಂಧ್ರ, ಪುಂಡ್ರ, ಜೋಳ, ಪಾಂಡ್ಯ, ಕೇರಳ ರಾಜ್ಯಗಳನ್ನು 
ಹುಡುಕಬೇಕು ಅನಂತರ ವಿವಿಧ ಧಾತುಮಂಡಿತವಾದ ಅಯೋಮುಖನೆಂಬ* 
ಸರ್ವತಕ್ಕೆ ಹೋಗಿರಿ (೧೨-೧೩). ಆ ಪರ್ವತವು ವಿವಿಧವರ್ಣದ ಶಿಖರ 
ಗಳಿಂದ ರಮ್ಯವಾಗಿದೆ. ಅದರ ಕಾನನದಲ್ಲಿ ಚಿತ್ರವರ್ಣದ ಹೂಗಳು ಅರಳಿರು 
ತ್ತಿವೆ ಸುತ್ತಲೂ ಚಂದನವೃಕ್ಷಗಳ ವನವಿಡಿ ಆ ಮಹಾಗಿರಿಯನ್ನು 
ಶೋಧಿಸಿರಿ. ಎಲ್ಲೆ ವಾನರರೆ, ಅನಂತರ ನೀವು ತಿಳಿನೀರಿನಿಂದ ಶೋಭಿಸುವ 
ದಿವ್ಯವಾದ ಕಾನೇರೀನದಿಯನ್ನು ಕಾಣುವಿರಿ ಆ ಪುಣ್ಯ ನದಿಯಲ್ಲಿ 
ಅಪ್ಸರೆಯರು ವಿಹರಿಸುವರು (೧೪-೧೫) ಅದರ ಸಮೀಪದಲ್ಲಿರುವ 
ಮಲಯಪರ್ವತದ ಶಿಖರದಲ್ಲಿ ವಾಸವಾಗಿರುವ ಅಗಸ್ಯ್ಯಮಹರ್ಷಿಗಳನ್ನು 
ನೋಡಬಹುದು. ಆ ಮಹಾತೇಜಸಿ ಗಳು ಸೂರ್ಯನಂತೆ ಪ್ರಕಾಶಿಸುತ್ತಾರೆ. 
(ಅವರನ್ನು ವಂದಿಸಿ) ಪ್ರಸನ ೩ರಾದ ಆ ಮಹಾತ್ಮರಿಂದ ಅನುಜ್ಞೆ ಯನ್ನು 


* ಅಯೋಮುಖವೆಂದರೆ ಸಹ್ಕಾದ್ರಿಯೆಂದು ಕೆಲವರೂ ಮಲಯಗಿರಿಯೆಂದು 
ಕೆಲವರೂ ಹೇಳಿದ್ದಾರೆ. 


22 


ಪಿಕ ಕಿಹ್ಕಿಂಧಾಕಾಂಡಃ ( ಸರ್ಗಃ ೪೧ 


ಸೌ ಚಂದನನನ್ಳೆ ರ್ದೀಿನೆ ಕ್‌ ಪ್ರಚ್ಛನ್ನದಿ ್ಸೀಪೆಶಾಲಿನೀ | 
ಕಾಂತೇನ ಚಟ ik ಸಮುದ್ರ ನುವಗಾಹತೇ ॥ ೧೪ 


ತತೋ ಹೇಮುಮಯಂ ದಿವ್ಯಂ ಮುಕ್ತಾಮಣಿನಿಭೂಷಿತಮ್‌ | 
ಯುಕ್ತಂ ಕವಾಟಂ ಪಾಂಡ್ಯಾನಾಂ ಗತಾ ದ್ರಶ್ಷ್ಯಥೆ ವಾನರಾಃ ॥ ೧೯ 


ತತಃ ಸಮುದ್ರಮಾಸಾದ್ಯ ಸಂಪ್ರಧಾರ್ಯಾರ್ಥನಿಶ್ಚಯಮ್‌ | 
ಅಗಸ್ತೈ (ನಾಂತರೇ ತತ್ರ ಸಾಗಕೇ ನಿನಿನೇಶಿತಃ || ೨೦ 


ಚಿತ್ರ 0 ಶ್ರೀಮಾನ್‌ ಮಹೇಂದ್ರ $ ಸರ್ವಕೋತ್ತಮಃ | 
೪ ಜು ಶ್ರಿ ವಸತರ ಮಹಾರ್ಣನವವ3್‌ | ೨೧ 


ನಾನಾನಿಭೈರ್ನಗೈಃ ಫ್ರಜ್ಚೈರ್ಲತಾಭಿಶ್ಟೋಪಶೋಭಿತಮ್‌ 


ದೇವರ್ನ್ಹಿಯಕ್ಷಪ್ರನರೈರಪ್ಸರೋಭಿಶ್ಚ ಸೇವಿತಮ್‌ ॥ ೨೨ 
ಸಿದ ಚಾರಣಸಂಘೈ ಶ್ವ ಶ್ತ ಪ್ರಕೀರ್ಣಂ ಸುಮುನೋಹರವರ್‌ | 
ತಮುಸೈೆ ತಿ ಸಹಸಾ ಸಃ ಸದಾ ಪರ್ವಸು ಪರ್ವಸು ॥ ೨೩ 


ಪಡೆದು ಮುಂದೆ ಹೊರಟಕಿ ತಾಮ್ರನರ್ಣಿಯೆಂಬ ಮಹಾನದಿಯನ್ನು 
ಕಾಣುವಿರಿ, ಮೊಸಳೆಗಳಿಂದ ತುಂಬಿದ ಆ ನದಿಯನ್ನು ದಾಟಿಹೋಗಿರಿ 
(೧೬ ೧೭). ಎಲ್ಫೆ ವಾನರಕೆ, ದಿವ್ಯ ಚಂದನವೃ ಕ್ಷಗಳಿಂದ ಆಚ್ಛಾದಿತ 
ದ್ವೀಪಗಳುಳ್ಳ ಆ ತಾಮ್ರ ಪರ್ಣಿಯು ಕಾಂತನ ಬಳಿಗೆ ಚಂದನಲಿಸ್ತಳಾದ 
ತರುಣಿಯು ಹೋಗುವಂತೆ, ಸಮುದ್ರರಾಜನ ಫಡೆಗೆ ನಾಗುತ್ತಿರುವಳು! 
(೧೮). ಅನಂತರ ಮುಂದೆ ಹೋದರೆ, ಪಾಂಡ್ಯರಾಜರ ನಗರದ್ವಾರ 
ಕವಾಟವು ನಿಮಗೆ ಗೋಚರಿಸುವುದು ದಿವ್ಯವಾದ ಆ ಕವಾಟವು ಸುವರ್ಣ 
ಮಯವಾಗಿ ಮುಕ್ತಾಮಣಿಗಳಿಂದ ವಿಭೂಷಿತವಾಗಿರುತ್ತದೆ. ಅಲ್ಲಿಂದ 
ಮುಂಡೆ ನಿಮಗೆ ಸಮುದ್ರವು ಸಿಗುವುದು ಅಲ್ಲಿಗೆ ಹೋಗಿ ಮುಂದಿನ 
ಕರ್ತವ್ಯವನ್ನು ನಿಶ್ಚ ಯಿಸಿರಿ ಆ ಸಮುದ್ರದ ಪಾರ್ಶ್ವದಲ್ಲಿ ಮಹೇಂದ್ರವೆಂಬ 
ಪರ್ವತವನ್ನು ಅಗಸ್ತ ನಸ್ತ್ರರು ನಾ ಸಿದ್ದಾರೆ. ( (೧೯-೨೦) ಅದರ ತಪ್ಪಲಿನಲ್ಲಿ 
ಚಿತ್ರ ವರ್ಣದ. ವ ೈಕ್ಷಗಳಿವೆ 'ಸುವಣ ಮಯವಾದ ಆ ಶ್ಚ ಲವು ಸಮುದ್ರ 
ಹೊಳಗೆ ಚಾಚಿಕೆನಂಡಿನೆ ಬಗೆಬಗೆಯ ಲತಾವ ೈಕ್ಷಗಳು ಆ ೈ ದಲ್ಲಿ ಅರಳಿ 
ನಿಂತಿರುತ್ತವೆ ದೇವತೆಗಳೂ. ಖುಹಿಗಳೂ, 'ಯಕ್ಷರೂ, ಅಸ್ಸರೆಯರೂ 
ಅಲ್ಲಿ ಸಂಚರಿಸುತ್ತಾರೆ (೨೧-೨೨) ಸಿದ್ಧಚಾರಣರು ೆರೆಬಿರುತ್ತಾರೆ. 


ಸರ್ಗಃ ೪೧] ದಕ್ಷಿಣಾಪ್ರೇಸಣಮ್‌ ೩೩೯ 


ದ್ವೀಪಸ್ತಸ್ಕಾಪರೇ ಪಾರೇ ಶತೆಯೋಜನೆನಿಸ್ತ್ರೃತಃ | 





ಅಗಮ್ಯೋ ಮಾನುಷ್ಯೆರ್ದೀಪ್ತಸ್ತಂ ಮಾರ್ಗಧ್ವಂ ಸಮಂತತಃ ॥ ೨೪ 
ತತ್ರ ಸರ್ವಾತ್ಮನಾ ಸೀತಾ ಮಾರ್ಗಿತವ್ಯಾ ವಿಶೇಷತಃ | 

ಸಹಿ ದೇಶಸ್ತು ನಧ್ಯಸ್ಯ ರಾವಣಸ್ಯ ದುರಾತ್ಮನಃ ॥ ೨೫ 
ರಾಕ್ಷಸಾಧಿಪತೇರ್ವಾಸಃ ಸಹಸ್ರಾಕ್ಷಸಮದ್ಯುತೇಃ ! 

ದಕ್ಷಿಣಸ್ಯ ಸಮುದ್ರಸ್ಯ ಮಧ್ಯೇ ತಸ್ಕ ತು ರಾಶ್ಸಸೀ | ೨೬ 


ಅಂಗಾರೆಕೇತಿ ವಿಖ್ಯಾತಾ ಛಾಯಾಮಾಕ್ಷಿಹ್ಯ ಭೋಜನೀ | 
ಏನಂ ನಿಃಸಂಶಯಾನ್‌ ಕೃತ್ವಾ ಸಂಶಯಾನ್ನಸ್ಪಸಂಶಯಾಃ ॥ ೨೭ 


ಮೃಗಯೆಥ್ವಂ ನರೇಂದ್ರಸ್ಯ ಪತ್ನೀಮಮಿತತೇಜಸಃ | 


ತಮತಿಕ್ರೆಮ್ಯ ಲಕ್ಷ್ಮೀವಾನ್‌ ಸಮುದ್ರೇ ಶತಯೋಜನೇ ॥ ೨೮ 
ಗಿರಿಃ ಪುಪ್ಪಿತಕೋ ನಾಮ ಸಿದ್ಧ ಚಾರಣಸೇನಿತಃ 
ಚಂದ್ರಸೂರ್ಯಾಂಶುಸಂಕಾಶೆಃ ಸಾಗರಾಂಬುಸಮಾವೃತಃ HW ೨೯ 


ಮಹೇಂದ್ರನು ಪ್ರತಿಯೊಂದು ಪರ್ವಕಾಲದಲ್ಲಿಯೂ-(ಸಮುದ್ರಸ್ನಾನಕ್ಕಾಗಿ) 
ಅಲ್ಲಿಗೆ ಆಗಮಿಸುತ್ತಾನೆ. (ಆ ಪ್ರದೇಶದಲ್ಲಿ ವೈದೇಹಿಯನ್ನು ಹುಡುಕಿರಿ ) 
ಎಲ್ಫೆ ಕಪಿವೀರರೆ, ಆ ಸಮುದ್ರದ ಆಚೆಯ ತೀರದಲ್ಲಿ ಶತಯೋಜನ ವಿಸ್ತೀರ್ಣ 
ವಾದ ಒಂದು ದ್ವೀಪ ಉಂಟು. ಅಲ್ಲಿಗೆ ಮನುಷ್ಯರು ಹೋಗಲು ಶಕ್ಯವಿಲ್ಲ. 
ಆ ದ್ವೀಪದಲ್ಲಿ ನೀವು ವೈದೇಹಿಯನ್ನು ಸರಿಯಾಗಿ ಅನ್ವೇಷಿಸಿರಿ ! (೨೩-೨೪). 
ಆ ದ್ವೀಪದಲ್ಲಿ ಒಂದು ಸ ಳವನ್ನೂ ಬಿಡದಂತೆ ನೀವು ಸೀತಾದೇವಿಯನ್ನು 
ಹುಡುಕತಕ್ಸದ್ದು. ಕಹಿವೀರರೆ, ದುರಾತ್ಮನೂ ವಧಾರ್ಹನೂ ಆದ ರಾವಣನು 
ವಾಸವಾಗಿರುವ ಸ್ಥಳವೇ ಅದು! ಜೇವೇಂದ್ರನಂತೆ ಸರಾಕ್ರಮಿಯಾದ 
ಆ ರಾಕ್ಷಸೇಶ್ವರನು ಅಲ್ಲಿ ವಾಸಿಸುತ್ತಾನೆ! ದಕ್ಷಿಣಸಮುದ್ರದ ಮಧ್ಯೆದಲ್ಲಿ 
ಒಬ್ಬ ರಾಕ್ಷಸಿ ಇದ್ದಾಳೆ (೨೫-೨೬) ಅವಳ ಹೆಸರು ಅಂಗಾರಕೆ. 
ಆ ರಾಕ್ಷಸಿಯು ಪ್ರಾಣಿಗಳ ನೆರಳನ್ನು ಹಿಡಿದೆಳೆದು ಆ ಪ್ರಾಣಿಗಳನ್ನು ಭಕ್ಷಿಸು 
ತ್ತಾಳೆ ! ಎಲ್ಲೆ ವೀರಾಧಿನೀರರೆ, ನೀವು ಆ ದ್ವೀಪದಲ್ಲಿ ನಿಮ್ಮ ಸಂಶಯವು 
ತೀರುವವರೆಗೂ ಹುಡುಕಿ ಹುಡುಕಿ ನೋಡಿರಿ! ರಾಜೇಂದ್ರನಾದ ಶ್ರೀರಾಮನ 
ಪತ್ನಿ ಯನ್ನು ನಿಮಗೆ ನಿಸ್ಸಂದೇಹವಾಗುವವರೆಗೂ ಅನೆ ಎ ಡಿಸಿ ರಿ! 
(೨೬-೨೮). ಲಂಕಾದಿ ೀಪದಿಂದ ನೂರುಯೋಜನ ದೂರದಲ್ಲಿ ಪುಷ್ಟಿ ತಕ 


ಪೊ 


ತಿ೪೦ ಕಿಷ್ಟಿಂಧಾಕಾಂಡಃ [ ಸರ್ಗಃ ೪೧ 


ಭ್ರಾಜತೇ ನಿಪುಲೈಃ ಶೈ 0ಗೈರಂಬರಂ ನಿಲಿಖನ್ಸಿ ವ 
ತಸ ಕೆಂ ಚಾಟು ಶ್ರ ui ಸೇವತೇ ಚು ದಿನಾಕರಃ॥ ೩೦ 


ಶ್ವೇತಂ ರಾಜತಶೃಂಗಂ ಚ ಸೇನಕೇ ಯಂ ನಿಶಾಕರಃ | 
ನತಂಕೃತಘ್ನಾಃ ಪಶ್ಯಂತಿ ನ ನೃಶಂಸಾ ನೆ ನಾಸ್ತಿಕಾಃ | ೩೧ 


ಪ್ರಣಮ್ಯ ಶಿರಸಾ ಶೈಲಂ ತಂ ನಿಮಾರ್ಗತೆ ವಾನರಾಃ | 
ತಮುತಿಕ್ರೆಮ್ಯ ದುರ್ಧರ್ಷಾಃ ಸೂರ್ಯವಾನ್ನಾಮ ಪರ್ವತಃ | ೩೨ 


ಅಧೈನಾ ದುರ್ವಿಗಾಹೇನ ಯೋಜನಾನಿ ಚತುರ್ದಶ | 
ತತಸ್ತಮಪ್ಯತಿಕ್ರಮ್ಯ ನೈದ್ಯುತೋ ನಾನು ಪರ್ವತಃ ॥ ೩ 


ಸರ್ವಕಾಮಫಲೈವನ್ಸ ಸ್ಲೈಃ ಸರ್ನಕಾಲಮನೋಹಕೈಃ | 
ತತ್ರ ಭುಕ್ತಾ ನರಾರ್ಹಾಣಿ ಮೂಲಾನಿ ಚ ಪಕ ಚ॥ ೩೪ 





ನೆಂಬ ಗಿರಿಯು ಸಮುದ್ರಮಧಥ ದಲ್ಲಿದೆ ಸಿದ್ಧ ಚಾರಣಸಂಸೇನಿತವಾದ 
ಆ ಗಿರಿಯು ಸೂರ್ಯ ಮತ್ತು ಚಂದ್ರನ ಕೆರಣಗಳಿಂದ ಪ್ರಕಾಶಿಸುತ್ತದೆ. 
ಅದರ ಸುತ್ತಲೂ ಸಮುದ್ರಜಲವು ಆವೃತವಾಗಿದೆ (೨೯). ೮ ಶೈಲವು ತನ್ನ 
ಉನ್ನತ ಶಿಖರಗಳಿಂದ ಗಗನವನ್ನು ಕೊರೆಯುತ್ತಿದೆಯೋ ಎಂಬಂತೆ 
ಕಾಣುನ್ರದು. ಪುಷ್ಟಿತಕಗಿರಿಯ ಕನಕಮಯ ಶಿಖರಕ್ಕೆ ಸೂರ್ಯನೂ 
ರಜತಮಯ ಶಿಖರಕ್ಕೆ ಚಂದ್ರನೂ ಬರುತ್ತಾರೆ. ಕೃತಫ್ಲೆರಿಗೂ ಘಾತುಕರಿಗೂ 
ನಾಸ್ತಿಕಿಗೂ ಆ ಪರ್ವತವು ಗೋಚರಿಸುವುದಿಲ್ಲ (೩೦-೩೧). ಎಲ್ಫೆ 
ವಾನರರೆ, ನೀವು ಆ ಪರ್ವತಕ್ಕೆ ಪ್ರಣಾಮವನ್ನರ್ಸಿಸಿ ಅದರಲ್ಲಿ ಸೀತಾದೇವಿ 
ಯನ್ನು ಹುಡುಕಿರಿ. ಅಲ್ಲಿಂದ ಮುಂದೆ ಸೂರ್ಯವಾನ" ಎಂಬ ಪರ್ವತವಿದೆ. 
ದುರ್ಗಮವಾದ ದಾರಿಯಿಂದ ಅಲ್ಲಿಗೆ ಹೋಗಬೇಕಾಗುವುದು. ಪುಷ್ಟಿತಕ 
ಗಿರಿಯಿಂದ ಹದಿನಾಲ್ಕು ಯೋಜನಗಳ ದೂರದಲ್ಲಿ ಆ ಪರ್ವತನಿದೆ. ಅದನ್ನು 
ದಾಟಿ ಮುಂದೆ ಹೋದರೆ ವೈ ದ್ಯುತವೆಂಬ ಶ್ಚ ಲವು ಗೋಚರಿಸುವುದು 
(೩೨-೩೩). ಅದು ಬೇಕುಬೇಕಾದ ಹಣು ಗಳನ್ನು ಕೊಡುವ ಸರ್ವಕಾಲ 
ದಲ್ಲಿಯೂ ಮನೋಹರವಾದ ವ ೈಕ್ಷಗಳಿಂದ ತೋಭಿಸುತ್ತಿ ರುವುದು ವಾನರಕ್ಕೆ 


ಸರ್ಗಃ ೪೧] ದಕ್ಷಿಣಾಪ್ರೇಷಣಮ್‌ ೩೪೧ 


ಮಧೂನಿ ಪೀತ್ವಾ ಮುಖ್ಯಾನಿ ಪರಂ ಗಚ್ಛತ ವಾನರಾಃ | 


ತತ್ರ ನೇತ್ರಮನಃಕಾಂತಃ ಕುಂಜರೋ ನಾಮ ಪರ್ವತಃ ॥ ೩೫ 
ಅಗಸ್ತ್ಯಭವನಂ ಯತ್ರ ನಿರ್ಮಿತಂ ನಿಶ್ವಕರ್ಮುಣಾ | 

ತತ್ರ ಯೋಜನನಿಸ್ತಾರಮುಚ್ಛಿ ವ್ರತಂ ದಶಯೋಜನವಾ ॥ ೩೬ 
ಶರಣಂ ಕಾಂಚನಂ ದಿವ್ಯಂ ನಾನಾರೆತ್ನವನಿಭೂಷಿತಮ್‌ | 

ತತ್ರ ಭೋಗನತೀ ನಾಮ ಸರ್ಪಾಣಾಮಾಲಯಃ ಪುರೀ | ೩೭ 
ನಿಶಾಲಕಕ್ಷ್ಯಾ ದುರ್ಧರ್ಷಾ ಸರ್ವತಃ ಪರಿರಕ್ಷಿತಾ | 

ರಕ್ಷಿತಾ ಪನ್ನಗೈರ್ಫೋರೈಸ್ತೀ ಕ್ಷೃದಂಪ್ಟ್ರೈರ್ಮಹಾವಿಷೈಃ ॥ ೩೮ 


ಸರ್ಹರಾಜೋ ಮಹಾಪ್ರಾಜ್ಞೋ ಯಸ್ಕಾಂ ವಸತಿ ಮಾಸು | 
ನಿರ್ಯಾಯ ಮಾರ್ಗಿತವ್ಯಾ ಚ ಸಾ ಚ ಭೋಗವನತೀ ಪುರೀ 1. ೩೯ 


ತತ್ರ ಚಾನಂತರಾ ದೇಶಾ ಯೇ ಕೇಚನ ಸುಸಂವೃತಾಃ | 
ತಂ ಚ ದೇಶಮತಿಕ್ರಮ್ಯ ಮಹಾನೃ ಷಭಸಂಸ್ಥಿತಃ || ೪೦ 


ಆ ಬೆಟ್ಟಿ ದಲ್ಲಿ ಉತ್ತಮವಾದ ಫಲಮೂಲಗಳನ್ನು ತಿಂದು ಪ್ರಶಸ್ತವಾದ 
ಮಧುವನ್ನು ಕುಡಿದು ಮುಂದಕ್ಕೆ ಹೋಗಿರಿ! ಆಮೇಲೆ ನಿಮಗೆ ಕುಂಜರ 
ವೆಂಬ ಪರ್ವತವು ಕಾಣಿಸುವುದು ಅದನ್ನು ಕಂಡು ನಿಮ್ಮ ಕಣ್ಣಿಗೂ 
ಮನಸ್ಸಿಗೂ ಆನಂದವಾಗುವುದು ! (೩೪-೩೫) ಅಲ್ಲಿ ಅಗಸ್ಕಮುನಿ 
ಗಳಿಗೋಸ್ಟರವಾಗಿ ವಿಶ್ವಕರ್ಮನು ಒಂದು ಭವನವನ್ನು ನಿರ್ಮಿಸಿದ್ದಾನೆ 
ಅದು ಒಂದುಯೋಜನ ಅಗಲವಾಗಿಯೂ ಹತ್ತುಯೋಜನ ಉದ್ದವಾಗಿಯೂ 
ಇದೆ. ಆ ದಿವ್ಯ ಭವನವು ಸುವರ್ಣದಿಂದಲೂ ನಾನಾರತ್ನ ಗಳಿಂದಲೂ 
ಅಲಂಕೃತವಾಗಿದೆ. ಅಲ್ಲದೆ ಕುಂಜರಪರ್ವತದ ಒಂದು ಪಾರ್ಶ್ವದಲ್ಲಿ ಸರ್ಪಗಳು 
ವಾಸವಾಗಿರುವ ಭೋಗವತಿಯೆಂಬ ಪುರವಿದೆ (೩೬-೩೭). ವಿಶಾಲಗೃಹ 
ಪಂಕ್ತೆ ಯುಳ್ಳ ಆ ನಗರಕ್ಕೆ ಸುತ್ತಲೂ ಬಲವಾದ ಕಾವಲಿದೆ. ತೀಕ್ಷ್ಣದಂಷ್ಟೃ 
ಗಳೂ ಮಹಾವಿಷಗಳೂ ಆದ ಸರ್ಪಗಳು ಅದನ್ನು ರಕ್ಷಿಸುತ್ತಿ ವೆ ಮಹಾ 
ಪಾ ್ರಿಜ್ಞನಾದ ವಾಸುಕಿಯೆಂಬ ಸರ್ವರಾಜನು ಅಲ್ಲಿ ವಾಸವಾಗಿದ್ದಾನೆ. ನೀವು 
ಭೊಗವತಿಗೆ ಹೋಗಿ ಅದರಲ್ಲಿ ವೈದೇಹಿಯನ್ನು ಅರಸತಕ್ಕದ್ದು 
(೩೮-೩೯). ಅದಕ್ಕೆ ಸಮೀಪದಲ್ಲಿ ಅನೇಕ ರಹಸ್ಯಪ್ರ ದೇಶಗಳಿವೆ. ಅವುಗಳ 


ಪ್ಲಿಳಿತ ಷ್ಟಿ ಂಭಾಕಾಂಡಃ | ಸರ್ಗಃ ೪೧ 


ಸರ್ವರತ್ನಮಯಃ ಶ್ರೀಮಾನೃಷಭೋ ನಾಮು ಪರತ | 
ಗೋಶೀರ್ಷಕೆಂ ಪದ್ಮಕಂ ಚ ಹರಿಶ್ಯಾಮಂ ಚ ಚಂದನನ್‌ | ೪೧ 


ದಿವ್ಯಮುತ್ಸದ್ಯತೇ ಯತ್ರ ತಚ್ಛೆ ನಾಗ್ಗಿಸನಮುಪ್ರಭವಕ್‌ | 


ನ ತು ತಚ್ಚಂದನಂ ದೃಷ್ಟ್ವಾ ಸ್ಪಷ್ಟವ್ಯಂ ಚ ಕದಾಚನ! ೪೨ 
ಕೋಹಿತಾ ನಾಮ ಗಂಧರ್ವಾ ಘೋರಾ ರಕ್ಷಂತಿ ತೆದ್ವನಮ್‌ | 

ತತ್ರ ಗಂಧರ್ನಪತಯಃ ಪಂಚ ಸೂರ್ಯಸಮಶಪ್ರಭಾಃ॥ ೪ 
ಶೈಲೂಷೋ ಗ್ರಾಮಣೀಃ ಶಿಗ್ರುಃ ಶುಭ್ರೋ ಬಚ್ರುಸ್ತಥೈವ ಚ | 
ರನಿಸೋಮಾಗ್ನಿವಪುಷಾಂ ನಿವಾಸಃ ಪುಜ್ಕಕರ್ಮಣಾಮ್‌ || ೪೪ 
ಅಂತೇ ಪೃಥಿವ್ಯಾ ಜುರ್ಧೆರ್ಸಾಸ್ತತ್ರ ಸ್ಪರ್ಗಜಿತಃ ಸ್ಥಿತಾಃ 

ತತಃ ಪರಂ ನ ವಃ ಸೇವ್ಯಃ ಏತೃಲೋಕಃ ಸುದಾರುಣಃ ॥ ೪೫ 
ರಾಜಧಾನೀ ಯಮಸ್ಯ ಸಾ ಕಷ್ಟೇನ ತಮಸಾ ವೃತಾ। 
ವಿತಾವದೇವ ಯುಷ್ಮಾಭಿರ್ವೀರಾ ಮಾನರಪುಂಗವಾಃ ॥ ೪೬ 


ನ್ನೆಲ್ಲಾ ನೀವು ಹುಡುಕಬೇಕು ಅಲ್ಲಿಂದ ಮುಂದೆ ಹೋದರೆ, ವೃಷಭಾಕಾರ 
ವಾದ ಬುಷಭವೆಂಬ ಒಂದು ಪರ್ವತಪ್ರ ಕಾಣಿಸುತ್ತದೆ. ಸರ್ವರತ್ಸಮಯ 
ವಾದ ಆ ಪರ್ವತದಲ್ಲಿ ಗೋಶೀರ್ಷಕ, ಪದ್ಮಕ ಮತ್ತು ಹರಿಶ್ಯಾಮವೆಂಬ 
ದಿವ್ಯವಾದ ಚಂದನವೃಕ್ಷಗಳು ಬೆಳೆಯುತ್ತವೆ. ಅವು ಅಗ್ನಿಯಂತೆ ಬೆಳಗು 
ತ್ರ ವೆ. ವಾನರರೆ, ನೀವು ಮಾತ್ರ ಆ ಚಂದನವೃಕ್ಷಗಳನ್ನು ಮುಟ್ಟ ಕೂಡದು 
(೪೦-೪೨) ಘೋರಾಕಾರರಾದ ರೋಹಿತಕೆಂಬ ಗಂಧೆರ್ವರು ಆ ವನವನ್ನು 
ರಕ್ಷಿಸುತ್ತಿದ್ದಾರೆ. ಆ ಪರ್ವತದಲ್ಲಿ ಶೈ ಲೂಷ, ಗ್ರಾಮಣಿ, ಶಿಗ್ರು, ಶುಭ್ರ 
ಮತ್ತು ಬಭ್ರುವೆಂಬ ಸೂರ್ಯಸಮಾನಶೇಜಸ್ತರಾದ ಐವರು ಗಂಧರ್ವ 
ಪತಿಗಳಿದ್ದಾರೆ. ಸೂರ್ಯಚಂದ್ರಾಗ್ನಿಗಳಂತೆ ತೇಜೋಮಯವಾದ ಶರೀರ 
ವುಳ್ಳ ಪುಣ್ಯಶಾಲಿಗಳ ವಾಸಸ್ಥಳವದು (೪೩-೪೪). ಪೃಧಿವಿಯ ಅಂತ್ಯ 
ಭಾಗವಾದ ಆ ಸ್ಥಳದಲ್ಲಿ ತಮ್ಮ ಪ್ರಣ್ಯಕರ್ಮದಿಂದ ಸ್ಪರ್ಗವನ್ನು ಪಡೆದ 
ಮಹಾತ್ಮರು ಇದ್ದಾರೆ. ಅಲ್ಲಿಂದ ಮುಂದಿ ನೀವು ಹೋಗತಕ್ಕದ್ದಲ್ಲ. ಅಲ್ಲಿ 
ಭೀಕರವಾದ ಪಿತೃ ಲೋಕನಿದೆ. ಅದು ಯಮನ ರಾಜಧಾನಿ. ಗಾಢಾಂಥ 
ಕಾರವು ಅಲ್ಲಿ ವ್ಯಾಸಿಸಿರುತ್ತ ಜೆ. ಆದ್ದರಿಂದ, ವಾನರವೀರರೆ, ನೀವು ಖುಷಭ 


ಸರ್ಗಃ ೪೧ ದಕ್ಷಿಣಾಸ್ರೇಷಣ ರ್ಮ್‌ ೩ಿ೪ಿಪ್ಲಿ 


ಶಕ್ಯಂ ವಿಜೇತುಂ ಗಂತಂಂ ವಾ ನಾತೋ ಗತಿಮತಾಂ ಗತಿಃ | 
ಸರ್ವಮೇತತ್‌ ಸಮಾಲೋಕ್ಯ ಯಚ್ಚಾ ನ್ಯ ದಪಿ ದೃ ಶ್ಯ ತೇ॥ ೪೭ 


ಗತಿಂ ವಿದಿತ್ವಾ ನೈದೇಹ್ಯಾಃ ರ ಜ್‌ | 
ಯಸ್ತು ಮಾಸಾಸ್ಸ್ನಿವೃ ತ್ತೊಆಗ್ರೇ ದೃಷ್ಟಾ ಸೀತೇತಿ ವಕ್ಷ್ಯತಿ! ೪೮ 


ಮತ್ತುಲ್ಯವಿಭವೋ ಭೋಗ್ಯೈಃ ತಳಿ ಹ ವಿಹರಿಷ್ಕತಿ | 
ತತಃ ಪ್ರಿಯತರೋ ನಾಸ್ತಿ ಮಮ ಪ್ರಾಣಾದ್ವಿಶೇಷತಃ |! ೪೯ 


ಕೃತಾಸರಾಧೋ ಬಹುಶೋ ಮಮ ಬಂಧುರ್ಭವಿಷ್ಯತಿ ॥ 


ಅವಿಂತಬಲಪರಾಕ್ರಮಾ ಭವಂತೋ 
ನಿಪುಲಗುಣೇಷು ಕುಲೇಷು ಚ ಪ್ರಸೂತಾಃ | 
ಮನುಜಪತಿಸುತಾಂ ಯಥಾ ಲಭಧ್ವಂ 
ತೆದಧಿಗುಜಂ ಪುಕುಷಾರ್ಥಮಾರಭದೆ ಎಮ್‌ || ೫೦ 
ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಏಕಚತ್ವಾರಿಂಶಃ ಸರ್ಗಃ 


ಪರ್ವತದವರೆಗೆ ಮಾತ್ರ ಹೋಗಬಹುದು (೪೫-೪೬). ಭೂಲೋಕದ 
ಜನರಿಗೆ ಮುಂದೆ ಹೋಗಲೂ ಸಾಧ್ಯ ವಿಲ್ಲ. ಹುಡುಕುವುದಂತೂ ದೂರ 
ಉಳಿಯಿತು. ಇದುವರೆಗೆ ನಾನು ಹೇಳಿದ ಸ್ಪಳಗಳನ್ನೂ ಮಧ್ಯದಲ್ಲಿ 
ಗೋಚರಿಸುವ ಇತರ ಸ್ಥ ಸ್ಥಳಗಳನ್ನೂ ಶೋಧಿಸಿ ಸೀತಾದೇವಿಯನ್ನು ರಸ 
ತಕ್ಕದ್ದು (೪೭), ಅನಂತರ ಹಿಂದಿರುಗಿ ಬನ್ನಿರಿ ನಿಮ್ಮಲ್ಲಿ ಯಾವನು 
ಒಂದು ತಿಂಗಳೊಳಗಾಗಿ ಹಿಂದಿರುಗಿ ಬಂದು, ! ಸೀತಾದೇವಿಯನ್ನು 
ಕಂಡೆನು! ಎಂದು ಹೇಳುವನೋ ಅವನು ನನಗೆ ಸಮಾನವಾದ 
ಭವವನ್ನು ಸಡೆಯುವನು! ಮುಂದೆ ಅವನು ಚಾ 
ವಿಹರಿಸುತ್ತಿ ರುವನು! ಎಲ್ಪೆ ವಾನರರೆ, ಅವನಿಗಿಂತ ನನಗೆ ಪ್ರಿಯನಾದ 
ಇನ್ನೊಬ್ಬ ಬ ನಿರೆಲಾಕನು | ನನ್ನ ಪ್ರಾ ಣಕ್ಸಿಂತಲೂ ಅವನು ಪಿ ಬಿ ಯತರನೆಂದು 
ತಿಳಿಯುತ್ತೆ "ನೆ! ಅವನು ಯಾಜ 'ಅನರಾಥಿವನ್ನು ಎಷ್ಟು ಸಲ ಮಾಡಿದರೂ 
ನನ್ನ ಬಂಥುವೆಂದು ಆದರಿಸುವೆತು ! (೪೮-೪೯) ವಾನರವೀರಕ್ಕೆ ನೀವು 
ಅತ್ಯಂತ ಬಲಾಢ್ಯರು; ಮಹಾವರಾಕ್ರಮಿಗಳು ; ಶೌರ್ಯಥೈ ರ್ಯಾದಿ 
ಗುಣಗಳಿಗೆ ಹೆಸರಾದ ಸತ್ಪುಲದಲ್ಲಿ ಜನಿಸಿದವರು ರಾಜಕುಮಾರಿಯಾದ 
ಜಾನಕಿಯು ಲಭಿಸುವುದಕ್ಕೆ ಬೇಕಾದ ಪುರಷಪ್ರಯತ್ನ ನೆಲ್ಲನನ್ನೂ ನೀವು 
ಮಾಡಬೇಕು? ಎಂದು ಹೇಳಿದನು (೫೦). 
ಇಲ್ಲಿಗೆ ಶ್ರೀಮುದ್ರಾಮಾ ಯಣದ ಕಸ್ಕಿಂಧಾಕಾಂಡದಲ್ಲಿ ನಲವತ್ತೊ ೦ದನೆಯ ಸರ್ಗ 


ದ್ವಿಚತ್ವಾರಿಂಶಃ ಸರ್ಗಃ 
ವ್ರತೀಚೀಪ್ರೇಷಣಮ್‌ 
ಅಥ ಪ್ರಸ್ಥಾಪ್ಯ ಸುಗ್ರೀವಸ್ತಾನ್‌ ಹರೀನ್‌ ದಕ್ಷಿಣಾಂ ದಿಶಮ | 
ಅಬ್ರನೀನ್ಮೇಘಸಂಕಾಶಂ ಸುಷೇಣಂ ನಾನು ಯೂಥಪನಂ% । ೧ 
ತಾರಾಯಾಃ ಪಿತರೆಂ ರಾಜಾ ಶ್ವಶುರಂ ಭೀಮನಿಕೈಮನಾ್‌ | 


ಅಬ್ರವೀತ್‌ ಪ್ರಾಂಜಲಿರ್ವಾಕ್ಯಮಭಿಗಮ್ಯ ಪ್ರಣಮ್ಯ ಚ ॥ ೨ 
ಮಹರ್ಷಿಪುತ್ರಂ ಮಾರೀಚಮರ್ಚಿಷ್ಮಂತಂ ಮಹಾಕಹಿವ | 
ವೃತಂ ಕಹಿನಕೈಃ ಶೂರೈರ್ಮಹೇಂದ್ರಸದ್ಭ ಶದ್ಯುತಿಮ್‌ | ೩ 


ಬುದ್ಧಿನಿಕ್ರಮಸಂಪನ್ನೆಂ ವೈನತೇಯಸಮದ್ಯುತಿವರ್‌ | 
ಮರೀಚಿಪುತ್ರಾನ್‌ ಮಾರೀಚಾನರ್ಚಿರ್ಮಾಲಾನ್‌ ಮಹಾಬಲಾನ್‌ ॥ 
ಯಷಿಪುಶ್ರಾಂಶ್ಲ ತಾನ್‌ ಸರ್ವಾನ್‌ ಪ್ರತೀಚೀಮಾದಿಶದ್ದಿಶನಂ್‌ | 
ದ್ವಾಭ್ಯಾಂ ಶತಸಹಸ್ರಾಭ್ಯಾಂ ಕಪೀನಾಂ ಕಪಿಸತ್ತಮಾಃ ॥ ೫ 


ಸರ್ಗ ೪೨ 
ಸುಷೇಣಾದಿ ವಾನರರನ್ನು ಸುಗ್ರೀವನು ಪಶ್ಚಿಮದಿಕ್ಕಿಗೆ ಕಳಿಸುವುದು. 


ಈ ರೀತಿಯಾಗಿ ಸುಗ್ರೀವನು ಹನುಮದಾದಿ ವಾನರರಿಗೆ ದಕ್ಷಿಣಾಭಿ 
ಮುಖವಾಗಿ ಹೋಗಬೇಕೆಂದು ತಿಳಿಸಿ, ಮೇಘಸಂಕಾಶನಾದ ಸುವೇಣನೆಂಬ 
ಸೇನಾಪಕಿಯನ್ನು ನೋಡಿದನು ಭೀಮಪರಾಕ್ರಮಿಯಾದ ಸುಷೇಣನು 
ತಾರೆಯ ತಂಜಿ ಸುಗ್ರೀವನ ಮಾವ ಸುಗ್ರೀವನು ಅವನ ಬಳಗೆ ಹೋಗಿ 
ನಮಸ್ಪರಿಸಿ ಕೈಮುಗಿದುಕೊಂಡು ಮಾತಾಡಿದನು (೧-೨). ಸಮೀವದಲ್ಲಿ 
ಮರೀಚಿಮಹರ್ಹಿಯ ಪುತ್ರನಾದ ಮಾರೀಚನೆಂಬ ಕಪಿನಾಯಕನು ಕಪಿವೀರ 
ರಿಂದ ಪರಿವೃತನಾಗಿ ನಿಂತಿದ್ದನು ಅವನು ದೇವೇಂದ್ರ ನಂತೆ ತೇಜಸ್ವಿ 
ಬುದ್ಧಿ ಪರಾಕ್ರಮಗಳಲ್ಲಿ ಮಿಗಿಲಾದವನು. ವೈನತೇಯನಂತೆ ನೇಗಶಾಲಿ 
ಆತನ ಬಳಿಯಲ್ಲಿ ಮರೀಚಿಪುತ್ರರಾದ ಇನ್ನೂ ಅನೇಕ ಕಪಿವೀರರು ನಿಂತಿದ್ದರು. 
ಅವರೆಲ್ಲರೂ ಮಹಾಬಲರೂ ತೇಜಸ್ವಿಗಳೂ ಆಗಿದ್ದರು (೩-೪) ಖುಷಿ 
ಪುತ್ರರಾದ ಅವರೆಲ್ಲರೂ ಪಶ್ಚಿಮದಿಕ್ಕಿಗೆ ಹೋಗಬೇಕೆಂದು ಸುಗ್ರೀವನು 


ಸರ್ಗಃ ೪೨] ಪ್ರತೀಚೀಪ್ರೇಷಣಮ್‌ ೩ಿ೪ಜ 


ಸುಷೇಜಪ್ರಮುಖಾ ಯೂಯಂ ನೈದೇಹೀಂ ಪರಿಮಾರ್ಗತ | 
ಸುರಾಷ್ಟ್ರಾನ್‌ ಸಹಬಾಹ್ಲೀಕಾನ್‌ ಶೂರಾನ್‌ ಭೀಮಾಂಸ್ತಥೈವ ಚ॥ 


ಸ್ಪೀತಾನ್‌ ಜನೆಪದಾನ್‌ ರಮ್ಯಾನ್‌ ವಿಪುಲಾನಿ ಪುರಾಣಿ ಚ | 
ಪುಂನಾಗಗಹನಂ ಕುಸ್ತಿಂ ವಕುಲೋದ್ಧಾಲಕಾಕುಲಮ್‌ | ೬ 


ತಥಾ ಕೇತಕಷಂಡಾಂಶ್ಚ ಮಾರ್ಗಧ್ಧಂ ಹರಿಯೂಥಪಾಃ | 
ಪ್ರತ್ಯಕ್ಟ್ಸೊೋತೋಗಮಾಶ್ರೈವ ನದ್ಯಃ ಶೀತಜಲಾಃ ಶಿವಾಃ | ಆ 


ತಾಪಸಾನಾಮುರಣ್ಯಾನಿ ಕಾಂತಾರಾ ಗಿರಯಶ್ಚ ಯೇ | 
ತತಃ ಸ್ಥಲೀಂ ಮರುಪ್ರಾಯಾಮಕ್ಯುಚ್ಚಶಿರಸಃ ಶಿಲಾಃ ॥ ೯ 


ಗಿರಿಜಾಲಾವೃತಾಂ ದುರ್ಗಾಂ ಮಾರ್ಗಥ್ವೆಂ ಪಶ್ಚಿಮಾಂ ದಿಶಮ್‌ | 
ತತಃ ಪಶ್ಚಿಮಮಾಸಾದ್ಯ ಸಮುದ್ರಂ ದ್ರಷ್ಟುಮರ್ಹಥ || ೧೦ 


ಗೊತ್ತು ಮಾಡಿದನು ಆತನು ಆ ಕಪಿವೀರರನ್ನು ಕುರಿತು ಹೀಗೆಂದನು : 
“ ಎಲ್ಲೆ ವಾನರೋತ್ತಮರೆ, ನೀವೆಲ್ಲರೂ ಪೂಜ್ಯನಾದ ಸುಷೇಣನನ್ನು 
ಮುಂದಿಟ್ಟುಕೊಂಡು ವೈ ದೇಹಿಯನ್ನು ಹುಡುಕಬೇಕು, ನಿಮ್ಮೊಡನೆ ಎರಡು 
ಲಕ್ಷ ವಾನರಸೇನೆಯು ಹೋಗಲಿ ಸುರಾಷ್ಟ್ರ, ಬಾಹ್ಲೀಕ; ಶೂರ, ಭೀಮಾದಿ 
ದೇಶಗಳಿಗೆ ಹೋಗಿರಿ (೫ ೬) ವಿಶಾಲವೂ ರಮ್ಯವೂ ಆದ ಆ ದೇಶಗಳನ್ನೂ 
ವಿವಿಧ ನಗರಗಳನ್ನೂ ಹುಡುಕಿರಿ ಪುನ್ನಾಗ, ಬಕುಲ ಮತ್ತು ಉದ್ದಾಲಕ 
ವೃಕ್ಷಗಳಿಂದ ತುಂಬಿದ ಕುಕ್ಸಿದೇಶಕೆ ನೀವು ಹೋಗಬೇಕು. ಎಲ್ಫೆ ವಾನರಕೆ, 
ಕೇದಗೆಯ ಗಿಡಗಳ ವನವನ್ನೂ ನೀವು ಅರಸಜೇಕು. ಅಲ್ಲದೆ ಆ ಪ್ರಾಂತದಲ್ಲಿ 
ಪಶ್ಚಿಮಾಭಿಮುಖವಾಗಿ ಹರಿಯುವ ಶೀತಲಜಲವುಳ್ಳ ಪವಿತ್ರನದಿಗಳನ್ನೂ 
ಹುಡುಕಿ ನೋಡಬೇಕು (೭-೮) ಅಲ್ಲದೆ ಖುಷಿಗಳ ತಪೋವನಗಳನ್ನೂ 
ಅರಣ್ಯಗಳನ್ನೂ ಗಿರಿಗಳನ್ನೂ ಸುತ್ತಬೇಕು. ಅಲ್ಲಿ ನಿರ್ಜ್ಣಲವಾದ ಮರು 
ಭೂಮಿಯುಂಟು. ಅತ್ಯುನ್ನತವಾದ ಶಿಲೆಗಳೂ ಪರ್ವತಗಳೂ ಪರ್ವತ 
ಸಂಕ್ತಿಗಳಿರುವ ದುರ್ಗಮಪ್ರದಜೇಶಗಳೂ ಇವೆ ಈ ಬಗೆಯಾದ ಪಶ್ಚಿಮ 
ದಿಕ್ಕಿನಲ್ಲಿ ಸೀತಾದೇವಿಯನ್ನು ನೀವು ಅರಸತಕೃದ್ದು. ಅನಂತರ ನಿಮಗೆ 


೩೪೬ ಕಷ್ಟಿ ಂಧಾಕಾಂಡಃ | ಸರ್ಗಃ ೪೨ 


ತಿಮಿನಕ್ರಾಯುತಜಲನುಶ್ಷೋಭ್ಯಮಥ ವಾನರಾಃ | 


ತತಃ ಕೇತಕಷಂಡೇಷು ತಮಾಲಗಹನೇಷು ಚ ॥ ೧೧ 
ಕಪಯೋ ನಿಹರಿಷ್ಯಂತಿ ನಾರಿಕೇಲನನೇಷು ಚ | 

ತತ್ರ ಸೀತಾಂ ಚ ಮಾರ್ಗಧ್ವಂ ನಿಲಯಂ ರಾವಣಸ್ಕ ಜ ॥ ೧೨ 
ವೇಲಾತಟಿನಿವಿಷ್ಟೇಷು ಪರ್ನತೇಷು ನನೇಷು ಚ | 
ಮುರಚೀಪತ್ತನಂ ಚೈನ ರಮ್ಯಂ ಚೈನ ಜಟೀಪುರಮ್‌ ॥ ೧೩ 
ಅವಂತೀಮುಂಗಲೇಹಾಂ ಚ ಕಥಾ ಚಾಲಕ್ಷಿತಂ ನನೆಮ್‌ | 

ರಾಷ್ಟ್ರಾಣೆ ಚ ನಿಶಾಲಾನಿ ಪತ್ತನಾನಿ ತತಸ್ತತಃ | ೧೪ 


ಸಿಂಧುಸಾಗರೆಯೋಕ್ರೈನ ಸಂಗಮೇ ತತ್ರ ಪರ್ವತಃ ! 
ಮಹಾನ್‌ ಹೇಮುಗಿರಿರ್ನಾಮ ಶತಶೃಂಗೋ ಮಹಾದ್ರುಮಃ | ೧೫ 


ತಸ್ಯ ಪ್ರಸ್ಲೇಷು ರಮ್ಯೇಷು ಸಿಂಹಾಃ ಪಕ್ಷಗಮಾಃ ಸ್ಥಿತಾಃ | 

ಶಿನಿಮತ್ಸ್ಯಗಜಾಂಶ್ರೈವ ನೀಡಾನ್ಯಾರೋಪಯಂತಿ ತೇ॥ ೧೬ 
ವಶ್ಚಿಮಸಮುದ್ರವು ಗೊ ಚರಿಸುತ್ತದೆ (೯-೧೦). ಆ ಸಮುದ್ರದಲ್ಲಿ 
ತಿಮಿಗಳೆಂಬ.. ಮಹಾಮತ್ಪ ಗಳೂ ಮೊಸಳೆಗಳೂ ಅಸಂಖ್ಯವಾಗಿವೆ. 
ಆ ಸಮುದ್ರವು ಅಕ್ಷೋಭ್ಯವಾದುದು ಅದರ ಶೀರದಲ್ಲಿ ಕೇದಗೆಯ ವನ್ಯ 
ತಮಾಲತರುಪಂಕ್ತಿ ಮತ್ತು ತೆಂಗಿನತೋಟಗಳಿವೆ ಅಲ್ಲಿ ನೀವು ವಿನೋದ 
ವಾಗಿ ವಿಹರಿಸಬಹುದು. ಅಲ್ಲಿ ನೀವು ರಾವಣನ ವಾಸಸ್ಕಾನವಿದೆಯೋ 
ಎಂದು ಪರಿಶೀಲಿಸಿ ಸೀತಾದೇವಿಯನ್ನು ಹುಡುಕಬೇಕು (೧೧-೧೨). 
ಸಮುದ್ಧತೀರದಲ್ಲಿರುವ ಪರ್ವತಾರಣ್ಯಗಳನ್ನು ಶೋಧಿಸಿರಿ. ಅಲ್ಲಿರುವ 
ಮುರಚೀಪಟ್ಟಣವನ್ನೂ ರಮ್ಯವಾದ ಜಹಟೀಪುರವನ್ನೂ ಪ್ರವೇಶಿಸಿ ಅವಂತೀ, 
ಅಂಗಲೇಪಾ ಎಂಬ ನಗರಗಳಿಗೆ ಹೋಗಿರಿ. ಸಮೀಪದಲ್ಲಿ ಆಲಕ್ಷಿತನೆಂಬ 
ವನವಿಜಿ. ಆ ವನದಲ್ಲಿ ಸುತ್ತಿ ಅದರ ಮುಂದಿರುವ ವಿವಿಧ ರಾಷ ಗಳನ್ನೂ 
ನಗರಗಳನ್ನೂ ಅನ್ವೇಷಿಸಿರಿ (೧೩-೧೪). ಸಿಂಧುವೆಂಬ ನದಿಯು ಸಾಗರ 
ವನ್ನು ಸೇರುವ ಸಂಗಮಸ್ಥಳದಲ್ಲಿ ಹೇಮಗಿರಿಯೆಂಬ ದೊಡ್ಡ ಬೆಟ್ಟಿ ನಿದೆ. 
ನೂರುಶ್ಚಂಗಗಳಿರುವ ಆ ಬೆಟ್ಟಿ ದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಆ ಬೆಟ್ಟದ 
ತಪ್ಪಲುಗಳಲ್ಲಿ ಸಿಂಹಗಳಂಬ ಒಂದು ಜಾತಿಯ ಪಕ್ತಿಗಳಿನೆ. ಅವ್ರು ತಿಮಿ 


ಸರ್ಗಃ ೪೨] ಪ್ರುತೀಚೀಪ್ರೇಷಜಮ್‌ ೩೪೭ 


ತಾನಿ ನೀಡಾನಿ ಸಿಂಹಾನಾಂ ಗಿರಿಶೈಂಗಗತಾಶ್ಚ ಯೀ | 


ದೃಷ್ಟಾಸ್ತೃಪ್ತಾಶ್ಚ ಮಾತಂಗಾಸ್ತೋಯದಸ್ಥನನಿಃಸ್ವನಾಃ | ೧೩ 
ನಿಚರಂತಿ ನಿಶಾಲೆಟಸ್ಮಿಂಸ್ತೋಯಪೂರ್ಣೇ ಸಮಂತತಃ | 
ತಸ್ಯ ಶೃಂಗಂ ದಿವಸ್ಪರ್ಶಂ ಕಾಂಚನಂ ಚಿತ್ರ ಪಾದಪವ್‌್‌ ॥ ೧೪ 


ಸರ್ವಮಾಶು ವಿಜೇಕನ್ಯಂ ಕೆಪಿಭಿಃ ಕಾಮರೂಪಿಭಿಃ | 
ಕೋಟಂ ತತ್ರ ಸಮುದ್ರೇ ತು ಕಾಂಚನೀಂ ಶತಯೋಜನಾಮ್‌ ॥ 


ದುರ್ದರ್ಶಾಂ ಹಾರಿಯಾತ್ರಸ್ಯ ಗತಾ ದ್ರಶ್ಚ್ಯಥ ವಾನರಾಃ | 
ಕೋಟ್ಯಸ್ತತ್ರ ಚತುರ್ವಿಂಶದ್ಧಂಧರ್ವಾಣಾಂ ತರಸ್ವಿನಾಮ್‌ |! ೨೦ 


ವಸಂತ್ಯಗ್ನಿನಿಕಾಶಾನಾಂ ಮಹತಾಂ ಕಾನುರೂಪಿಣಾವರ್‌ | 
ಪಾವಕಾರ್ಚಿಃಪ್ರ ತೀಕಾಶಾಃ ಸಮನೇತಾಃ ಸಹಸ್ರಶಃ || ೨೮ 


ನಾತ್ಯಾ ಸಾದಯಿತೆವ್ಯಾಸ್ತೇ ವಾನರೈರ್ಭೀಮವಿಕ್ರಮೈಃ। 
ನಾದೇಯಂ ಚ ಫಲಂ ತಸ್ಮಾದ್ದೇಶಾತ್‌ ಕಿಂಚಿತ್‌ ಪ್ಲವಂಗಮೈಃ ! 


ಮೊದಲಾದ ಮಹಾಮತ್ಸ್ಯಗಳನ್ನೂ ಆನೆಗಳನ್ನೂ (ಆಹಾರಾರ್ಥವಾಗಿ) 


ತಮ್ಮ ಗೂಡುಗಳಿಗೆ ಹೊತ್ತುಕೊಂಡುಹೋಗುತ್ತವೆ! (೧೫-೧೬). 
ಸಿಂಹಪಕ್ತಿಗಳಿರುವ ಆ ಗೂಡುಗಳ ಬಳಿಯಲ್ಲಿ ಜಲಸಮೃದ್ಧಿಯಿರುವುದರಿಂದ 
ಆನೆಗಳು ನೀರನ್ನು ಕುಡಿದು ತೃಪ್ತಿ ಹೊಂದುತ್ತವೆ ಅನಂತರ ಸೊಕ್ಕಿನಿಂದ 
ಮೋಡಗಳಂತೆ ಭೀಂಕರಿಸುತ್ತ ಅಲ್ಲಿ ಅಲೆದಾಡುತ್ತನೆ! ಆ ಹೇಮಗಿರಿಯ 
ಹೇಮಮಯವಾದ ಪ್ರತಿಯೊಂದು ಶಿಖರವೂ ವಿವಿಧವರ್ಣದ ವೃಕ್ಷಗಳಿಂದ 
ಪೂರ್ಣವಾಗಿ ಗಗನಕ್ಕೆ ಚಾಚಿಕೊಂಡಿದೆ (೧೭-೧೮). ಕಾಮರೂಪಿಗಳಾದ 
ನೀವು ಆ ಶಿಖರಗಳಲ್ಲಿ ಚೆನ್ನಾಗಿ ಹುಡುಕ ನೋಡಬೇಕು. ಪಶ್ಚಿಮ 
ಸಮುದ್ರದ ನಡುವೆ ಪಾರಿಯಾತ್ರವೆಂಬ ಪರ್ವತವಿಜಿ  ತೇಜೋವಿಶೇಷದಿಂದ 
ದುರ್ದಶ್‌ವಾದ ಅದರ ಕಾಂಚನಶಿಖರವು ಶತಯೋಜನ ವಿಸ್ತಾರವಾಗಿದೆ. 
ಆ ಶಿಖರದಲ್ಲಿ ಬಲಶಾಲಿಗಳಾದ ಇಪ್ಪತ್ತು ನಾಲ್ಫುಕೋಟ ಗಂಧೆರ್ವರು 
ವಾಸಿಸುತ್ತಾರೆ (೧೯-೨೦). ಅವರು ಅಗ್ನಿಯಂತೆ ತೇಜೋವಿಶಿಷ್ಟರೂ 
ಕಾಮರೂಪಿಗಳೂ ಆಗಿದ್ದಾರೆ. ಬೆಂಕಿಯ ಕೆಡಿಗಳಂತಿರುವ ಆ ಗಂಧರ್ವರು 
ಸಾವಿರಾರು ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ಸಂಚರಿಸುವರು. ಎಲ್ಛೆ 


ಷ೪೮ ಕಿಷ್ಕಿಂಧಾಕಾಂಡಃ [ ಸರ್ಗಃ ೪೨ 


ದುರಾಸದಾ ಹಿ ತೇ ವೀರಾಃ ಸತ್ತ್ಯನಂತೋ ಮಹಾಬಲಾಃ | 
ಫಲಮೂಲಾಫಿ ತೇ ತತ್ರ ರಕ್ಷಂತೇ ಭೀಮನಿಕ್ರೆಮಾಃ ॥ ೨೩ 
ತತ್ರ ಯತ್ನಶ್ಚ ಕರ್ತವ್ಯೋ ಮಾರ್ಗಿತವ್ಯಾ ಚ ಜಾನಕೀ | 

ನಹಿ ತೇಭ್ಯೋ ಭಯಂ ಕಿಂಚಿತ್‌ ಕಪಿಶ್ಚಮನುವರ್ತ್ಶತಾಮ್‌ ॥ ೨೪ 
ತತ್ರ ನೈದೂರ್ಯವರ್ಣಾಭೋ ವಜ್ರಸಂಸ್ಥಾ ನಸಂಸ್ಥಿ ತಃ | 
ನಾನಾದ್ರುಮಲಶಾಕೀರ್ಣೋ ನಜ್ರೋ ನಾಮ ಮಹಾಗಿರಿಃ | ೨೫ 
ಶ್ರೀಮಾನ್‌ ಸಮುದಿತಸ್ತತ್ರ ಯೋಜನಾನಾಂ ಶತಂ ಸಮನತ್‌ | 


ಗುಹಾಸ್ತ್ರತ್ರ ನಿಚೇತವ್ಯಾಃ ಪ್ರಯತ್ನೇನ ಪ್ಲ ನಂಗಮಾಃ ॥ ೨೬ 
ಚತುರ್ಭಾಗೇ ಸಮುದ್ರಸ್ಯ ಚಕ್ರವಾನ್ನಾಮ ಪರ್ವತಃ | 

ತತ್ರ ಚಕ್ರಂ ಸಹಸ್ರಾರಂ ನಿರ್ಮಿತಂ ನಿಶ್ವಕರ್ಮುಣಾ ॥ ೨೭ 
ತತ್ರ ಪಂಚಜನಂ ಹತ್ವಾ ಹಯಗ್ರೀನಂ ಚ ದಾನವಮ್‌ | 

ಆಜಹಾರ ತತಶ್ಚಕ್ರಂ ಶಂಖಂ ಚ ಪುರುಷೋತ್ತಮಃ ॥ ೨೮ 


ವಾನರರೆ, ಅಲ್ಲಿರುವ ಹಣ್ಣನ್ನು ಮಾತ್ರ ನೀವು ಕೀಳಬಾರದು ಭೀಮ 
ಪರಾಕ್ರಮಿಗಳಾದ ಗಂಧರ್ವರು ಅಲ್ಲಿರುವ ಫಲಮೂಲಗಳನ್ನು ರಕ್ಷಿಸುತ್ತಾರೆ. 
ಅವರೊಡನೆ ಹೋರಾಡಲು ಶಕ್ಯವಿಲ್ಲ (೨೧-೨೩). ಆ ಪರ್ವತದಲ್ಲಿ ನೀವು 
ಜಾನಕಿಯನ್ನು ಅರಸಬೇಕು ಸಾಮಾನ್ಯ ಕಪಿಗಳಂತೆ ನೀವು ವರ್ಕಿಸುತ್ತಿದ್ದರೆ, 
ಆ ಗಂಧರ್ವರಿಂದ ನಿಮಗೆ ಅಂಜಿಕೆಯೇನೂ ಇಲ್ಲ ಅಲ್ಲಿಂದ ಮುಂಡೆ 
ಹೋದಕೆ ವಜ್ರ ವೆಂಬ ಇನ್ನೊಂದು ಪರ್ವತವು ಸಿಕ್ಕುವುದು ಅದರ ಬಣ್ಣ 
ವೈ ಡೂರ್ಯದಂತೆ ಹೊಳೆಯುತ್ತದೆ. ಆ ಬೆಟ್ಟವು ವಜ್ರದಂತೆ ಗಟ್ಟಿಯಾದ 
ಶಿಲೆಗಳಿಂದ ತುಂಬಿದೆ. ಬೇಕಾದಷ್ಟು ಮರಬಳ್ಳಿಗಳು ಬೆಳೆದಿವೆ (೨೪-೨೫). 
ಅದು ಸರಿಯಾಗಿ ನೂರುಯೋಜನದವಕೆಗೆ ಹಬ್ಬಿದೆ ವಾನರಕೆ, ಅಲ್ಲಿರುವ 
ಗುಹೆಗಳನ್ನು ನೀವು ಜೆನ್ನಾಗಿ ಶೋಧಿಸಬೇಕು. ಪಶ್ಚಿಮ ಸಮುದ್ರದ 
ನಾಲ್ಕನೆಯ ಒಂದು ಭಾಗದಷ್ಟು ಪ್ರದೇಶವನ್ನು ದಾಟಿದಮೇಲೆ ಚಕ್ರವಂತ 
ವೆಂಬ ಒಂದು ಪರ್ವತವಿದೆ. ಅಲ್ಲಿ ವಿಶ್ವಕರ್ಮನು ಸಾವಿರ ಹಲ್ಲುಗಳಿರುವ 
ಚಕ್ರವನ್ನು ನಿರ್ಮಿಸಿ ಇಟ್ಟಿದ್ದನು (೨೬-೨೭). ಆ ಪರ್ವತದಲ್ಲಿ ಹಿಂಜಿ 
ಮಹಾವಿಷ್ಣು ವು ಸಂಚಜನ ಮತ್ತು ಹಯಗ್ರೀವರೆಂಬ ದಾನವರನ್ನು 


ಸರ್ಗಃ ೪೨ | ಪ್ರತೀಚೀಪ್ರೇಷಣಮ್‌ ೩೪೯ 


ತಸ್ಯ ಸಾನುಷು ಚಿತ್ರೇಷು ವಿಶಾಲಾಸು ಗುಹಾಸು ಚ | 


ರಾವಣಃ ಸಹ ವೈದೇಹ್ಯಾ ಮಾರ್ಗಿತವ್ಯಸ್ತ್ರತಸ್ತ್ರತಃ ॥ ೨೯ 
ಯೋಜನಾನಿ ಚತುಃಷಸ್ಟಿರ್ವರಾಹೋ ನಾಮ ಪರ್ವತಃ | 
ಸುವರ್ಣಶೃಂಗಃ ಸುಶ್ರೀಮಾನಗಾಥೇ ನರುಣಾಲಯೇ ॥ ೩೦ 
ತತ್ರ ಪ್ರಾಗ್ದ್ಯೋತಿಷಂ ನಾವು ಜಾತೆರೊಪೆಮುಯಂ ಪರಮ್‌ | 
ಯಸ್ಮಿನ್‌ ವಸತಿ ದುಷ್ಟಾತ್ಮಾ ನರಕೋ ನಾಮು ದಾನವಃ ॥ ೩೧ 
ತತ್ರ ಸಾನುಷು ಚಿತ್ರೇಷು ನಿಶಾಲಾಸು ಗುಹಾಸು ಚ | 

ರಾವಣಃ ಸಹ ವೈವೇಹ್ಯಾ ಮಾರ್ಗಿತವ್ಯಸ್ತ ತಸ್ತತಃ ॥ ೩೨ 
ತಮತಿಕ್ರಮ್ಯ ಶೈಲೇಂದ್ರಂ ಕಾಂಚನಾಂತೆರೆನಿರ್ದರೆಃ | 

ಪರ್ವತಃ ಸರ್ವಸೌವರ್ಣೋ ಧಾರಾಪ್ರ ಸ್ರವಣಾಯುತಃ ॥ ೩೩ 
ತಂ ಗಜಾಶ್ಚ ವರಾಹಾಶ್ಚ ಸಿಂಹಾ ವ್ಯಾಘ್ರಾಶ್ಚ ಸರ್ವತಃ | 
ಅಭಿಗರ್ಜಂತಿ ಸತತಂ ತೇನ ಶಜ್ದೇನ ದರ್ಪಿತಾಃ ॥ ೩೪ 


ಸಂಹರಿಸಿದನು. ಆಮೇಲೆ (ಸಂಚಜನಾಸ್ಥಿ ನಿರ್ಮಿತವಾದ) ಶಂಖವನ್ನೂ 
(ಹೆಯಗ್ರೀವನಿಂದ ರಕ್ಷಿತವಾದ) ಚಕ್ರವನ್ನೂ ತಂದನು (೨೮). ಚಕ್ರವಂತ 
ವೆಂಬ ಆ ಪರ್ವತದ ಚಿತ್ರವಿಚಿತ್ರಗಳಾದ ತಪ್ಪಲುಗಳಲ್ಲಿಯೂ ವಿಶಾಲವಾದ 
ಗುಹೆಗಳಲ್ಲಿಯೂ ರಾವಣನನ್ನೂ ನೈ ದೇಹಿಯನ್ನೂ ನೀವು ಅನ್ಟೇಷಿಸ 
ತಕ್ಕದ್ದು ಅಲ್ಲಿಗೆ ಅರುವತ್ತುನಾಲ್ಕುಯೋಜನ ದೂರದಲ್ಲಿ ವರಾಹೆನೆಂಬ 
ಪರ್ವತ ಉಂಟು. ಅದು ಅಗಾಥೆವಾದ ಸಮುದ್ರದಲ್ಲಿ ಕನಕಶಿಖರಯುಕ್ತ 
ವಾಗಿ ವಿರಾಜಿಸುತ್ತಿದೆ (೨೯-೩೦). ಆ ವರಾಹಪರ್ವತದಲ್ಲಿ ಪ್ರಾಗ್ದೋತಿಷ 
ವೆಂಬ ಸುವರ್ಣಮಯವಾದ ನಗರವಿಜೆ ದುಷ್ಬಾತ್ಮನಾದ ನರಕನೆಂಬ 
ದಾನವನು ಅಲ್ಲಿ ವಾಸಿಸುತ್ತಿದ್ದಾನೆ. ಆ ಬೆಟ್ಟದ ತಪ್ಪಲುಗಳಲ್ಲಿಯೂ 
ವಿಶಾಲಗುಹೆಗಳಲ್ಲಿಯೂ ನೀವು ರಾವಣನನ್ನೂ ವೈದೇಹಿಯನ್ನೂ ಹುಡುಕ 
ಬೇಕು (೩೧-೩೨). ಆ ಬೆಟ್ಟವನ್ನು ದಾಹಿಹೋದರೆ ಸುವರ್ಣಮಯವಾದ 
ಗುಹೆಗಳಿರುವ ಇನ್ನೊಂದು ಪರ್ವತವು ಗೋಚರಿಸುವುದು. ಅದರಲ್ಲಿ ಗಿರಿ 
ನದಿಗಳು ಧಾರಾಕಾರವಾಗಿ ಹೆರಿಯುತ್ತಿರುವುವು. ಆ ಪರ್ವತದಲ್ಲಿ ಕಾಡಾನೆ 
ಗಳು, ಹಂದಿಗಳು, ಸಿಂಹಗಳು, ಹುಲಿಗಳು ಗರ್ಜಿಸುತ್ತ ಸಂಚರಿಸುತ್ತವೆ. 


೩೫೦ ಷ್ಟಿ ಂಧಾಕಾಂಡಃ (ಸರ್ಗಃ ೪೨ 


ಯೆಸ್ಮಿನ್‌ ಹರಿಹಯಃ ಶ್ರೀಮಾನ್‌ ಮಹೇಂದ್ರಃ ಪಾಕೆಶಾಸನಃ | 


ಅಭಿಷಿಕ್ತ ಸುರೈಃ ರಾಜಾ ಮೇಘನಾನ್ನಾಮ ಪರ್ವತಃ ! ೩೫ 
ತಮತಿಕ್ರಮ್ಯ ಶೈಲೇಂದ್ರಂ ಮಹೇಂದ್ರ ಪರಿಪಾಲಿಕಮ್‌ | 

ಷಷ್ಟಿಂ ಗಿರಿಸಹಸ್ರಾಣಿ ಕಾಂಚನಾನಿ ಗಮಿಷ್ಕಥ ॥ ೩೬ 
ತರುಣಾದಿತ್ಯನರ್ಣಾನಿ ಭ್ರಾ ಜಮಾನಾನಿ ಸರ್ವತಃ | 
ಜಾತರೂಪಮುಯ್ಯೆವಗ್ಸ ಕ್ಷೈಃ ಶೋಭಿತಾನಿ ಸುಪುಷ್ಟಿತೈಃ॥ ೩೭ 
ತೇಷಾಂ ಮಧ್ಯೇ ಸ್ಥಿತೋ ರಾಜಾ ಮೇರುರುತ್ತರಪರ್ವತಃ | 
ಆದಿತ್ಯೇನ ಪ್ರಸನ್ನೇನ ಶೈಲೋ ದತ್ತನರಃ ಪುರಾ ॥ ೩೮ 
ತೇನೈನಮುಕ್ತಃ ಶೈಲೇಂದ್ರಃ ಸರ್ವ ಏನ ತ್ವದಾಶ್ರಯಾಃ | 

ಮತ್ತ ಸಾದಾದ್ಭನಿಷ್ಯಂತಿ ದಿವಾ ರಾತ್ರೌ ಜ ಕಾಂಚನಾಃ | ೩೯ 
ತ್ವಯಿ ಯೇ ಚಾಪಿ ನಶ್ಯಂತಿ ದೇವಗಂಭರ್ವದಾನವಾಃ | 

ತೇ ಭನಿಷ್ಯಂತಿ ರಕ್ತಾಶ್ಚ ಪ್ರಭಯಾ ಕಾಂಚನಪ್ರಭಾಃ ॥ ೪೦ 


ಅನ್ಯೋನ್ಯವಾಗಿ ಗರ್ಜನೆಗಳನ್ನು ಕೇಳಿ ದರ್ಪದಿಂದ ಮತ್ತೆ ಮತ್ತೆ ಗರ್ಜಿಸು 
ತ್ತವೆ (೩೩-೩೪). ಅಲ್ಲಿಯೇ ದೇವತೆಗಳು ಹೆಸಿರಬಣ್ಣದ ಕುದುರೆಗಳಿಂದ 
ಯುಕ್ತನೂ ಪಾಕಶಾಸನನೂ ಆದ ಮಹೆೇಂದ್ರನಿಗೆ ಪಟ್ಟಾ ಭಿಷೇಕಮಾಡಿದರು. 
ಆ ಪರ್ವತಕ್ಕೆ ಮೇಘವಾನ” ಎಂದು ಹೆಸರಿದೆ. ದೇವೇಂದ್ರ ರಕ್ಷಿತತಾದ 
ಆ ಪರ್ವತವನ್ನು ದಾಟಿಹೋದಕೆ, ನಿಮಗೆ ಇನ್ನೊಂದು ಪರ್ವತಶ್ರೇಣಿಯು 
ಗೋಚರಿಸುವುದು ಆ ಶ್ರೇಣಿಯಲ್ಲಿ ಅರುವತ್ತು ಸಾವಿರ ಸುವರ್ಣಶೈಲಗಳಿನೆ 
(೩೫-೩೬). ಅವು ಬಾಲಸೂರ್ಯನಂತೆ ಕಂಗೊಳಿಸುತ್ತವೆ. ಕನಕಮಯ 
ವಾದ ಪುಷ್ಟಿ ತವೃ ಕ್ಷಗಳಿಂದ ಅವು ಶೋಭಿಸುತ್ತವೆ. ಎಲೈ ವಾನರರೆ, ಆ ಪರ್ವತ 
ಶ್ರೇಣಿಯ ಮಧ್ಯೆದಲ್ಲಿ ಉತ್ತ ರಸರ್ವತವೆಥಿಸಿ ಪರ್ವತರಾಜನಾದ ಮೇರು 
ಶೈ ಲವು ಕಂಗೊಳಿಸುತ್ತದೆ. ಒಮ್ಮೆ ಪ್ರಸನ ನಾದ ಸೂರ್ಯನು ಆ ಶೈಲಕ್ಕೆ 
ವರವನ್ನು ಕರುಣಿಸಿದನು (೩೭-೩೮) ಸೂರ್ಯನು “ಎಲೈ ನೇರುವೈ, 
ನಿನ್ನ ಸುತ್ತಲೂ ಇರುವ ಈ ನರ್ವತಗಳೆಲ್ಲವೂ ನನ ೩ ಅನುಗ್ರಹದಿಂದ 
ಅಹೋರಾತ್ರ ದಲ್ಲಿಯೂ ಕಾಂಚನಪ್ರ ಭೆಯಿಂದ ವಿರಾಜಿಸಲಿ! ನಿನ್ನಲ್ಲಿ ನೆಲೆ 
ಸಿರುವ ಸಕಲ ದೇವ ದಾನವ ಗಂಧರ್ವರೂ ಸುರ್ವಣಪ್ರ ಭೆಯಿಂದ ಬೆಳಗಲಿ !” 


ಸರ್ಗಃ ೪೨] ಪ್ರತೀಚೀಪ್ರೇಷಣವರ್‌ ೩೫೧ 


ವಿಶ್ಚೇ ದೇವಾಶ್ಚ ಮರುತೋ ವಸವಶ್ಚ ದಿವೌಕಸಃ | 
ಆಗಮ್ಯ ಪಶ್ಚಿಮಾಂ ಸಂಧ್ಯಾಂ ಮೇರುಮುತ್ತರಪರ್ವತಮ್‌ | ೪೦ 


ಆದಿತ್ಯಮುಪತಿಷ್ಕಂತಿ ತೈಶ್ತ ಸೂರ್ಯೊಆಭಿಪೂಜಿತಃ | 
ಆದೃಶ್ಯಃ ಸರ್ವಭೂತಾನಾಮಸ್ತಂ ಗಚ್ಛತಿ ಪರ್ವತಮ್‌ || ೪.೨ 


ಯೋಜನಾನಾಂ ಸಹಸ್ರಾಣಿ ದಶ ತಾನಿ ದಿವಾಕರಃ ! 
ಮುಹೂರ್ತಾರ್ಥೇನ ತಂ ಶೀಘ್ರಮಭಿಯಾತಿ ಶಿಲೋಚ್ಚಯವ್‌ ॥ 


ಶೃಂಗೇ ತಸ್ಯ ಮಹದ್ದಿನ್ಯಂ ಭವನಂ ಸೂರ್ಯಸಂನಿಭಮ್‌ | 


ಪ್ರಾಸಾದಗಣಸಂಬಾಧೆಂ ವಿಹಿತಂ ವಿಶ್ವಕರ್ಮಣಾ | ೪೪ 
ಶೋಭಿತಂ ತರುಭಿಶ್ಚಿತ್ರೈರ್ನಾನಾಪಕ್ಷಿಸಮಾಕುಲೈ ॥ | 
ನಿಕೇತೆಂ ಪಾಶಹಸ್ತಸ್ಯ ವರುಣಸ್ಯ ಮಹಾತ್ಮನಃ ॥ ೪೫ 


ಅಂತರಾ ಮೇರುಮಸ್ತಂ ಚ ತಾಲೋ ದಶಶಿರಾ ಮಹಾನ್‌ | 
ಜಾತರೊಪಮುಯಃ ಶ್ರೀಮಾನ್‌ ಭ್ರಾಜತೇ ಚಿತ್ರವೇದಿಕಃ || ೪೬ 


ಎಂದು ವರವನ್ನು ಕೊಟ್ಟಿದ್ದಾನೆ (೩೯-೪೦) ನಿಶ್ವೇದೇವತೆಗಳೂ ಸಪ್ತ 
ಮರುತ್ತುಗಳೂ ಅಷ್ಟೃವಸುಗಳೂ ಇತರ ದೇವತೆಗಳೂ ಆ ಪರ್ವತಕ್ಕೆ ಬಂದು 
ಸಾಯಂಕಾಲದಲ್ಲಿ ಸೂರ್ಯೋಪಸ್ಥಾನವನ್ನು ಮಾಡುತ್ತಾರೆ ಅವರಿಂದ 
ಪೂಜಿತನಾದ ಸೂರ್ಯನು ಅಸ್ತ ಗಿರಿಯನ್ನು ಸೇರಿ ಸಮಸ್ತಪ್ರಾಣಿಗಳಿಗೂ 
ಅದೃಶ್ಯನಾಗುವನು (೪೧-೪೨) ಮೇರುಪರ್ವತದಿಂದ ಅಸ್ತಾ ಚಲವು ಹತ್ತು 
ಸಾವಿರ ಯೋಜನಗಳ ದೂರದಲ್ಲಿದೆ. ಸೂರ್ಯನು ಒಂದೇ ಗಳಿಗೆಯಲ್ಲಿ 
ಆ ದೂರವನ್ನು ಅತಿಕ್ರಮಿಸಿ ಅಸ್ತಾ ಚಲವನ್ನು ಸೇರುವನು ಮೇರುಪರ್ವತದ 
ಶಿಖರದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ವಿವಿಧೆ ಪ್ಲಾ ತ್ರಾ ಸಾದಗಳಿಂದ 
ಶೋಭಿಸುವ ಒಂದು ದಿವ್ಯಭವನನಿದೆ (೪೩-೪೪) ಅದರ ಸುತ್ತಲೂ ವಿವಿಧ 
ಪಕ್ಷಿಗಳಿಂದ ಸಮಾಕುಲವಾದ ಚಿತ್ರವರ್ಣದ ವೃಕ್ಷಗಳಿವೆ ಆ ಭವನವು 
ಪಾಶಹಸ್ತನೂ ಮಹಾತ್ಮನೂ ಆದ ವರುಣನ ವಾಸಸ್ಥಾನ ಎಲೈ ಫಪ್ಲಿ 
ನಾಯಕರೆ, ಮೇರುವಿಗೂ ಅಸ್ತಾ ಚಲಕ್ಕೂ ನಡುವೆ ಒಂದು ಮಹಾತಾಳ 
ವೃಕ್ಷನಿದೆ. ಅದಕ್ಕೆ ಹತ್ತು ಸ್ವಂಧಗಳಿವೆ ಸುವರ್ಣಮಯವಾದ ಆ ವೃಕ್ಷವು 


೩೫೨ ಕಿಹ್ಕಿಂಧಾಕಾಂಡಃ [ಸರ್ಗಃ ೪೨ 


ತೇಷು ಸರ್ವೇಷು ದುರ್ಗೇಷು ಸರಃಸು ಚ ಸರಿತ್ಸು ಚ | 


ರಾವಣಃ ಸಹ ವನೈದೇಹ್ಯಾ ಮಾರ್ಗಿತವ್ಯಸ್ತತಸ್ತತಃ ॥ ೪೭ 
ಯೆತ್ರ ತಿಷ್ಕತಿ ಧರ್ಮಾತ್ಮಾ ತಪಸಾ ಸ್ವೇನ ಭಾವಿಕಃ | 
ನೇರುಸಾವರ್ಣಿರಿತ್ಯೇವ ಖ್ಯಾತೋ ವೈ ಬ್ರಹ್ಮಣಾ ಸಮಃ ॥ ೪೮ 
ಪ್ರಷ್ಟವ್ಯೋ ಮೇರುಸಾನರ್ಣಿರ್ಮಹರ್ಷಿಃ ಸೂರ್ಯಸಂನಿಭಃ | 
ಪ್ರಣಮ್ಯ ಶಿರಸಾ ಭೂಮ್‌ ಪ್ರವೃತ್ತಿಂ ಮೈಥಿಲೀಂ ಪ್ರತಿ ॥ ೪೯ 
ಏತಾವಜ್ಜೀನಲೋಕಸ್ಯ ಭಾಸ್ಕರೋ ರಜನೀಕ್ಷಯೇ | 

ಕೃತ್ವಾ ವಿತಿಮಿರಂ ಸರ್ವಮಸ್ತಂ ಗಚ್ಛತಿ ಪರ್ನತಮ್‌ ॥ ೫೦ 
ಏತಾವದ್ವಾನರೈಃ ಶೆಕ್ಕಂ ಗಂತುಂ ವಾನರಪುಂಗವಾಃ | 
ಅಭಾಸ್ಕರಮಮರ್ಯಾವಂ ನ ಜಾನೀಮಸ್ತತಃ ಪರಮ್‌ ॥ ೫೧ 
ಅಧಿಗಮ್ಯ ತು ನೈದೇಹೀಂ ನಿಲಯಂ ರಾನಣಸ್ಯ ಚ | 

ಅಸ್ತಂ ಪರ್ವತಮಾಸಾದ್ಯ ಪೂರ್ಣೇ ಮಾಸೇ ಸಿವರ್ತತ ॥ ೫೨ 


ಚಿತ್ರನಿಚಿತ್ರಗಳಾದ ನೇದಿಕೆಗಳಿಂದ ನಿರಾಜಿಸುತ್ತಿದೆ (೪೫-೪೬). ಈ ಸ್ಥಳ 
ಗಳಲ್ಲಿಯೂ ಮಧ್ಯೆದಲ್ಲಿ ಸಿಗುವ ನಾನಾದುರ್ಗಗಳಲ್ಲಿಯೂ ಸರೋವರ ನದಿ 
ಗಳಲ್ಲಿಯೂ ನೀವು ರಾವಣನನ್ನೂ ವೈ ದೇಹಿಯನ್ನೂ ಅರಸತಕೃದ್ದು. 
ಮೇರುಪರ್ವತದಲ್ಲಿ ಮೇರುಸಾವರ್ಣಿಯೆಂಬ ಧರ್ಮಾತ್ಮನು ತಪೋಮಹಿಮೆ 
ಯಿಂದ ಪ್ರಕಾಶಿಸುತ್ತಿ ದ್ದಾ ನೆ. ಅವನು ಮಹಿಮೆಯಲ್ಲಿ ಬ್ರಹ್ಮದೇವನಿಗೆ 
ಸಮಾನನಾಗಿದ್ದಾನೆ (೪೭-೪೮). ನೀವು ಆ ಮಹರ್ಷಿಯನ್ನು ಕಂಡೊಡನೆ 
ಭೂಮಿಯಲ್ಲಿ ಅಡ್ಡ ಬಿದ್ದು ನಮಸ್ವರಿಸಿ, ಮೈ ಥಿಲಿಯ ವೃತ್ತಾ ಂತವನ್ನು ಕೇಳಿರಿ, 
ಸೂರ್ಯನು (ಪ್ರಾತಃಕಾಲದಲ್ಲಿ ಉದಯಿಸಿದಮೇಲೆ) ಈ ಅಸ್ಪಾಚಲದ 
ವರೆಗಿರುವ ಜೀವಲೋಕವನ್ನು ಬೆಳಗಿಸಿ ಕತ್ತಲೆಯನ್ನು ಹೋಗಲಾಡಿಸಿ 
ಸಾಯಂಕಾಲದಲ್ಲಿ ಈ ಅಸ್ತಾಚಲವನ್ನು ಸೇರುತ್ತಾನೆ (೪೯-೫೦) ಎಲ್ಫೆ 
ವಾನರವೀರರೆ, ಅಲ್ಲಿಯವರೆಗೆ ವಾನರರು ಹೋಗಲು ಸಾಧ್ಯವಿದೆ. 
ಅದರ ಮುಂದೆ ಸೂರ್ಯನ ಬೆಳಕಿಲ್ಲ ವಿಶ್ವದ ಎಲ್ಲೆ ಗೊತ್ತಿಲ್ಲ! ಅಲ್ಲಿ 
ಏನಿದೆಯೋ ನಮಗೆ ತಿಳಿಯದು! (೫೧) ನೀವು ಅಸ್ತಪರ್ವತದವರೆಗೆ 
ಹೋಗಿ ವೈ ದೇಹಿಯನ್ನೂ ರಾವಣನ ನೆರೆಯನ್ನೂ ಕಂಡುಬರಬೇಕು. 


ಸರ್ಗಃ ೪೨] ಪ್ರತೀಚೀಪ್ರೇಸಣರ್‌ ೩೫೩ 


ಊರ್ಧ್ವಂ ಮಾಸಾನ್ನೆ ವಸ್ತವ್ಯಂ ನಸನ್‌ ನಧ್ಕೋ ಭವೇನ್ಮೆಮ | 
ಸಹೈನ ಶೊರೋ ಯುಷ್ಮಾಭಿಃ ಶ್ವಶುರೋ ಮೇ ಗಮಿಷ್ಯತಿ | ೫೩ 


ಶ್ರೋತವ್ಯಂ ಸರ್ವಮೇತೆಸ್ಯ ಭವದ್ಭಿರ್ದಿಷ್ಟ ಕಾರಿಭಿಃ 
ಗುರುಕೇಷ ಮಹಾಬಾಹುಃ ಶ್ವಶುರೋ ಮೇ ಮಹಾಬಲಃ! ೫೪ 


ಭವಂಶಶ್ಚಾ ಪಿ ನಿಕ್ರಾಂತಾಃ ಪ್ರಮಾಣಂ ಸರ್ವಕೆರ್ಮಸು । 
ಪ್ರಮಾಜಮೇನೆಂ ಸಂಸ್ಥಾಪ್ಯ ಪೆಶೈಧ್ವಂ ಪಶ್ಲಿ ಮಾಂ ದಿತಶನಾ | ೫೫ 


ದೃಷ್ಟಾಯಾಂ ತು ನರೇಂದ್ರ ಸ್ಯ ಪತ್ತಾ 4 ಮಮಿತೆತೇಜಸಃ | 
ಸೈತಕೃತ್ಯಾ ಭನಿಷ್ಕಾಮಃ ತ್ಸ ಶಸ್ಯ ಪ್ರತಿಕರ್ಮಣಾ [| ೫೬ 


ಅತೋನ್ಯಡಪಿ ಯತ್ವಿಂಚಿತ್‌ ಕಾರ್ಯಸ್ಯಾಸ್ಯ ಹಿತಂ ಭನೇಶ್‌ | 
ಸಂಪ್ರಧಾರ್ಯ ಭವದಿ ಶ್ವ ದೇಶಕಾಲಾರ್ಫ್ಥೆಸಂಹಿತವ್‌ ॥ ೫೭ 


ಒಂದು ತಿಂಗಳು ಪೂರ್ಣವಾಗುವುದರಲ್ಲಿ ಹಿಂದಕ್ಕೆ ಬನ್ನಿರಿ. ಒಂದು 
ತಿಂಗಳಾದಮೇಲೆ ಯಾರೊ ಬರದೆ ಇರಕೂಡದು ! ಯಾವನಾ ಕೂ ಹಿಂದುಳಿ 
ದರೆ ಅವನಿಗೆ ಮರಣದಂಡನೆಯನ್ನು ವಿಧಿಸುವೆನು! ನನ ೩ ಮಾವನಾದ 
ಸುಷೇಣನು ನಿಮ್ಮೊಡನೆ ಬರುವನು (೫೨-೫೩). ನೀವು ಈತನ ಅಜ್ಜೆಗೆ 
ವಿಧೇಯರಾಗಿ ಇವನು ಹೇಳಿದಂತೆ ಕೇಳತಕ್ಕದ್ದು. ಮಹಾಪರಾಕ್ರಮಿಯಾದ 
ಸುಷೇಣನು ನನಗೆ ಶ್ವಶುರನಾಗಿ ನನಗೂ ಪೂಜ್ಯನಾಗಿದ್ದಾನೆ. ನೀವೂ ಸಹ 
ಮಹಾವೀರರಾಗಿದ್ದೀರಿ. ಕರ್ತವ್ಯಾಕರ್ತವ್ಯಗಳನ್ನು ನಿರ್ಣಯಿಸುವುದರಲ್ಲಿ 
ಪ್ರವೀಣರಾಗಿದ್ದೀರಿ. ಆದರೂ ಸುಷೇಣನನ್ಮು ಮುಖ್ಯನಿರ್ಣಾಯಕನೆಂದು 
ತಿಳಿದು ಪಶ್ಚಿಮದಿಕೃನ್ನು ಶೋಧಿಸಿರಿ (೫೪-೫೫). ಎಲ್ಫೈ ಕಪಿನೀರಕಿ, 
ಮಹಾತೇಜಸ್ವಿಯಾದ ಈ ರಾಜಪುತ್ರನ iE ಹುಡುಕಿಕೊಟ್ಟಕೆ, 
ನಾವೇ ಧೆನ್ಯರಾಗುತ್ತೆ ವೆ. ಉಪಕಾರಕ್ಕೆ ಪ್ರತಿಯಾಗಿ ಒಂದು ಉಪಕಾರ 
ವನ್ನು ಮಾಡಿದವರಾಗುತ್ತೇವೆ. ಈಗ ಹ ಹೇಳಿರುವ ಸ್ಥಳಗಳಲ್ಲಿ ಹುಡುಕು 
ವುದ್ಲದೆ, ಮುಂದೆ ದೇಶಕಾಲೋಚಿತವಾಗಿ ಯಾವುದು ಯುಕ | ವೆನಿಸುವುಜೋ 
ಅದನ್ನು ಆಯಾ ಸಂದರ್ಭದಲ್ಲಿ ನೀನೇ ನಿರ್ಣಯಿಸಿಕೊಳ್ಳಿ ರಿ” ಎಂದು 
23 


ತಿ೫೪ ಕಿಹ್ಕಿ೦ಛಾಳಾಂಡಃ [ಸರ್ಗಃ ೪ 


ತತಃ ಸುಷೇಣಪ್ರಮುಖಾಃ ಪ್ಲೆನಂಗಮಾಃ 
ಸುಗ್ರೀನನಾಕ್ಯಂ ನಿಪುಜಂ ನಿಶಮ್ಯ | 
ಅಮಂತ್ರ್ಯ ಸರ್ವೇ ಪ್ಲನಗಾಧಿಪಂ ತೇ 
ಜಗ್ಮುರ್ದಿಶಂ ತಾಂ ನರುಣಾಭಿಗುಪ್ತಾನಾ್‌ | ೫೮ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ದ್ವಿ ಚತ್ವಾರಿಂಶಃ ಸರ್ಗಃ 


ತ್ರಿಚತ್ವಾರಿಂಶಃ ಸರ್ಗಃ 


ಉದೀಚೀಪ್ರೇಷಣಮ್‌ 
ತತಃ ಸಂದಿಶ್ಯ ಸುಗ್ರೀನಃ ಶ್ವಶುರಂ ಪಶ್ಲಿ ಮಾಂ ಡಿಶವಾ್‌ | 
ನೀರಂ ತತವಲಿಂ ನಾಮ ವಾನರೆಂ ಮಾನರರ್ಷಭಃ ೧ 
ಉವಾಚ ರಾಜಾ ಧರ್ಮಜ್ಞಃ ಸರ್ವವಾನರಸತ್ತಮುಮ್‌ | 
ವಾಕ್ಯಮಾತ್ಮಹಿತಂ ಚೈವ ರಾಮಸ್ಯ ಚ ಹಿತಂ ತಥಾ ॥ ೨ 


ಹೇಳಿದನು (೫೬-೫೭). ಸುಷೇಣನೇ ಮೊದಲಾದ ಆ ಕಪಿವೀರರು ಸುಗ್ರೀವನ 
ಆಜ್ಞೆ ಯನ್ನು ಸರಿಯಾಗಿ ಆಲಿಸಿ ತಿಳಿದುಕೊಂಡರು. ಅನಂತರ ಆ ಕಪಿರಾಜನ 
ಅನುಜ್ಞಿಯನ್ನು ಪಡೆದು ವರುಣಪಾಲಿತವಾದ ಪಶ್ಚಿ ಮದಿಕ್ಕಿಗೆ ಪ್ರಯಾಣ 
ಮಾಡಿದರು (೫೮). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ನಲನತ್ತೆರಡನೆಯ ಸರ್ಗ 


ಸರ್ಗ ೪೩ 
ಶತಬಲಿ ಮೊದಲಾದ ವಾನರರನ್ನು ಸುಗ್ರೀವನು ಉತ್ತರೆದಿಕ್ಕಿಗೆ ಕಳಿಸುವುದು. 
ಧರ್ಮಜ್ಞ ನೂ ಕನಪಿರಾಜನೂ ಆದ ಸುಗ್ರೀವನು ತನ ೩ ಮಾವನಾದ 
ಸುಷೇಣನನ್ನು ಪಶ್ಚಿಮಕ್ಕೆ ಕಳಿಸಿ, ವಾನರೋತ್ತಮನಾದ ಶತಬಲಿಯೆಂಬ 
ನೀರನನ್ನು ಕರೆದು, ತನಗೂ ಶ್ರೀರಾಮನಿಗೂ ಹಿತಕರವಾದ ವಚನವನ್ನು 


ಸರ್ಗಃ ೪4] ಉದೀಚೀಪ್ರೇಷಣಮ್‌ ೩೫೫ 


ಸೃತಃ ಶತಸಹಸ್ಟ್ರೇಜ ತ್ತದ್ಧಿಧಾನಾಂ ವನೌಕೆಸಾಮ್‌ | 


ವೈವಸ್ಥತಸುತೈಃ ಸಾರ್ಧಂ ಪ್ರತಿಷ್ಠಸ್ಟ ಸ್ವಮಂತ್ರಿಭಿಃ | ೩ 
ದಿಶಂ ಹ್ಯುದೀಚೀಂ ನಿಕ್ರಾಂತಾಂ ಹಿಮಶೈ ಲಾನತೆಂಸಕಾಮ್‌ | 
ಸರ್ವತಃ ಪರಿಮಾರ್ಗಧ್ವಂ ರಾಮಪತ್ನೀಮನಿಂದಿ ತಾವ್‌ il w 


ಅಸ್ಮಿನ್‌ ಕಾರ್ಯೆ ವಿನಿವಗ್ಸೃತ್ತೇ ಕೃತೇ ದಾಶರಥೇಃ ಪ್ರಿಯೇ! 
ಯಣಾನ್ಮುಕ್ತಾ ಭನಿಷ್ಯಾನುಃ ಕೃತಾರ್ಥಾರ್ಥವಿದಾಂ ವರಾಃ ೫ 


ಕೈತಂ ಹಿ ಪ್ರಿಯಮಸ್ಮಾಕಂ ರಾಘನೇಣ ಮಹಾತ್ಮನಾ | 


ತಸ್ಯ ಚೇತ್‌ ಪ್ರತಿಕಾರೊಟಸ್ತಿ ಸಫಲಂ ಜೀವಿತಂ ಭವೇತ್‌ ॥ ೬ 
ಅರ್ಥಿನೆಃ ಕಾರ್ಯಸಿರ್ವತ್ತಿಮಕರ್ತುರಪಿ ಯಶ್ಚೆರೇತ್‌ | 
ತಸ್ಯ ಸ್ಯಾತ್‌ ಸಫಲಂ ಜನ್ಮ ಕಿಂ ಪುನಃ ಪೂರ್ವಕಾರಿಜಃ ॥ ೭ 


ಹೇಳಿದನು (೧-೨). ಅವನು ಶತಬಲಿಯನ್ನು ನೋಡಿ ಹೀಗೆಂದನು: 
« ವಾನಕೋತ್ತಮ, ನಿನ ತೆ ವೀರರಾದ ಒಂದು ಲಕ್ಷ ಕಪಿಗಳ ಸೇನೆಯಿಂದ 
ಪರಿವೃತನಾಗಿ ನೀನು ಹೊರಡಬೇಕು. ಯಮಸುತರಾದ ನಿನ ೩ ಮಂತ್ರಿಗಳೂ 
ನಿನ್ನೊಡನೆ ಹೊರಡಲಿ. ನಿನಗೆ ತಿರುಗಾಡಿ ಪರಿಚಿತವಾಗಿಯೂ ಹಿಮಾಲಯ 
ಭೂಸಿತವಾಗಿಯೂ ಇರುವ ಉತ್ತ ರದಿಕ್ಸಿಗೆ ನೀವು ಹೋಗತಕ್ಕದ್ದು. ಪತಿವ್ರತೆ 
ಯಾದ ಶ್ರೀರಾಮಪತ್ನಿಯನ್ನು ಎಲ್ಲೆಡೆಯೂ ಹುಡುಕತಕ್ಕದ್ದು (೩-೪). 
ಎಲೈ ಕಾರ್ಯಜ್ಞ ಗ ದಶರಥಾತ್ಮಜನಿಗೆ ಪ್ರಿಯವಾದ ಈ ಕಾರ್ಯವನ್ನು 
ಸಾಧಿಸಿದಮೇಲೆ, ನಾವು ಖುಣಮುಕ್ತರಾಗಿ ಕೃತಾರ್ಥರಾಗುವೆವು.* 
ಮಹಾತ್ಮನಾದ ಈ ರಘುನಾಥನು ನಮಗೆ ಪ್ರಿಯವಾದ ಕಾರ್ಯವನ್ನು 
ಸಾಧಿಸಿಕೊಟ್ಟಿ ರುವನಲ್ಲವೆ? ಅದಕ್ಕೆ ನಾವು ಪ್ರತ್ಯುಪಕಾ ರವನ್ನು ಮಾಡಿದರೆ 
ತಾನೆ ನಮ್ಮ ಜೀವಿತವು ಸಾರ್ಥಕವಾದೀತು? (೫-೬). ಕಾರ್ಯಾರ್ಥಿ 
ಯಾಗಿ ನಮ್ಮ ಬಳಿಗೆ ಬಂದವನು ಮೊದಲು ಉಪಕಾರವನ್ನು ಮಾಡಿರದಿದ್ದರೂ 
ಅವನ ಕಾರ್ಯವನ್ನು ಯಾವನು ನೆರವೇರಿಸಿಕೊಡುವನೋ, ಅವನು 
ಹುಚ್ಚಿದ್ದು ಸಾರ್ಥಕವಾಗುತ್ತದೆ. ಹೀಗಿರುವಾಗ ಮೊದಲು ಉಪಕಾರವನ್ನು 
¥ ಮೂಲದಲ್ಲಿ "ಕೃ ತಾರ್ಥಾರ್ಥವಿದಾಂ' ಎಂದಿದೆ. "ಕೃತಾರ್ಥಾಃ ಅರ್ಥವಿದಾಂ' 
ಎಂದು ಪದನಿಭಾಗವನ್ನು ಮಾಡಿಕೊಳ್ಳಬೇಕು. ಸಂಧಿಯು ಅರ್ಷ. 


ತೆ 


ತಿ೫೬ ಕಿಹ್ಕಿ೦ಂಛಾಕಾಂಡಃ [ ಸರ್ಗಃ ೪೩ 


| 





ಏತಾಂ ಬುದ್ಧಿಂ ಸಮಾಸ್ಥಾಯ ದೃಶ್ಯತೇ ಜಾನಕೀ ಯಥಾ 





ತಥಾ ಭವದ್ಧಿಃ ಜೆರ್ತವ್ಯಮಸ್ಮತ್ತ್ರಿಯಹಿತೈ ಹಿಭಿಃ ॥ ಲ 
ಅಯಂ ಹಿ ಸರ್ವಭೂಶಾನಾಂ ಮಾನೈಸ್ತು ನೆರೆಸತ್ತಮಃ | 

ಅಸ್ಮಾಸು ಚಾಗತಪ್ರೀತೀ ರಾಮಃ ಪರಪುರಂಜಯಃ ॥ ೯ 
ಇಮಾನಿ ವನಮರ್ಗಾಣಿ ನದ್ಯಃ ಶೈ ಲಾಂತೆರಾಣಿ ಚ | 

ಭನಂತಃ ಹರಿಮಾರ್ಗಂತು ಬುದ್ಧಿನಿಕ್ರಮಸಂಪದಾ | ೧೦ 
ತತ್ರ ನ್ಲೇಚ್ಛಾನ್‌ ಪುಲಿಂದಾಂಶ್ಚ ಶೂರಸೇನಾಂಸ್ತಥೈನ ಚ | 

ಪ್ರಸ್ಥ ಲಾನ್‌ ಭರತಾಂಶ್ರೈವ ಶುರೂಂತ್ಹೆ ಸಹ ಮದ್ರಕೈಃ ॥ ೧೧ 
ಕಾಂಬೋಜಾನ್‌ ಯನನಾಂಕ್ರೆನ ಶಕಾನಾರಟ್ಟಕಾನಪಿ 

ಬಾಹ್ಲಿ ೇಕಾನೃಷಿಕಾಂಕ್ಟೈವ ಪೌಕನಾನಥ ಬಿಂಕಣಾನ್‌ ॥ ೧೨ 
ಚೀನಾನ್‌ ಪರಮಚೀನಾಂಶ್ಚ ನೀಹಾರಾಂಶ್ಚ ಪುನಃ ಪುನಃ | 

ಅನ್ನಿಷ್ಯ ವರದಾಂಶ್ರೈವ ಹಿಮುನಂತಂ ವಿಚಿನ್ವೈಥ ॥ ೧೩ 





ಮಾಡಿದವನ ಕಾರ್ಯವನ್ನು ಈಡೇರಿಸಿಕೊಟ್ಟರೆ, ಹೇಳತಕ್ಕದ್ದೇನು? (೭). 
ನಮಗೆ ಹಿತವನ್ನು ಬಯಸತಕ್ಕ ನೀವು ಈ ಕೃತಜ್ಞ ತಾಬುದ್ಧಿ ಯನ್ನಿಟ್ಟು 
ಕೊಂಡು ಕಾರ್ಯತತ್ರರರಾಗಿರಿ. ಜಾನಕೆಯನ್ನು ಸರ್ವಥಾ ನೀವು ಕಾಣು 
ವುಜಕ್ಸೆ ಪ್ರಯತ್ನ ಮಾಡಿರಿ. ಶ್ರೀರಾಮನಾದರೋ ಸಮಸ್ತಪ್ರಾಣಿಗಳಿಗೂ 
ಸಮ್ಮಾನ್ಯನಾದ ಪುರುಷೋತ್ತ ಮನಾಗಿದ್ದಾನೆ. ಈ ನೀರಾಗ್ರಣಿಯು ನಮ್ಮಲ್ಲಿ 
ವಿಶೇಷವಾದ ಪ್ರೀಕಿಯನಿ ಎಬ್ಬಿದ್ದಾಕೆ (೮-೯). ವನದುರ್ಗಗಳನ್ನೂ ನದಿ 
ಗಳನ್ನೂ ವಿವಿಧ ಗಿರಿಗಳನ್ನೂ ನೀವು ನಿಮ್ಮ ಬುದ್ಧಿ ಸರಾಕ್ರಮಗಳನ್ನುಪ 
ಯೋಗಿಸಿ ಹುಡುಕಿರಿ. ಉತ್ತ ರದಿಕ್ಕಿನಲ್ಲಿ ಮ್ಲ (ಚ್ಛ, ಪುಲಿಂದ, ಶೂರಸೇನ 
ವ್ರಸ್ಥಲ, ಭರತ, ಕುರು, ಮದ್ರಜೀಶಗಳನ್ನು ಹೊಕ್ಕು ಜಾನಕೆಯನ್ನು 
ಅನ್ವೇಷಿಸಿರಿ (೧೦-೧೧). ಅಲ್ಲದೆ ಕಾಂಬೋಜ, ಯವನ, ಶಕ, ಆರಟ್ಟಕ, 
ಬಾಹ್ಲೀಕ, ಖುಷಿಕ ಪೌರವ, ಟಿಂಕಣ, ಚೀನ, ಪರಮಚೀನ, ನೀಹಾರ್ಯ 
ದರದ ರಾಜ್ಯಗಳಲ್ಲಿ ಹುಡುಕ ಹಿಮಾಲಯಪರ್ವತದಲ್ಲಿಯೂ ನೈ ಡೇಹಿಯನ್ನು 


ಸರ್ಗಃ ಇಷ್ಟ] ಉದೀಚೀಪ್ರೇಷಣಮ್‌ ಷಿ೫& 


ಲೋಧೆ ುಹೆದ್ಮ ಕಷಂಡೇಷು ದೇವದಾರುವನೇಷು ಚ 





ಹ್ಯಾ ಮಾರ್ಗಿತೆವೃಸ್ತ ತೆಸ್ತ್ರತಃ ೧೪ 
ತತಃ ಸೋಮಾಶ್ರಮಂ a ದೇನಗಂಧರ್ನಸೇವಿತವತ್‌ | 
ಕಾಲಂ ನಾಮ ಮಾಕಾ ಪರ್ವತಂ ತಂ ಗಮಿಷ್ಕಥ ॥ ದಿ೫ 


ಮಹತ್ಸು ಶಸ್ಕ ಶ್ಚ ಶೃಂಗೇಷು ನಿರ್ದರೇಷು ಗುಹಾಸು ಚ | 
ನಿಚಿನುಥ್ಹಂ ಬಗ ರಾಮಪತ್ನೀಮನಿಂದಿತಾಮ್‌ ॥ ೧೬ 


ತೆಮತಿಕ್ರಮ್ಯ ಶೈಲೇಂದ್ರಂ ಹೇಮಗರ್ಭಂ ಮಹಾಗಿರಿವತ್‌ | 


ತತಃ ಸುದರ್ಶನಂ ನಾಮ ಗಂತುಮರ್ಹಥೆ ಪರ್ವತರ್ಮ್‌ ॥ ದಿ೩ 
ತತೋ ದೇವಸಖೋ ನಾಮ ಪರ್ವತಃ ಹಪತಗಾಲಯಃ | 
ನಾನಾಪಕ್ಷಿಗಣಾಕೀರ್ಣೋ ವಿನಿಧದ್ರುಮಭೂಸಿಶಃ ॥ ೧೮ 
ತಸ್ಯ ಕಾನೆನೆಸಂಡೇಷು ನಿರ್ನ್ಕುರೇಷು ಗುಹಾಸು ಚ | 

ಕಾ ಸಹ ನೈದೇಹ್ಯಾ ಮಾರ್ಗಿತವ್ಯ ಸ್ಪತೆಸ್ತತಃ ೧೯ 


ಅನ್ಟೇಷಿಸತಕ್ಕದ್ದು (೧೨-೧೩). ಅಲ್ಲಿರುವ ಲೋಥ್ರಕೆ, ಪದ್ಮಕ, ದೇವದಾರು 
ಮುಂತಾದ ಮರಗಳ ತೋಪುಗಳಲ್ಲಿಯೂ ರಾವಣನಾಗಲಿ ವೈ ದೇಹಿಯಾಗಲಿ 
ಇರುವಕೆ ಎಂದು ಪರಿಶೋಧಿಸಬೇಕು ಅಮೇಲೆ ಸೋಮಾಶ್ರಮಕ್ಕೆ 
ಹೋಗಿ ಕಾಲನೆಂಬ ಪರ್ವತವನ್ನು ಸೇರುವಿರಿ. ಅದು ದೊಡ್ಡ ತಪ್ಪಲು 
ಗಳಿಂದ ಯುಕ್ತವಾಗಿ ದೇವಗಂಥರ್ವರಿಂದ ಸೇವಿತವಾಗಿದೆ. (೧೪-೧೫). 

ಲಪರ್ವತದ ದೊಡ್ಡ ದೊಡ್ಡ ಶಿಖರಗಳಲ್ಲಿಯೂ ಕೊರಕಲು ಮತ್ತು 
ಗುಹೆಗಳ್ಲಿಯೂ ಸುತ್ತಿ ಮಹಾಭಾಗೆಯೂ ಸಾಧ್ವಿಯೂ ಆದ ಸೀತಾದೇವಿ 
ಯನ್ನು ಹುಡುಕಬೇಕು. ಸುವರ್ಣಯುಕ್ತನಾದ ಆ ಗಿರಿರಾಜನನ್ನು 
ಶೋಧಿಸಿದಮೇಲೆ, ನಾನರನಾಯೆಕಕರೆ, ನೀವು ಸುದರ್ಶನನೆಂಬ ವರ್ವತಕ್ಕೆ 
ಹೋಗಿರಿ (೧೬-೧೭). ಅದಕ್ಕೆ ಮುಂದೆ ಹೋದರೆ ದೇವಸಖವೆಂಬ ಪರ್ವತವು 
ಗೋಚರಿಸುವುದು. ನಾನಾಜಾತಿಯ ಮರಗಳಿಂದ ಶೋಭಿಸುವ ಆ ಬೆಟ್ಟವು 
ನಾನಾಸಕ್ಷಿಗಳಿಗೆ ನಿವಾಸಸ್ಥಾನವಾಗಿದೆ. ಆ ದೇವಸಖನೆಂಬ ಶೈಲದ 
ವನಷಂಡ, ನಿರರ್ಟುರ, ಗುಹೆಗಳಲ್ಲಿ ರಾವಣನನ್ನೂ ವೈದೇಹಿಯನ್ನೂ ಅರಸ 


ತಿ೫೮ ಕಿಹ್ಟಿಂಧಾಕಾಂಡಃ [ ಸರ್ಗಃ ೪೩ 


ತಮತಿಕ್ರಮ್ಯ ಚಾಕಾಶಂ ಸರ್ವಶಃ ಶತೆಯೋಜನವಾ | 


ಅಪರ್ವತನದೀವೃಕ್ಷಂ ಸರ್ವಸತ್ತನಿವರ್ಜಿತಮ್‌ | ೨೦ 
ತಂ ತು ಶೀಘ್ರಮತಿಕ್ರೆಮ್ಯ ಕಾಂತಾರಂ ರೋಮಹರ್ಷಣನ್‌ | 
ಕೈಲಾಸಂ ಸಾಂಡರೆಂ ಶೈಲಂ ಪ್ರಾಪ್ಯ ಹೃಷ್ಟಾ ಭವಿಷ್ಯಥ ॥ ೨೮ 
ತತ್ರ ಪಾಂಡರಮೇಘಾಭಂ ಜಾಂಬೂನದಪರಿಷ್ಯತನಾ್‌ 
ಕುಜೇರಭವನಂ ರಮ್ಯಂ ನಿರ್ಮಿತೆಂ ವಿಶ್ವಕರ್ಮಣಾ || ೨೨ 
ನಿಶಾಲಾ ನಲಿನೀ ಯತ್ರ ಪ್ರಭೂತಕಮಲೋಶ್ಪಲಾ | 
ಹಂಸಕಾರಂಡವಾಕೀರ್ಣಾ ಹೃಪ್ಸರೋಗಣಸೇವಿತಾ ॥ ೨೩ 


ತತ್ರ ನೈಶತ್ರವಣೋ ರಾಜಾ ಸರ್ವಭೂತನಮಸ್ವತಃ | 
ಧನಡೋ ರಮತೇ ಶ್ರೀಮಾನ್‌ ಗುಹ್ಯಕೈಃ ಸಹ ಯಕ್ಷರಾಟ್‌ ॥ ೨೪ 


ತಸ್ಯ ಚಂದ್ರನಿಕಾಶೇಷು ಪರ್ನತೇಷು ಗುಹಾಸು ಚ | 
ರಾವಜಃ ಸಹ ವೈದೇಹ್ಯಾ ಮಾರ್ಗಿತವ್ಯಸ್ತತಸ್ತತಃ ॥ ೨೫ 


ಬೇಕು (೧೮-೧೯). ಎಲ್ಫೆ ವಾನರಕಿ, ಆ ತೈಲವನ್ನು ದಾಟಿದಮೇಲೆ ಒಂದು 
ಡೊಡ್ಡ ಬಯಳುಭೂಮಿಯು ಗೋಚರಿಸುವುದು. ಅದು ನೂರುಯೋಜನ 
ಉದ್ದವಾಗಿ ನೂರುಯೋಜನ ಅಗಲವಾಗಿದೆ. ಅಲ್ಲಿ ಒಂದು ಬೆಟ್ಟವೂ ಇಲ್ಲ, 
ನದಿಯಿಲ್ಲ ಮರವೂ ಇಲ್ಲ! ಯಾವ ಪ್ರಾಣಿಯೂ ಅಲ್ಲಿ ವಾಸವಾಗಿಲ್ಲ! 
ಮೈ ನವಿರೇಳಿಸುವ ಆ ಮರಳುಗಾಡನ್ನು ನೀವು ದಾಟದಮೇಲೆ ಶುಭ ವರ್ಣದ 
ಕೈಲಾಸನರ್ವತವು ನಿಮಗೆ ಕಾಣುತ್ತದೆ. ಆಗ ನಿಮಗೆ ಹರ್ಷವಾಗುವುದು ! 
(೨೦-೨೧). ಕೈ ಲಾಸದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ಕುಬೇರನ 
ಭವನವಿದೆ. ಬಿಳಿಯ ಮೋಡದಂತಿರುವ ಆ ರಮ್ಯಸೌಧವು ಚಿನ ದಿಂದ 
ಅಲಂಕೃತವಾಗಿದೆ. ಆ ಭವನದಲ್ಲಿ ದೊಡ್ಡದಾದ ಒಂದು ಪುಷ್ಕರಿಣಿ ಇದೆ. 
ಅದರಲ್ಲಿ ತಾವಕೆಗಳೂ ನೆ ವ್ರದಿಲೆಗಳೂ ನಳನಳಿಸುತ್ತವೆ ; ಹೆಂಸ ಕಾರಂಡವಗಳು 
ನಲಿಯುತ್ತವೆ; ಅಪ್ಸರೆಯರು ಕ್ರೀಡಿಸುತ್ತಾಕೆ (೨೨-೨೩). ಆ ಭವನದಲ್ಲಿ, 
ವಾನರರ ವಿಶ್ರವಸ್ಸಿನ ಪುತ್ರನೂ ಸರ್ವಭೂತವಂದಿತನೂ ಯಕ್ಷರಾಜನೂ 
ಆದ ಕುಬೇರನು ಯಕ್ಷರೊಡನೆ ವಾಸಮಾಡುತ್ತಾ ನೆ. ಚಂದ್ರನಂತೆ ಶುಭ ವಾಗಿ 
ಬೆಳಗುವ ಕ್ಸ ಲಾ ಸದ ಸುತ್ತಲೂ ಇರುವ ವಿವಿಧೆ ಶೈಲಗಳಲ್ಲಿಯೂ 


ಸರ್ಗಃ ೪೩ | ಉದೀಚೀಪ್ರೇಷಣಮ್‌ ತ್ಮಿ೫್ಹ೯ 


ಕ್ರೌಂಚಂ ತು ಗಿರಿಮಾಸಾದ್ಯ ಬಿಲಂ ತಸ್ಯ ಸುದುರ್ಗಮುವ್‌ | 
ಅಪ್ರಮತ್ತೈಃ ಪ್ರವೇಷ್ಟವ್ಯಂ ದಮುಷ್ಟ್ರವೇಶಂ ಹಿ ತತ್‌ ಸ್ಮ ತಮ್‌ || 


ವಸಂತಿ ಹಿ ಮಹಾತ್ಮಾನಸ್ತತ್ರ ಸೂರ್ಯಸಮಪ್ರಭಾಃ | 


ದೇವೈರಪ್ಯರ್ಚಿತಾಃ ಸಮ್ಯಗ್ಡಿನ್ಯರೂಪಾ ಮಹರ್ಷಯಃ ॥ ೨೭ 
ಕ್ರೌಂಚಸ್ಯ ತು ಗುಹಾಶ್ಚಾನ್ಯಾಃ ಸಾನೂನಿ ಶಿಖರಾಣಿ ಚ | 
ನಿರ್ವರಾಶ್ಚ ನಿತಂಬಾಶ್ಚ ನಿಚೇತವ್ಯಾಸ್ತತಸ್ತತಃ ॥ ೨೪ 
ಕ್ರೌಂಚಸ್ಯ ಶಿಖರಂ ಚಾಪಿ ನಿರೀಕ್ಷ್ಯ ಚ ತತಸ್ತತಃ | 

ಅವೃಕ್ಷಂ ಕಾಮಶೈಲಂ ಚ ಮಾನಸಂ ನಿಹಗಾಲಯಮ್‌್‌ ॥ ೨೯ 
ನ ಗತಿಸ್ತತ್ರ ಭೂತಾನಾಂ ದೇವದಾನವರೆಕ್ಷಸಾಮಾ್‌ | 

ಸಚ ಸರ್ವೈರ್ನಿಚೇತವ್ಯಃ ಸಸಾನುಪ್ರಸ್ಥ ಭೂಧರಃ il ೩೦ 


Tre 


ಗುಹೆಗಳಲ್ಲಿಯೂ ರಾವಣನನ್ನೂ ಜಾನಕಿಯನ್ನೂ ನೀವು ಹುಡುಕ 
ತಕ್ಕದ್ದು (೨೪-೨೫). ತರುವಾಯ ನೀವು ಕ್ರೌಂಚಸರ್ವತವನ್ನು ಸೇರಬೇಕು. 
ಅದರಲ್ಲಿ ದುರ್ಗಮವಾದ (ಸೃಂಧಶಕ್ತಿ ನಿರ್ಮಿತವಾದ) ಒಂದು ಬಿಲವುಂಟು 
ನೀವು ಬಹಳ ಎಚ್ಚರಿಕೆಯಿಂದ ಆ ಬಿಲವನ್ನು ಪ್ರವೇಶಿಸಬೇಕು. ಅದರಲ್ಲಿ 
ಹೋಗುವುದು ಬಹಳ ಕಠಿಣವಾದ ಕಾರ್ಯ (೨೬). ಆ ಕ್‌ೌಶೌಂಚಗುಹೆಯಲ್ಲಿ 
ದಿವ್ಯ ರೂಪಧಾರಿಗಳಾದ ಮಹರ್ಷಿಗಳಿದ್ದಾರೆ. ಸೂರ್ಯನಂತೆ ಪ್ರಜ್ವಲಿಸುವ 
ಆ ಮಹಾತ್ಮರನ್ನು ದೇವತೆಗಳೂ ಸಹ ಪೂಜಿಸುತ್ತಾರೆ. ಶಕಪಿವೀರಕೆ, 
ಕ್ರೌಂಚಗಿರಿಯಲ್ಲಿ ಇನ್ನೂ ಅನೇಕ ಗುಹೆಗಳಿವೆ. ನೀವು ಅವುಗಳನ್ನೂ 
ತಪ್ಪಲುಗಳನ್ನೂ ಶಿಖರಗಳನ್ನೂ ಕಂದಕಗಳನ್ನೂ ಸಮೀಪದ ಶೈಲಗಳನ್ನೂ 
ಸರಿಯಾಗಿ ಅರಸಬೇಕು (೨೭-೨೮). ಕೌೌಂಚನರ್ವತದ ಪ್ರಧಾನಶಿಖರ 
ವನ್ನು ಹುಡುಕಿ ವೃಕ್ಷರಹಿತವಾದ ಕೌಮಶೈ ಅವನ್ನು ನೋಡಿ ಹಕ್ಕಿಗಳಿಗೆ 
ಆಶ್ರಯಸ್ಥಾನವಾದ ಮಾನಸಪರ್ವತವನ್ನು ಅರಸಬೇಕು, ಆ ಮಾನಸ 
ಪರ್ವತಕ್ಕೆ ಸಾಮಾನ ರು ಪ್ರವೇಶಿಸಲಾರರು. ದೇವದಾನವರಾಕ್ಷಸರಿಗೆ ಸಹ 
ಅದು ದುರ್ಗಮವಾಗಿದೆ. ಅದರ ಸಾನುಗಳನ್ನೂ ಸಮೀಪದಲ್ಲಿರುವ ತಿಟ್ಟು 
ಗಳನ್ನೂ ಅರಸಿ, ಬಳಿಯಲ್ಲಿರುವ ಶೈಲಗಳನ್ನೂ ಅರಸಬೇಕು (೨೯-೩೦). 


ಪಿ೬ಿ೦ ಕಹ್ಕಿಂಧಾಕಾಂಡಃ (ಸರ್ಗಃ ಇ 


ಕ್ರೌಂಚಂ ಗಿರಿನುತಿಕ್ರಮ್ಯ ಮೈನಾಕೋ ನಾಮು ಪರ್ವತಃ | 





ನಂತು ಸ್ಯ ಭವನಂ ಯತ್ರೆ ದಾನವಸ್ಯ ಸ್ವಯಂ ಸೃ ತವ್‌ | ೩೧ 
ಮೈನಾಕಸ್ತು ನಿಜೇಶನ್ಯಃ ಸಸಾನುಪ್ರಸ್ಸ ಕಂದರಃ 
ಸ್ತ್ರೀಣಾಮತ್ಚಮುಖೀನಾಂ ಚ ನಿಕೇತಾಸ್ತತ್ರ ತತ್ರ ಕು ॥ ೩೨ 
ತಂ ದೇಶಂ ಸಮತಿಕ್ರಮ್ಯ ಆಶ್ರಮಂ ಸಿದ್ದಸೇನಿತನು್‌ | 

ಸಿದ್ಧಾ ನೈಖಾನಸಾಸ್ತತ್ರ ನಾಲಖಿಲ್ಯಾಶ್ತ ತಾಪಸಾಃ | ೩೩ 


ವಂದ್ಯಾಸ್ತೇ ತು ತಪಃಸಿದ್ಧಾಸ್ತಾಪಸಾ ನೀತಕಲ್ಮಷಾಃ | 
ಪ್ರಷ್ಟನ್ಯಾ ಚಾಪಿ ಸೀತಾಯಾಃ ಪ್ರವೃತ್ತಿರ್ನಿನಯಾನ್ಫಿತೈಃ 1... ೩೪ 


ಹೇಮಪುಷ್ಕರೆಸಂಛನ್ನಂ ತಸ್ಮಿನ್‌ ನೈಖಾನಸಂ ಸರಃ | 


ತರುಣಾದಿತ್ಯಸಂಕಾಶೈರ್ಹಂಸೈರ್ವಿಚರಿತಂ ಶುಭೈಃ ॥ ೩೫ 
ಔಪನಾಹ್ಯಃ ಕುಜೇರಸ್ಯ ಸಾರ್ವಭೌಮ ಇತಿ ಸ್ಮ ಕ! 
ಗಜಃ ಪರ್ಯೇತಿ ತೆಂ ದೇಶಂ ಸದಾ ಸಹ ಕರೇಜುಭಿಃ | ೩೬ 


ಕ್ರೌಂಚಗಿರಿಯನ್ನು ದಾಟಿಹೋದರೆ ಮೈನಾಕವೆಂಬ* ಪರ್ವತವು 
ಗೋಚರಿಸುವುದು. ಅದರಲ್ಲಿ ಮಯನೆಂಬ ದಾನವನು ಒಂದು ಭವನವನ್ನು 
ಕಟ್ಟಿಕೊಂಡಿದ್ದಾನೆ. ಆ ಮೈನಾಕದ ಸಾನು, ಮಧ್ಯಪ್ರದೇಶ, ಗುಹೆಗಳನ್ನು 
ಅನ್ರೇಷಿಸಿರಿ. ಅಲ್ಲಲ್ಲಿ ಕನ ೩ರಿಯರು ವಾಸವಾಗಿದ್ದಾ ರೆ (೩೧-೩೨). 
ಆ ಬೆಟ್ಟವನ್ನು ದಾಟಿಹೋದರೆ ಸಿದ್ಧಸೇವಿತವಾದ ಒಂದು ಪುಣ್ಯಾಶ್ರಮವು 
ಕಾಣುತ್ತದೆ ಸಿದ್ಧ ರೂ ವೈಖಾನಸರೂ ವಾಲಖಿಲ್ಯರೂ ಅಲ್ಲಿ ನೆಲೆಸಿದ್ದಾರೆ 
ತಮ್ಮ ತಪೋಬಲದಿಂದ ಅವರು ಅಣಿಮಾದಿಸಿದ್ಧಿ ಗಳನ್ನು ಪಡೆದಿದ್ದಾರೆ. 
ಪಾಸರಹಿತರಾದ ಆ ತಪಸ್ವಿಗಳನ್ನು ನೀವು ವಿನಯದಿಂದ ವಂದಿಸಿ ಸೀತಾ 
ದೇವಿಯ ವೃತ್ತಾಂತವನ್ನು ಕೇಳಿರಿ (೩೩-೩೪). ಅಲ್ಲಿ ವೈಖಾನಸರು ಸ್ನಾನ 
ಮಾಡುವ ಒಂದು ಸರೋವರವಿದೆ. ಚಿನ ೩ನ ಕಮಲಗಳು ಅದರಲ್ಲಿ ತುಂಬಿವೆ. 
ಬಾಲಸೂರ್ಯನಂತೆ ರಂಜಿಸುವ ಉತ್ತಮ ಹಂಸಪಕ್ಷಿಗಳು ಕ್ರೀಡಿಸುತ್ತಿವೆ. 
ಕುಬೇರನ ವಾಹನವಾದ ಸಾರ್ವಭೌಮವೆಂಬ ಆನೆಯು ಹೆಣ್ಣಾ ನೆಗಳೊಡನೆ 
5 ಇಡು ಸಮುದ್ರದಲ್ಲಿದ್ದ ಮೈನಾಕಗಿರಿಯಲ್ಲ, 


ಸರ್ಗಃ ೪೩) ಉದೀಚೇಪ್ರೇೇಷಣಮ್‌ ೩ಿಹಿಲಿ 





ಸತ್ರ ಗಣ ಸಗ ನಿಷ್ಟ. ಯೊ (ದಮನಾದಿತವತ್‌ ॥ ೩೭ 
ಗಜ್ನ ಸ ಸ ಭಿರಿವಾಳ ತ್ಯ ಸತು ದೇಶಃ ಪ್ರಕಾಶತೇ | 
ನಿಶಾ ಮ್ಯುದ್ಧಿಸ್ತ ನಃಸಿದ್ಧೈ ರ್ದೇನಕಳೆ ಶೈಕ ಸ್ನ ಒಯಂಪ್ರಭೈಃ ॥ ತಿ 


ತೆಂ ತು ದೇಶನಮುತಿಕ್ರೆಮ್ಯ ಶೈಲೋದಾ ನಾಮ ನಿಮ್ಮಗಾ | 
ಉಭಯೋಸ್ತೀರೆಯೋಸ್ತ ಸ್ಕಾ 8 ಕೀಚಕಾ ನಾಮ ನೇಣವಃ॥ ೩೯ 


ತೇ ನಯಂತಿ ಪರೆಂ ತೀರೆಂ ಸಿದಾ ನ್‌ ಪ ಸ್ರತ್ಯಾನಯಂತಿ ಷಡ | 


ಉತ್ತರಾಃ ಕುರನಸ್ತತ್ರ ಕೃತಪುಣ್ಯಪ್ರ ತಿಕ ಟಾ || ೪೦ 
ತತಃ ಕಾಂಚನಪದಾ ಭಿ ಹದಿ ಶ್‌ ಸ್ಸ ಶೋದಕಾಃ | 

ನೀಲನೈ ದೂರ್ಯಪತ್ರಾ ಥ್ಕಾ ದ್ರ ಸ್ತೃತ್ರ “ಸಹಸ ಶಃ ॥ ೪೧ 
ರಕ್ತೋಶ್ಸಲವನೈಶ್ಚಾತ್ರ ಮಂಡಿತಾಶ್ಚ ಹಿರಣ್ಮಯ್ಯೈಃ | 
ತರುಣಾದಿತ್ಯಸದೃ ಶೈರ್ಭಾಂತಿ ತತ್ರ ಜಲಾಶಯಾಃ ॥ ೪೨ 


ಟ್ರ ಪ್ರದೇಶಕ್ಕೆ ಬರುತ್ತದ (೩೫-೩೬). ಆ ವೈ ಖಾನಸರೋವರವನ್ನು 
ಅತಿಕ್ರಮಿಸಿ ಹೋದಮೇಲೆ ಇನ್ನೊಂದು ಬಯಲುಪ್ರದೇಶವು ಕಂಡುಬರುತ್ತದೆ. 
ನಿಶ್ಶಬ್ದವಾಗಿರುವ ಆ ಸ್ಥಳದಲ್ಲಿ ಸೂರ್ಯಚಂದ್ರರಾಗಲಿ ನಕ್ಷತ್ರ ಗಣಗಳಾಗಲಿ 
ಕಾಣಿಸುವುದಿಲ್ಲ! ಏಕೆಂದರೆ, ಸೂರ್ಯಕಾಂತಿಯಂತಿರುವ ಮಹರ್ಷಿಗಳ 
ದೇಹಕಾಂತಿಯಿಂದ ಆ ಸ್ಥಳವು ಪ್ರಜ್ವಲಿಸುತ್ತದೆ. ದೇವಸಮಾನರೂ 
ಸ್ವಯಂಪ್ರಭರೂ ಆದ ತಪಸ್ವಿಗಳು ಅಲ್ಲಿ ವಿಶ್ರಮಿಸಿಕೊಂಡಿದ್ದಾಕೆ (೩೭-೩೮). 
ಅಲ್ಲಿಂದ ಮುಂದೆ ಹೋದರೆ ಶೈ ರೋಜೆಯೆಂಬ ಒಂದು ನದಿಯು ಸಿಗುತ್ತದೆ. 
ಅದರ ಉಭಯ ಶೀರೆಗಳಲ್ಲಿಯೂ ಕೀಚಕಗಳೆಂಬ ಬಿದಿರುಗಳು ಬೆಳೆಯುತ್ತವೆ. 
(ಆ ಬಿದಿರಿನ ಮೆಳೆಗಳು ಹೆಣೆದಿಟ್ಟಂತೆ ದಟ್ಟವಾಗಿ ಹರಡಿರುವುದರಿಂದ) ಅವು 
ಸಿದ್ಧ ಪುರುಷರನ್ನು ನದಿಯ ಒಂದು ದಂಡೆಯಿಂದ ಇನ್ನೊ ೦ದು 
ದಂಡೆಗೆ ಸಾಗಿಸುತ್ತವೆ. ಶೈರೋದೆಯ ಆಜೆಯ ದಡದಲ್ಲಿ ಪುಣ್ಯಾ ತ್ನ ರಿಗೆ 
ವಾಸಸ್ಥಾನವಾದ ಉತ್ತ ರಕುರುದೇಶವಿಜೆ (೩೯-೪೦) ಅಲ್ಲಿ 0 
ಗಳಿಂದಲೂ ನೀಲವೈ ಡೂರ್ಯವತ್ರಗಳಿಂದಲೂ ವಿರಾಜಿಸುವ ತಾವರೆಯ 
ಬಳ್ಳಿಗಳಿರುವ ಸಾವಿರಾರು ನದಿಗಳಿವೆ. ಬಾಲಸೂರ್ಯನಂತೆ ಬೆಳಗುವ 


೩೬೨ ಷ್ಟಿ ಂಭಾಕಾಂಹಃ [ಸರ್ಗಃ ಇಷ 


ಮಹಾರ್ಹಮುಣಿಶಕ್ರೈಶ್ಚ ಕಾಂಚನಪ್ರಭಕೇಸಕ್ಕೆಃ | 


ನೀಲೋತ್ಸಲನಕೈಶ್ಚಿತ್ರೈಃ ಸ ದೇಶಃ ಸರ್ನತೋ ವೃತಃ | ೪೩ 
ನಿಸ್ತುಲಾಭಿಶ್ಚ ಮುಕ್ತಾ ಭಿರ್ಮಣಿಭಿಶ್ಚ ಮಹಾಧನೈ | 
ಉಪ್ಫೂತಪುಲಿನಾಸ್ತ್ರ ತ್ರ ಜಾತರೂಪೈಶ್ಹ ಶಿಮ್ನಗಾಃ ॥ ೪೪ 
ಸರ್ವರೆತ್ನಮಯ್ಯೊಶ್ಲಿ ತೈರನಗಾಢಾ ನಗೋತ್ತಮೈಃ ! 
ಜಾತರೂಪಮುಯ್ಯೆಶ್ನಾಪಿ ಹುಶಾಶನೆಸಮಪ್ರ ಭೈಃ ॥! ೪೫ 
ಶಿತ್ಯಪುಷ್ಪ ಫಲಾಸ್ತೃತ್ರ ನೆಗಾಃ ಪತ್ರರಥಾಕುಲಾಃ | 
ದಿವ್ಯಗಂಥರಸಸ್ಪರ್ಶಾ ಸರ್ವಕಾಮಾನ್‌ ಸ್ಪವಂತಿ ಚ ॥ ೪೬ 
ನಾನಾಕಾರಾಣಿ ವಾಸಾಂಸಿ ಫಲಂತ್ಯನ್ಯೇ ನಗೋಶ್ತಮಾಃ | 
ಮುಕ್ತಾನೈದೂರ್ಯಚಿತ್ರಾಣಿ ಭೂಷಣಾನಿ ತಥೈವ ಚ ॥ ೪೭ 
ಸ್ತ್ರೀಣಾಂ ಚಾಪ್ಯನುರೂಪಾಣಿ ಪುರುಷಾಣಾಂ ತಥೈವ ಚ | 
ಸರ್ವರ್ತುಸುಖಸೇವ್ಯಾನಿ ಫಲಂತ್ಯನ್ಕ್ಯೇ ನಗೋತ್ತಮಾಃ ॥ ೪೮ 


ರಕ್ಕೊ (ತ್ಸಲಗಳಿಂದ ಮಂಡಿತವಾದ ಜಲಾಶಯಗಳು ಉತ್ತ ರಕುರುದೇಶದಲ್ಲಿ 
ರಂಜಿಸುತ್ತಿವೆ (೪೧-೪೨). ಅಲ್ಲದೆ ಚಿತ್ರಾಕಾರದ ನೀಲೋತ್ಸನವನಗಳು 
ಹೇರಳವಾಗಿವೆ. ಆ ಪುಷ್ಪಗಳ ಕೇಸರಗಳು ಚಿನ್ನದ ಪ್ರಭೆಯನ್ನು ಬೀರು 
ತ್ತವೆ. ಗಿಡದ ಎಲೆಗಳು ನೀಲಮಣಿಗಳಂತಿವೆ. ವಾನರರ, ನದೀತೀರ 
ದಲ್ಲಿರುವ ಮರಳುದಿಣ್ಣೆ ಗಳಲ್ಲಿ ದುಂಡನೆಯ ಮುತ್ತುಗಳೂ ಬೆಲೆಬಾಳುವ ಇತರ 
ರತ್ನ ಗಳೂ ಚಿನ ದ ಪುಡಿಗಳೂ ಹೆರಡಿರುತ್ತವೆ! (೪೩-೪೪). ನದಿಗಳ 
ಮಧ್ಯದಲ್ಲಿರುವ ಬೆಟ್ಟಗಳು ಸಮಸ್ತ ರತ್ನಗಳಿಂದಲೂ ಚಿನ್ನದಿಂದಲೂ 
ಅಲಂಕೃತವಾಗಿ ಬೆಂಕಿಯಂತೆ ಕಂಗೊಳಿಸುತ್ತವೆ! ಉತ್ತ ರಕುರುದೇಶಡ 
ಮರಗಳಲ್ಲಿ ಹೆಣ್ಣು ಹೂಗಳು ಸರ್ವದಾ ತುಂಬಿರುತ್ತವೆ. ಹಕ್ಕಿಗಳು ಮುತ್ತಿ 
ಕೊಂಡಿರುತ್ತವೆ. ಆ ಮರಗಳು ದಿವ್ಯಸರಿಮಳವನ್ನು ಬೀರುತ್ತ ದಿವ್ಯರಸ 
ವನ್ನು ಸುರಿಸುತ್ತ ವೆ. ಅವುಗಳ ಸ್ಪರ್ಶವೇ ಆನಂದಕರವಾಗಿರುತ್ತದೆ! 
ಆ ವೃಕ್ಷಗಳು ಬೀಡುವವರ ಕೋರಿಕೆಗಳನ್ನು ಈಡೇರಿಸುತ್ತವೆ ! (೪೫-೪೬). 
ಕೆಲವು ವೃಕ್ಷಗಳು ನಿನಿಧಾಕೃತಿಯ ವಸ್ತ್ರಗಳನ್ನೂ ಮುತ್ತು ವೈ ಡೂರ್ಯಗಳಿಂದ 
ವಿಚಿತ್ರವಾದ ಒಡವೆಗಳನ್ನೂ ಉತ್ಪಾದಿಸುತ್ತ ವೆ! ಅವು ಸ್ತ್ರೀಯರಿಗೂ ಪುರುಷ 
ರಿಗೂ ಅನುರೂಪವಾದವುಗಳಾಗಿರುತ್ತ ವೆ. ಕೆಲವು ವೃಕ್ಷಗಳು ಸಕಲ ಖುತು 


ಸರ್ಗಃ ೪೩) ಉದೀಚೀಪ್ರೇೇಷಣರ್‌ ತಿಹಿಷ್ಟಿ 


ಮಹಾರ್ಹಾಣಿ ಚ ಚಿತ್ರಾಣಿ ಹೈಮಾನ್ಯನ್ಯೇ ನಗೋತ್ತಮಾಃ | 


ಶಯನಾನಿ ಪ್ರೆಸೂಯಂತೇ ಚಿತ್ರಾಸ್ತರಣವಂತಿ ಚ ॥ ೯ 
ಮನಃಕಾಂತಾನಿ ಮಾಲ್ಯಾಫನಿ ಫಲಂತ್ಯತ್ರಾಪರೇ ದ್ರುಮಾಃ | 
ಪಾನಾನಿ ಚ ಮಹಾರ್ಹಾಣಿ ಭಕ್ತ್ಯಾಣಿ ವಿವಿಧಾನಿ ಚ ॥ ೫೦ 
ಸ್ತ್ರಿಯಶ್ಚ ಗುಣಸಂಪನ್ಮಾ ರೂಪಯೌವನಲಕ್ಷಿತಾಃ | 

ಗಂಧರ್ವಾಃ ಕಿಂನರಾಃ ಸಿದ್ಧಾ ನಾಗಾ ವಿದ್ಯಾಥರಾಸ್ತ್ರಥಾ || ೫೧ 
ರಮಂತೇ ಸಹಿತಾಸ್ತ್ರತ್ರ ನಾರೀಭಿರ್ಭಾಸ್ಥರಪ್ರಭಾಃ | 

ಸರ್ವೇ ಸುಕೃತಕರ್ಮಾಣಃ ಸರ್ವೇ ರತಿಪರಾಯಣಾಃ |! ೫೨ 
ಸರ್ವೇ ಕಾಮಾರ್ಥಸಹಿತಾ ವಸಂತಿ ಸಹಯೋಹಿತಃ | 
ಗೀತವಾದಿತ್ರನಿರ್ಭ್ಫೋಷಃ ಸೋತ್ಕೃಷ್ಟ ಹಸಿತಸ್ವನಃ ॥ ೫೩ 
ಶ್ರೂಯತೇ ಸತತಂ ತತ್ರ ಸರ್ವಭೂತಮನೋಹರಃ | 

ತತ್ರ ನಾಮಂದಿತಃ ಕಶ್ಲಿನ್ನಾಸ್ತಿ ಕಶ್ಲಿದಸತ್ರಿಯಃ ॥ ೫೪ 


ಗಳಲ್ಲಿಯೂ ಹಿತಕರವಾದ ವಸ್ತುಗಳನ್ನು ಫಲಿಸುತ್ತವೆ (೪೭-೪೮). ಹಲವಾರು 
ಉತ್ತಮ ವೃಕ್ಷಗಳು ಬೆಲೆಬಾಳುವ ಚಿತ್ರವಿಚಿತ್ರಗಳಾದ ಆಭರಣಗಳನ್ನು 
ಕೊಡುತ್ತವೆ. ವಿಚಿತ್ರಾಸ್ತ ರಣಗಳಿರುವ ಶಯನಗಳನ್ನು ಒದಗಿಸುವ ವೃಕ್ಷ 
ಗಳೂ ಉಂಟು, ವಾನರವೀರಕೆ, ಉತ್ತರಕುರುದೇಶದಲ್ಲಿರುವ ಇನ್ನು ಕೆಲವು 
ವೃಕ್ಷಗಳು ರಮಣೀಯವಾದ ಫುಷ್ಟಮಾಲೆಗಳನ್ನೂ ಶ್ರೇಷ್ಠವಾದ ಭಕ್ಷ 3 
ಪಾನೀಯಗಳನ್ನೂ ಒದಗಿಸುತ್ತವೆ (೪೯-೫೦) ಅಲ್ಲಿರುವ ನಾರಿಯರು 
ರೂಪಯೌವನಸಂಪನ್ಮರೂ ಗುಣಶಾಲಿಗಳೂ ಆಗಿದ್ದಾರೆ. ಸೂರ್ಯನಂತೆ 
ಪ್ರಕಾಶಿಸುವ ಗಂಧರ್ವ, ಕಿನ ೩ರು ಸಿದ್ಧ ನಾಗ್ಯ ನಿದ್ಯಾಧರ ಮೊದಲಾದವರು 
ತಮ್ಮ ಪತ್ನಿಯರೊಂದಿಗೆ ಅಲ್ಲಿ ವಿಹರಿಸುತ್ತಾರೆ. ಅವರೆಲ್ಲರೂ ಪುಣ್ಯಕರ್ಮ 
ಗಳನ್ನು ಆಚರಿಸಿದವರು. ಎಲ್ಲರೂ ಕ್ರೀಡಾಥಿರತರು (೫೧-೫.೨).* 
ಅವರೆಲ್ಲರೂ ಇಷ್ಟಾರ್ಥಗಳನ್ನು ಪಡೆದು ಸ್ರ್ರೀಸಹಿತರಾಗಿ ನೆಲೆಸಿದ್ದಾರೆ. 
ಆ ಪ್ರದೇಶದಲ್ಲಿ ಗೀತವಾದ್ಯಗಳ ಘೋಷವೂ ಉತ್ಕೃಷ್ಟವಾದ ನಗುವಿನ 
ಶಬ್ದವೂ ಮನೋಹರವಾಗಿ ಕೇಳಿಸುತ್ತಲೇ ಇರುವುದು ಅಲ್ಲಿ ಸಂತೋಷ 

* ಈ ಪ್ರಕರಣದ ಕೆಲವು ಶ್ಲೊ (ಕಗಳು ಪ್ರಕ್ಷಿಪ್ರನೆಂದು ಕತಕವ್ಯಾ ಖ್ಯಾನದಲ್ಲಿ ಬರೆದಿದೆ. 


ಪಿಷಿಳ ಕಷ್ಕಿ ಂಥಾಳಾಂಡಃ [ಸರ್ಗಃ ಇ. 


ಹನ್ನೆಹನಿ ವರ್ಧಂತೇ ಗುಣಾಸ್ತ್ರತ್ರ ಮನೋರಮಾಃ | 
ಸಮತಿಕ್ತ ಮ್ಯು ತೆಂ ದೇಶಮುತ್ತ ಕಃ ಸ್‌ ರತ್ತು ವಿಧಿಃ ೫೫ 
ತತ್ರ ಸೋಮಗಿರಿರ್ನಾಮು ಮಧ್ಯೇ ಹೇನುನುಯೋ ಮಹಾನ್‌ | 
ಇಂದ್ರ ಲೋಕೆಗತಾ ಯೇ ಜ ಬ್ರಹ್ಮಲೋಕಸಗತಾಶ್ಚ ಯೋ ॥ ೫೬ 
ದೇವಾಸ್ತಂ ಸಮನೇಕ್ಷಂತೇ ಗಿರಿರಾಜಂ ದಿನಂ ಗತಾಃ | 

ಸತು ದೇಶೋ ವಿಸೂರ್ಯೊೋಪಿ ಶಸ್ಯ ಭಾಸಾ ಪ್ರಕಾಶತೇ ॥ ೫೩ 


ಸೂರ್ಯಲಕ್ಷ್ಮ್ಮ್ಯಾಭಿನಿಜ್ಜೇಯಸ್ತ ಪತೇನ ನಿವಸ್ವತಾ | 








ಭಗವಾನಪಿ ನಿಶ್ವಾತ್ಮಾ ಶಂಭುರೇಕಾದಶಾತ್ಮಕಃ || ೫೮ 
ಬ್ರಹ್ಮಾ ವಸತಿ ದೇನೇಶೋ ಬ್ರಹ್ಮರ್ಸಿಪರಿನಾರಿತಃ i 

ನೆ ಕಥಂಚನ ಗಂತವ್ಯಂ ಕುರೂಣಾಮುತ್ತರೇಣ ವಃ | ೫೯ 
ಅನ್ಯೇಷಾಮಪಿ ಭೂತಾನಾಂ ನಾತಿಕ್ರಾಮತಿ ವೈ ಗತಿಃ | 


ಸಹಿ ಸೋಮುಗಿರಿರ್ನಾಮ ದೇವಾನಾಮಹಿ ದುರ್ಗವು | ೬೦ 


ಲ್ಪ; ಪ್ರಿಯೆಯಿಂದ ರಹಿತನಾದವನಿಲ್ಲ! (೫೩-೫೪). 
ಅಲ್ಲಿದ್ದವರಿಗೆ ಪ್ರತಿದಿನವೂ ಸೌಖ್ಯಾದಿಗಳು ಹೆಚು ತ್ತೆ ಲೇ ಇರುವುವು. ನೀವು 
ಆ ಪ್ರದೇಶವನ್ನು ದಾಟಿ ಮುಂದೆ ಹೋದರೆ ಉತ್ತ ರಸಮುದ್ರವು ಸಿಗುಪುದು. 
ಆ ಸಮುದ್ರದ ನಡುವೆ ಸೋಮಗಿರಿಯೆಂಬ ಸುವರ್ಣಪರ್ವತವಿರುವುದು. 
ಇಂದ್ರಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಇರುವ ದೇವತೆಗಳು 
ಮಾತ್ರ ಆ ಪರ್ವತವನ್ನು ನೋಡಬಲ್ಲರು (೫೫-೫೬). ಆ ಪ್ರದೇಶದಲ್ಲಿ 
ಸೂರ್ಯನಿಲ್ಲದಿದ್ದರೂ ಸೋಮಗಿರಿಯ ಕಾಂತಿಯಿಂದಲೇ ಪ್ರಕಾಶವು ಹರಡಿರು 
ತ್ತದೆ. ಸೂರ್ಯನು ಪ್ರಜ್ವಲಿಸುವ ಸ್ಥಳದಲ್ಲಿರುವಂತೆ ಬೆಳಕು ವ್ಯಾಪಿಸಿರುತ್ತ ದೆ. 
ಆ ಸೋಮಗಿರಿಯಲ್ಲಿ ವಿಶ್ವಾತ್ಮನಾದ ಮಹಾವಿಷ್ಣುವೂ ವಕಾದಶಾತ್ಮಕನಾದ 
ಪರಮೇಶ್ವರನೂ ದೇವೇಶ್ವರನಾದ ಬ್ರಹೆ ನೂ ಮಹರ್ಷಿಗಳಿಂದ ಪರಿವೃತರಾಗಿ 
ವಾಸಮಾಡುತ್ತಾರೆ. ಎಲ್ಲೆ ನಾನರೋತ್ತಮಕೆ, ನೀವು ಉತ್ತ ರಕುರುಜೀಶದ 
ಅಜೆಗೆ ಮಾತ್ರ ಎಂದಿಗೂ ಹೋಗಬೇಡಿರಿ (೫೭-೫೯). ನೀವು ಮಾತ್ರವೇ 
ಅಲ್ಲ, ಇತರರಿಗೂ ಅಲ್ಲಿಗೆ ಹೋಗಲು ಶಕ್ಯವಿಲ್ಲ. ಸೋಮಗಿರಿಯು ಜೇವತೆ 


ದಿಂದ ನಲಿಯದವರಿಲ್ಲ 


ಸರ್ಗಃ ೪೩] ಉದೀಚೀಪ್ರೇಷಣವರ್‌ ೩೬೫ 


ಏತಾವದ್ವಾನಕ್ಕಃ ಶಕ್ಕಂ ಗಂತುಂ ಮಾನರಪುಂಗವಾಃ | ೬೧ 


ಅಭಾಸ್ಕರೆನುವುರ್ಯಾದಂ ನ ಜಾಫೀಮಸ್ತತಃ ಪರೆಮ್‌ | 
ಸರ್ವಮೇಶದ್ವಿಚೇತನ್ಯಂ ಯನ್ಮಯಾ ಸರಿಕೀರ್ತಿತವಾ್‌ ॥ ೬೨ 


ಯದನ್ಯದಪಿ ನೋಕ್ತೆಂ ಜೆ ತತ್ರಾಪಿ ಕ್ರಿಯತಾಂ ಮತಿಃ ॥ 


ತತಃ ಕೃತಂ ದಾಶರಥೇರ್ಮಹತ್‌ ಪ್ರಿಯಂ 
ಮಹತ್ತರಂ ಚಾಪಿ ತತೋ ಮಮ ಪ್ರಿಯಮ್‌ | 
ಫೈತೆಂ ಭನಿಷ್ಯತ್ಯನಿಲಾನಲೋಪಮಾ 
ವಿಷೇಹಜಾದರ್ಶನಜೇನ ಕರ್ಮಣಾ ॥ ೬೩ 


ತತಃ ಕೃತಾರ್ಥಾಃ ಸಹಿತಾಃ ಸಬಾಂಧೆವಾ 
ಮಯಾರ್ಚಿತಾಃ ಸರ್ವಗುಣೈರ್ಮನೋರಮೈಃ | 





ಗಳಿಗೆ ಸಹ ದುರ್ಗಮವಾದ ಪ್ರದೇಶ. ನೀವು ಆ ಪರ್ವತವನ್ನು ಕಣ್ಣಿಂದ 
ನೋಡಿ ಬೇಗನೆ ಹಿಂದಿರುಗಿಬಿಡಬೇಕು. ಅಲ್ಲಿಯವರೆಗೆ ಮಾತ್ರವೇ ವಾನರ 
ವೀರರಾದ ನಿಮಗೆ ಹೋಗಲು ಸಾಥ ನಿದೆ (೬೦-೬೧). ಅಲ್ಲಿಂದ ಮುಂದಿ 
ಸೂರ್ಯನಿಲ್ಲ, ಜಗತ್ತಿನ ಪಾರವಿಲ್ಲ! ವಸ್ತುತಃ ಮುಂದೆ ಏಸಿದೆಯೆಂಬುದು 
ನಮಗೆ ತಿಳಿಯದು |! ಇದುವರೆಗೆ ನಾನು ತಿಳಿಸಿರುವ ಸ್ಥಳಗಳನ್ನೂ 
ಆ ದಿಕ್ಕಿನಲ್ಲಿ ತಿಳಿಸದೆ ಬಿಟ್ಟಿರಬಹುದಾದ ಸ್ಥಳಗಳನ್ನೂ :ನೀವು ಚೆನ್ನಾಗಿ 
ಪರಿಶೋಧಿಸಲು ಪ್ರ ಯತ್ನಮಾಡಿರಿ (೬೨). ವಾನರೋತ್ತಮಕಿ, ನೀವೆಲ್ಲರೂ 
ಅಗ್ನಿಯಂತೆ ತೇಜಸ್ವಿಗಳು. ವಾಯುವಿನಂತೆ ವೇಗಶಾಲಿಗಳು. ನೀವು 
ಜಾನಕಿಯನ್ನು ಹುಡುಕಿ ಕಾರ್ಯವನ್ನು ಸಾಧಿಸಿದರೆ, ಈ ದಶರಥಾತ್ಮಜನಿಗೆ 
ಪರಮಸಂತೋಷವಾಗುವುದು ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆನಂದ 
ವಾಗುವುದು ! (೬೩). ಈ ರೀತಿಯಲ್ಲಿ ನೀವು ಕೃತಕೃತ್ಯರಾಗಿ ಬಂದರೆ 
ನೀವೂ ನಿಮ್ಮ ಬಂಧುಗಳೂ ನನ್ನ ಮನ್ನಣೆಗೆ ಪಾತ್ರರಾಗುತ್ತೀರಿ ನಿಮಗೆ 
ಪ್ರಿಯವಾದ ಸಕಲವಸ್ತುಗಳನ್ನೂ ಕೊಟ್ಟು ಸಮ್ಮಾನಿಸುವೆನು. `ನಿಮ್ಮ 
ಶತ್ರುಗಳನ್ನು ಅಡಗಿಸಿ ಇತರ ಜೀವಿಗಳನ್ನೂ ಪೋಷಿಸುತ್ತ ನಿಮ್ಮ ಕಾಂತೆಯ 


ತಿಹಿಹಿ ಕಷ್ಕಿ ಂಧಾಕಾಂಃ (ಸರ್ಗಃ ೪೪ 


ಚೆರಿಷ್ಕಥೋರ್ನಿಂ ಪ್ರತಿಶಾಂತಶೆತ್ರವಃ 
ಸಹಪ್ರಿಯಾಃ ಭೂತೆಧರಾಃ ಪ್ಲೆನಂಗಮಾಃ ॥ ೩೪ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ತ್ರಿಚತ್ವಾರಿಂಶಃ ಸರ್ಗಃ 


ಉಳು 





ಚತುಶ್ತತ್ವಾರಿಂಶಃ ಸರ್ಗಃ 
ಹನೂಮತ್ಪಂದೇಶಃ 
ನಿಶೇಷೇ೫ ತು ಸುಗ್ರೀವೋ ಹನುಮತ್ಯರ್ಥಮುಕ್ತವಾನ್‌ | 
ಸ ಹಿ ತಸ್ಮಿನ್‌ ಹರಿಶ್ರೇಷ್ಮೇ ನಿಶ್ಚಿತಾರ್ಥೋಂರ್ಥಸಾಧನೇ ॥ ೧ 


ಅಬ್ರವೀಜ್ಛೆ ಹನೊಮಂತೆಂ ವಿಕ್ರಾಂತಮನಿಲಾತ್ಮಜಮ್‌ 
ಸುಗ್ರೀವಃ ಪರಮಪ್ರೀತಃ ಪ್ರಭುಃ ಸರ್ವವನನೌಕಸಾಮ್‌ ॥ ೨ 


ನೆ ಭೂಮೌ ನಾಂತರಿಶ್ಸೇ ವಾ ನಾಂಬರೇ ನಾಮರಾಲಯೇ | 
ನಾಪ್ಸು ನಾ ಗತಿಸಂಗಂ ತೇ ಪಶ್ಯಾಮಿ ಹರಿಪುಂಗವ ॥ ತ 


ಕೊಂದಿಗೆ ನೀವು ಭೂಮಿಯಲ್ಲಿ ಯಥೇಷ್ಟವಾಗಿ ಸುತ್ತಿಕೊಂಡಿರಬಹುದು ” 
ಎಂದು ಹೇಳಿದನು (೬೪) 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಠಿ ಧಾಕಾಂಡದಲ್ಲಿ ನಲವತ್ತುಮೂರನೆಯ ಸರ್ಗ 


ಸರಸ 





ಸರ್ಗ ೪೪ 


ಸುಗ್ರೀವನು ಹನುಮಂತನಿಗೆ ನಿಶೇಷವಾದ ಸಂದೇಶವನ್ನಿ ಯುವುದು. 
ಶ್ರೀರಾಮನು ತನ್ನ Wiis ಕೊಡುವುದು. 


ಸುಗ್ರೀವನು ಹನುಮಂತನಿಗೆ ಒಂ ವಿಶೇಷವಾದ ಸಂದೇಶ 
ವರಿ ತೆ ನು. ಕಾರ್ಯವನ್ನು ಸಾಧಿಸಿದರೆ ಆ ವಾನರೋತ್ತ ಮನೇ ಸಾಧಿಸುವ 
ನೆಂದು ಸುಗ್ರೀವನು ನಿಶ್ಚಯಿಸಿಕೊಂಡಿದ್ದನು. ಆದ್ದರಿಂದ ಕಪೀಶ್ವರನಾದ 
ಸುಗ್ರೀವನು ವಾಯುತನಯನೂ ಪರಾಕ್ರಮಿಯೂ ಆದ ಹನುಮಂತನನ್ನು 
ಕರೆದು ಹೀಗೆಂದನು (೧-೨) : “ ವಾನರೋತ್ತಮ, ನಿನ್ನ ಗತಿನೇಗಕ್ಕೆ ತಡೆ 


ಸರ್ಗಃ ೪೪] ಹನೂಮತ್ಸಂದೇಶಃ ೩೬೭ 


ಸಾಸುರಾಃ ಸಹಗಂಧರ್ವಾಚಸನಾಗನರದೇವಶಾಃ | 


ನಿದಿತಾ8ಃ ಸರ್ವಲೋಕಾಸ್ತೇ ಸಸಾಗರಧರಾಧರಾಃ ॥ ೪ 
ಗತಿರ್ವೇಗಶ್ಚ ತೇಜಶ್ತ ಲಾಘುನಂ ಚ ಮಹಾಕಪೇ | 

ಪಿತುಸ್ತೇ ಸದೃಶಂ ವೀರ ಮಾರುತಸ್ಯ ಮಹಾತ್ಮನಃ | ೫ 
ತೇಜಸಾ ವಾಪಿ ತೇ ಭೂತಂ ಸಮಂ ಭುವಿ-ನ ವಿದ್ಯತೇ | 

ತದ್ಯಥಾ ಲಭ್ಯತೇ ಸೀತಾ ತತ್ತ್ವಮೇವೋಪಪಾದಯ ॥ ೬ 
ತ್ವಯ್ಯೇವ ಹನುಮನ್ನೆಸ್ತಿ ಬಲಂ ಬುದ್ಧಿಃ ಪೆರಾಕ್ರಮಃ | 
ದೇಶಕಾಲಾನುವೃತ್ತಿಶ್ಚ ನಯಶ್ಚ ನೆಯಪೆಂಡಿತ ॥ ೭ 
ತತಃ ಕಾರ್ಯಸಮಾಸಂಗಮನಗಮ್ಯ ಹನೂಮುತಿ | 

ವಿದಿತ್ವಾ ಹನುಮಂತಂ ಚ ಚಿಂತಯಾಮಾಸ ರಾಘವಃ ॥ ಲೆ 


ಯೆಂಬುದೇ ಇಲ್ಲ. ಭೂಮ್ಯಂತರಿಕ್ಷಗಳಲ್ಲಾಗಲಿ ಭೂಮಿಗೆ ಅತಿದೂರದ 
ಅಂಬರಮಾರ್ಗದಲ್ಲಾಗಲಿ ನೀನು ನಿರಾತಂಕವಾಗಿ ಸಂ್ರರಿಸಬಲ್ಲಿ, ದೇವ 
ಲೋಕಕ್ಕಾದರೂ ಹೋಗಬಲ್ಲೆ. ಜಲಮಾರ್ಗದಲ್ಲಾದರೂ ನೀನು ತಡೆಯಿಲ್ಲದೆ 
ಸಾಗಬಲ್ಲೆ (೩) ಅಸುರಗಂಧೆರ್ವಲೋಕಗಳು ನಿನಗೆ ವಿದಿತ; ನಾಗನರಲೋಕ 
ಗಳು ಪರಿಚಿತ; ದೇವಲೋಕವೂ ಸಹ ನಿನಗೆ ಹೊಸದಲ್ಲ! ಸಾಗರಭೂಧರ 
ಗಳ ಸಹಿತವಾಗಿ ಸಮಸ್ತ ಲೋಕಗಳನ್ನೂ ನೀನು ಬಲ್ಲೆ! ಎಲ್ಫೆ ಮಹಾಕಪಿಯೆ, 
ನಿನ್ನ ಗಮನಶಕ್ತಿ, ನಿನ್ನ ವೇಗ, ನಿನ್ನ ತೇಜಸ್ಸು, ನಿನ್ನ ಚಟುವಟಕೆ.. 
ಇವೆಲ್ಲವೂ, ವೀರಾಗ್ರಣಿ, ಮಹಾತ್ಮನಾದ ನಿನ್ನ ತಂದೆ ವಾಯುದೇವನ 
ಅದ್ಭುತಗುಣಗಳಂತಿವೆ (೪-೫). ಪರಾಕ್ರಮದಲ್ಲಿ ನಿನಗೆ ಸಮಾನನಾದ 
ಇನ್ನೊಬ್ಬನು ಈ ಪ್ರಸಂಚದೆಲ್ಲಿಲ್ಲ. ಆದ್ದರಿಂದ ವಾನರಶ್ರೇಷ್ಠ, ಸೀತಾ 
ದೇವಿಯು ಹೇಗೆ ಲಭಿಸಿಯಾಳೆಂಬುದನ್ನು ನೀನೇ ನೋಡಿಕೊಳ್ಳಬೇಕು ! 
ಹನುಮಂತ, ಬಲ ಬುದ್ಧಿ ಪರಾಕ್ರಮಗಳು ನಿನ ಯೇ ನೆಲೆಸಿವೆ. ನೀತಿ 
ಕೋವಿದನಾದ ನಿನ ಲ್ಲಿಯೇ ದೇಶಕಾಲಾನುಗುಣವಾದ ವರ್ತನೆಯೂ 
ಕಾರ್ಯನೀತಿಯೂ ಕಂಡುಬರುತ್ತವೆ” ಎಂದು ಹೇಳಿದನು (೬-೭). ಆಗ 
ಶ್ರೀರಾಮನು ಹನುಮಂತನಿಗೆ ಸಕಲಕಾರ್ಯಭಾರವನ್ನೂ ಸುಗ್ರೀವನು 
ಹೊರಿಸುತ್ತಿ ರುವುದನ್ನು ಗಮನಿಸಿದನು. ಹನುಮಂತನ ಸಾಮರ್ಥ್ಯವೇ 


4೬೮ ಶಿಷ್ಠ ಂಥಾಕಾಂಡಃ (ಸರ್ಗಃ ೪೪ 






೯ 
| ಹಸಿಕೆ ತಸ್ಯಾ ಸ್ಯ ಪರಿಜ್ಞಾ ತಸ, ಜೀ | 

ಚಚ ಪರಿಗ್ನ ಹೀತಸ್ಯ ಧ್ರುವಃ ಕಾರ್ಯಫಲೋದಯಃ | ೧೦ 
ತಂ ಸಮೀಕ್ಷ್ಯ ಮಹಾತೇಜಾ ವ್ಯವಸಾಯೋತ್ತರಂ ಹರಿನ್‌ | 
ಕೃತಾರ್ಥ ಇವ ಸಂವೃತ್ತಃ ಸ್ರಹೃಷ್ಟೇಂದ್ರಿ ಯಮಾನೆಸಃ ॥ ೧೮ 
ದದೌ ತಸ್ಮೆ ಎ ತೆತೆಃ ಪ್ರೀತಃ ಸ್ವನಾನಾಂಕೋಪಶೋಭಿತನ್‌ | 
ಅಂಗುಲೀಯೆಮಭಿಜ್ಞಾ ನಂ ರಾಜಪುತ್ರ್ಯಾ8 ಪರಂತಪಃ ॥ ೧೨ 
ಅನೇನ ತ್ವಾಂ ಹರಿಶ್ರೇಷ್ಠ ಚಿಹ್ನೇನ ಜನಕಾತ್ಮಜಾ | 
ಮತ್ಸಕಾಶಾದನುಪ್ರಾಪ್ತಮನುದ್ವಿಗ್ಳಾನುಪಶ್ಯತಿ ॥ ೧೩ 


ನೆಂಬುದು ಶ್ರೀರಾಮನಿಗೆ ತಿಳಿದಿತ್ತು. ಆದ್ದರಿಂದ ಶ್ರೀರಾಮನು ತನ ಡೆ 
ಮನಸ್ಸಿ ನಲ್ಲಿ " ಹನುಮಂತನೇ ಈ "ಕಾರ್ಯವನ್ನು ಕು ಫಫಿ 
ಜು ನಿರ್ಧರಿಸಿಕೊಂಡಿದ್ದಾನೆ. ಹು ಚತ ಯಾವ ಕಾರ್ಯ 
ವನ್ನಾದರೂ ಕೊನೆಮುಟ್ಟಿ ಸತಕೃವನು ಹೌದು (೮-೯). ಹಿಂದೆ ದೊಡ್ಡ 
ಕಾರ್ಯಗಳನ್ನು ವಹಿಸಿ ಸುಗ್ರೀವನು ಇವನನ್ನು ಪರೀಕ್ತಿಸಿದ್ಧಾನೆ ಇವನು 
ತನ್ನ ಸ್ವಾಮಿಯ ನಂಬಿಕೆಗೆ ಪಾತ್ರನಾಗಿದ್ದಾನೆ. ಈ ರೀತಿಯಲ್ಲಿ ಸಂದೇಶ 
ವನ್ನು ಪಡೆದು ಹೊರಟಮೇಲೆ ಹೆನುಮಂತನು ಕಾರ್ಯವನ್ನು ನಾಧಿಸು 
ವುದು ನಿಶ್ಚಯ ಎಂದು ಆಲೋಚಿಸಿದನು (೧೦). ಕಾರ್ಯೊನ್ಮುಖನಾಗಿ 
ಹೊರಟು ನಿಂತಿದ್ದ ಆಂಜನೇಯನನ್ನು ಕಂಡು ಶ್ರೀರಾಮನ ಇಂದ್ರಿಯಗಳು 
ಹರ್ಷಗೊಂಡವು. ಹೈದಯವು ಅರಳಿತು. ಕಾರ್ಯವು ಸಿದ್ಧಿ ಸಿತೆಂದೇ 
ಶ್ರೀರಾಮನು ತಿಳಿದುಕೊಂಡನು. ಅವನು ಸಂಪ್ರೀತನಾಗಿ ತನ್ನ 
ನಾಮಾಂಕಿತವಾದ ಅಂಗುಲೀಯಕವನ್ನು ತೆಗೆದು, ಜನಕನಂದಿನಿಗೆ ಅದು 
ಗುರುತಾಗಿರಲೆಂದು ಆಂಜನೇಯನಿಗೆ ಕೊಟ್ಟನು (೧೧-೧೨). ಕೂಡುವಾಗ 
ಅವನನ್ನು ಕುರಿತು "ವಾನಕೋತ್ತಮ, ಈ ಗುರುತಿನಿಂದ ನೀನು ಯಾರೆಂಬು 
ದನ್ನು ಜನಕಪುತ್ರಿಯು ತಿಳಿದುಕೊಳ್ಳುವಳು. ನೀನು ನನ್ನ ಕಡೆಯಿಂದ 
ಬಂದವನೆಂದರಿತು, ಅಂಜಿಕೆಯಿಲ್ಲದೆ ನಿನ ೩ನ್ನು ಕಾಣುವಳು (೧೩). 


ಸರ್ಗಃ ೪೪] ಹನೊಮೆತ್ಸಂದೇಶಃ ೩೬೯ 


ವ್ಯನಸಾಯಶ್ನೆ ತೇ ವೀರ ಸತ್ತೈಯುಕ್ತೆಶ್ಚ ವಿಕ್ರೆಮಃ | 


ಸುಗ್ರೀನಸ್ಯ ಚ ಸಂದೇಶಃ ಸಿದ್ಧಿಂ ಕಥೆಯತೀನ ಮೇ ॥ ೧೪ 
ಸ್ಥ ತದ್ಗೃಹ್ಯ ಹರಿಶ್ರೇಷ್ಮಃ ಸ್ಥಾಪ್ಯ ಮೂರ್ಧ್ನಿ ಕೈತಾಂಜಲಿಃ | 
ವಂದಿತ್ವಾ ಚರಣೌ ಚೈ ವಪ್ರ ಸ್ಥಿ ತಃ ಪ್ಲನಗೋತ್ತಮಃ | ೧೫ 


ಸ ತತ್‌ ಪ್ರ ಶಕ್ಯಾ ಹಿತಾ ಮಹದ್ಭ ಲಂ 
ಸ ವೀರೆಃ ಪನನಾತ್ಮ' ಬಕ ನಃ | 
ಗತಾಂಬುದೇ ವ್ಯೋನ್ನಿ ವಿಶುದ್ಧ 'ಮುಂಡಲಃ 
ಶಶೀವನ ನಶ್ಚಕ್ರಗಣೋಪಶೋಭಿತಃ ॥ ೧೬ 
ಅತಿಬಲ ಬಲವತಾಶ್ರಿ ತಸ್ತ ವಾಹಂ 
ಹರಿನರವಿಕ್ರ ಮ ವಿಶ್ರ ಮೈರನಲ್ಲೆ ಶೈಕ ! 
ಪವನಸುತ ಯಥಾಧಿಗಮ್ಯ ತೀ ಸಾ 
ಜನೆಕಸುತಾ ಹನುಮಂಸ್ತ ಥಾ ಕುರುಷ್ಟ |! ೧೩ 
ತ್ರಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಚತುಶ್ಚತ್ತಾರಿಂಶಃ ಸರ್ಗಃ 
ನಿನ್ನ ಉತ್ಸಾಹ, ಬಲವರಾಕ್ರಮಗಳು, ಸುಗ್ರೀವನು ನಿನಗಿತ್ತ ಸಂದೇಶದ 
ನಿಧಾನ-ಇವುಗಳು, ಓ ವೀರಾಗ್ರಗಣ್ಣ, ಕಾರ್ಯವು ಕೈ ಗೂಡುವುದೆಂದು ಸಾರು 
ತ್ತಿವೆ ಎಂದು ನುಡಿದನು (೧೪). ಕೈಮುಗಿದು ನಿಂತಿದ್ದ ಹನುಮಂತನು 
ಆ ಉಂಗುರವನ್ನು ತೆಗೆದುಕೊಂಡು ಭಕ್ತಿಯಿಂದ ತನ ೩ ತೆಲೆಯಮೇಲಿಟ್ಟು 
ಕೊಂಡನು ಅನಂತರ ಆ ವಾನರೋತ್ತಮನು ಶ್ರೀರಾಮನ ಪಾದಗಳಿಗೆ 
ವಂದಿಸಿ ಹೊರಟನು (೧೫). ಪವನತನಯನಾದ ಆ ವೀರಾಗ್ರಣಿಯು 
ಮಹತ್ತರವಾದ ಕನಿಸೇನೆಯನ್ನು ಕರೆದುಕೊಂಡು ಹೊರಡಲಾಗಿ, ಕಪಿಗಳಿಂದ 
ಪರಿವೃತನಾದ ಆ ಕಪಿಶ್ರೇಷ್ಠನು, ಮೋಡನಿಲ್ಲದೆ ಸ್ವಚ್ಛವಾದ ಗಗನತಳದಲ್ಲಿ 
ನಕ್ಷತ್ರಗಳಿಂದ ಪರಿವೃತನಾಗಿ ಶುದ್ಧ ಮಂಡಲನಾಗಿರುವ ಚಂದ್ರಮನಂತೆ 
ಕಂಗೊಳಿಸಿದನು (೧೬). ಆಗ ಶ್ರೀರಾಮನು ಮತ್ತೆ “ ಹನುಮಂತ, ನೀನು 
ಮಹಾಬಲಾಢ್ಯ ನಾಗಿರುವೆ. ನಿನ್ನ ಬಲವನ್ನು ನಾನು ನಂಬಿಕೊಂಡಿದ್ದೇನೆ. 
ನೀನು ಸಿಂಹಪ ಸರಾಕ್ರ ಮಿಯಾಗಿರುಷೆ' ಅಸಾಧಾರಣವಾದ ನಿನ್ನ ಪರಾಕ್ರ ಮ 
ಗಳಿಂದ, ಓ ಸವನತನಯ, ನನ್ನ ಜಾನಕಿಯು ಡೊರಕುವೂತೆ ಪ್ರಯತ್ನ 
ಮಾಡು” ಎಂದು ಹೇಳಿದನು (೧ಬ. 
ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ನಿ ್ಟಿಂಧಾಕಾಂಡದಲ್ಲಿ ನಲವತ್ತು ನಾಲ್ಲ ನೆಯ ಸರ್ಗ 
24 


ಪಂಚಚತ್ಥಾರಿಂಶಃ ಸರ್ಗಃ 
ವಾನರಬಲಪ್ರತಿಷ್ಠಾ 


ಸರ್ನಾಂಶ್ಚಾ ಹೂಯ ಸುಗ್ರೀನಃ ಪ್ಲ ನಗಾನ್‌ ಪ್ಲೆವಗರ್ಷಭಃ | 
ಪುನಸ್ತಾನಬ್ರನೀದ್ಭೂಯೋ ರಾಮಕಾರ್ಯಾರ್ಥಸಿದ್ಧಯೇ ॥ ೧ 


ಏನಮೇಶೆದ್ದಿ ಚೇತನ್ಯಂ ಯನ ಒಯಾ ಪರಿಕೀರ್ತಿತೆಮ್‌ | 


ತದುಗ್ರ ಶಾಸನಂ ಭರ್ತುರ್ವಿಜ್ಞಾ ಯ ಹರಿಪುಂಗವಾಃ ॥ ತಿ 
ಶಲಭಾ ಇವ ಸಂಛಾದ್ಯ ಮೇದಿನೀಂ ಸಂಪ್ರತಸ್ಥಿ ರೇ | 

ರಾಮಃ ಪ್ರಸ್ರವಣೇ ತಸ್ಮಿನ್‌ ನೈವಸತ್‌ ಸಹಲಕ್ಷ್ಮಣಃ ॥ a 
ಪ್ರತೀಕ್ಷಮಾಣಸ್ತಂ ಮಾಸಂ ಯಃ ಸೀತಾಧಿಗಮೇ ಕೃತಃ | 
ಉತ್ತರಾಂ ತು ದಿಶಾಂ ರಮ್ಯಾಂ ಗಿರಿರಾಜಸಮಾವನೃತಾಮ್‌ ॥ ೪ 


ಪ್ರತಸ್ಥೇ ಹರಿಭಿರ್ನೀರೋ ಹರಿಃ ಶತವಲಿಸ್ತದಾ | 
ಪೂರ್ನಾಂ ದಿಶಂ ಪ್ರತಿ ಯಯೌ ನಿನಕೋ ಹರಿಯೂಥಪಃ |. ೫ 


ಸರ್ಗ ೪೫ 
ಕಪಿಸೇನೆಯ ಪ್ರಯಾಣಸಂಭ್ರಮ. 


ಕಪೀಶ್ವರನಾದ ಸುಗ್ರೀವನು ಮತ್ತೊ ಮ್ಮ್ಮೆ ಕಪಿನಾಯಕರೆಲ್ಲರನ್ನೂ 
ಕುರಿತು * ಎಲ್ಫೆ ವಾನರಕ್ಕೆ ಶ್ರೀರಾಮನ ಕಾರ್ಯಸಿದ್ಧಿಯನ್ನು ಗುರಿ 
ಯಾಗಿಟ್ಟುಕೊಂಡು, ನಾನು ಯಾವ ರೀತಿಯಲ್ಲಿ ನಿಮಗೆ ತಿಳಿಸಿರುವೆನೋ 
ಆ ಕ್ರಮದಿಂದ ಆಯಾ ದಿಕ್ಳುಗಳಲ್ಲಿ ನೀವು ಸೀತಾದೇವಿಯನ್ನು ಹುಡುಕಿ 
ಬರತಕ್ಕದ್ದು ಎಂದು ಆಜ್ಞಾಪಿಸಿದನು (೧-೨). ಒಡೆಯನ ಕಟ್ಟಾಣತಿ 
ಯನ್ನು ಕೇಳಿ ವಾನರಕೆಲ್ಲರೂ ಕೂಡಲೆ ಪ್ರಯಾಣಮಾಡಿದರು. ಸಕಲ 
ಭೂಪ್ರದೇಶವನ್ನೂ ವ್ಯಾಪಿಸುತ್ತ, ಮಿಡತೆಗಳಂತೆ ನಡೆದರು. ಇತ್ತ 
ಶ್ರೀರಾಮನು ಸೀತಾನ್ವೇಷಣಕ್ಕೆ ಗೊತ್ತಾದ ಒಂದು ತಿಂಗಳ ಅವಧಿಯನ್ನು 
ನಿರೀಕ್ಷಿಸುತ್ತ ಲಕ್ಷ ನೊಡನೆ ಪ್ರಸ್ತ ವಣಗಿರಿಯಲ್ಲಿ ವಾಸವಾಗಿದ್ದನು (೩-೪). 
ನೀರನಾದ ಶತಬಲಿಯು ಗಿರಿರಾಜನಾದ ಹಿಮಾಲಯದಿಂದ ಆವೃತವಾದ 


ಸರ್ಗಃ ೪೫] ವಾನರಬಲಪ್ರ ತಿಷ್ಠಾ ೩೭೧ 


ತಾರಾಂಗದಾಧಿಸಹಿತೆಃ ಪ್ಲೆ ನಗಃ ಪನನಾತ್ಮಜಃ | 


ಅಗಸ್ಯ ಚರಿ ಮಾಶಾಂ ದಕ್ಷಿಣಾಂ ಹರಿಯೂಥಪಃ ॥ ೬ 
ಪಶ್ಲಿಮಾಂ ತು ದಿಶಂ ಘೋರಾಂ ಸುಷೇಣಃ ಪ್ಲವಗೇಶ್ವರಃ ! 
ಪ್ರತಸ್ಥೇ ಹರಿಶಾರ್ಬೂಲೋ ಭೃ ಶಂ ನರುಜಪಾಲಿ ತಾವತ್‌ || ೭ 


ತತಃ ಸರ್ವಾ ದಿಶೋ ರಾಜಾ ಚೋದಯಿತ್ವಾ ಯೆಥಾತಥಮ್‌ | 
ಕೆಪಿಸೇನಾಪತೀನ್‌ ಮುಖ್ಯಾನ್‌ ಮುಮೋದ ಸುಖಿತಃ ಸುಖಮ್‌ ॥ 


ಏವಂ ಸಂಚೋದಿತಾಃ ಸರ್ವೇ ರಾಜ್ಞಾ ವಾನರೆಯೂಥಪಾಃ | 


ಸ್ವಾಂ ಸ್ವಾಂ ದಿಶನುಭಿಸ್ರೇತ್ಯ ತ್ವರಿತಾಃ ಸಂಪ್ರತಸ್ಥಿರೇ || ೯ 
ಆನಯಿಷ್ಯಾಮಹೇ ಸೀತಾಂ ಹನಿಷ್ಯಾಮಶ್ತೆ ರಾನಣಮ್‌ | 
ನದಂತಶೋನ್ನದಂತತಶ್ಚ ಗರ್ಜಂಶಶ್ಚ ಪ್ಲವಂಗಮಾಃ | ೧೦ 
ಕ್ಲಲಂತೋ ಧಾವಮಾನಾಶ್ಚ ವಿನೆದಂತೋ ಮಹಾಬಲಾಃ | 
ಅಹಮೇಕೋ ಹನಿಷ್ಯಾಮಿ ಪ್ರಾಪ್ತಂ ರಾನಜಮಾಹನೇ ॥ ೧೧ 


ಉತ್ತ ರದಿಕ್ಕಿಗೆ ಕನಿಸೇನೆಯೊಡನೆ ನಡೆದನು. ಕಹಿಸೇನಾಪಕಿಯಾದ ವಿನತನು 
ಪೂರ್ವದಿಕ್ಕಿ ಗೆ ಪ್ರಯಾಣಮಾಡಿದನು. ವಾಯುತನಯನಾದ ಹನುಮಂತನು 
ತಾರ, ಅಂಗದ ಮೊದಲಾದವರ ಜೊತೆಗೂಡಿ ಅಗಸ್ಯ್ಯನಿವಾಸವಾದ ದಕ್ಷಿಣ 
ದಿಕ್ಕಿಗೆ ಹೊರಟನು (೫-೬). ಕಪಿನಾಯಕನಾದ ಸುಷೇಣನು ಭಯಂಕರವೂ 
ವರುಣಪಾಲಿತವೂ ಆದ ಪಶ್ಚಿಮದಿಕ್ಕಿಗೆ ಪ್ರಯಾಣಜೆಳೆಸಿದನು. ಹೀಗೆ 
ಸುಗ್ರೀವನು ಮುಖ್ಯರಾದ ಕಪಿಸೇನಾಪತಿಗಳನ್ನು ಸಕಲ ದಿಕ್ಕುಗಳಿಗೂ 
ಕ್ರಮವರಿತು ಕಳಿಸಿದನು. ಆಗಲೇ ಸುಗ್ರೀವನ ಮನಸ್ಸಿಗೆ ನೆಮ್ಮದಿ 
ಯಾಯಿತು ; ಸುಖವೆನಿಸಿತು (೭-೮). ಕಪಿರಾಜನಿಂದ ಆಜ್ಞ ಸ್ತರಾದ 
ಆ ಕಹಿವೀರರು ತಮಗೆ ಗೊತ್ತಾ ದ ದಿಕ್ಕುಗಳಿಗೆ ತ್ವರೆಯಿಂದ ನಡೆದರು. 
ಆ ವಾನರರು ಉತ್ಸಾಹದಿಂದ ಉಬ್ಬಿ “ ಸೀತಾದೇವಿಯನ್ನು ನಾವು ಹುಡುಕಿ 
ಕರಿತರುವೆವು! ರಾವಣನನ್ನು ಕೊಂಜಿಸೆಯುನೆವು!” ಎಂದು ಕೂಗುತ್ತ 
ಕೇಕೆಹಾಕುತ್ತ ಗರ್ಜಿಸುತ್ತ ನಡೆದರು (೯-೧೦). ಆ ಬಲಾಢ್ಯರು ಅಬ್ಬರಿಸುತ್ತ 
ಕಿರಿಚುತ್ತ ಓಡುತ್ತ ಹೋದರು. ಅವರಲ್ಲಿ ಕೆಲವರು “ ನಾನೊಬ್ಬನೇ ನನ್ನ 
ಸಾಹೆಸವನ್ನು ಮೆರೆಸಿ ರಣರಂಗದಲ್ಲಿ ರಾವಣನನ್ನು ಸಂಹರಿಸುನೆನು. ಅವನ 


ಶೊ 


೩೭೨ ಕಷ್ಕಿ ಂಧಾಕಾಂಡಃ [ಸರ್ಗಃ ೪೫ 


ತತಶ್ಹೋನ್ಮಥ್ಯ ಸಹಸಾ ಹರಿಸ್ಕೇ ಜನೆಕಾತ್ಮಜಾಮ್‌ | 
ನೇಪನಾನಾಂ ಶನ ಮೇಜಾದ್ಯ ಭವದ್ಭಿ ಸ್ತಿ ಯುತಾಮಿತಿ | ೧೨ 

ಏಕೆ ಏನಾಹರಿಷ್ಕಾಮಿ ಟಾ ಜಾನಕೀಮ್‌ | 

ನಿಮಥಿಷ್ಕಾನ್ಯುಹಂ ನೃಕ್ಷಾನ್‌ ಪಾತಯಿಷ್ಯಾಮ್ಯಹಂ ಗಿರೀನ್‌ ॥ ೧೩ 

ಧರಣೀಂ ದಾರೆಯಿಷ್ಯಾಮಿ ಶೋಭಯಿಷ್ಯಾಮಿ ಸಾಗರಾನ್‌ | 

ಅಹಂ ಯೋಜನಸಂಖ್ಯಾಯಾಃ ಪ್ಲನಿತಾ ನಾತ್ರ ಸಂಶಯಃ | ೧೪, 

ಶತಂ ಯೋಜನಸಂಖ್ಯಾಯಾಃ ಶತಂ ಸಮಧಿಕಂ ಹೃಹಮ್‌ | 





ಭೂತಲೇ ಸಾಗರೇ ವಾಸಿ ಶೈಲೇಷು ಚ ನನೇಷು ಚ ॥ ೧೫ 
ಪಾತಾಲಸ್ಕ್ಯಾಪಿ ವಾ ಮಧ್ಯೇನ ಮಮಾಚ್ಛಿದ್ಯತೇ ಗತಿಃ | 
ಇತ್ಯೇಕೈ ಕೆಂ ತದಾ ತತ್ರ ವಾನರಾ ಬಲದರ್ಪಿತಾಃ || ೧೬ 


ಊಚುಶ್ಚ ನಚನಂ ತತ್ರ ಹರಿರಾಜಸ್ಯ ಸಂಸನಿಧೌ॥ 
ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಪಂಚಚತ್ವಾರಿಂಶಃ ಸರ್ಗಃ 


ಸೇನೆಯನ್ನು ಧ್ವಂಸಮಾಡಿ, ಭಯದಿಂದ ನಡುಗುವ ಜನಕಪುತ್ರಿಯನ್ನು 
ಕಕಿತರುನೆನು. ನೀವೇಕೆ ಶ್ರಮವಡುವಿರಿ? ಇಲ್ಲಿಯೇ ಇರಿ!” ಎಂದು 
ಸ್ಪರ್ಧೆಯಿಂದ ಹೇಳುತ್ತಿದ್ದರು (೧೧-೧೨) ಒಬ್ಬ ವಾನರನು “ ಪಾತಾಳ 
ದಲ್ಲಿದ್ದರೂ ಜಾನಕಿಯನ್ನು ನಾನೊಬ್ಬ ನೇ ಕರೆತರಬಲ್ಲೆನು? ಎಂದನು. 
ಇನ್ನೊ ಬ್ಬನು “ ಮರಗಳನ್ನು ನಾನು ನುರಿದು ಈಡಾಡಬಲ್ಲಿ, ಬಿಟ ಗಳನ್ನು 
ಉರುಳಿಸೆಬಲ್ಟೆ, ಪೊಡನಿಯನ್ನು ಒಡೆಯಬಲ್ಲೆ, ಸಮುದ್ಧ ಗಳನ್ನು ರೆಲ್ಲೋಲ 
ಕಲ್ಲೋಲವಾಗಿ ಬಲ್ಲಿ |» Ry ಹೆಮ್ಮೆಯಿಂದ ಕೊಚ್ಚಿ ಕೊಂಡನು. 
ಮತ್ತೊಬ್ಬನು “ ಒಂದು ಯೋಜನ ದೂರದವರೆಗಾದರೂ ನಾನು ಹಾರಬಲ್ಲಿ, 
ಸಂದೇಹವೇ ಬೇಡೆ!” ಎಂದು ಹೇಳಿದನು (೧೩-೧೪). ಅದನ್ನು ಕೇಳಿ 
ಇನ್ನೊ ಬ್ಬ ವಾನರನು “ ನಾನು ನೂರು ಯೋಜನ ದೂರ ಹಾರಬಲ್ಲೆನು |? 
ಸಾ, ಆಗ ಮತೊ ಒಬ್ಬನು “ನೂರು ಯೋಜನಕ್ಕಿಂತಲೂ ಹೆಚ್ಚು ದೂರ 
ನಾನು ಹಾರುನೆನು!” ಎಂದು ನುಡಿದನು (೧೫). ಆಗ ಮಗದೊಬ್ಬನು 
“ ಭೂತಳ ಸಮುದ್ರತಳ ಶೈಲಾರಣ್ಯಗಳಲ್ಲಾಗಲಿ, ಪಾತಾಳದ ಕೆಳಗಡೆ 
ಯಲ್ಲಾಗಲಿ ನಾನು ಸಂಚರಿಸಬಲ್ಲಿ. ಎಲ್ಲಿಯೂ ನನ i ಸಂಚಾರಕ್ಕೆ ಅಡ್ಡಿಯೇ 
ಬರದು !” ಎಂದು ಕೂಗಿದನು. ಈ ಬಗೆಯಲ್ಲಿ ಸುಗ್ರೀವನ ಸನ್ನಿಧಿಯಲ್ಲಿದ್ದ 
ಆ ವಾನರರು ದರ್ಪೊದ್ಧತರಾಗಿ ಗರ್ಜಿಸುತ್ತ ರಭಸದಿಂದ ಸಾಗಿದರು (೧೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಕಿಂಧಾಕಾಂಡದಲ್ಲಿ ನಲನಕ್ತೈ ನೆಯ ಸರ್ಗ 


ಷಟ್‌ ಚತ್ವಾರಿಂಶಃ ಸರ್ಗಃ 
ಭೂಮಂಡಲಭ )ನುಣಕಥನಮ್‌ 


ಗತೇಷು ವಾನರೇಂದ್ರೇಷು ರಾಮಃ ಸುಗ್ರೀನಮಬ್ರವೀತ್‌ | 
ಕಥಂ ಭವಾನ್‌ ನಿಜಾನೀತೇ ಸರ್ವಂ ವೈ ಮಂಡಲಂ ಭುವಃ॥ ೦ 


ಸುಗ್ರೀವಸ್ತೂ ತತೋ ರಾಮಮುವಾಚ ಪ್ರಜತಾತ್ಮವಾನ್‌ | 


ಶ್ರೂಯತಾಂ ಸರ್ವಮಾಖ್ಯಾಸ್ಯೇ ವಿಸ್ತರೇಜ ನರರ್ಷಭ ॥ ೨ 

ಯದಾ ತು ದುಂದುಭಿಂ ನಾಮ ದಾನನಂ ಮಹಿಷಾಕೃತಿಮ್‌ | 

ಪರಿಕಾಲಯಶೇ ವಾಲೀ ಮಲಯಂ ಪ್ರತಿ ಪರ್ನತಮ್‌ ॥ ೩ 

ತದಾ ವಿವೇಶ ಮಹಿಷೋ ಮಲಯಸ್ಕ ಗುಹಾಂ ಪ್ರತಿ | 

ವಿವೇಶ ವಾಲೀ ತತ್ರಾಪಿ ಮಲಯಂ ತಜ್ಜಿ ಘಾಂಸಯಾ ॥ ಭ 
ಸರ್ಗ ೪೬ 


ತಾನು ಸಮಸ್ತ ಭೂಮಂಡಲವನ್ನೂ ಸುತ್ತಿದ ಪ್ರಕಾರವನ್ನು 
ಸುಗ್ರೀವನು ಶ್ರೀರಾಮನಿಗೆ ಹೇಳುವುದು. 


ಆ ವಾನರವೀರರೆಲ್ಲರೂ ಹೊರಟುಹೋದಮೇಲೆ ಶ್ರೀರಾಮನು 
« ಸುಗ್ರೀವ, ಈ ಸಮಸ್ತಭೂಮಂಡಲವನ್ನೂ ನೀನು ಹೇಗೆ ಬಲ್ಲೆ?” ಎಂದು 
ಕೇಳಿದನು. ಆಗ ಸುಗ್ರೀವನು ಶ್ರೀರಾಮನಿಗೆ ನಮಸ್ತರಿಸಿ ಹೀಗೆಂದನು : 
ಪುರುಷೋತ್ತಮ, ಅದೆಲ್ಲವನ್ನೂ ವಿಸ್ತಾರವಾಗಿ ಹೇಳುವೆನು, ಕೇಳು 
(೧-೨) : ಮಹಿಷಾಕಾರನಾಗಿದ್ದ ದುಂದುಭಿಪುತ್ರನಾದ * ಮಾಯಾವಿಯೆಂಬ 
ದಾನವನು ವಾಲಿಯೊಡಕೆ ಯುದ್ಧಕ್ಕೆ ಬಂದನು. ಆಗ ವಾಲಿಯು 
ಆ ದಾನವನನ್ನು ಮಲಯಪರ್ವತದವಕೆಗೆ ಅಟ್ಟಸಿಕೊಂಡುಹೋದನು. ಆ 
ಮಹಿಷನು ಮಲಯದ ಒಂದು ಗುಹೆಯನ್ನು ಪ್ರವೇಶಿಸಲಾಗಿ, ವಾಲಿಯು ಅವ 
ನನ್ನು ಸಂಹೆರಿಸಬೇಕೆಂದು ತಾನೂ ಆ ಗುಹೆಯನ್ನು ಪ್ರವೇಶಿಸಿದನು (೩-೪). 


ಸ ಅನುಬಂಧವನ್ನು ನೋಡಿ, 


ಷ್ಠಿ೭೪ ಕಪ್ಟಿಂಧಾಕಾಂಡಃ [ಸರ್ಗಃ ೪೬ 


ತತೊಆಹಂ ತತ್ರ ನಿಕ್ಷಿಪ್ತೋ ಗುಹಾದ್ವಾರಿ ನಿನೀತೆನತ್‌ | 


ನ ಚ ನಿಷ್ಟ್ರಮತೇ ನಾಲೀ ತದಾ ಸಂವತ್ಸರೇ ಗತೇ || ೫ 
ತತಃ ಕ್ಷತಜನೇಗೇನ ಆಪುಸಪೂರೇ ತದಾ ಬಿಲವ್‌್‌ | 

ತದಹಂ ನಿಸ್ಮಿತೋ ದೃಷ್ಟಾ ಭ್ರಾತೃಶೋಕನಿಷಾರ್ದಿತಃ ॥ ೬ 
ಅಥಾಹಂ ಕೃತಬುದ್ಧಿಸ್ತು ಸುವ್ಯಕ್ತೆಂ ನಿಹತೋ ಗುರುಃ | 

ಶಿಲಾ ಪರ್ವತಸಂಕಾಶಾ ಬಿಲದ್ವಾರಿ ಮಯಾ ಕೃತಾ ॥ ೭ 
ಅಶಕ್ನುವನ್ನಿಸ್ಯ ಮಿತುಂ ಮಹಿಷೋ ವಿನಶೇದಿತಿ | 
ತತೋಹಮಾಗಾಂ ಕಿಷ್ಕಿಂಧಾಂ ಸಿರಾಶಸ್ತ್ರಸ್ಯ ಜೀನಿತೇ ॥ ಲ 
ರಾಜ್ಯಂ ಚೆ ಸುಮಹತ್‌ ಪ್ರಾಪ್ತಂ ತಾರೆಯಾ ರುಮಯಾ ಸಹ | 
ಮಿತ್ರೈಶ್ಚ ಸಹಿತಸ್ತತ್ರ ನಸಾಮಿ ನಿಗತಜ್ಜರಃ ॥ ೯ 
ಆಜಗಾಮ ಶತೋ ವಾಲೀ ಹತ್ವಾ ತಂ ದಾನನರ್ಷಭಮ್‌ | 
ತತೋಂಹಮದದಾಂ ರಾಜ್ಯಂ ಗೌರವಾದ್ಭಯಯಂತ್ರಿತಃ॥ ೧೦ 


ನನ್ನನ್ನು ಗುಹಾದ್ವಾರದಲ್ಲಿ ವಿನೀತನಾಗಿ ಕಾಯುತ್ತಿರಬೇಕೆಂದು 
ವಾಲಿಯು ನಿಯಮಿಸಿದನು. ಒಂದು ವರ್ಷ ಕಳೆಯಿತು. ವಾಲಿಯು 
ಹೊರಗೆ ಬರಲಿಲ್ಲ. ಅಷ್ಟರಲ್ಲಿ ರಕ್ತ ಪ್ರವಾಹದಿಂದ ಬಿಲವು ತುಂಬಿಹೋಯಿತು 
ಅದನ್ನು ಕಂಡು ನಾನು ಆಶ್ಚರ್ಯ ಚಕಿತನಾದೆನು. ಅಣ್ಣ ನು ಹತನಾದನೆಂಬ 
ಶೋಕದಿಂದ, ವಿಷವನ್ನು ಕುಡಿದಂತೆ ಕಂಗಾಲಾದೆನು (೫-೬). ಅಣ್ಣ ನು 
ಹತನಾದನೆಂದೇ ನನ್ಗ ಬುದ್ಧಿಗೆ ತೋರಿತು. ಗುಹಾದ್ವಾರವನ್ನು ಬೆಟ್ಟ 
ದಂತಹ ಶಿಲೆಯಿಂದ ಮುಚ್ಚಿದೆನು. ಮಹಿಷಾಕೃತಿಯ ಆ ರಾಕ್ಷಸನು ಹೊರಗೆ 
ಬರಲಾರದೆ ಅಲ್ಲಿಯೇ ಸಾಯಲೆಂದು ನಾನು ಹಾಗೆ ಮಾಡಿದೆನು. ವಾಲಿಯು 
ಬದುಕಿಲ್ಲವೆಂಬ ನಿರಾಸೆಯಿಂದ ನಾನು ಕಿಷ್ಟಿಂಥೆಗೆ ಹೊರಟುಬಂದೆನು (೭-೮). 
ನನಗೆ ಮಹತ್ತರವಾದ ಕಿಸ್ಕಿಂಧಾರಾಜ್ಯವೂ ದೊರಕಿತು ರುಮೆಯೊಡನೆ 
ತಾರೆಯೂ ಸಿಕ್ಕಿದಳು. ಮಿತ್ರರೊಡನೆ ನಿಶ್ಚಿಂತನಾಗಿ ಇದ್ದು ಬಿಟ್ಟಿನು. 
ಶ್ರೀರಾಮ, ಸ್ವಲ ಕಾಲದನೇಲೆ ವಾಲಿಯು ಆ ದಾನವನನ್ನು ಕೊಂದು 


ವಲ 
ಕಿಸ್ಟಿಂಥೆಗೆ ಬಂದನು! ಆಗ ನಾನು ಅಣ್ಣನೆಂಬ ಗೌರವದಿಂದಲೂ ಭಯ 


ಸರ್ಗಃ ೪೬ | ಭೂಮಂಡಲಭ್ರಮಣಜಕಥನವಂ್‌ ೩೭೫ 


ಸ ಮಾಂ ಜಿಘಾಂಸುರ್ದುಷ್ಟಾತ್ಮಾ ವಾಲೀ ಪ್ರನ್ಯಥಿತೇಂದ್ರಿಯಃ | 


ಪರಿಕಾಲಯತೇ ಕ್ರೋಧಾದ್ದಾನಂತೆಂ ಸಚಿನೈಃ ಸಹ ॥ ೧೧ 
ತತೋಹಂ ವಾಲಿನಾ ತೇನೆ ಸಾನುಬಂಧಃ ಪ್ರಧಾನಿತಃ | 

ನದೀಶ್ಹ ನಿನಿಧಾಃ ಪಶ್ಯನ್‌ ವನಾನಿ ನಗರಾಣಿ ಚ ॥ ೧೨ 
ಆದರ್ಶತಲಸಂಕಾಶಾ ತತೋ ವೈ ಪೃಥಿನೀ ಮಯಾ | 
ಅಲಾತಚಕ್ರಪ್ರತಿಮಾ ದೃಷ್ಟಾ ಗೋಷ್ಟದವತ್ತದಾ॥ ೧೩ 
ಪೂರ್ವಾಂ ದಿಶಂ ತತೋ ಗತ್ವಾ ಪಶ್ಯಾಮಿ ವಿನಿಧಾನ್‌ ದ್ರುಮಾನ್‌ | 
ಪರ್ವತಾಂಶ್ಚ ನದೀ ರಮ್ಯಾಃ ಸರಾಂಸಿ ವಿನಿಧಾನಿ ಚ ॥ ೧೪ 
ಉದಯಂ ತತ್ರ ಪಶ್ಯಾಮಿ ಪರ್ವತಂ ಧಾತುಮಂಡಿತಮ್‌್‌ | 
ಸ್ಷೀರೋದಂ ಸಾಗರಂ ಚೈವ ಫಿತ್ಯಮಪ್ಪರೆಸಾಲಯಮ್‌ ॥ ೧೫ 
ಪರಿಕಾಲಯಮಾಾನಸ್ತು ವಾಲಿನಾಭಿದ್ರುತಸ್ತದಾ | 

ಪುನರಾನೃತ್ಯ ಸಹಸಾ ಪ್ರಸ್ಥಿ ತೋಃಹಂ ತದಾ ವಿಭೋ ॥ ೧೬ 


ದಿಂದಲೂ ರಾಜ್ಯವನ್ನು ಅವನಿಗೆ ಒಪ್ಪಿ ಸಿದೆನು (೯-೧೦). ಆದರೆ ದುಷ್ಪನಾದ 
ವಾಲಿಯು ನನ ೩ನ್ನು ಕೊಲ್ಲಬೇಕೆಂದು ಉದ್ದೇಶಿಸಿದದು. ಅವನು ಉದ್ವಿಗ್ನ 
ಚಿತ್ತನಾಗಿ ಕ್ರೋಧದಿಂದ ನನ ೩ನ್ನು ಅಟ್ಟಿಸಿಕೊಂಡು ಬಂದನು. ಅವನ 
ಜಿಸೆಯಿಂದ ನಾನು ಮಂತ್ರಿಗಳೊಡನೆ ಸಲಾಯನಮಾಡಬೇಕಾಯಿತು. ನನ ಗೆ 
ಮಂತ್ರಿಗಳೊಡನೆ ನಾನು ಓಡುತ್ತ ವಿವಿಧ ನದಿಗಳನ್ನೂ ವನಗಳನ್ನೂ ನಗರ 
ಗಳನ್ನೂ ನೋಡುತ್ತ ತಪ್ಪಿ ಸಿಕೊಂಡುಹೋಗಬೇಕಾಯಿತು (೧೧-೧೨). 
ಶ್ರೀರಾಮ, ಆ ಸಮಯದಲ್ಲಿ ನಾನು ಈ ಪೃಥಿನಿಯನ್ನು (ಅಂಗೆ ಯಲ್ಲಿರುವ) 
ಕನ ೩ಡಿಯಂತೆ ನೋಡಿದೆನು! ಕೊಳಿ ಯ ಚಕ್ರದಂತೆ ಭೂಮಿಯೇ 
ನನ್ನೆದುರಿಗೆ ಗಿಕ್ರೆಂದು ತಿರುಗುವಂತೆ ಕಂಡೆನು! ಗೋಷ್ಟದವೋ ಎಂಬಂತೆ 
ಭೂಮಂಡಲದಲ್ಲಿ ಅಲೆಜಿನು! (೧೩). ವಾಲಿಯು ಅಟ್ಟಸಿಕೊಂಡು ಬಂದಾಗ 
ಪೂರ್ವದಿಕ್ಕಿಗೆ ಓಡಿಹೋದನು. ಅಲ್ಲಿ ವಿವಿಧಾರಣ್ಯಗಳನ್ನೂ ವರ್ವತನದೀ 
ಸಕೋವರಗಳನ್ನೂ ಕಂಡೆನು. ಧಾತುಮಂಡಿತವಾದ ಉದಯಪರ್ವತವನ್ನು 
ನೋಡಿದೆನು! ಅಪ್ಸರೆಯರು ವಿಹರಿಸುವ ಕ್ಲೀರಸಾಗರವನ್ನು ವೀಕ್ಷಿಸಿದೆನು ! 
(೧೪-೧೫). ಪ್ರಭುವೆ, ಅಲ್ಲಿಂದ ಮುಂದೆ ಎಲ್ಲಿ ಹೋಗುವುದೆಂದು ನಾನು 


೩೭೬ ಷ್ಟಿ ಂಧಾಕಾಂಡಃ | ಸರ್ಗಃ ೪೬ 


ಪುನರಾವರ್ಶಮಾನಸ್ತು ವಾಲಿನಾಭಿದ್ರುತೋ ದ್ರುತನ್‌್‌ | 
ದಿಶಸ್ತಸ್ಯಾಸ್ತತೋ ಭೂಯಃ ಪ್ರಸ್ಥಿ ಕೋ ದಕ್ಷಿಣಾಂ ದಿಶಮ್‌ | ೧೭ 
ನಿಂಧೈಷಾದಪಸಂಕೀರ್ಣಾಂ ಚಂದನದ್ರುಮಶೋಭಿತಾನರ್‌ | 
ದ್ರುಮಶೈಲಾಂಸ್ತ್ರತಃ ಪಶ್ಯನ್‌ ಭೂಯೋ ದಕ್ಷಿಣತೋಃಪರಾನ್‌ ॥ ೧೮ 
ಪಶ್ಲಿ ಮಾಂ ತು ದಿಶಂ ಪ್ರಾಪ್ತೋ ವಾಲಿನಾ ಸಮಭಿದ್ರುತಃ | 
ಸಂಪಶ್ಯನ್‌ ನಿನಿಧಾನ್‌ ದೇಶಾನಸ್ತಂ ಚ ಗಿರಿಸತ್ತಮವತ್‌ ॥ ೧೯ 
ಪ್ರಾಪ್ಯ ಚಾಸ್ತ್ರಂ ಗಿರಿಶ್ರೇಷ್ಠಮುತ್ತರಾಂ ಸಂಪ್ರಧಾನಿತಃ | 
ಹಿಮನಂತಂ ಚ ಮೇರುಂ ಚ ಸಮುದ್ರಂ ಚ ತಘೋತ್ತರೆಮ್‌ ॥ ೨೦ 
ಯದಾ ನೆ ವಿಂಬದೇ ಶರೆಜಂ ವಾಲಿನಾ ಸಮಭಿದ್ರುತಃ | 

ತದಾ ಮಾಂ ಬುದ್ಧಿಸಂಪನ್ನೋ ಹನುಮಾನ್‌ ವಾಕ್ಯಮಬ್ರನೀತ್‌ ॥ 
ಇದಾನೀಂ ಮೇ ಸ್ಮೃತಂ ರಾಜನ್‌ ಯಥಾ ವಾಲೀ ಹರೀಶ್ಚರಃ | 
ಮತಂಗೇನ ತದಾ ಶಪ್ರ್ರೋ ಹೈಸ್ಮಿನ್ನಾಶ್ರನುಮಮುಂಡಲೇ |. ೨೨ 
ಪ್ರವಿಶೇದ್ಯದಿ ನೈ ವಾಲೀ ಮೂರ್ಥಾಸ್ಯ ಶೆತಧಾ ಭವೇತ್‌ | 

ತತ್ರ ವಾಸಃ ಸುಖೋಜಸ್ಮಾಶಂ ಸಿರುದ್ಧಿಗ್ನೋ ಭವಿಷ್ಯತಿ ॥ ೨೩ 


ಹಿಂದಿರುಗಿ ಬರುತ್ತಿರಲಾಗಿ, ವಾಲಿಯು ಪುನಃ ಅಟ್ಟಿಸಿಕೊಂಡು ಬಂದನು! 
ಆಗ ನಾನು ದಕ್ಷಿಣದಿಕ್ಟನ್ನು ಹಿಡಿದು ಹೊರಟಿನು. ನಿಂಧ್ಯ ಪರ್ವತದ 
ವೃಕ್ಷಪಂಕ್ತಿ ಗಳನ್ನೂ ಚಂದನವೃಕ್ಷಗಳನ್ನೂ ವಿವಿಧೆ ಗಿರಿಗಳನ್ನೂ ನೋಡುತ್ತ 
ದಕ್ಷಿಣದಿಕ್ಸಿಗೆ ಓಡಿದೆನು (೧೬-೧೮). ಅಲ್ಲಿಗೂ ವಾಲಿಯು ಹಿಂಬಾಲಿಸಿ 
ಬರಲು, ಪಶ್ಚಿಮಕ್ಕೆ ಸಲಾಯನಮಾಡಿದೆನು. ಮಾರ್ಗಮಧ್ಯದಲ್ಲಿ ಅನೇಕ 
ದೇಶಗಳನ್ನು ವೀಕ್ಷಿಸುತ್ತ ಓಡಿಹೋದೆನು. ಅಸ್ತ ಪರ್ವತದವಕೆಗೂ 
ಹೋದೆನು! ಅನಂತರ ಉತ್ತ ರಕ್ಕೆ ತಿರುಗಿ ಹಿಮಾಲಯವನ್ನು ದಾಟಿ ಮೇರು 
ಶೈ ಲದವರೆಗೆ ಹೋಗಿ ಉತ್ತ ರಸಮುದ್ರವನ್ನು ಕಂಡೆನು (೧೯-೨೦). ಹೀಗೆ, 
ಶ್ರೀರಾಮ, ಎಲ್ಲಿಯೂ ನನಗೆ ಸುರಕ್ಷಿತವಾದ ನೆಲೆಯೇ ಇಲ್ಲವಾಗಲು, 
ಬುದ್ಧಿ ಶಾಲಿಯಾದ ಹನುಮಂತನು ಒಂದು ಸಲಹೆಯನಿ ೩ತ್ತೆಕು. ಅವನು 
ನನ್ನನ್ನು ನೋಡಿ " ವಾನರೇಂದ್ರ, ಈಗ ನನ್ನ ಸ್ಮರಣೆಗೆ ಬಂದಿತು! 
ಮತಂಗಮುನಿಗಳು ವಾಲಿಗೆ ಶಾನವನ್ನಿತ್ತಿರುವರಲ್ಲವೆ? (೨೧-೨೨). 
ಮತಂಗಾಶ್ರಮಕ್ಕ ವಾಲಿಯು ಪ್ರವೇಶಿಸಿದರೆ ಅವನ ತಲೆಯು ಸಾವಿರ 











ಸರ್ಗಃ ೪೬] ಭೂಮಂಡಲಭ್ರ ಮುಣಕಥನಮ್‌ ೩೭೭ 


ತತಃ ಪೆರ್ವತಮಾಸಾದ್ಯ ಯತಶ್ಯಮೂಕೆಂ ನೈಪಾತ್ಮಜ | 


ನ ವಿವೇಶ ತದಾ ವಾಲೀ ಮತಂಗಸ್ಯ ಭಯಾತ್ರದಾ | ೨೪ 
ಏನಂ ಮಯಾ ತದಾ ರಾಜನ್‌ ಪ್ರತ್ಯಕ್ಷಮುಪಲಸ್ಷಿತವ್‌ | 
ಪೃಥಿನೀಮಂಡಲಂ ಕೃತ್ಸ್ನಂ ಗುಹಾಮಸ್ಮ್ಮ್ಯಾಗತಸ್ತತಃ ॥ ೨೫ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಷಟ್‌ಚತ್ವಾರಿಂಶಃ ಸರ್ಗಃ 


ಹೋಳಾಗುವುಜಿಂದು ಆ ಮುನಿಗಳು ಶಫಿಸಿದ್ದಾಕೆ. ಆಪ್ಹರಿಂದ ನಾವು 
ಮತಂಗಾಶ್ರಮದಲ್ಲಿ ನೆಲೆಸುವುದು ಯುಕ್ತ. ಅಲ್ಲಿ ನಮ್ಮ ವಾಸವು ಸೌಖ್ಯ 
ದಿಂದ ಕಳೆಯುವುದು ; ನಿರ್ಭಯವಾಗಿರುವುದು? ಎಂದು ಹೇಳಿದನು (೨೩). 
ಆಮೇಲೆ, ರಾಜಪುತ್ರ, ನಾನು ಖಷ್ಯ ಮೂಕಗಿರಿಗೆ ಬಂದು ನೆಲೆಸಿದೆನು. 
ವಾಲಿಯು ಮತಂಗಮುನಿಗಳ ಭಯದಿಂದ ಅಲ್ಲಿಗೆ ಬರಲಿಲ್ಲ. ಈ ಪ್ರಕಾರದಲ್ಲಿ, 
ಶ್ರೀರಾಮ, ನಾನು ಭೂಮಂಡಲವೆಲ್ಲವನ್ನೂ ಸುತ್ತಿ ಪ್ರತ್ಯಕ್ಷವಾಗಿ ನೋಡಿ 
ಬಂದಿದ್ದೇನೆ. ಕಡೆಗೆ ಖುಷ್ಕಮೂಕದ ಗುಹೆಯನ್ನು ಸೇರಿಡೆನು!” ಎಂದು 
ಹೇಳಿದನು (೨೪-೨೫). 


ಇಲ್ಲಿಗೆ ಶ್ರೀಮಹ್ರಾಮಾಯಣದ ಕಿಹ್ಕಿಂಧಾಕಾಂಡದಲ್ಲಿ ನಲವತ್ತಾರನೆಯ ಸರ್ಗ 


cS 


ಸಪ್ತ ಚತ್ವಾರಿಂಶಃ ಸರ್ಗಃ 
ಕನಿನೆ ೇನಾಪ್ರ ತ್ಯಾ ಗಮನೆಮ್‌ 
ದರ್ಶನಾರ್ಥಂ ತು ವೈದೇಹ್ಕಾಃ ಸರ್ವಶಃ ಕಹಿಯೂಥಪಾಃ | 


ವ್ಯಾದಿಷ್ಟಾಃ ಕಸ್ಟ ಯಥೋಕ್ತಂ ಜಗ್ಗು: ರೆಂಜಸಾ ॥ ೧ 

ಸರಾಂಸಿ ಸರಿತಃ ಕಕ್ಲಾನಾಕಾಶಂ ನಗರಾಣಿ ಚ | 

ನೆದೀಡುರ್ಗಾಂಸ್ತ್ರಥಾ ಶೈಲಾನ್‌ ನಿಚಿನ್ವಂತಿ ಸಮಂತತಃ || ೨ 

ಸುಗ್ರೀನೇಣ ಸಮಾದಿಷ್ಟಾಃ ಸರ್ವೇ ವಾನರಯೂಥಪಾ। | 

ತತ್ರ ದೇಶಾನ್‌ ವಿಚಿಸ್ವಂತಿ ಸಶೈಲನನಕಾನನಾನ್‌ | ೩ 

ವಿಚಿತ್ಯ ದಿವಸಂ ಸರ್ವೇ ಸೀತಾಧಿಗಮನೇ ಥೃತಾಃ | 

ಸಮಾಯಾಂತಿ ಸ್ಮ ಮೇದಿನ್ಯಾಂ ನಿಶಾಕಾಲೇಷು ವಾನರಾಃ |. ೪ 

ಸರ್ವರ್ಶುಕಾಂಶ್ಚ ದೇಶೇಷು ವಾನರಾಃ ಸಫಲಾನ್‌ ದ್ರುಮಾನ್‌ | 

ಆಸಾದ್ಯ ರಜನೀಂ ಶಯ್ಯಾಂ ಚಕ್ರುಃ ಸರ್ನೇಷ್ಟ್ರಹಃಸು ತೇ ॥ ೫ 
ಸರ್ಗ ೪೬ 


ದಕ್ಷಿಣದಿಕ್ಕನ್ನು ಹೊರತು, ಉಳಿದ ದಿಕ್ಕುಗಳಿಗೆ ಹೋದ 
ಕಹಿಸೈನಿಕರು ಹಿಂದಿರುಗಿ ಬರುವುದು. 


ದೇಹಿಯ ದರ್ಶನಕ್ಕಾಗಿ ಕಪಿರಾಜನಾದ ಸುಗ್ರೀವನಿಂದ ಅಜ್ಜ ಪ್ತ 
ರಾದ ಕಹಿನಾಯಕಕೆಲ್ಲರೂ ಅವನು ತಿಳಿಸಿದಂತೆ ಬೇಕೆ ಬೇಕೆ ದಿಕ್ಕುಗಳಿಗೆ 
ತ್ವರೆಯಿಂದ ಹೊರಟುಹೋದರು. ಅವರು ಅಲ್ಲಲ್ಲಿ ಸರೋವರ, ನದಿ, 
ಭಿತಾಗೃ ಹೆ, ಬಯಲುಪ್ರದೇಶ ಮತ್ತು ನಗರಗಳನ್ನು ಹೊಕ್ಕು ಹುಡುಕಿದರು. 
ನದಿಗಳಿಂದ Aan ಸ್ಥಳಗಳಲ್ಲಿಯೂ ಕೈ ಲಗಳಲ್ಲಿಯೂ ಅರಸಿದರು 
(೧-೨). ಸುಗಿ ಸಿ (ವನಿಂದ ಆದಿಷ್ಟ ರಾಜ ಆ ವಾನರಯೂಥಪರು ಪರ್ವತಾರಣ್ಯ 
ಗಳಲ್ಲಿ ಸೀತಾಸೇವಿಯನ್ನು ಅನ್ನೆ ಹಿಸಿದರು. ಅವರೆಲ್ಲರೂ ಜಾನಕಿಯನ್ನು 
ಹುಡುಕಬೇಕೆಂಬ ದೃಢಸ ಂಕಲ್ಪ ದಿಂದ ಹಗಲಿನಲ್ಲಿ ಕಾರ್ಯೋನ್ಮುಃ ಖರಾಗಿ 
ರಾತ್ರಿಯಲ್ಲಿ ಒಂದು “ ಬಂದು ಸೇರುತ್ತಿದ್ದರು (೩-೪). ಆ ವಾನರರು 
ಪ್ರತಿದಿನವೂ ವಿವಿಧ ದೇಶಗಳಲ್ಲಿ ಹುಡುಕಿ ಸರ್ವಖುತುಗಳಲ್ಲಿಯೂ ಫಲ 


ಸರ್ಗಃ ೪೭] ಕಪಿಸೇನಾಪ್ರತ್ಕಾಗಮನಮ್‌ ೩೭ 


ತದಹಃ ಪ್ರಥಮಂ ಕೃತ್ವಾ ಮಾಸೇ ಪ್ರಸ್ತ್ರವಜಂ ಗತಾಃ | 


ಕೆಪಿರಾಜೇನೆ ಸಂಗಮ್ಯ ನಿರಾಶಾಃ ಕಪಿಯೂಥಪಾಃ ॥ ೬ 
ವಿಚಿತ್ಯ ತು ದಿಶಂ ಪೂರ್ವಾಂ ಯಥೋಕ್ತಾಂ ಸಚಿನೈಃ ಸಹ | 
ಅದೃಷ್ಟಾ ಎ ನಿನತಃ ಸೀತಾಮಾಜಗಾಮ ಮಹಾಬಲಃ ॥ ೭ 
ಉತ್ತರಾಂ ಚ ದಿಶಂ ಸರ್ವಾ ವಿಚಿತ್ಯ ಸ ಮಹಾಕಪಿಃ | 

ಆಗತಃ ಸಹ ಸೈನ್ಯೇನ ವೀರಃ ಶತವಲಿಸ್ತದಾ ॥ ಆ 
ಸುಷೇಜಃ ಸಶ್ಚಿಮಾಮಾಶಾಂ ವಿಜಿತ್ಯ ಸಹ ಮಾನಕ್ಕೆಃ | 

ಸಮೇತ್ಯ ಮಾಸೇ ಸಂಪೂರ್ಣೇ ಸುಗ್ರೀನಮುಪಚಕ್ರಮೇ ॥ ೯ 
ತಂ ಪ್ರಸ್ರವಣಪೃಷ್ಮಸ್ಸಂ ಸಮಾಸಾದ್ಯಾಭಿವಾದ್ಯ ಚ । 

ಆಸೀನಂ ಸಹ ರಾಮೇಣ ಸುಗ್ರೀನಮಿದಮಬ್ರುವನ್‌ ॥ ೧೦ 
ವಿಚಿತಾಃ ಪರ್ವತಾಃ ಸರ್ವೇ ವನಾನಿ ನಗರಾಣಿ ಚ | 

ನಿಮ್ನುಗಾಃ ಸಾಗರಾಂತಾಶ್ಚ ಸರ್ವೇ ಜನಪದಾಶ್ತ ಯೇ ॥ ೧೦ 


ಗಳನ್ನು ಕೊಡುವ ಫಲಭರಿತ ವೃಕ್ಷಗಳ ಬಳಿಗೆ ಬಂದು ರಾತ್ರಿಯಲ್ಲಿ ಮಲಗಿ 
ಕೊಳ್ಳುತ್ತಿ ದ್ದರು. ಕಡೆಗೂ ಸೀತೆಯ ನ್ನು ಕಾಣದೆ ನಿರಾಶರಾದರು. 
ಸುಗ್ರೀವನ ಬಳಿಯಿಂದ ಹೊರಟ ದಿನವನ್ನೇ ಪ್ರಥಮ ದಿನವೆಂದು ಗಣಿಸಿ, 
ಅಲ್ಲಿಗೆ ಒಂದು ತಿಂಗಳು ಕಳೆಯುವುದರಲ್ಲಿ ಆ ಕಪಿಯೂಥಪರು ಪ್ರ ಸ್ರ ವಣಗಿರಿಗೆ 
ಹಿಂದಿರುಗಿ ಸುಗ್ರೀವನನ್ನು ಕಂಡರು (೫-೬). ಬಲಾಢ್ಯನಾದ ವಿನತನು 
ತನ್ನ ಪರಿವಾರದೊಂದಿಗೆ ಪೂರ್ವದಿಕ್ಕನ್ನು ಶೋಧಿಸಿ ಎಲ್ಲಿಯೂ ಸೀತೆಯನ್ನು 
ಕಾಣದೆ ಬಂದನು. ವೀರನಾದ ಶತಬಲಿಯು ಉತ್ತ ರದಿಕೈ ನಲ್ಲಿ ಹುಡುಕಿ 
ನಿರಾಶನಾಗಿ ತನ `ಸ ವಾನರಸೇನೆಯೊಡನೆ ಹಿಂದಿರುಗಿದನು (೭-೮). 
ಸುಷೇಣನು ತನ್ನ ಕಪಿಸೇನೆಯೊಡನೆ ಪಶ್ಚಿ ಮದಿಕ್ಕ ನಲ್ಲಿ ಅರಸಿ, ತಿಂಗಳು 
ಕಳೆಯುವುದರಲ್ಲಿ ಸುಗ್ರೀವನ ಸಮೀಪಕ್ಕೆ ಬಂದನು. ಆ ವಾನರರೆಲ್ಲರೂ 
ಪ್ರಸ್ರವಣಗಿರಿಗೆ ಬಂದು, ಅದರ ಶಿಖರದಲ್ಲಿ ಶ್ರೀರಾಮನೊಡನಿದ್ದ ಸುಗ್ರೀವ 
ನನ್ನು ಕಂಡು ವಂದಿಸಿ ಹೀಗೆ ಬಿನ್ನಯಿಸಿದರು (೯-೧೦) : “ ಮಹಾರಾಜ, 
ಸಮಸ್ತ ಪರ್ವತಗಳನ್ನೂ ಶೋಧಿಸಿಜೆವು. ವನಗಳನ್ನೂ ನಗರಗಳನ್ನೂ ಸುತ್ತಿ 
ನೋಡಿದೆವು... ನದಿಗಳಲ್ಲಿಯೂ ಸಮುದ್ರತೀರಗಳಲ್ಲಿಯೂ ಅರಸಿಜಿವು, 


೩೮೦ ಕಿಟ್ಮಂ ಭಾಂಡ [ ಸರ್ಗಃ ೪೭ 


ಗುಹಾಶ್ಚ ನಿಚಿತಾಃ ಸರ್ಮಾಸ್ತೃಯಾ ಯಾಃ ಪರಿಕೀರ್ತಿತಾಃ | 


ನಿಚಿತಾಶ್ಚ ಮಹಾಗುಲ್ಮಾ ಲಕಾನವಿತಕಿಸಂತತಾಃ | ೧೨ 
ಗಹನೇಷು ಚ ದೇಶೇಷು ದುರ್ಗೇಷು ವಿಷಮೇಷು ಚ | 
ಸತ್ತ್ವಾನ್ಯತಿಪ್ರಮಾಣಾನಿ ವಿಚಿತಾಸನಿ ಹತಾಫಿ ಚ ॥ ೧೩ 


ಉದಾರಸತ್ತ್ವಾಭಿಜನೋ ಮಹಾತ್ಮಾ 
ಸ ಮೈಥಿಲೀಂ ದ್ರಕ್ಷ್ಯತಿ ವಾನರೇಂದ್ರ | 
ದಿಶಂ ತು ಯಾಮೇನ ಗತಾ ತು ಸೀತಾ 
ಶಾಮಾಸ್ಥಿ ತೋ ವಾಯುಸುತೋ ಹನೂಮಾನ್‌ |! ೧೪ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಸಪ್ತಚತ್ವಾರಿಂಶಃ ಸರ್ಗಃ 


ಥಮ 


ಸಕಲರಾಷ್ಟ್ರಗಳಲ್ಲಿಯೂ ಹುಡುಕಿದೆವು (೧೧). ಗುಹೆಗಳನ್ನು ಹೊಕ್ಕು 
ನೋಡಿದೆವು. ನೀನು ಆಜ್ಞಾಪಿಸಿದಂತೆ ಬಳ್ಳಿಗಳಿಂದ ಗಹನವಾದ ಮಹಾ 
ಗುಲ್ಮಗಳಲ್ಲಿ ನುಗ್ಗಿ ಅನ್ಹೇಷಿಸಿದೆವು (೧೨). ದುರ್ಗಮವಾದ ಸ್ಥಳಗಳಲ್ಲಿಯೂ 
ವಿಷಮವಾದ ಕೋಟಿಗಳಲ್ಲಿಯೂ ಸೀತಾದೇವಿಯನ್ನು ಹುಡುಶಿಜಿವು. 
ಬೃಹದಾಕಾರದ ಜೀವಿಗಳನ್ನು ಕಂಡಾಗ (ರಾವಣನೆಂಬ ಶಂಕೆಯಿಂದ) 
ಅವುಗಳನ್ನು ಹಿಡಿದು ನಿಲ್ಲಿಸಿ ಶೋಧಿಸಿ ಕೊಂದುಹಾಶಿಜಿವು ! (೧೩). 
ವಾನರೇಂದ್ರ, ರಾವಣನು ಸೀತೆಯನ್ನು ಅಪಹರಿಸಿಕೊಂಡುಹೋದುದು 
ದಕ್ಷಿಣದಿಕ್ಸಿಗಲ್ಲವೆ? ಆ ದಿಕ್ಕಿಗೆ ವಾಯುಪುತ್ರನಾದ ಹನುಮಂತನು ಹೋಗಿ 
ದ್ಧಾಕೆ. ಹನುಮಂತನು ಬಲಾಢ್ಯನೂ ಮಹಾವಂಶದಲ್ಲಿ ಜನಿಸಿದವನೂ 
ಆಗಿದ್ದಾನೆ. ಆ ಮಹಾತ್ಮನು ಮ್ಳ ಥಿಲಿಯನ್ನು ಕಂಡುಬರಬಹುದು!” ಎಂದು 
ನುಡಿದರು (೧೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಕಿಂಧಾಕಾಂಡದಲ್ಲಿ ನಲವತ್ತೆಳನೆಯ ಸರ್ಗ 


ತಾರ್‌ 


ಅಷ್ಟ ಚತ್ವಾರಿಂಶಃ ಸರ್ಗಃ 


ಕಂಡೂವನಾದಿನಿಚಯು 
ಸಹ ತಾರಾಂಗದಾಭ್ಯಾಂ ತು ಗತ್ವಾ ಸ ಹನುಮಾನ್‌ ಕೆಪಿಃ | 
ಸುಗ್ರೀವೇಣ ಯಥೋಧ್ರಿಷ್ಟಂ ತಂ ದೇಶಮುಪಚಕ್ಕೆಮೇ ॥ ೧ 
ಸ ತು ದೂರಮುಪಾಗಮ್ಯ ಸರ್ವೈಸ್ತ್ಮೈಃ ಕಪಿಸತ್ತಮೈಃ | 
ವಿಜಿನೋತಿ ಸ್ಮ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ ॥ ೨ 


ಪರ್ವತಾಗ್ರ ನದೀದುರ್ಗಾನ್‌ ಸರಾಂಸಿ ನಿಪುಲಾನ್‌ ದ್ರುಮಾನ್‌ | 
ವೃಶ್ಷಷಂಡಾಂಶ್ಚ ವಿನಿಧಾನ್‌ ಪರ್ನತಾನ್‌ ಘನಪಷಾದಪಾನ್‌ ॥ ೩ 


ಅನ್ರೇಷಮಾಣಾಸ್ತೇ ಸರ್ವೇ ಮಾನರಾಃ ಸರ್ವತೋ ದಿಶಮ್‌ | 


ನ ಸೀತಾಂ ದದ್ಭ ಶುರ್ನೀರಾ ಮೈಥಿಲೀಂ ಜನಕಾತ್ಮಜಾನಾ್‌ || ೪ 

ತೇ ಭಕ್ಷಯಂತೋ ಮೂಲಾನಿ ಫಲಾನಿ ವಿವಿಧಾನಿ ಚ | 

ಅನ್ರೇಷಮಾಣಾ ದುರ್ಧರ್ಷಾ ನೈವಸಂಸ್ತತ್ರ ತತ್ರ ಹ॥ ೫ 
ಸರ್ಗ ೪೮ 


ಹನುಮದಾದಿಗಳು ದಕ್ಷಿಣದಿಕ್ಟಿನಲ್ಲಿ ಹುಡುಕುತ್ತ ಕಂಡುನೆಂಬ ಮುನಿಯ 
ವನವನ್ನು ಪ್ರವೇಶಿಸುವುದು. ಅಂಗದನಿಂದ ಒಬ್ಬ ರಾಕ್ಷಸನ ಸಂಹಾರ. 


ಅತ್ತ ಹನುಮಂತನು ತಾರ, ಅಂಗದ ಮೊದಲಾದವರೊಡನೆ ಸೇರಿ, 
ಸುಗ್ರೀವನು ಹೇಳಿದಂತೆ ದಕ್ಷಿಣದಿಕ್ಕಿಗೆ ಹೋದನು. ಆ ವಾನರೋತ್ತಮ 
ರೊಡನೆ ಹನುಮಂತನು ಬಹುದೂರ ಹೋಗಿ ವಿಂಧೆ 3ಪರ್ವತದ ಗುಹಾರಣ್ಯ 
ಗಳನ್ನು ಅರಸತೊಡಗಿದನು (೧-೨). ಆ ವಾನರರು ಗಿರಿಶಿಖರಗಳನ್ನೂ 
ನದೀದುರ್ಗಗಳನ್ನೂ ಸರೋವರಗಳನ್ನೂ ಅರಸಿ, ವಿಶಾಲವೃ ಕ್ಷಗಳನ್ನು ಹತ್ತಿ 
ನೋಡಿ, ವೃಕ್ಷಪಂಕ್ತಿ ಗಳನ್ನು ಹುಡುಕಿ, ನಿಬಿಡತರುಗಳಿರುವ ಬೆಟ್ಟಗಳನ್ನು 
ಅನೆ ಎೀಹಿಸಿದರು. ಆ ದಿಕ್ಕಿ ನಲ್ಲಿರುವ ವಿವಿಧೆ ಪ್ರದೇಶಗಳಲ್ಲಿ ಎಷ್ಟು ಹುಡುಕಿದರೂ 
ಆ ವೀರರಿಗೆ ಜನಕಾತ್ಮಜೆಯಾದ ಸೀತಾದೇವಿಯು ಗೋಚರಿಸಲಿಲ್ಲ (೩-೪). 
ಆ ಸಾಹಸಿಗಳು ಕಂದಮೂಲಗಳನ್ನು ತಿನ್ನುತ್ತ, ಹಣ್ಣು ಗಳನ್ನು ಸವಿಯುತ್ತ, 


೩೮೨ ಕಷ್ಟಿಂಧಾಕಾಂಡಃ (ಸರ್ಗಃ ೪೮ 
ಸತು ದೇಶೋ ದುಕನ್ವೇಷೋ ಗುಹಾಗಹನೆವಾನ್‌ ಮಹಾನ್‌ | 
ನಿರ್ಜಲಂ ನಿರ್ಜನೆಂ ಶೂನ್ಯೆಂ ಗಹನಂ ಕೋಮಹರ್ಷಣವಾ್‌ | ೬ 
ತೃಕ್ತ್ವ್ವಾ ತು ತಂ ತದಾ ದೇಶಂ ಸರ್ಜೇ ನೈ ಹರಿಯೂಥಪಾಃ | 


ತಾದೃಶಾನ್ಯಪ್ಯರಣ್ಯಾಸಿ ನಿಚಿತ್ಯ ಭೃಶಪೀಡಿತಾಃ | ಪ 
ದೇಶಮನ್ಯಂ ದುರಾಥರ್ಷಂ ನಿವಿಶುಶ್ವಾಕುತೋಭಯಾಃ | 

ಯತ್ರ ನಂಧ್ಯಫಲಾ ವೃಕ್ತಾ ನಿಪುಸ್ಪಾಃ ಸರ್ಣವರ್ಜಿಶಾಃ | ಲೆ 
ನಿಸ್ತೋಯಾಃ ಸರಿತೋ ಯತ್ರ ಮೂಲಂ ಯತ್ರ ಸುದುರ್ಲಭವಮಾ | 
ನೆ ಸಂತಿ ಮಹಿಷಾ ಯತ್ರ ನಮೃಗಾ ನೆ ಚ ಹಸ್ತಿನಃ॥ ೯ 
ಶಾರ್ದೂಲಾಃ ಪಕ್ಷಿಣೋ ವಾಪಿ ಯೇ ಚಾನ್ಯೇ ವನಗೋಜರಾಃ | 
ನ ಯತ್ರ ವೃಕ್ಷಾ ನೌಷಧ್ಯೋ ನ ಲತಾ ನಾಪಿ ನೀರುಧಃ ॥ ೧೦ 


ಸ್ನಿಗ್ಗಪತ್ರಾಃ ಸ್ಫಲೇ ಯತ್ರ ಪೆದ್ಮಿನೈಃ ಫುಲ್ಲಪಂಕಜಾಃ | 

ಪ್ರೇಕ್ಷಣೀಯಾಃ ಸುಗಂಧಾಶ್ಚ ಭ ಮಕೈಶ್ವ ನಿವರ್ಜಿತಾಃ ॥ ೧೧ 
ಮೈ ಥಿಲಿಯನ್ನು ಹುಡುಕುತ್ತ, ಅಲ್ಲಲ್ಲಿ ವಿಶ್ರಮಿಸುತ್ತ ನಡೆದರು. ಮಥ ದಲ್ಲಿ 
ಅವರಿಗೆ ಗುಹೆಗಳಿಂದ ಗಹನವಾದ ಮಹಾರಣ್ಯವೊಂದು ಕಾಣಿಸಿತು. ಅದು 
ನಿರ್ಜಲವೂ ಫಿರ್ಜನವೂ ಆಹಾರಶೂನ್ಯವೂ ಆಗಿ ನಡುವನ್ನು ಹುಚ್ಚಿಸು 
ವಂತಿದ್ದಿತು (೫-೬). ಆ ವಾನರವೀರರು ಅದನ್ನು ದಾಟ ಮುಂದೆ ನಡೆಯಲು 
ಅದೇ ಬಗೆಯ ಅನೇಕ ವನಗಳು ಸಿಕ್ಕಿದವು! ಅಲ್ಲಿ ವಾನರರು ಬಹಳ ಕಷ್ಟಕ್ಕೆ 
ಒಳಗಾದರು. ಆದರೂ ಲೆಕ್ಕಿಸದೆ ಆ ಸಾಹಸಿಗಳು ನಿಭೀತಿಯಿಂದ ಮುಂಜೆ 
ಸಾಗುತ್ತ, ಇನ್ನೊಂದು ಘೋರಾ ರಣ್ಯವನ್ನು ಸೇರಿದರು. ಅಚ್ಚರಿಯೇನೆಂದರೆ, 
ಅಲ್ಲಿದ್ದ ಮರಗಳಲ್ಲಿ ಯಾವ ಹಣ್ಣುಗಳೂ ಇರಲಿಲ್ಲ, ಹೂಗಳೂ ಇರಲಿಲ್ಲ, 
ಎಲೆಗಳೂ ಇರಲಿಲ್ಲ! (೭-೮). ಆ ಅರಣ್ಯದಲ್ಲಿ ಕಂದಮೂಲಗಳು ಇರಲಿಲ್ಲ! 
ನದಿಗಳಲ್ಲಿ ನೀರಿಲ್ಲ, ಕಾಡುಕೋಣಗಳಿಲ್ಲ, ಜಿಂಕೆಗಳಿಲ್ಲ, ಆನೆಗಳೂ ಇಲ್ಲ! 
ಹುಲಿಗಳ ಸುಳಿವಿಲ್ಲ, ಹಕ್ಕಿಗಳ ಹಾರಾಟವಿಲ್ಲ, ವನಜಂತುಗಳು ಉಣಿಸುವುದೇ 
ಇಲ್ಲ. ಉತ್ತಮಜಾತಿಯ ವೃಕ್ಷಗಳಾಗಲಿ, ಓಷಧಿಗಳಾಗಲಿ, ಬಳ್ಳಿ ಗಳಾಗಲಿ, 
ಸೊಜೆಗಳಾಗಲಿ ಬೆಳೆದಿಲ್ಲ! (೯-೧೦). ಕೆರೆಗಳ ಒಣಗಿದ ನೆಲದಲ್ಲಿ ಬೆಳೆದ 
ತಾವರೆಯ ಗಿಡಗಳಲ್ಲಿ ಹಸಿರಾದ ಎಲೆಗಳಿದ್ದವು. ತಾವರೆಗಳು ಅರಳಿದ್ದವು 


ಸಗ೯ಃ ೪೮] ಕಂಡೂವನಾದಿಪಿಚಯುಃ ಷ೩ಿಳತ್ಲಿ 


ಶೆಂಡುರ್ನಾನು ಮಹಾಭಾಗಃ ಸತ್ಯವಾದೀ ತಪೋಧನಃ | 
ಮಹರ್ಷಿಃ ಪರೆವಾಮರ್ಹಿೀ ನಿಯಮೈರ್ದುಷ್ಟ್ರಧರ್ಷಣಃ || ಎ೨ 


ತಸ್ಯ ತಸ್ಮಿನ್‌ ವನೇ ಪುತ್ರೋ ಜಾಲಕೋ ದಶವಾರ್ಷಿಕೆಃ | 
ಪ್ರ ನಷ್ಟೊ € ಜೀವಿಶಾಂಶಾಯ ಶ್ರು ದ್ಧ ಸ್ತ ತ್ರ ಮಹಾಮುನಿ! ೧೩ 


ತೇನ ಧರ್ಮಾಶ್ಮನಾ ಶಶ್ತಂ ಕೃತ್ಸ್ನಂ ತತ್ರ ಮಹದ್ವನಮ್‌ 





ಅಶರಣ್ಯಂ ದುರಾಧರ್ಷಂ. ವೂ ) ಗಪಕ್ಷಿವಿವರ್ಷಿತಮ್‌ || ೧೪ 
ತಸ್ಯ ತೇ ಕಾನನಾಂಶಾಂಶ್ಚೆ ಗಿರೀಣಾಂ ಕಂದರಾಣಿ ಚ | 

ಪ್ರಭವಾಣಿ ನದೀನಾಂ ಚ ವಿಚಿನ್ವಂತಿ ಸಮಾಹಿತಾಃ ॥ ೧೫ 
ತತ್ರ ಚಾಪಿ ಮಹಾತ್ಮಾನೋ ನಾಪಶ್ಯನ್‌ ಜನಕಾತ್ಮಜಾನ್‌ | 
ಹರ್ತಾರಂ ರಾವಣಂ ವಾಪಿ ಸುಗ್ರೀನಪ್ರಿಯಕಾರಿಣಃ ॥ ೧೬ 
ತೇ ಪ್ರನಿಶ್ಯಾಶು ತಂ ಭೀಮಂ ಅತಾಗುಲ್ಮಸಮಾವೃ ತಮ್‌ | 
ದದೃಶುಃ ಶಕ್ರೂರಕರ್ಮಾಣಮಸುರಂ ಸುರನಿರ್ಭಯವನಾ ॥ ೧೭ 


ಸುಗಂಧವು ಹರಡಿತ್ತು. ತಾವರೆಗಳು ನೋಡಲು ರಮ್ಯವಾಗಿದ್ದವು. ಆದರೆ 
ದುಂಬಿಗಳ ಸುಳಿವೇ ಇರಲಿಲ್ಲ! (೧೧). ಹಿಂಜಿ ಆ ಪ್ರದೇಶದಲ್ಲಿ ಕಂಡುವೆಂಬ 
ಮಹಾತ್ಮನೂ ಸತ್ಯವಾದಿಯೂ ಆದ ತಪೋಧೆನನಿದ್ದನು. ಆ ಮಹರ್ಷಿಯು 
ಬಹಳ ಕೋಪಿಷ್ಯನಾಗಿದ್ದನು. ತಪೋನಿಯಮಗಳಿಂದ ದುರ್ಧೆರ್ಷನಾಗಿದ್ದನು. 
ಆ ಮುನಿಯ ಹತ್ತುವರ್ಷ ವಯಸ್ಸಿನ ಪುತ್ರನು ಅರಣ್ಯದಲ್ಲಿ ಕಾಣದಾದನು. 
ಅವನು ಮೃತನಾದನೆಂದು ತಿಳಿದು ಕಂಡುಮುನಿಯು ಕ್ರುದ್ಧನಾದನು ! 
(೧೨-೧೩). ಆ ಮುನಿಯು ಸಿಟ್ಟಿನಿಂದ «ಷ್ಟ ಅರಣ್ಯವು ಪ್ರಾಣಿಗಳ 
ವಾಸಕ್ಕೆ ಅಯೋಗ್ಯವಾಗಲಿ ! ಎಲ್ಲರಿಗೂ ದುಷ್ಪ್ರವೇಶವಾಗಲಿ ! ಮೃಗಪಕ್ಷಿ 
ಗಳು ಇದನ್ನು ವರ್ಜಿಸಿ ಹೊರಟುಹೋಗಲಿ!” ಎಂದು ಶಫಿಸಿಬಿಟ್ಟನು ! 
(೧೪). ಹೀಗಿದ್ದರೊ ಈ ಕಪಿನಾಯಕರು ಆ ವನಪ್ರದೇಶಗಳನ್ನೂ 
ಗಿರಿಗಳಲ್ಲಿರುವ ಕಂದರಗಳನ್ನೂ ನದಿಗಳ ಉತ್ಪತ್ತಿ ಸ್ಥಾನಗಳನ್ನೂ ತಾಳ್ಮೆಯಿಂದ 
ಹುಡುಕಿದರು. ಆದರೆ ಜಾನಕಿಯು ಎಲ್ಲಿಯೂ ಗೋಚರಿಸಲಿಲ್ಲ. ಅವಳನ್ನು 
ಅಪಹರಿಸಿದ ರಾವಣನೂ ಕಾಣಿಸಲಿಲ್ಲ (೧೫-೧೬). ದಟ್ಟವಾಗಿ ಆವರಿಸಿದ್ದ 
ಒಂದು ಲತಾಗುಲ್ಕವನ್ನು ಆ ವಾನರರು ಪ್ರವೇಶಿಸಲು, ಅಲ್ಲಿ ಕ್ರೂರಕರ್ಮ 


ತಿಲ ಕಿಜ್ಕಂಧಾಕಾಂಡೆಃ [ ಸರ್ಗಃ ೪೮ 
ತಂ ದೃಷ್ಟ್ಯಾ ನಾನರಾ ಘೋರೆಂ ಸ್ಥಿತಂ ಶೈಲನಿವಾಪರನ್‌ | 
ಗಾಢಂ ಹರಿಹಿತಾಃ ಸರ್ವೇ ದೃಷ್ಟ್ಯಾ ತೆಂ ಹರ್ನತೋಪಮನು್‌ | ೧೮ 


ಸೋಪಿ ತಾನ್‌ ನಾನರಾನ್‌ ಸರ್ವಾನ್ನಷ್ಟಾಃ ಸ್ಥೆ ೇತ್ಯಬ್ರನೀದ್ಬಲೀ | 
ಅಭ್ಯಧಾನತೆ ಸಂಕ್ರುದ್ಧೋ ಮುಷ್ಟಿ ಮುದ್ಯಮ್ಯ ಸಂಹಿತನತ್‌ ॥ ೧೯ 


ತಮಾಪತಂತಂ ಸಹಸಾ ವಾಲಿಪುತ್ರೊಆಂಗದಸ್ತದಾ | 


ರಾನಣೋಃಯಮಿತಿ ಜ್ಞಾತ್ವಾ ಕಲೇನಾಭಿಜಘಾನ ಹ ॥ ೨೦ 
ಸ ವಾಲಿಪ್ರೆತ್ರಾಭಿಹತೋ ನಕ್ರ್ರಾಜ್ಛೋಣಿತಮುದ್ದಮನ್‌ | 
ಅಸುರೋ ನ್ಯ ಪತದ್ಭೂಮೌ ಪರ್ಯಸ್ತ ಇವ ಪರ್ವತಃ ॥ ೨೧ 
ತೇಹಿ ತಸ್ಮಿನ್ನಿರುಚ್ಛ್ರಾಸೇ ನಾನರಾ ಜಿತಕಾಶಿನಃ | 

ವ್ವಚಿನ್ಸನ್‌ ಪ್ರಾಯಶಸ್ತ್ವತ್ರೆ ಸರ್ವಂ ತದ್ದಿರಿಗಹ್ವರೆಮ್‌ ॥ ೨೨ 
ವಿಚಿತಂ ತು ತತಃ ಕೃತ್ವಾ ಸರ್ವೇ ತೇ ಕಾನೆನೆಂ ಪುನಃ | 
ಅನೈದೇವಾಪೆರಂ ಘೋರೆಂ ವಿನಿಶುರ್ಗಿರಿಗಹ್ವರಮ್‌ ॥ ೨೩ 


ನಾದ ಒಬ್ಬ ರಾಕ್ಷಸನು ಕಣ್ಣಿ ಗೆ ಬಿದ್ದನು! ದೇವಭಯಂಕರನಾದ ಆ ಘೋರ 
ದೈತ್ಯನು ಪರ್ವತಾಕಾರನಾಗಿದ್ದನು. ಅವನನ್ನು ನೋಡಿದೊಡನೆ ಈ ಕಪಿ 
ನಾಯಕರು ದಟ್ಟ ಯನ್ನು ಬಿಗಿದು ಹೋರಾಟಕ್ಕೆ ಸಿದ್ದರಾದರು | (೧೭-೧೮). 
ಬಲಾಢ $ನಾದ ಆ ದೈತ್ಯನು ಸಜ್ಜಾಗಿ ನಿಂತ ವಾನರರನ್ನು ನೋಡಿ ಕ್ರುದ್ಧ 
ನಾದನು. ಅವನು ಮುಷ್ಟಿಯನ್ನು ಬಿಗಿದು ಎತ್ತಿಕೊಂಡು “ ಎಲ್ಫೆ, ನೀವು 
ಸತ್ತಿರಿ!? ಎಂದು ಗಜರುತ್ತ ವಾನರರ ಕಡೆಗೆ ನುಗ್ಗಿ ಬಂದನು. ಆ ರಾಕ್ಷಸ 
ನನ್ನು ನೋಡಿ ವಾಲಿಪುತ್ರನಾದ ಅಂಗದನು "ಇವನೇ ರಾವಣನಾಗಿರಬೇಕು !' 
ಎಂದು ತಿಳಿದು ಅವನನ್ನು ಅಂಗೈ ಯಿಂದ ಅಫ್ಪಳಿಸಿದನು ! (೧೯-೨೦). 
ಅಂಗದನು ಅಪ್ಪಳಿಸಿದೊಡನೆ ಆ ರಾಕ್ಷಸನು ಬಾಯಿಂದ ನೆತ್ತ ರನ್ನು ಕಕ್ಕುತ್ತ 
ಉರುಳಿಸಿದ ಸರ್ವತದಂತೆ ನೆಲದಮೇಲೆ ಬಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ಅವನ 
ಉಸಿರಾಟ ನಿಂತಿತು ! ಜಯೋತ್ಸಾಹದಿಂದ ಉಬ್ಬಿದ ಕನಿನಾಯಕರು ಅಲ್ಲಿದ್ದ 
ಸಕಲ ಗಿರಿಗಹ್ಟ ರಗಳನ್ನೂ ಸೀತೆಗಾಗಿ ಹುಡುಕಾಡಿದರು (೨೧-೨೨). ಆ ಕಾನನ 
ವನ್ನು ಮತ್ತೆ ಮತ್ತೆ ಹುಡುಕಿನೋಡಿ, ಕಡೆಗೆ ಇನ್ನೊಂದು ಘೋರವಾದ 


ಸರ್ಗಃ ೪೯ ರೆಜತಪರ್ವತವಿಚಯಃ ಕಿಲಿ 


ತೇ ವಿಚಿತ್ಯ ಪುನಃ ಖನ್ನಾ ನಿನಿಷ್ಟತ್ಯ ಸಮಾಗತಾಃ | 
ಏಕಾಂತೇ ವೃಕ್ಷಮೂಲೇ ತು ನಿಷೇದುರ್ದೀನಮಾನಸಾಃ || ೨೪ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಅಷ್ಟಚತ್ವಾರಿಂಶಃ ಸರ್ಗಃ 


ಏಳೋನಪಂಚಾಶಃ ಸರ್ಗಃ 


ರಜತವರ್ವತಶನವಿಚಯಃ 
ಅಥಾಂಗದಸ್ತದಾ ಸರ್ವಾನ್‌ ವಾನರಾನಿದಮಬ್ರವೀಶ್‌ | 
ಪರಿಶ್ರಾಂಶೋ ಮಹಾಪ್ರಾಜ್ಞಃ ಸಮಾಶ್ಕಾಸ್ಯ ಶನೈರ್ವಚಃ || ೧ 
ವನಾನಿ ಗಿರೆಯೋ ನದ್ಯೋ ದುರ್ಗಾಣಿ ಗಹನಾನಿ ಚ | 
ದರ್ಯೋ ಗಿರಿಗುಹಾಶ್ಹೈವ ವಿಚಿತಾನಿ ಸಮಂತತಃ | ೨ 


ಗಿರಿಗಹ್ಟರವನ್ನು ಪ್ರವೇಶಿಸಿದರು ಎಲ್ಲಿ ಅನ್ವೇಸಿಸಿದರೂ ಮೈ ಥಿಲಿಯು 
ಹೊಕೆಯಲಿಲ್ಲನೆಂದು ಅವರು ಖಿನ್ನರಾದರು. ಅವರೆಲ್ಲರೂ ಆಶಾಭಂಗದಿಂದ 
ದೀನರಾಗಿ, ಕಡೆಯಲ್ಲಿ ಒಂದು ಮರದ ಕೆಳಗೆ ಏಕಾಂತವಾದ ಸ್ಥಳದಲ್ಲಿ 
ಕುಳಿತುಬಿಟ್ಟರು (೨೩-೨೪). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಕಿಂಧಾಕಾಂಡದೆಲ್ಲಿ ನಲವತ್ತೆ ಟನೆಯ ಸರ್ಗ 


ಸರ್ಗ ೪೯ 


ಅಂಗದ ಮತ್ತು ಗಂಥಮಾದನರೆ ಸಮಾಲೋಚನೆ. 
ರಜತಪರ್ವ ತದಲ್ಲಿ ಸೀತೆಯನ್ನು ಹುಡುಕುವುದು. 


ಅಂಗದನೂ ಬಹಳ ಬಳಲಿದ್ದ. ಸ್ವಲ್ಪಕಾಲ ವಿಶ್ರಮಿಸಿಕೊಂಡ 
ಮೇಲೆ ಆ ಧೀಮಂತನು ವಾನರರನ್ನು ಕುರಿತು ಹೀಗೆಂದನು; « ಮಿತ್ರರೆ, 
ನಾವು ಇದುವರೆಗೆ ಎಷ್ಟೋ ವನಗಳನ್ನೂ ನದಿಗಳನ್ನೂ ದುರ್ಗಮವಾದ 
ಗಹನಪ್ರದೇಶಗಳನ್ನೂ ಸುಕ್ತಿ ಹುಡುಕಿದೆವು. ದರಿಗಳನ್ನೂ ಗಿರಿಗುಹೆಗಳನ್ನೂ 
25 


ತ್ಲಿಲೆ೬ಿ ಕಿಪ್ಕಿಂಧಾಕಾಂಡಃ [| ಸರ್ಗಃ ೪೯ 


ತತ್ರ ತತ್ರ ಸಹಾಸ್ಮಾಭಿರ್ಜಾನಕೀ ನ ಚ ದೃಶ್ಯತೇ | 

ತದ್ವಾ ರಕ್ಷೋ ಹೃತಾ ಯೇನ ಸೀತಾ ಸುರಸುತೋಪಮಾ ॥ ೩ 
ಕಾಲಶ್ಚೆ ನೋ ನುಹಾನ್‌ ಯಾತಃ ಸುಗ್ರೀವಕ್ಲೊ (ಗೃಶಾಸನಃ | 
ತಸ್ಮಾದ್ಭನಂಶಃ ಸಹಿತಾ ನಿಚಿನ್ವಂತು ಸಮಂತತಃ ॥ ಛ 
ವಿಹಾಯ ತಂದ್ರೀಂ ಶೋಕಂ ಚ ನಿದ್ರಾಂ ಚೈವ ಸಮುತ್ಥಿ ಶಾಸಕ್‌ 
ನಿಚಿನುಭೈಂ ಯಥಾ ಸೀತಾಂ ಪೆಶ್ಯಾನೋ ಜನೆಕಾತ್ಮಜಾಮ್‌ ॥ ೫ 
ಅನಿರ್ವೇದಂ ಚ ದಾಕ್ಷ್ಯಂ ಚ ಮನಸಶ್ವಾಪರಾಜಯಮ್‌ | 
ಕಾರ್ಯಸಿದ್ಧಿ ಕರಾಣ್ಯಾಹುಸ್ತ ಸ್ಮಾದೇತದ್ದ ನೀವ್ಯುಹಮ್‌ ॥ ೬ 
ಅದ್ಯಾನೀದಂ ವನಂ ದುರ್ಗಂ ವಿಚಿನ್ವಂತು ವನೌಕಸಃ | 

ಖೇದಂ ತೈಕ್ತ್ಯಾ ಪುನಃ ಸರ್ವೈರ್ವನಮೇಶದ್ವಿ ಚೀಯಶಾಮ್‌ ॥ ೩೭ 
ಅವಶ್ಯಂ ಕ್ರಿಯಮಾಜಸ್ಯ ದೃಶ್ಯತೇ ಕರ್ಮಣಃ ಫಲಮ್‌ | 

ಅಲಂ ನಿರ್ವೇದಮಾಗಮ್ಯ ನಹಿ ನೋ ಮೀಲನಂ ಕ್ಷಮುಮ್‌ ॥ ಆ 


ಅಲೆಜಿವು (೧-೨). ಆದರೆ ಜಾನಕಿಯು ನಮಗೆ ಗೋಚರಿಸಲಿಲ್ಲ. ದೇವ 
ಕನ್ಯಕೆಯಂತಿದ್ದ ಆಕೆಯನ್ನು ಅಪಹರಿಸಿದ ರಾಕ್ಷಸನೂ ಕಾಣಿಸಲಿಲ್ಲ. 
ಕಾಲವಾದರೋ ಬಹಳವಾಗಿ ಕಳೆದುಹೋಯಿತು. ಸುಗ್ರೀವನಂತೂ 
ಉಗ್ರವಾಗಿ ದಂಡಿಸತಕ್ಕವನು ಆದ್ದರಿಂದ, ಗೆಳೆಯರೆ, ಎಲ್ಲರೂ ಮತ್ತೆ 
ಹುಡುಕಲು ತೊಡಗಿರಿ (೩-೪). ನೀವು ಆಲಸ್ಯವನ್ನು ಬದಿಗೊತ್ತಿ ಕಷ ವನ್ನು 
ಲೆಕ್ಕಿಸದೆ ಕಾರ್ಯತತ್ಪ ರರಾಗಬೇಕಾಗಿದೆ. ನಿದ್ರೆಯನ್ನೂ ಮಾಡದೆ ದುಡಿಯ 
ಬೇಕಾಗಿದೆ. ಜನಕಪುತ್ರಿಯನ್ನು ನಾವು ಕಾಣುವವಕೆಗೂ ಹುಡುಕಲೇ 
ಬೇಕು. ಕಾರ್ಯಸಿದ್ಧಿಯಾಗಬೇಕಾದರೆ, ಬೇಸರವಿಲ್ಲದ ಉತ್ಸಾಹ, ದಕ್ಷತೆ, 
ಸೋಲನ್ನೊ ಪ್ಪಿಕೊಳ್ಳದ ಮನೋಭಾವ - ಅವು ಬೇಕೆಂದು ಬಲ್ಲವರು 
ಹೇಳುತ್ತಾರೆ. ಆದ್ದರಿಂದ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ (೫-೬) 
ಈಗಲೂ ನೀವು ದುರ್ಗಮವಾದ ಈ ಅರಣ್ಯವನ್ನು ಹುಡುಕಿರಿ. ಬೇಸರವಿಲ್ಲದೆ 
ನೀವೆಲ್ಲರೂ ಕಾರ್ಯೊನ್ಮುಖರಾಗಿರಿ. ಕಾರ್ಯವನ್ನು ನಾವು ಹೆರದಿಂದ 
ಮಾಡುತ್ತ ಸಾಗಿದರೆ ಫಲವು ಅವಶ್ಯವಾಗಿ ದೊರಿತೇ ತೀರುವುದು. ಫಲವು 
ಥೊಕೆಯಜೆಂಬ ಫಿರುತ್ಸಾಹವು ಕೂಡದು. ಈಗ ನಾವು ಕಣ್ಣುಮುಚ್ಚಿ 


ಸರ್ಗಃ ೪೯] ರಜತಪರ್ವತವಿಜೆಯೇಃ ೩೮೩ 


ಸುಗ್ರೀನಃ ಕ್ರೋಥೆನೋ ರಾಜಾ ತೀಕ್ಷ್ಣದಂಡಶ್ಚ ವಾನರಾಃ | 
ಭೇತವ್ಯಂ ತಸ್ಯ ಸತತಂ ರಾಮಸ್ಯ ಚ ಮಹಾತ್ಮನಃ || ೯ 
ಹಿತಾರ್ಥಮೇಶದುಕ್ತಂ ವಃ ಕ್ರಿಯತಾಂ ಯದಿ ರೋಚತೇ | 
ಉಚ್ಯತಾಂ ನಾ ಕ್ಷಮಂ ಯೆನ್ನಃ ಸರ್ವೇಷಾಮೇವ ವಾನರಾ8 | ೧೦ 
ಅಂಗದಸ್ಯ ವಚಃ ಶ್ರುತ್ವಾ ನಚನಂ ಗಂಥಮಾದನೆಃ | 
ಉನಾಚಾವ್ಯಕ್ಲೇಯಾ ವಾಚಾ ಪಿಪಾಸಾಶ್ರಮೆಖಿನ್ನಯಾ ॥॥ ೧೧ 
ಸದೃಶಂ ಖಲು ವೋ ವಾಕ್ಯಮಂಗದೋ ಯದುವಾಚ ಹ! 

ಹಿತಂ ಚೈವಾನುಕೂಲಂ ಇಚ ಕ್ರೀಿಯತಾಮಸ್ಯ ಭಾಷಹಿತಮಾ್‌ ॥ ೧೨ 
ಪುನರ್ಮಾರ್ಗಾಮಹೇ ಶೈಲಾನ್‌ ಕಂದರಾಂಶ್ಚ ದರೀಸ್ತಥಾ ! 





*೫ಾನನಾನಿ ಹ ಶೊನ್ಯಾಫಿ ಗಿರಿಪ್ರಸ್ಪವಣಾಫಿ ಇತ ॥ ೧೩ 
ಯಥೋದಧ್ದಿಷ್ಟಾನಿ ಸರ್ನಾಣಿ ಸುಗ್ರೀನೇಣ ಮಹಾತ್ಮನಾ | 
ನಿಚಿನ್ಶಂತು ವನಂ ಸರ್ವೇ ಗಿರಿದುರ್ಗಾಣಿ ಸರ್ವಶಃ | ೧೪ 


ಕುಳಿತುಕೊಳ್ಳುವುದು ಯುಕ್ತವಲ್ಲ (೭-೮). ವಾನರರ, ಕೋಪಿಷ್ಠನಾದ 
ಸುಗ್ರೀವನು ಈಗ ರಾಜನೆಂಬುದನ್ನು ಮರೆಯದಿರಿ! ಅವನು ವಿಧಿಸುವ 
ದಂಡನೆಯು ಉಗ್ರವಾದದ್ದು. ಅವನಿಗೆ ನಾವು ಹೆದರಿ ನಡೆಯಬೇಕಾಗಿದೆ. 
ಅಲ್ಲದೆ ಪ್ರಭಾವಶಾಲಿಯಾದ ಶ್ರೀರಾಮನಿಗೂ ನಾವು ಅಂಜಬೇಕು (೯). 
ನಿಮ್ಮ ಹಿತಕ್ಕಾಗಿಯೇ ನಾನು ಈ ಮಾತನ್ನು ಹೇಳಿದ್ದೇನೆ. ನಿಮಗೆ ಸಮ್ಮತ 
ವಾದಕಿ ಇದರಂತೆ ನಡೆಯಿರಿ. ಮಿತ್ರಕೆ, ನಮ್ಮೆಲ್ಲ ರಿಗೂ ಹಿತಕರವಾದೆ 
ಮಾರ್ಗಾಂತರವಿದ್ದರೆ ಅದನ್ನು ಸೂಚಿಸಿರಿ” ಎಂದನು. ಅಂಗದನ ನುಡಿಯನ್ನು 
ಕೇಳಿ ಗಂಧಮಾದನನು ಮಾತಾಡಿದನು. ಬಾಯಾರಿಕೆಯಿಂದಲೂ ಆಯಾಸ 
ದಿಂದಲೂ ಅವನ ಧ್ವನಿಯು ಕುಗ್ಗಿ ಹೋಗಿತ್ತು (೧೦-೧೧). ಆತನು 
« ಮಿತ್ರರೆ, ಅಂಗದನು ಆಡಿದ ಮಾತು ಬಹಳ ಯುಕ್ತವಾಗಿದೆ. ಅದು ನಮಗೆ 
ಹತಕರವೂ ಯೋಗ್ಯವೂ ಆಗಿದೆ. ಅದರಂತೆ ನಡೆಯಿರಿ. ಪರ್ವತಗಳನ್ನೂ 
ದರೀಗಹ್ವ ರಗಳನ್ನೂ ಮತ್ತೆ ಹುಡುಕೋಣ! ಶೂನ ತವಾದ ಕಾನನಗಳನ್ನೂ 
ಗಿರಿನದಿಗಳನ್ನೂ ಅರನೋಣ! ಸುಗ್ರೀವ ಮಹಾರಾಜನು ಅಪ್ಪಣೆಕೊಡಿಸಿದಂತೆ 
ಎಲ್ಲ ಗಿರಿದುರ್ಗಾದಿಗಳನ್ನೂ ಅನ್ಟೇಷಿಸಿರಿ” ಎಂದು ಹೇಳಿದನು (೧೨-೧೪). 


ತ 


ಕಿಲ ಕಷ್ಟಿಂಧಾಕಾಂಡಃ [ ಸರ್ಗಃ ೪೯ 








ತೆತಃ ಸಮುತ್ಸ್ಥಾಯ ಪುನರ್ನಾನರಾಸ್ತ್ರೇ ಮಹಾಬಲಾ। | 

ವಿಂಥೆ ಕಾನನಸಂಕೀಣ ರಾಂ ನಿಜೇರುರ್ದಕ್ಷಿಷಾಂ ದಿಶಮ್‌ ॥ ೦೫ 

ತೇ ಶಾರದಾಭ ಪ್ರತಿಮಂ ಶಿ ಶ್ರೀಮುದ್ರಜತೆಪರ್ವಶಮ್‌್‌ | 
ಶೃಂಗವಂತಂ ದರೀಮಂತಮಧಿರುಹ್ಯ ಚ ವಾನರಾಃ ॥ ೧೩೬ 

ತತ್ರ ಲೋಗ್ರೃವನಂ ರೆಮ್ಯಂ ಸಪ್ತ ಪರ್ಣನನಾನಿ ಚ | 

ವ್ಯಚಿನ್ಹಂಸ್ತೇ ಹರಿವರಾಃ ಸೀತಾದರ್ಶೆನಕಾಂಕ್ಷಿಣಃ ॥ ೧೭ 


ತಸ್ಯಾಗ್ರಮಧಿರೊಥಾಸ್ತೇ ಶ್ರಾಂತಾ ವಿಪ್ರಲನಿಕ್ರಮಾಃ | 
ನ ಪಶ್ಯ ಂತಿ ಸ್ಮ ವೈದೇಹೀಂ ರಾಮಸ್ಯ ಮಹಿಸೀಂ ಪ್ರಿಯಾಮ್‌ ॥ ೧೮ 


ಶೇತು ದೃಷ್ಟಿಗತಂ ದೃಷ್ಟ್ವಾ ಶಂ ಶೈಲಂ ಬಹುಕಂದರೆನಾ್‌ | 


ಅವಾರೋಹಂತೆ ಹರೆಯೋ ವೀಕ್ಷಮಾಣಾಃ ಸಮಂತತಃ ॥ ೧೯ 
ಅನರುಹ್ಯ ತತೋ ಭೂಮಿಂ ಶಾ ಶ್ರಾಂತಾ ವಿಗತಜಚೇಶಸಃ | 
ಸ್ಥಿತ್ವಾ ಬರೂರ $ ತತಾ ್ರಿಫ ವೃ ಸ್ಲಮೂಲಮುಪಾಶ್ರಿತಾಃ | ೨೦ 


ಅನಂತರ ಬಲಾಢ್ಯರಾದ ಆ ವಾನರರು ಮತ್ತೆ ಮೇಲಕ್ಕೆ ದ್ದು 
ವಿಂಧ್ಯಾಟಿನೀಸಂಕೀರ್ಣವಾದ ದಕ್ಷಿಣದಿಕ್ಕೆ ನಲ್ಲಿ ಫಾ 
ಶರತ್ಕಾಲದ ಮೋಡದಂತೆ ಬಳ್ಳಗಿದ್ದ ರಜತಸರ್ವತವು ಕಾಟಿಸಿತು. ಉನ್ನತ 
ಶಿಖರಗಳಿಂದಲೂ ಗುಹೆಗಳಿಂದಲೂ. ಯುಕ್ತವಾದ ಆ ಗಿರಿಯನ್ನು ವಾನರರು 
ಹತ್ತಿ ದರು (೧೫-೧೬). ಅಲ್ಲಿ ರಮ್ಯ ವಾಗಿದ್ದ ಲೋಧಿ )ನನವನ್ನೂ ಸ ಸಪ್ಪಪರ್ಣ 
ವನವನ್ನೂ ಅರಸಿದರು. ಗ ಆ ವೀರರು ಸೀತಾದರ್ಶನ 
ಕ್ಳಾಗಿ ಶ್ರಮಿಸುತ್ತ ರಜತವರ್ವತದ ತುದಿಯನೆ ಸರಿದರು. ಆದರೆ ಶ್ರೀರಾಮನ 
ಸ್ರಿಯಪತ್ನಿಯಾದ ವೈಜೀಹಿಯು ಕಾಣಿಸಲಿಲ್ಲ! (೧೭-೧೮). ಆ ಕಸಿ 
ವೀರರು ರಜತಾದ್ರಿ ಯಲ್ಲಿ ಕಣ್ಣಿ ಗೆ ಕಂಡ ಪ ಪ್ರದೇಶಗಳನ್ನೆ ಲ್ಲಾ ಸುತ್ತಿ ಗುಹೆ 
ಗಳನ್ನು ಹೊಕ್ಕು ಸತ್ತ ಲೂ ಹುಡುಕಿ ನಿರಾಶರಾಗಿ ಬೆಟ್ಟ "ನಿಂದ ಕೆಳಗಿಳಿದರು. 
ನೆಲಕ್ಕಿಳಿದು ಬಂದಾಗ : ಅವರು ಆಯಾಸದಿಂದ ಬಳಲಿ ಕಂಗೆಟ್ಟ ದ್ದರು, ಬುದ್ಧಿಗೆ 
ಮಂಕುಕನಿದಂತಾಗಿತ್ತು. ಅಲ್ಲಿಯೇ ಸ್ವ ಲ್ಸ ಹೊತ್ತು ನತು ಕಡೆಯಲ್ಲಿ" 





ಸರ್ಗಃ ೪೯] ರಜತಹರ್ವತನಫಿಚಯಃ ತ್ನಿಲ೯ 


ತೇ ಮುಹೂರ್ತಂ ಸವತಾಶ್ಚಸ್ತಾಃ ಕಿಂಚಿದ್ದಗ್ನ ಹರಿಶ್ರಮಾಃ | 
ಪುನರೇವೋದ್ಯತಾಃ ಕೃತ್ಸ್ನಾಂ ಮಾರ್ಗಿತುಂ ದಕ್ಷಿಣಾಂ ದಿಶಮ್‌ ॥ 


ಹನುಮತ್ರೆಮುಖಾಸ್ತೇ ತು ಪ್ರಷ್ಠಿತಾಃ ಪ್ಲವಗರ್ಷಭಾಃ | 
ನಿಂಧ್ಯಮೇವಾದಿತೆಸ್ತಾವದ್ದಿ ಚೇರುಸ್ತೇ ತತಸ್ತತಃ ॥ ೨೨ 


ಇತಿ ಶ್ರೀಮದ್ರಾಮಾಯಣೇ ಕೆಷ್ಕಿಂಧಾಕಾಂಡೇ ಏಕೋನಪಂಚಾಶಃ ಸರ್ಗಃ 


ಹಿ wf ಸ ಮ್‌ ಸಾಬಿ [21 
ದ್ರು ಹಾಕ್‌ ವ 


ಒಂದು ಮರದ ಬುಡಕ್ಕೆ ಬಂದು ಸೇರಿದರು (೧೯-೨೦). ಅಲ್ಲಿ ಮುಹೂರ್ತ 
ಕಾಲ ವಿಶ್ರ ಮಿಸಿಕೊಂಡಮೇಲೆ ಸ ಸ್ವಲ್ಪ ಮಟ್ಟಿ ಗೆ ಬಳಲಿಕೆ ಕಳೆಯಿತು ದಕ್ಷಿಣ 
ದಿಕ್ಸೆಲ್ಲವನ್ನೂ ಹುಡುಕಿಯೇ ನಡವ, ನಿರ್ಧರಿಸಿ ಮತ್ತೆ ಮೇಲೆದ್ದರು ! 
ಹೀಗೆ ಹನುಮಂತನೇ ಮೊದಲಾದ ಆ ಕಹಿವೀರರು ವಿಂಧ 3 ಪರ್ವತದಿಂದ 
ದಕ್ಷಿಣಕ್ಕಿರುವ ವ್ರದೇಶಗಳಲ್ಲಿ ಸೀತಾದೇವಿಯನ್ನು ಅರಸಿದರು (೨೧-೨೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗ 





ಪಂಚಾಶಃ ಸರ್ಗಃ 
ಯಸ್ಸಜಿಲವ್ರನೇಶಃ 


ಸಹ ತಾರಾಂಗದಾಭ್ಯಾಂ ತು ಸಂಗಮ್ಯ ಹನುಮಾನ್‌ ಕಹಿಃ | 
ಫಿಜಿನೋತಿ ಸ್ಮ ನಿಂಧ್ಯೈಸ್ಯ ಗುಹಾಶ್ಚ ಗಹನಾನಿ ಚ ॥ ೧ 


ಸಿಂಹಶಾರ್ದೂಲಜುಸ್ಟಾಶ್ಚ ಶಿಲಾಶ್ಚ ಸರಿತಸ್ತಥಾ ! 
ವನಿಷನೇಷು ನಗೇಂಪ್ರಸ್ಯ ಮಹಾಪ್ರಸ್ರವಣೇಷು ಚ ॥ ೨ 


ಆಸೇದುಸ್ತಸ್ಯ ಶೈಲಸ್ಯ ಕೋಟಂ ಪಕ್ತಿಜಪಶ್ಲಿಮಾಮ್‌ | 
ಕೇಷಾಂ ತತ್ರೈನ ನಸತಾಂ ಸ ಕಾಲೋ ವ್ಯತ್ಯವರ್ಶತ || ಷಿ 


ಸಹಿದೇಶೋ ದುರನ್ಮೇಸೋ ಗುಹಾಗಹನನಾನ್‌ ಮಹಾನ್‌ | 
ತತ್ರ ವಾಯುಸುಕಃ ಸರ್ವಂ ವಿಚಿನೋತಿ ಸ್ಮ ಹರ್ವತರ್ವ ॥ ಛ 


ಸರ್ಗ ೫೦ 


ಹನುಮದಾದಿ ನಾನರರು ಖುಕ್ಷಬಿಲನನ್ನು ಪ್ರವೇಶಿಸಿ 
ಸ್ವಯಂಪ್ರಜೆಯನ್ನು ಕಾಣುವುದು. 


ಕನಿಶ್ರೇಸ್ಮನಾದ ಹನುಮಂತನು ತಾರ ಅಂಗದ ಮುಂತಾದ ವಾನರ 
ಕೊಡನೆ ಸೇರಿ ನಿಂಥೈಗಿರಿಯ ಗುಹೆಗಳಲ್ಲಿಯೂ ಕಾಡುಗಳಲ್ಲಿಯೂ ಜಾನಕೆ 
ಯನ್ನು ಅರಸಿದೆನು. ಸಿಂಹಶಾರ್ದೂಲಗಳಿಂದ ತುಂಬಿದ ಬಂಡೆಗಳ ಪೊದರು 
ಗಳು, ನದಿಗಳು, ದುರ್ಗಮವಾದ ಜಲಪ್ರ ಪಾತಗಳು ಮೊದಲಾದ ಸ್ಥಳಗಳಲ್ಲಿ 
ಅವರು ಹುಡುಕಿದರು (೧-೨). ಕಡೆಗೆ ಅವರೆಲ್ಲರೂ ಆ ಶೈಲದ ನೈಖುತ್ಯ 
ದಿಕ್ಕಿನ ಒಂದು ಶಿಖರದ ಅಗ್ರಭಾಗಕ್ಕೆ ಹೋದರು.  ಅಲ್ಲಿರುವಾಗಲೇ 
ಸುಗ್ರೀವನು ಗೊತ್ತುಮಾಡಿದ್ದ ಕಾಲಾವಧಿಯು ಮುಗಿದುಹೋಯಿತು. 
ಆ ಪ್ರಜೇಶವು ಮಹತ್ತರವಾದ ಗುಹೆಗಳಿಂದಲೂ ಅರಣ್ಯಗಳಿಂದಲೂ 
ವ್ಯಾಪ್ತವಾಗಿದ್ದುದರಿಂದ ಅಲ್ಲಿ ಹುಡುಕುವುದು ಕಠಿಣವಾಗಿತ್ತು. ಆದರೂ 
ಹೆನುಮಂತನು ಆ ನರ್ವತವ್ರಡೇಶದಲ್ಲಿ ಸುತ್ತಿ ಸುತ್ತಿ ಹುಡುಕಿದನು (೩-೪). 


ಸರ್ಗಃ ೫೦] ಖುಕ್ಷಬಿಲಪ್ರವೇಶಃ ಷಿ 


ಪರೆಸ್ಪರೇಣ ರಹಿತಾ ಅನ್ಯೋನ್ಯ ಸ್ಕಾನಿದೂರೆತಃ | 


ಗಜೋ ಗವಾಶ್ಚೋ ಗವಯಃ ಶರಭೋ ಗಂಧಮಾದನೆಃ ! ೫ 
ಮೈಂದಶ್ಚ ದ್ವಿನಿದಶ್ಚೈವ ಸುಷೇಣೋ ಹನುಮಾನಸಿ | 

ಅಂಗದೋ ಯುನರಾಜಕ್ತ ತಾರಶ್ಚ ನನಗೋಚರಃ ॥ ೬ 
ಗಿರಿಜಾಲಾವೃತಾನ್‌ ದೇಶಾನ್‌ ಮಾರ್ಗಿತ್ವಾ ದಕ್ಷಿಣಾಂ ದಿಶಮ್‌ | 
ನಿಚಿಸ್ವೆಂತಸ್ತ್ರತಸ್ತತ್ರ ದದ್ಭಶುರ್ನಿನೃತಂ ಬಿಲಮ್‌ ॥ ೭ 
ದುರ್ಗಮೃ ಕ್ಷಬಿಲಂ ನಾಮ ದಾನವೇನಾಭಿರಕ್ಷಿತಮ್‌ | 

ಕ್ಲುತ್ಚಿ ಪಾಸಾಪರೀತಾಶ್ಚ ಶ್ರಾಂಶಾಶ್ಚ ಸಲಿಲಾರ್ಥಿನಃ ॥ ೮ 


ಅನಕೀರ್ಜಂ ಲಶಾವೃ ಕ್ರೈರ್ದದೃ ಶುಸ್ತೇ ಮಹಾಬಿಲಮ್‌ | 
ತತಃ ಕ್ಸ್‌ ೦ಚಾಶ್ಚ ಹಂಸಾಶ್ವೆ ಸಾರೆಸಾಶ್ಲಾ ಫಿ ನಿಷ್ಟ ಎನುನ್‌ il ೯ 


ಜಲಾರ್ದ್ರಾಶ್ಚೆ ಶಕ್ರವಾಕಾಶ್ಚೆ ರಕ್ತಾಂಗಾಃ ಪದ ಒರೇಜುಭಿಃ 1 
ತಶಸ್ತ್ರ ದ್ವಿ 'ಅಮಾಸಾಡ್ಯ ಸುಗಂಧಿ "ದುರತಿಕ್ರ ಮದ್‌ || ೧೦ 


ಅವನಂತೆಯೇ ಗಜ, ಗವಾಕ್ಷ, ಗವಯ, ಶರಭ, ಗಂಥಮಾದನ, ಮೈಂದ, 
ದ್ವಿವಿದ, ಸುಷೇಣ, ಯುವರಾಜನಾದ ಅಂಗದ, ವನದಲ್ಲಿ ಪರಿಶ್ರಮವನ್ನು 
ಪಡೆದ ತಾರ- ಮೊದಲಾದವರು ಅನ್ಯೋನ್ಯವಾಗಿ ಸ್ವಲ್ಪ ದೂರದಲ್ಲಿಯೇ 
ಇದ್ದು ಒಬ್ಬೊಬ್ಬರೇ ಹೋಗಿ ಹುಡುಕುತ್ತಿದ್ದರು (೫-೬). ಪರ್ವತಶ್ರೇಣಿ 
ಗಳಿಂದ ಆವೃತವಾದ ದಕ್ಷಿಣದ ಪ್ರದೇಶಗಳೆಲ್ಲವನ್ನೂ ಹುಡುಕುತ್ತಿರುವಾಗ, 
ಅವರಿಗೆ ಒಂದು ವಿಶಾಲವಾದ ಗುಹೆಯು ಗೋಚರಿಸಿತು. ಆ ಗುಹೆಯು 
ಅತ್ಯಂತ ದುರ್ಗಮವಾಗಿತ್ತು. ಅದಕ್ಕೆ ಖುಕ್ಷಬಿಲನೆಂದು ಹೆಸರು. ಅದು 
ಮಯನೆಂಬ ದಾನವನ ರಕ್ಷಣೆಯಲ್ಲಿತ್ತು. ಸುತ್ತಿ ಸುತ್ತಿ ಬಳಲಿ ಹಸಿವು 
ಬಾಯಾರಿಕೆಗಳಿಂದ ಪರಿತಪಿಸುತ್ತಿದ್ದ ಈ ವಾನರರಿಗೆ ಮೊದಲು ಕುಡಿಯಲು 
ನೀರು ಬೇಕಾಗಿತ್ತು (೭-೮). ಮರಬಳ್ಳಿಗಳಿಂದ ಆವೃತವಾದ ಆ ಬಿಲವನ್ನು 
ವಾನರರು ನೋಡಿದಾಗ, ಬಿಲದ್ವಾರದಿಂದ ಕ್ರೌಂಚ, ಹಂಸ್ಕ ಸಾರಸಪಕ್ಷಿಗಳು 
ಹೊರಗೆ ಹಾರಿಬರುತ್ತಿದ್ದವು. ನೀರಿನಲ್ಲಿ ನೆನೆದ ಚಕ್ರವಾಕಗಳು ಕಮಲರೇಣು 
ಗಳಿಂದ ಕೆಂಪಗೆ ಕಾಣುತ್ತ ಹಾರಿಬರುತ್ತಿದ್ದವು. ಬಿಲದ ಬಳಿ ಸುಗಂಧೆವು 


ರ್ಪೀ೨ ಕಿಷ್ಟಿಂಧಾಕಾಂಡಃ (ಸರ್ಗಃ ೫೦ 


ಥಿಸ ಮ್ಮಯವ್ಯಗ್ರ ಮನೆಸೋ ಬಭೂಪುರ್ವಾನರರ್ಹಭಾಃ | 
ಸಂಜಾತಪರಿಶಂಕಾಸ್ತ್ರೇ ತೆದ್ದಿಲಂ ಪ್ಲನಗೋತ್ತಮಾಃ ॥ ೧೧ 
ಅಭ್ಯಪದ್ಯಂತ ಸಂಹೃಷ್ಟಾಸ್ತೇಹೋನಂತೋ ಮಹಾಬಲಾಃ | 
ನಾನಾಸತ್ತ್ವಸಮಾಕೀರ್ಣಂ ದೈತ್ಯೇಂದ್ರನಿಲಯೋಪಮುಮ್‌ ॥ ೧೨ 
ದುರ್ಜರ್ಶಮತಿಘೋರೆಂ ಚ ದುರ್ವಿಗಾಹಂ ಚ ಸರ್ವಶಃ | 

ತತಃ ಪರ್ನತಕೊಟಾಭೋ ಹನುಮಾನ್‌ ಪವನಾತ್ಮಜಃ ॥ ೧೩ 
ಅಬ್ರನೀದ್ವಾನರಾನ್‌ ಸರ್ವಾನ್‌ ಕಾಂತಾರವನಕೋವಿದಃ | 
ಗಿರಿಜಾಲಾನೃತಾನ್‌ ದೇಶಾನ್‌ ಮಾರ್ಗಿತ್ವಾ ದಕ್ಷಿಣಾಂ ದಿಶಮ್‌ | ೧೪ 
ನಯಂ ಸರ್ವೇ ಪರಿಶ್ರಾಂತಾ ನಚ ಪಶ್ಯಾಮ ಮೈಥಿಲೀನತ್‌ | 


ಅಸ್ಮಾಚ್ಞಾ ಫಿ ಬಿಲಾದ್ಧ ೦ಸ್‌ಾಃ ಕ್ರಾ ೦ಚಾಶ್ಚ ಸಹ ಸಾರಸೈ 81 ೧೫ 
ಜಲಾದಾ್ಸ ಶ್ಚ ಕ್ರ ವಾಕಾಶ್ಚ ನಿಷ್ಟ ತಂತಿ ಸ್ಮ ಸರ್ವಶಃ | 
ನೂನಂ ಸಶಿರನಾತಕ್ರ ಜ್ಯ ವಾ ಯದಿ ವಾಪ್ರದಃ॥ ೧೬ 


ಹರಡಿತ್ತು (೯-೧೦). ಅದನ್ನು ಕಂಡು ಕಪಿನಾಯಕರು ಆಶ್ಚರ್ಯಚಕಿತ 
ರಾದರು. ಅಲ್ಲಿ ನೀರಿರಬಹುದೆಂದು ಅವರಿಗೆ ಶಂಕೆಯುಂಟಾಯಿತು. 
ತೇಜಸ್ಪಿಗಳೂ ಬಲಶಾಲಿಗಳೂ ಆದ ಆ ಕಪಿನಾಯಕರು ಸಂತೋಷದಿಂದ 
ಬಿಲದ ಬಳಿಗೆ ಹೋದರು. ವಿವಿಧೆ ಜಲಜಂತುಗಳಿಂದ ತುಂಬಿ, ದಾನವೇಂದ್ರ 
ನಾದ ಬಲಿಯ ವಾಸಸ್ಥಾನವಾದ ಪಾತಾಳದಂತಿದ್ದ ಆ ಮಹಾಬಿಲವು 
ನೋಡಲು ಅತ್ಯಂತಘೋರವಾಗಿತ್ತು (೧೧-೧೨). ಅದರಲ್ಲಿಳಿಯುವುದು 
ಅಶಕ್ಯವಾಗಿತ್ತು . ಆಗ ಇನ್ನೊಂದು ಸರ್ವತಶೃಂಗವೋ ಎಂಬಂತೆ ನಿಂತಿದ್ದ 
ಹನುಮಂತನು ಬಿಲವನ್ನು ಗಮನಿಸಿ ನೋಡಿದನು. ದುರ್ಗಮಾರಣ್ಯ 
ಸಂಚಾರದಲ್ಲಿ ನಿಪುಣನಾದ ಆ ವಾಯುತನಯನು ವಾನರರನ್ನು ಕುರಿತು 
“ ಗೆಳೆಯರೆ, ವರ್ವತವಂಕ್ತಿಗಳಿಂದ ವರಿವೃತವಾದ ದಕ್ಷಿಣದಿಕೈಲ್ಲವನ್ನೂ ನಾವು 
ಶೋಧಿಸಿದೆವು (೧೩-೧೪). ನಾವೆಲ್ಲರೂ ಬಹಳ ಬಳಲಿದ್ದೇವೆ. ಮೈಥಿಲಿ 
ಯನ್ನು ಕಾಣದಾದನು. ಈ ಬಿಲದ್ವಾರದಿಂದಲಾದರೋ ಹಂಸಗಳೂ 
ಕ್ರೌಂಚಗಳೂ ಸಾರಸಗಳೂ ಹೊರಗೆ ಬರುತ್ತಿವೆ. ನೀರಿನಿಂದ ಒದ್ದೆಯಾದ 
ಚಕ್ರವಾಕಗಳು ಹಾರಿಬರುತ್ತಿನೆ. ಈ ಬಿಲಡೊಳಗೆ ನೀರಿರುವ ಕೊಳವೋ 


ಸರ್ಗಃ ೫೦ ] ಖಕ್ಷಬಿಲಪ್ರವೇಶಃ ಷ್ಲಿಳಿಪ್ಲಿ 


ತಥಾ ಚೇಮೇ ಬಿಲದ್ವಾರೇ ಸ್ಲಿಗ್ಗಾಸ್ತಿಷ್ಮಂತಿ ಹಾದಪಾಃ | 
ಇತ್ಯುಕ್ತಾಸ್ತದ್ಧಿಲಂ ಸರ್ವೆ ವಿವಿಶುಸ್ತಿನಿರಾನೃತಮ್‌ ॥ ೧೭ 


ಅಚಂದ್ರಸೂರ್ಯಂ ಹರೆಯೋ ದದ್ಭ ಶೊ ರೋಮಹರ್ಷಜವಮಾ | 
ನಿಶಾಮ್ಯ ತಸ್ಮಾತ್‌ ಸಿಂಹಾಂಶ್ಚ ತಾಂಸ್ತಾಂಶ್ಚ ಮೃಗಪಕ್ಷಿಣಃ ॥ ೧೮ 


ಪ್ರನಿಷ್ಟಾ ಹರಿಶಾರ್ಜೂಲಾ ಬಿಲಂ ತಿಮಿರೆಸಂವೃ ತನ್‌ | 


ನೆ ತೇಷಾಂ ಸಜ್ಜತೇ ಚಕ್ಷುರ್ನ ತೇಜೋ ನೆ ಪರಾಕ್ರಮಃ॥ ೧೯ 
ನಾಯೋರಿವ ಗತಿಸ್ತೇಷಾಂ ದೃಷ್ಟಿಸ್ತಮಸಿ ವರ್ತತೇ | 

ತೇ ಪ್ರನಿಷ್ಟಾಸ್ತು ನೇಗೇನ ತದ್ದಿಲಂ ಕೆಪಿಕುಂಜರಾಃ | ೨೦ 
ಪ್ರಕಾಶಮಭಿರಾಮಂ ಚ ದದೃಶುರ್ದೇ ಶಮುತ್ತೆಮವರಶ್‌ | 
ತತಸ್ತಸ್ಮಿನ್‌ ಬಿಲೇ ದುರ್ಗೇ ನಾನಾಪಾದಪೆಸಂಳುಲೇ ॥ ೨೧ 


ಮಡುವೋ ಇದ್ದೇ ಇರಬೇಕು (೧೫-೧೬). ಅಲ್ಲದೆ ಬಿಲದ್ವಾ ರದಲ್ಲಿ ಹೆಚ್ಚನೆಯ 
ಮರಗಳು ಬೆಳೆದುನಿಂತಿವೆ! ' ಎಂದು ಹೇಳಿದನು. ಅವನ ಮಾತಿನಿಂದ 
ಜೋದಿತರಾಗಿ ಆ ವಾನರನಾಯಕರೆಲ್ಲರೂ ಕಗ್ಗತ್ತ ಲೆಯು ಕವಿದಿದ್ದ ಆ ಬಿಲ 
ವನ್ನು ಪ್ರವೇಶಿಸಿದರು. ಅಲ್ಲಿ ಚಂದ್ರರಶ್ಮಿಯಾಗಲಿ ಸೂರ್ಯಕಿರಣವಾಗಲಿ 
ಪ್ರವೇಶಿಸದಷ್ಟು ಗಾಢಾಂಧಕಾರವು ಸವಿದಿತ್ತು. ಮೈನವಿರೇಳುವಂತೆ ಅದು 
ಭೀಕರವಾಗಿತ್ತು. ಗುಹಾದ್ವಾರದಿಂದ ಹೊರಟುಬರುವ ಸಿಂಹಗಳನ್ನೂ 
ವಿವಿಧೆ ಮೃಗವಕ್ಷಿಗಳನ್ನೂ ನೋಡುತ್ತ » ಆ ಕಪಿವೀರರು ಕತ್ತ ಲುಕವಿದಿದ್ದ 
ಬಿಲದಲ್ಲಿ ನುಗ್ಗಿದರು. (೧೭-೧೮). ಆ ಬಿಲದಲ್ಲಿ ವಾನರರಿಗೆ ಅವರ 
ಕಣ್ಣಾ ಗಲಿ ನೀರ್ಯವಾಗಲಿ ಪರಾಕ್ರಮವಾಗಲಿ ಯಾವ ಉಪಯೋಗಕೂ 
ಬರಲಿಲ್ಲ1 ಆದರೂ ಆ ಧೀರರ ನಡಿಗೆಯು ವಾಯುನಿನಂತೆ ತಡೆಯಿಲ್ಲದೆ 
ಮುಂದೆ ಸಾಗಿತು! ನೋಟವು ಕತ್ತಲಲ್ಲಿ ಐಕ್ಯವಾಗಿತ್ತು! ಆನೆಗಳಂತೆ 
ವೇಗವಾಗಿ ನುಗ್ಗಿ ಹೋಗುತ್ತಿದ್ದ ಆ ಕನಿವೀರರಿಗೆ ಮುಂದೆ ಪ್ರ ಕಾಶಮಾನವೂ 
ರಮಣೀಯವೂ ಆದ ಒಂದು ಸ್ಥಳವು ಕಾಣಿಸಿತು (೧೯-೨೦). ಅದು 
ಕಾಣಿಸುವವಕೆಗೂ ಆ ವಾನರರು ವಿವಿಧವೃ ಕ್ಷಸಂಕುಲವಾಗಿ ಕತ್ತಲೆಯಿಂದ 
ದುರ್ಗಮವಾಗಿದ್ದ ಆ ಪ್ರದೇಶದಲ್ಲಿ, ಒಬ್ಬರನ್ನೊಬ್ಬರು ಬಿಗಿಯಾಗಿ ತಬ್ಬಿ 


4೯೪ ಕಪ್ಟಿಂಧಾಕಾಂಡಃ (ಸರ್ಗಃ ೫೦ 


ಅನ್ಯೋನ್ಯಂ ಸಂಪರಿಸ್ಟಜ್ಯ ಜಗ್ಮುಯೋಜನಮಂತರಮ್‌ 


ತೇ ನೆಷ್ಟಸಂಜ್ಞಾಸ್ತ ಸಿತಾಃ ಸಂಭ್ರಾಂತಾಃ ಸಲಿಲಾರ್ಥಿನಃ ॥ ೨೨ 
ಶರಿಹೇಶುರ್ಜಿಲೇ ತಸ್ಮಿನ್‌ ಕೆಂಚಿತ್ಯಾಲಮತಂದ್ರಿತಾಃ | 

ತೇ ಫೈಶಾ ದೀನನದನಾಃ ಪರಿಶ್ರಾಂತಾಃ ಪ್ಲವನಂಗಮಾಃ ॥ ೨೩ 
ಆಲೋಕಂ ದದ್ಭ ಶುರ್ನೀರಾ ನಿರಾಶಾ ಜೀವಿತೇ ತದಾ | 

ತತಸ್ತಂ ದೇಶಮಾಗಮ್ಯ ಸೌಮ್ಯಂ ನಿತಿಮಿರೆಂ ವನಮ್‌ ॥ ೨೪ 


ದದೃಶುಃ ಕಾಂಚನಾನ್‌ ವೃಕ್ಣಾನ್‌ ದೀಪ್ರವೈಶ್ವಾನರಪ್ರಭಾನ್‌ | 
ಸಾಲಾಂಸ್ತಾಲಾಂಶ್ಚ ಪುಂನಾರ್ಗಾ ಕೆಕುರ್ಭಾ ವಂಜುರ್ಲಾ ಧವಾನ್‌ 


ಜಂಪೆಕಾನ್ನಾಗವೃಕ್ಷಾಂಶ್ಲ ಕರ್ಣಿಕಾರಾಂತ್ಸೆ ಪುಷ್ಟಿತಾನ್‌ | 

ಸ್ವಬಕ್ಕೆಃ ಕಾಂಚನೈಶ್ಚಿತ್ರೈ ರಕ್ತ್ರೈಃ ಕಿಸಲಯ್ಯ ಸ್ತಥಾ ॥ ೨೬ 
ಅಪೀಡೈಶ್ಚ ಲತಾಭಿಶ್ಚ ಹೇನಾಭರೆಣಭೂಷಿತಾನ್‌ | 
ತರುಣಾದಿತ್ಯಸಂಕಾಶಾನ್‌ ನೈದೂರ್ಯಮಯನೇದಿಕಾನ್‌ ॥ ೨೭ 


ಕೊಂಡು ಒಂದು ಯೋಜನದೂರ ಪ್ರಯಾಣಮಾಡಿದ್ದರು! ಅವರು 
ಬಾಯಾರಿಕೆಯಿಂದ ಕಂಗೆಟ್ಟು ನೀರಿಗಾಗಿ ಹಾತೊರೆಯುತ್ತ ಪ್ರಜ್ಞೆ ದಪ್ಪಿ 
ದಂತಾಗಿದ್ದರು (೨೧-೨೨). ಆಯಾಸದಿಂದ ದೀನರಾಗಿ ಕೃಶರಾಗಿದ್ದರು. 
ಆದರೂ ಹಿಂಜರಿಯದೆ ಕೆಲನುಕಾಲ ಮುಂದಕ್ಕೆ ಸಾಗಲು, ಆ ವೀರರಿಗೆ 
ಪ್ರಕಾಶಮಾನವಾದ ಆ ಪ್ರದೇಶವು ಗೋಚರಿಸಿತು. ಅಸ್ಟರಲ್ಲಿ ಅವರು 
ಜೀವಿತದಲ್ಲಿ ನಿರಾಶರಾಗಿಬಿಟ್ಟಿದ್ದರು. ಅವರು ಕಂಡ ಪ್ರಜೀಶನು ಸೌಮ್ಯ 
ವಾಗಿತ್ತು. ಕತ್ತಲೆ ಇರಲಿಲ್ಲ (೨೩-೨೪). ಅಲ್ಲಿದ್ದ ವನದಲ್ಲಿ ಅಗ್ನಿಯಂತೆ 
ಪ್ರಕಾಶಿಸುತ್ತಿದ್ದ ಸುವರ್ಣಮಯವೃ ಸ್ಷಗಳನ್ನು ಅವರು ಕಂಡರು. ಸಾಲ್ಯ 
ತಾಲ, ಪುನ್ಹಾಗ್ಯ, ಮತ್ತಿ, ವಂಜುಲ, ಧನ, ಸಂಪಗೆ, ನಾಗವೃಕ್ಷ, 
ಬೆಟ್ಟದಾವರೆ ಮೊದಲಾದ ಗಿಡಗಳು ಹೊಬಿಟ್ಟಿ ರುವುದನ್ನು ನೋಡಿದರು. 
ಸುವರ್ಣಮಯವಾದ ನಾನಾಬಗೆಯ ಹೂಗೊಂಚಲುಗಳಿಂದಲೂ ಕೆಂದಳಿರು 
ಗಳಿಂದಲೂ ವೃಕ್ಷಗಳು ಭೂಷಿತವಾಗಿದ್ದವು (೨೫-೨೬). ಶಿಖರಗಳಂತಿರುವ 
ಅಗ್ರಭಾಗಗಳಿಂದಲೂ ಬಳ್ಳಿಗಳಿಂದಲೂ ಯುಕ್ತವಾದ ಆ ತರುಗಳು ಚಿನ ದ 


ಸಗಃ ೫೦] ಯೆಕ್ಷಬಿಲಪ್ರಮೇಶಃ ೩೪8 


ನಿಭ್ರಾಜಮಾನಾನ್‌ ವಪುಷಾ ಸಾದಪಾಂಶ್ಚ ಹಿರಣ್ಮಯಾನ್‌ | 


ನೀಲನ್ಯೆ ದೂರ್ಯನರ್ಣಾಶ್ಚ ಪೆದ್ಮಿನೀಃ ಪತೆಗಾವೃ ತಾಃ | ೨೮ 
ಮಹದ್ದಿಃ ಕಾಂಚನೈಃ ಪದೆ. ನಗೃಿತಾ ಭಾ ಕತಕ! | 
ಜಾತೆಕೊಪ ಮಯ್ಯೌರ್ಮಕ್ಕೆ ಾರ್ಮುಹದ್ದಿತ್ನ ಶ ಸಕಚ್ಛ ಪೈಃ ॥ ೨೯ 
ನಲಿನೀಸ್ತತ್ರ ದದೃಶುಃ ಪ್ರಸನ್ನಸಲಿಲಾವೃತಾಃ | 

ಕಾಂಚನಾನಿ ಬರಾ ಜಿ ತಥೆ ನ ಚ ೩೦ 
ತಪನೀಯಗವಾಕ್ಷಾಣಿ ಮುಕ್ತಾಜಾಲಾವೃತಾನಿ ಚ | 
ಹೈಮರಾಜತಭೌಮಾನಿ ವೈದೂರ್ಯೆಮಣಿನುಂತಿ ಚೆ ॥ ೩೧ 


ದದ್ಭಶುಸ್ತತ್ರ ಹರಯೋ ಗೃಹಮುಖ್ಯಾನಿ ಸರ್ವಶಃ | 
ಪುಷ್ಟಿ ತಾನ್‌ ಫಲಿನೋ ವೃಕ್ಷಾನ್‌ ಪ್ರನಾಲಮಣಿಸಂನಿಭಾನ್‌ | as 
ಕಾಂಚನಭ್ರಮರಾಂಶ್ರೈನ ಮಧೂನಿ ಚ ಸಮಂತತಃ | 
ಮಣಿಕಾಂಚನಚಿತ್ರಾಣಿ ಶಯನಾನ್ಯಾಸನಾನಿ ಚ ॥ ೩೩ 


ಒಡವೆಗಳನ್ನು ಥೆರಿಸಿದಂತೆ ಕಾಣುತ್ತಿದ್ದವು. ಬಾಲಸೂರ್ಯನಂತೆ ಬೆಳಗು 
ತ್ತಿದ್ದವು. ಸುವರ್ಣಮಯವೃಕ್ಷಗಳು ಸುಂದರವಾಗಿ ಶೋಭಿಸುತ್ತಿದ್ದವು. 
ಆ ವಾನರರು ಜಲಪಕ್ಷಿಗಳಿಂದ ತುಂಬಿದ ನೀಲವೈ ಡೂರ್ಯವರ್ಣದ ಪದ್ಮ 
ಸರೋವರಗಳನ್ನು ಕಂಡರು (೨೭-೨೮) ಬಾಲಾದಿತ್ಯ ನಂತೆ ಬೆಳಗುವ 
ದೊಡ್ಡ ದೊಡ್ಡ ಚಿನ್ನದಾವರೆಗಳು ಅಲ್ಲಿ ವಿರಾಜಿಸುತ್ತಿದ್ದವು. ಆ ಕೊಳಗಳಲ್ಲಿ 
ಸುವರ್ಣವರ್ಣದ ಮೀನುಗಳೂ ಬೃಹದಾಕಾರದ ಆಅಮೆಗಳೂ ವಿಹರಿಸು 
ತಿದ್ದವು. ಹನುಮಂತನೇ ಮೊದಲಾದ ಕಪಿವೀರರು ಆ ಬಿಲದಲ್ಲಿ ತಿಳಿನೀರಿ 
ನಿಂದ ತುಂಬಿದ ಕೊಳಗಳನ್ನೂ ಬೆಳ್ಳಿ ಬಂಗಾರಗಳಿಂದ ನಿರ್ಮಿತವಾದ ಉನ್ನತ 
ಗೃಹಗಳನ್ನೂ ನೋಡಿದರು (3೯-೩೦). ಆ ಗೃಹಗಳಿಗೆ ಮುತ್ತಿ ನಗೊಂಚಲು 
ಗಳಿಂದ ಅಲಂಕೃ ತವಾದ ಚಿನ್ನ ದ ಕಟಕೆಗಳಿದ್ದವು. ಚಿನ್ನ ಬೆಳ್ಳಿ ಗಳಿಂದ 
ರಚಿತವಾದ ನೆಲಗಟ್ಟು ಗಳಿದ್ದವು. ಆ ಗೃಹಗಳು ವೈಡೂಯನ ಮಣಿಗಳಿಂದ 
ಭೂಷಿಸಲ್ಪ ಟ್ಟಿ ದ್ದವು (೩೧). ಆ ಬಗೆಯ ಭವನಗಳು ಎಲ್ಲೆಡೆಯೂ ನಿರ್ಮಿತ 
ವಾಗಿರುವುದನ್ನು ವಾನರರು ಕಂಡರು. ಹವಳದ ಮಣಿಗಳಂತೆ ಹೊಳೆಯುವ 
ಹೂಹೆಣ್ಣು ಗಳಿಂದ ಶೋಭಿಸುವ ಮರಗಳನ್ನು ವೀಕ್ಷಿಸಿದರು. ಆ ಮರಗಳ 
ಬಳಿಯಲ್ಲಿ ಮಕರಂದಕ್ಕಾಗಿ ಸುತ್ತಲೂ ಚಿನ ೩ದ ಬಣ್ಣ ದ ದುಂಬಿಗಳು 


೩೯೩ ಕಸ್ಟಿಂಧಾಕಾಂಡಃ [ಸರ್ಗಃ ೫೦ 


ನುಹಾರ್ಹಾಣಿ ಚ ಯಾನಾನಿ ಹಚ್ಚ ಶುಸ್ತೇ ಸಮಂತಶಃ | 
ಹೈಮರಾಜತಕಾಂಸ್ಕಾನಾಂ ಭಾಜನಾನಾಂ ಚ ಸಂಚಯಾನ್‌ ॥ ೩೪ 
ಅಗರೊಣಾಂ ಚೆ ದಿವ್ಯಾನಾಂ ಚಂದನಾನಾಂ ಚ ಸಂಚಯಾನ್‌ | 
ಶುಚೀನ್ಯಭ್ಯವಹಾರ್ಯಾಣಿ ಮೂಲಾನಿ ಚ ಫಲಾನಿ ಚ ॥ ೩೫ 
ಮಹಾರ್ಹಾಣಿ ಚ ಪಾನಾನಿ ಮಧೊರಿ ರಸವಂತಿ ಚ | 
ದಿವ್ಯಾನಾಮಂಬರಾಣಾಂ ಚ ಮಹಾರ್ಹಾಣಾಂ ಚ ಸಂಚಯಾನ್‌ ॥ 


ಕಂಬಲಾನಾಂಚ ಚಿತ್ರಾಣಾಮಜಿನಾನಾಂ ಜೆ ಸಂಚಯಾನ್‌ | 

ತತ್ರ ತತ್ರ ಚ ವಿನ್ಯಸ್ತಾನ್‌ ದೀಪ್ತಾನ್‌ ವೈಶ್ವಾನರಪ್ರಭಾನ್‌ | ೩೭ 
ದದ್ಭ ಶುರ್ನಾನರಾಃ ಶುಭ್ಛಾನ್‌ ಜಾತೆರೂಪಸ್ಯ ಸಂಚಯಾನ್‌ | 

ತತ್ರ ತತ್ರ ವಿಚಿನ್ವಂತೋ ಬಿಲೇ ತಸ್ಮಿನ್‌ ಮಹಾಬಲಾಃ ॥ ೩೮ 
ದದೃಶುರ್ಮಾನರಾಃ ಶೊರಾಃ ಸ್ತ್ರಿಯಂ ಕಾಂಜಿದದೂರತ। | 

ತಾಂ ದೃಷ್ಟ್ಯಾ ಭೃತಸಂತ್ರಸ್ತಾಶ್ಮೀರಕೈಸ್ಲಾಜಿನಾಂಬರಾಮ್‌ ॥ ೩೯ 


ಹಾರಾಡುತ್ತಿದ್ದವು! ಅಲ್ಲದೆ ರತ್ನಗಳಿಂದಲೂ ಬಂಗಾರದಿಂದಲೂ ಚಿತ್ರ ವರ್ಣ 
ವಾಗಿ ಶೋಭಿಸುವ ಮಂಚಗಳನ್ನೂ ನೀರಗಳನ್ನೂ ಆ ಕಪಿನಾಯಕರು 
ಕಂಡರು (೩೨-೩೩). ಬಹಳ ಬೆಲೆಬಾಳುವ ವಾಹನಗಳನ್ನು ಸುತ್ತ ಲೂ 
ನೋಡಿದರು. ಅಲ್ಲದೆ ಚಿನ 2 ಬೆಳ್ಳಿ, ಕಂಚುಗಳಿಂದ ರಚಿತವಾದ ವಿವಿಧೆ 
ಪಾತ್ರೆಗಳ ರಾಶಿಯೂ ಅವರಿಗೆ ಕಾಣಿಸಿತು. ದಿವ್ಯವಾದ ಅಗರು, ಚಂದನ 
ಮುಂತಾದ ಸುಗಂಧೆದ್ರವ್ಯಗಳೂ ಶುಚಿಯಾದ ಖಾದ್ಯವಸ್ತುಗಳೂ ಫಲ 
ಮೂಲಗಳೂ ಕಾಣಿಸಿದವು (೩೪-೩೫). ಮತ್ತು ಶ್ರೇಷ್ಠನಾದ ಬಗೆ ಬಗೆಯ 
ಪೇಯಗಳೂ ರಸವತ್ತಾದ ಜೇನೂ ಬೆಲೆಬಾಳುವ ದಿವ್ಯವಸ್ತ್ರಗಳ ರಾಶಿಗಳೂ 
ಆ ವಾನರರಿಗೆ ಗೋಚರಿಸಿದವು. ಚಿತ್ರವರ್ಣದ ಉಣ್ಣೆಯ ವಸ್ತ್ರಗಳೂ ಚರ್ಮ 
ಗಳೂ ರಾಶಿರಾಶಿಯಾಗಿದ್ದವು. ಅಲ್ಲದೆ ಬೆಳಗುವ ಬೆಂಕಿಯ ಜ್ವಾಲೆಯೋ 
ಎಂಬಂತೆ ಅಲ್ಲಲ್ಲಿ ಶುದ್ಧವಾದ ಚಿನ್ನದ ಗಟ್ಟಿಗಳನ್ನು ಸೇರಿಸಿರುವುದು 
ಕಂಗೊಳಿಸುತ್ತಿತ್ತು! ಅವೆಲ್ಲವನ್ನೂ ಆ ವೀರರು ಆಲೋಕಿಸಿದರು (೩೬-೩೮). 
ಆ ವಾನರರು ಹಾಗೆಯೇ ಹುಡುಕುತ್ತ ಬರುತ್ತಿರಲು ಸಮೀಪದಲ್ಲಿ ಒಬ್ಬ 
ಸ್ತ್ರೀವ್ಯಕ್ತಿಯನ್ನು ನೋಡಿದರು. ಅವಳು ನಾರುಬಟ್ಟೆಯನ್ನೂ ಕೃಷ್ಣಾ ಜಿನ 











ಸರ್ಗಃ ೫೦] ಖುಕ್ಷಬಿಲಪ್ರವೇಶಃ ೩೯೭ 


ಶಾಸಸೀಂ ನಿಯತಾಹಾರಾಂ ಜ್ವಲಂತೀಮಿವ ತೇಜಸಾ | 


ವಿಸ್ಮಿತಾ ಹರೆಯೆಸ್ವ ಶ್ರ ವ್ಯವಾತಿಷ್ಠಂತ ಸರ್ವಶಃ | ೪೦ 


ಪಪ್ರಚ್ಛ ಹನುಮಾಂಸ್ಕ್ರತ್ರ ಕಾಸಿ ಶ್ಚಂ ಕೆಸ್ಕ ಮಾ ಬಿಲವಾ್‌ | 
ತತೋ ಹನೊಮಾನ್‌ ಗಿರಿಸಂನಿಕಾಶಃ 
ಕೈತಾಂಜಲಿಸ್ತಾಮಭಿವಾದ್ಯ ವೃದ್ಧಾಮ್‌್‌ | 
ಪಪ್ರಚ್ಛ ಕಾ ತ್ವಂ ಭವನಂ ಬಿಲಂ ಚ 
ರತ್ನಾನಿ ಚೇಮಾನಿ ವದಸ್ವ ಫೆಸ್ಯ ॥ ೪೧ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಹಂಚಾಶಃ ಸರ್ಗಃ 


EO 
pee ಇಟ್ಟ 
md ಡು ಶಹ 

ne ಶಿ ೆ 





ವನ್ನೂ ಧರಿಸಿ ನಿಯತಾಹಾರಳಾಗಿ ತಪಸ್ಸುಮಾಡುತ್ತಿದ್ದಳು. ತೇಜೋ 
ನಿಶೇಷದಿಂದ ಜ್ವಲಿಸುವಳೋ ಎಂಬಂತಿದ್ದ ಆ ತಪಸ್ತಿನಿಯನ್ನು ಕಂಡೊಡನೆ 
ಈ ಕಪಿವೀರರು ಹೆದರಿ ಗಪ್ಪನೆ ಸ್ತಬ್ಧರಾಗಿ ದೂರದಲ್ಲಿ ನಿಂತರು! ಆಗ 
ಹನುಮಂತನು ಮುಂದೆ ಬಂದು “ಎಲೌ ಡೇವಿ, ನೀನು ಯಾರು? 
ಈ ಬಿಲವು ಯಾರದು?” ಎಂದು ಕೇಳಿದನು (೩೯-೪೦). ಪರ್ವತದಂತೆ 
ಬೃಹೆದಾಕಾರನಾಗಿದ್ದ ಹನುಮಂತನು ವೃದ್ಧ ಯಾದ ಆ ಸ್ತ್ರೀಯನ್ನು ವಂದಿಸಿ 
ಕೈಮುಗಿದುಕೊಂಡು « ದೇವಿ, ನೀನು ಯಾರು? ಈ ಭವನವೂ ಬಿಲವೂ 
ಯಾರದು? ಈ ಉತ್ತಮನಸ್ತುಗಳು ಯಾರಿಗೆ ಸೇರಿದವು?” ಎಂದು 
ಪ್ರಶ್ನೆ ಮಾಡಿದನು (೪೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಕಿ೦ಂಧಾಕಾಂಡದಲ್ಲಿ ಐವತ್ತನೆಯ ಸರ್ಗ 


ನಾಟೀ 


ಏಕಪಂಚಾಶಃ ಸರ್ಗಃ 

ಸ್ನ ಯಂಪ ಸ್ರಭಾತಿಥ್ಯ್ಯ ಮ್‌ 
ಇತ್ಯುಕ್ತ್ವಾ ಹನುಮಾಂಸ್ಕೃತ್ರ ಪುನಃ ಕೃಷ್ಣಾ ಜಿನಾಂಬರಾಮ್‌ | 
ಅಬ್ರವೀತ್ರಾಂ ಮಹಾಭಾಗಾಂ ತಾಪೆಸೀಂ ಭರ್ಮಚಾರಿಣೀನ್‌್‌॥ ೧ 
ಇದಂ ಪ್ರವಿಷ್ಟಾಃ ಸಹಸಾ ಬಿಲಂ ತಿಮಿರಸಂವೃತಮ್‌ | 
ಕ್ಷಂತ್ಚಿ ಸಾಸಾಪರಿಶ್ರಾಂತಾಃ ಪರಿಖನ್ನಾಶ್ಚ ಸರ್ವಶಃ ॥ ೨ 
ಮಹದ್ದರಣಹ್ಕಾ ವಿನರಂ ಪ್ರವಿಷ್ಟಾಃ ಸ್ಮ ಪಿಸಾಸಿತಾಃ | 
ಇಮಾಂಸೆ ಸ್ಸ (ವಂನಿಧಾನ್‌ ಚಾಪ "ನಿವಿಧಾನದ್ಳು ತೋಪೆನಾನ್‌ ॥ 
ದೃಷ್ಟ್ಯಾ ವಯಂ ಪೃವ್ಯಥಿತಾಃ ಸಂಭ್ರಾಂತಾ ನೆಚ್ಚ ಚೇತಸಃ 





ಕಸ್ಕೈನ ಕಾಂಚನಾ ವೃಕ್ಲಾಸ್ತರುಣಾದಿತ್ಯ ಸಂನಿಭಾಃ ॥ ೪ 

ಶುಜೀನ್ಯಭ್ಯವಹಾರ್ಯಾಣಿ ಮೂಲಾನಿ ಚ ಫಲಾನಿ ಚ! 

ಕಾಂಚನಣನಿ ವಿಮಾನಾಥಿ ರಾಜತಾಶಿ ಗೃಹಾಣಿ ಚ ॥ ೫ 
ಸರ್ಗ ೫೧ 


ಸ್ಮಯಂಪ್ರಭೆಯು ನಾನರರಿಗೆ ಯುಕ್ಷಬಿಲದ ವೃತ್ತಾ ಂತವನ್ನು ಹೇಳಿ 
ಅವರನ್ನು ಸತ್ವರಿಸುವುದು. 


ಹೀಗೆ ಹನುಮಂತನು ಕೃಷ್ಣಾಜಿನಧಾರಿಣಿಯೂ ಧರ್ಮಚಾರಿಣಿಯೂ 
ಆದ ಆ ತನಸ್ತಿನಿಯನ್ನು ಕುರಿತುಪ್ಪ ಶ್ನಿಸಿ ಮತ್ತೆ ಹೀಗೆಂದನು: “ಮಹಾಭಾಗೆ, 
ಕತ್ತಲೆ ಸತ್ತಿದ್ದ ಈ ಬಿಲಡೊಳಗೆ ಸಾ ವಿಚಾರವಿಲ್ಲದೆ ಪ್ರವೇಶಿಸಿಬಿಟ್ಟಿವು. 
ನಾವು ಹೆಸಿವುಬಾಯಾರಿಕೆಗಳಿಂದ ಬಳಲಿ ಮಾರ್ಗಾಯಾಸದಿಂದ ಕೊಂದಿದ್ದೆನು 
(೧-೨). ಬಾಯಾರಿಕೆಯಿಂದ ಕೊಳಲುತ್ತ ಮಹತ್ತರವಾದ ಈ ಭೂವಿವರ 
ವನ್ನು ಹೊಕ್ಕೆವು. ಆದರೆ ಇಲ್ಲಿ ಹೀಗಿರುವ ಅದ್ಭುತವಾದ ವಿವಿಧೆವಸ್ತು 
ಗಳನ್ನು ಕಂಡು, (ಏನು ತಪು ಮಾಡಿದೆವೋ ಎಂದು) ನಮಗೆ ವ್ಯಥೆಯಾಗಿದೆ. 
ಭೀತರಾಗಿದ್ದೇವೆ ; ದಿಗ್ಸಾ )ಂತರಾಗಿದ್ದೇವೆ. ದೇವಿ ಜಾಲಾರ್ಕನಂತೆ ಬೆಳಗುವ 
ಈ ಸುವರ್ಣವೃಕ್ಷಗಳು ಯಾರವು? (೩-೪) ಶುಚಿಯಾದ ಈ ಆಹಾರ 
ಸದಾರ್ಥಗಳೂ ಫಲಮೂಲಗಳೂ ಕಾಂಚನಮುಯಸೌಧೆಗಳೂ ರೆಜತಮಯ 


ಸರ್ಗಃ ೫೧] ಸ್ವಯಂಪ್ರಭಾತಿಥ್ಯಮ್‌ ೩೯೯ 


ಭಧ ರಸನ ಮಣಿಜಾಲಾವೃತಾನಿ ಚ | 


ಪುಷ್ಟಿ ತಾಃ ಫಲವಂತಶ್ಚ ಪ್ರಣ್ಯಾಃ ಸುರೆಭಿಗಂಧಿನೆಃ ll ೩ 
ಇಮೋ ಜಾಂಬೂನದನುಯಾಃ ಹಾದಸಾಃ ಕಸ್ಯ ತೇಜಸಾ | 
ಕಾಂಚನಾರಠಿ ಚ ಪದಾ ಸಿ ಜಾತಾನಿ ನಿಮಲೇ ಜಲೇ ॥ ೭ 
ಕಥಂ ಮತಾ ಫ್ಸ್ಯಶ್ಚೆ ಸೌನರ್ಣಾಶ್ಚರಂತಿ ಸಹ ಕೆಚ್ಛ ಪೈಃ। 
ಆತ್ಮಾನಮನುಭಾವಂ ಚ ಕಸ್ಕ 'ಚೈತತ್ತ ಘಟನ್‌ | ೮ 
ಅಜಾನೆತಾಂ ನೇ ಸರ್ವೇಷಾಂ ಸರ್ನಮಾಖ್ಯಾತುಮರ್ಹಸಿ | 
ಏನಮುಕ್ತಾ ಹನುಮತಾ ತಾಪಸೀ ಧರ್ಮಚಾರಿಣೇ ॥ ೯ 


ಪ್ರತ್ಯುವಾಚ ಹನೂಮಂಶಂ ಸರ್ವಭೂತಹಿಶೇ ರತಾ | 
ಮಯೋ ನಾಮ ಮಹಾತೇಜಾ ಮಾಯಾವೀ ದಾನವನರ್ಷಭಃ || ೧೦ 


ಶೇನೇದಂ ನಿರ್ಮೀತೆಂ ಸರ್ವಂ ಮಾಯಯಾ ಕಾಂಚನೆಂ ನನನ್‌ | 
ಪುರಾ ದಾನೆನಮುಖ್ಯಾನಾಂ ವಿಶ್ವಕರ್ಮಾ ಬಭೂನ ಹ ॥ ೧೧ 


ಭವನಗಳೂ ಯಾರಿಗೆ ಸೇರಿದವು? ಮಣಿಜಾಲಮಂಡಿತವಾದ ಈ ಚಿನ್ನ ದೆ 
ಗವಾಕ್ಷಗಳೂ ಹೂಹಣ್ಣು ಗಳಿಂದ ಬಳುಕುತ್ತ ಪರಿಮಳವನ್ನು ಬೀರುತ್ತ 
ಬಂಗಾರದಂತೆ ಬೆಳಗುವ ಈ ಪುಣ್ಯವ್ಯ ಸೈ ಶ್ರಗಳೂ "ಯಾರ ತೇಜಸ್ಸಿ ಇಂದ ನಿರ್ಮಿತ 
ವಾಗಿವೆ? ತಿಳಿನೀರಿನಲ್ಲಿ NN ಹೇಗೆ ಹಟ ದವು (೫-೭). 

ಚಿನ ೩ದ ಮೀನುಗಳು ಜೆನ ೩ದ ಆಮೆಗಳೊಡನೆ ಸಂಚರಿಸುತ್ತ ರುವ ಬಗೆ 
ಯಾದರೂ ಹೇಗೆ? ಹೇ ಧರ್ಮಜಾರಿಣಿ, ನೀನು ಯಾರು? ನಿನ ೩ ಮಹಿಮೆ 
ಏನು? ಇದು ಯಾರ ತಪಃಪ್ರಭಾವ? ಎಂಬುಜೊಂದೂ ನಮಗೆ ತಿಳಿಯದು. 
ಅದೆಲ್ಲವನ್ನೂ ದಯವಿಟ್ಟು ಹೇಳೋಣವಾಗಬೇಕು” ಎಂದನು (೮-೯). 
ಆ ತಾಪಸಿಯು ಸರ್ವಭೂತಗಳ ಹಿತದಲ್ಲಿ ಥಿರತಳಾದವಳು. ಆಕೆಯು 
ಹನುಮಂತನನ್ನು ನೋಡಿ ಈ ಪ್ರಕಾರವಾಗಿ ಹೇಳಿದಳು: “ಮಯ 
ನೆಂಬ ದಾನವೋತ್ತ ಮನೊಬ್ಬನಿದ್ದನು. ಆತನು ಮಹಾತೇಜಸಿ ಯೂ 
ಮಾಯಾವಿಯೂ ಆಗಿದ್ದನು (೧೦). ಆ ಮಯನು ತನ ಸ ವಿಚಿತ್ರಶಕ್ತಿ ಯಿಂದ 
ಘೇ ಕಾಂಚನವನವನ್ನು ನಿರ್ಮಿಸಿದ್ದಾನೆ. ಆತನು ಹಿಂದೆ ದಾನವಶ್ರೇಷ್ಠರ 


೪೦೦ ಕಜ್ಜಿ ಂಧಾಕಾಂಡಃ [ ಸರ್ಗಃ ೫೧ 





ಯೇನೇದಂ ಕಾಂಚನಂ ದಿನ್ಯಂ ನಿರ್ಮಿತಂ ಭನನೋತ್ತಮುಮ್‌ | 


ಸತು ವರ್ಷಸಹಸ್ರಾಣಿ ಕಪಸ್ತಸ್ಟ್ಯಾ ಮಹಾವನೇ ॥ ೧೨ 
ಪಿತಾಮಹಾದ್ವರೆಂ ಲೇಭೇ ಸರ್ನಮಾೌಶನೆಸಂ ಧನನರಕ್‌ | 
ನನಂ ವಿಧಾಯ ಬಲವಾನ್‌ ಸರ್ವಕಾಮೇಶ್ವರೆಸ್ತ್ರದಾ ॥ ೧೩ 
ಉವಾಸ ಸುಖತಃ ಕಾಲಂ ಕಂಚಿದಸ್ಮಿನ್‌ ಮಹಾಮತೇ | 
ತಮಪ್ಸರಸಿ ಹೇಮಾಯಾಂ ಸಕ್ತೆಂ ದಾನೆನಪುಂಗನಮ್‌ ॥ ೧೪ 


ನಿಕ್ರಮ್ಯೈವಾಶನಿಂ ಗೃಹ್ಯ ಜಘಾನೇಶಃ ಪುರಂದರಃ | 
ಇದಂ ಚ ಬ್ರಹ್ಮಣಾ ದತ್ತಂ ಹೇಮಾಯ್ಕೆ ನನೆಮುತ್ತನುಮ್‌ ॥ ೧೫ 


ಶಾಶ್ವತಾಃ ಕಾಮಭೋಗಾಶ್ಚ ಗೃಹಂ ಚೇದಂ ಹಿರ್ಮಯನರ್‌ | 
ದುಹಿತಾ ಮೇರುಸಾನರ್ಣೇರಹಂ ಕಸ್ಕಾಃ ಸ್ವಯಂಪ್ರಭಾ ॥! ೦೧೬ 


ಶಿಲ್ಲಿಯಾಗಿದ್ದನು. ಆತನೇ ಸುವರ್ಣಮಯವಾದ ಈ ದಿವ್ಯಭವನವನ್ನು 
ಕಟ್ಟಿದ್ದಾನೆ. ಮಯನು ಮಹಾರಣ್ಯದಲ್ಲಿ ಸಾವಿರವರ್ಷಗಳವಕೆಗೆ ತಪಸ್ಸ 
ನ್ಹಾ ಚರಿಸಿದನು (೧೧-೧೨). ಕಡೆಗೆ ಬ್ರಹ್ಮದೇವನಿಂದ ಶುಕ್ರ ಪ್ರಣೀತವಾದ 
ಸಕಲಶಿಲ್ಪಶಾಸ್ತ್ರವೂ ತನಗೆ ಸ್ವಾಧೀನವಾಗುವಂತೆ ವರವನ್ನು ಪಡೆದನು. 
ಬಲಾಢ್ಯನೂ ಸರ್ವಕಾಮಸಂಪನ ನೂ ಆದ ಆ ದಾನವಶ್ರೇಷ್ಠನು ಈ ವನ 
ವನ್ನು ನಿರ್ಮಿಸಿ ಇಲ್ಲಿ ಸುಖದಿಂದ ವಾಸವಾಗಿದ್ದನು. ಅವನು ಹೇಮೆಯೆಂಬ 
ಅಸ್ಸರಃಸ್ತ್ರೀಯಲ್ಲಿ ಅನುರಕ್ತನಾಗಿದ್ದನು (೧೩-೧೪). ಪ್ರಭುವಾದ ಇಂದ್ರನು 
ಯುದ್ಧ ದಲ್ಲಿ ಮಯನನ್ನು ಗೆದ್ದು ವಜ್ರಾಯುಥೆದಿಂದ ಅವನನ್ನು ಹೊಡೆದು 
ಕೊಂದನು * ಆಗ ಬ್ರಹ್ಮನು ಹೇಮೆಗೆ ಉತ್ತಮವಾದ ಈ ವನವನ್ನು 


೩ 
ಒಪ್ಪಿ ಸಿದನು. ಶಾಶ್ವತವಾದ ಈ ಭೋಗಸಾಮಗ್ರಿಗಳೂ ಈ ಸುವರ್ಣ 


* ಮಯನು ತ್ರಿಪುರಾಧಿಪತಿಯಾಗಿದ್ದು, ತ್ರಿಪುರವು ನಷ್ಟವಾದಮೇಲೆ ಈ ಬಿಲ 
ವನ್ನು ರಚಿಸಿಕೊಂಡು ವಾಸವಾಗಿದ್ದನೆಂದು ಮತ್ಸ್ಯಪುರಾಣದಲ್ಲಿ ಹೇಳಿದೆ. ದಾನವ 
ಶಿಲ್ಪಿಯಾದ ಮಯನು ನಿತ್ಕನಾದ್ದರಿಂದ ಅನನ ಮೆರಣವು ಹೇಗೆ ಸಂಭನಿಸಿತು? 
ಎಂಬ ಪ್ರಶ್ನೆ ಹುಟ್ಟ ಬಹುದು. ಮಯ ಎಂಬುದು ದಾನವಶಿಲ್ಛಿಯ ಅಧಿಕಾರ 
ಪ್ರಯುಕ್ತವಾದ ನಾಮ. ಪ್ರವಾಹನಿತ್ಯತೆಯಿಂದ ಮಯನು ಶಿತ್ಯನೆಂಬುದು 
ಹೊಂದುತ್ತದೆ. ಆ ಸ್ಥಾನಕ್ಕೆ ಬಂದವನು ಪುನಃ ಮೆಯನೆನ್ಸಿ ಸಿಕೊಳ್ಳುತ್ತಾನೆ ಎಂದು 
ಉತ್ತರ, ಈತನು ದಾನವಶಿಲ್ಫ್ಪಿಯಾದ ಮಯನಲ್ಲವೆಂದು ಕೆಲವರು ಹೇಳುತ್ತಾರೆ. 


ಸರ್ಗಃ ೫೧] ಸ್ವಯಂಪ್ರಭಾತಿಥ್ಯಮ ೪೦೧ 


ಇದಂ ರೆಕ್ಷಾಮಿ ಭವನಂ ಹೇಮಾಯಾ ಮವಾನೆರೋತ್ತಮ | 
ಮಮ ಪ್ರಿಯಸಖೀ ಹೇಮಾ ನೃತ್ತಗೀತನಿಶಾರದಾ ॥ ೧೩ 


ತಯಾ ದತ್ತೆನರಾ ಚಾಸ್ಮಿ ರಕ್ತಾಮಿ ಭನನೋತ್ತಮುಮ್‌ | 
ಕಂ ಕಾರ್ಯಂ ಕಸ್ಯ ವಾ ಹೇತೋಃ ಕಾಂತಾರಾಣಿ ಪ್ರಪಶ್ಯಥ ॥ ೧೮ 


ಕಥಂ ಚೇದಂ ವನಂ ದುರ್ಗಂ ಯುಸ್ಮಾಭಿರುಪಲಕ್ಷಿತೆಮ್‌ | 
ಇಮಾನ್ಯಭ್ಯನಹಾರ್ಯಾಣಿ ಮೂಲಾನಿ ಚ ಫಲಾನಿ ಚ ॥ ೧೯ 


ಭುಕ್ತ್ವಾ ಪೀತ್ವಾ ಚ ಪಾನೀಯಂ ಸರ್ವಂ ಮೇ ವಕ್ತುಮರ್ಹಥ ॥ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಏಕಪಂಚಾಶಃ ಸರ್ಗಃ 


ಮಿಹಿರ್‌ ಷೆ. 


ಭವನವೂ ಹೇಮೆಗೆ ಸೇರಿದವು. ವಾನರೋತ್ತಮ, ನಾನು ಮೇರು 
ಸಾವರ್ಣಿಯ ಮಗಳು ನನ್ನ ಹೆಸರು ಸ್ವಯಂಪ್ರಭೆ (೧೫-೧೬). ಹೇಮೆಯ 
ಈ ಭವನವನ್ನು ನಾನು ರಕ್ಷಿಸಿಕೊಂಡು ಬರುತ್ತಿದ್ದೇನೆ... ಅವಳು ನನ್ನ 
ನೆಚ್ಚಿನ ಗೆಳತಿ, ಹೇಮೆಯು ನೃತ್ತ ಗೀತಗಳಲ್ಲಿ ವಿಶಾರಜೆ. ಅವಳು ನನಗೆ 
ಇದನ್ನು ರಕ್ಷಿಸುವ ಸಾಮರ್ಥ್ಯವನ್ನು ವರವಾಗಿ ಕೊಟ್ಟಿ ರುವುದರಿಂದ ಇದನ್ನು 
ರಕ್ಷಿಸುತ್ತಿದ್ದೇನೆ (ಒಳ್ಳೆಯದು) ನಿಮಗೆ ಇಲ್ಲಿ ಕಾರ್ಯವೇನು? ಏಿತಕ್ಕೋಸ್ಫರ 
ಅರಣ್ಯಗಳನ್ನು ಹುಡುಕುತ್ತ ತಿರುಗುತ್ತಿದ್ದೀರಿ? (೧೭-೧೮). ದುರ್ಗಮ 
ವಾದ ಈ ವನನು ನಿಮಗೆ ಕಂಡದ್ದಾದರೂ ಹೇಗೆ? ಎಲ್ಛೆ ವಾನರರೆ, ಭಕ್ಷಣ 
ಯೋಗ್ಯವಾದ ಈ ಫಲಮೂಲಗಳನ್ನು ತಿಂದು ನೀರನ್ನು ಕುಡಿಯಿರಿ. 
ಆಮೇಲೆ ನಿಮ್ಮ ವೃತ್ತಾಂತವನ್ನು ತಿಳಿಸಿರಿ” ಎಂದು ನುಡಿದಳು (೧೯). 


ಇಲ್ಲಿಗೆ ಶ್ರೀಮಪ್ರಾಮಾಯಣದ ಕಿಹ್ಠಿಂಧಾಕಾಂಡದಲ್ಲಿ ಐವತ್ತೊಂದನೆಯ ಸರ್ಗ 


ಕಾಚ 


ದ್ವಿಪಂಚಾಶಃ ಸರ್ಗಃ 
ಜಿಲಪ್ರವೇಶಕಾರಣಕಥನವರ್‌ 


ಅಥ ತಾನೆಬ್ರನೀತ್‌ ಸರ್ವಾನ್‌ ವಿಶ್ರಾಂತಾನ್‌ ಹರಿಯೂಥಪಾನ್‌ | 
ಇದಂ ವಚನಮೇಕಾಗ್ರಾ ಶಾಪಸೀ ಧರ್ಮಚಾರಿಣೇ ॥ ೧ 
ವಾನರಾ ಯದಿ ನಃ ಖೇದಃ ಪ್ರೆನಪ್ಟಃ ಫಲಭಕ್ಷಣಾಶ್‌ | 

ಯದಿ ಚೈತನ್ಮಯಾ ಶ್ರಾವ್ಯಂ ಶ್ರೋತುಮಿಚ್ಛಾಮಿ ಕೆಥ್ಯತಾಮ್‌ ॥ ೨ 
ತಸ್ಯಾಸ್ತದ್ವಚನಂ ಶ್ರುತ್ವಾ ಹನುಮಾನ್‌ ಮಾರುತಾತ್ಮಜಃ | 
ಅರ್ಜನೇನ ಯಥಾತತ್ತೈಮಾಖ್ಯಾತುಮುಪಚಕ್ರಮೇ ॥ ೩ 
ರಾಜಾ ಸರ್ವಸ್ಯ ಲೋಕಸ್ಯ ಮಹೇಂದ್ರವರುಣೋಪಮಃ | 

ರಾಮೋ ದಾಶರಥಿಃ ಶ್ರೀಮಾನ್‌ ಪ್ರನಿಷ್ಟೋ ದಂಡಕಾನನಮ್‌ ॥ ೪ 
ಲಕ್ಷ್ಮಣೇನ ಸಹ ಭ್ರಾತ್ರಾ ನೈದೇಹ್ಯಾ ಚಾಪಿ ಭಾರ್ಯಯಾ | 

ತಸ್ಯ ಭಾರ್ಯಾ ಜನಸ್ಥಾನಾದ್ರಾನಣೇನೆ ಹೃತಾ ಬಲಾತ್‌ ॥ ೫ 


ಸರ್ಗ ೫೨ 
ಬಿಲದೊಳಗೆ ಬಂದ ಕಾರಣವನ್ನು ಹನುಮಂತನು ಸ್ವಯಂಪ್ರಭಿಗೆ ತಿಳಿಸುವುದು. 


ಅನಂತರ ಕಹಿನಾಯಕರೆಲ್ಲರೂ ಹಸಿವು ಬಾಯಾರಿಕೆಗಳನ್ನು ನೀಗಿಸಿ 
ಕೊಂಡು ವಿಶ್ರಮಿಸಿದರು. ಧ್ಯಾನನಿಷ್ಕಳಾಗಿದ್ದ ಆ ತಾಸಸಿಯು ವಾನರರನ್ನು 
ಕರೆದು ್‌ ಎಲ್ಫೆ ವಾನರಕೆ, ಫಲಗಳನ್ನು ತಿಂದು ನಿಮ್ಮ ಆಯಾಸವು ಕಳೆಯಿತೆ? 
ನಿಮ್ಮ ವೃತ್ತಾ ಂತವನ್ನು ನಾನು ಕೇಳಬಹುದಾಗಿದ್ದರೆ, ಅದನ್ನು ಕೇಳಲಿಚ್ಛಿಸು 
ವೆನು, ಹೇಳಿರಿ” ಎಂದಳು (೧-೨). ಅದನ್ನು ಕೇಳಿ ವಾಯುಪುತ್ರನಾದ 
ಹನುಮಂತನು ಹುಜುಬುದ್ಧಿ ಯಿಂದ ಯಧಾರ್ಥವನ್ನು ಹೇಳಲಾರಂಭಿಸಿದನು : 
"ಹೇ ತಪಸ್ವಿಥಿ, ದಶರಥಮಹಾರಾಜನ ಪುತ್ರನಾದ ಶ್ರೀರಾಮನೆಂಬ ರಾಜ 
ಕುಮಾರನಿದ್ದಾನೆ. ಆತನು ಸರ್ವಲೋಕಗಳಿಗೆ ಪ್ರಭುವಾಗಿ ಇಂದ್ರವರುಣ 
ರಿಗೆ ಸಮಾನನಾಗಿದ್ದಾನೆ. ಕಾರಣಾಂಶರದಿಂದೆ ಅವನು ದಂಡಕಾರಣ್ಯಕ್ಕೆ 
ಬಂದನು (೩-೪). ಅವನೊಡನೆ ತಮ್ಮನಾದ ಲಕ್ಷ ನೂ ಪತ್ನಿಯಾದ 


ಸರ್ಗಃ ೫೨] ಬಿಲಪ್ರವೇಶಕಾರಣಕಥನಮ್‌ ೪೦೩ 


ನೀರೆಸ್ತಸ್ಯ ಸಖಾ ರಾಜ್ಞಃ ಸುಗ್ರೀವೋ ನಾಮ ವಾನರೇಃ | 
ರಾಜಾ ವಾನರೆಮುಖ್ಯಾನಾಂ ಯೇನ ಪ್ರಸ್ಥಾಪಿತಾ ವಯವತ್‌ | ೬ 


ಅಗಸ್ತ್ಯ ಚರಿತಾಮಾಶಾಂ ದಕ್ಷಿಣಾಂ ಯಮರೆಕ್ಷಿತಾಮ್‌ | 


ಸಹೈಭಿರ್ವಾನರೈವರ್ಮುಖ್ಯೈರೆಂಗದಪ್ರಮುಖೈರ್ವಯವನಾ ॥ ಪ 
ರಾವಣಂ ಸಹಿತಾಃ ಸರ್ವೇ ರಾಕ್ಷಸಂ ಕಾಮರೊಪಿಜಮ್‌ | 

ಸೀತಯಾ ಸಹ ವನೈದೇಹ್ಯಾ ಮಾರ್ಗಥೃಮಿತಿ ಚೋದಿತಾಃ ॥ ಲೆ 
ನಿಚಿತ್ಯ ತು ನಯಂ ಸರ್ವೇ ಸಮಗ್ರಾಂ ದಕ್ಷಿಣಾಂ ದಿಶಮ್‌ | 
ಬುಭುಸ್ತಿತಾಃ ಪರಿಶ್ರಾಂತಾ ವೃಕ್ಷಮೂಲಮುಪಾಶ್ರಿಶಾಃ ॥ - 
ವಿನರ್ಣವದನಾಃ ಸರ್ವೇ ಸರ್ವೇ ಧ್ಯಾನಪರಾಯಣಾಃ | 
ನಾಧಿಗಚ್ಛಾಮಹೇ ಪಹಾರೆಂ ಮಗ್ನಾಶ್ಚಿಂತಾಮುಹಾರ್ಣವೇ || ೧೦ 
ಚಾರೆಯೆಂತೆಸ್ತ ಶಶ್ಚೆ ಕ್ಷುರ್ದ್ಯಷ್ಟವಂತೋ ನಯಂ ಬಿಲನಾ್‌ | 
ಅತಾಪಾದಪಸಂಛನ್ನೆಂ ತಿಮಿರೇಣ ಸಮಾವೃತಮ್‌ ॥ ೧೧ 


ದೇಹಿಯೂ ಬಂದರು. ಹೀಗಿರಲು ಶ್ರೀರಾಮನ ಪತ್ನಿಯನ್ನು ರಾವಣನು 
ಜನಸ್ಥಾ ನದಲ್ಲಿ ತನ್ನ ಬಲದ ಮದದಿಂದ ಕದ್ದೊಯ್ದ ನು. ಸುಗ್ರೀವನೆಂಬ 
ವೀರನಾದ ಕಪಿರಾಜನು ಶ್ರೀರಾಮನ ಮಿತ್ರನಾಗಿದ್ದಾನೆ. ಆತನು ಸೀತಾ 
ದೇವಿಯನ್ನು ಹುಡುಕುವುದಕ್ಕಾಗಿ ನಮ್ಮನ್ನು ಕಳಿಸಿದ್ದಾನೆ (೫-೬). ಅಗಸ್ತ್ಯ 
ಮುನಿಗಳು ಸಂಚರಿಸತಕ್ಕ ಯಮರಕ್ಷಿತವಾದ ಈ ದಕ್ಷಿಣದಿಕ್ಕಿಗೆ ನಮ್ಮನ್ನು 
ಕಳಿಸಿದ್ದಾನೆ. ಯುವರಾಜನಾದ ಅಂಗದನೇ ಮೊದಲಾದ ವಾನರರೊಡನೆ 
ನಾವು ಬಂದಿದ್ದೇವೆ. ಕಾಮರೂಪಿಯಾದ ರಾವಣನೆಂಬ ಆ ರಾಕ್ಷಸನನ್ನೂ 
ಜನಕಪುಕ್ರಿಯಾದ ಸೀತಾದೇವಿಯನ್ನೂ ನಾವು ಒಟ್ಟುಗೂಡಿ ಹುಡುಕ 
ಬೇಕೆಂದು ಆಜ್ಞ ಪ್ರರಾಗಿದ್ದೇವೆ (೭-೮). ನಾವು ದಕ್ಷಿಣದಿಕೈಲ್ಲವನ್ನೂ 
ಅನ್ನೇಷಿಸಿ ಹಸಿವಿನಿಂದ ಬಳಲಿ ಒಂದು ವೃಕ್ಷದ ಬುಡವನ್ನು ಆಶ್ರಯಿಸಿ 
ಕುಳಿತಿದ್ದೆವು. ನಮ್ಮೆಲ್ಲರ ಮುಖಗಳೂ ಬಾಡಿಹೋಗಿದ್ದವು. ಎಲ್ಲರೂ 
ಚಿಂತಾತುರರಾಗಿದ್ದೆವು. ಚೆಂತಾಸಾಗರದಲ್ಲಿ ಮುಳುಗಿದ್ದ ನಮಗೆ ಪಾರವೇ 
ಗೋಚರಿಸಲಿಲ್ಲ (೯-೧೦). ಹಾಗಿರುವಾಗ ಸುತ್ತಲೂ ಕಣ್ಣು ಹೊರಳಿಸಿ 
ನೋಡುತ್ತಿರಲು, ಈ ಬಿಲವು ನಮಗೆ ಗೋಚರಿಸಿತು. ಅಲ್ಲಿ ಮರಬಳ್ಳಿಗಳಿಂದ 


ಖ್ಯ 


೪೦೪ ಕಿಪ್ಟಿಂಧಾಕಾಂಡಃ [ಸರ್ಗಃ ಜ೨ 


ಅಸ್ಮಾದ್ಧಂಸಾ ಜಲಕ್ಲಿನ್ನಾಃ ಪಕ್ಷೈಃ ಸಲಿಲನಿಸ್ಪನೈೈಃ | 


ಹುರೆರಾಃ ಸಾರೆಸಾಶ್ಟಿನ ನಿಷ್ಟತಂತಿ ಪತತ್ರಿಜಃ ॥॥ ೧೨ 
ಸಾಧೃತ್ರ ಪ್ರನಿಶಾಮೇತಿ ಮಯಾ ತೂಕ್ತಾಃ ಪ್ಲನಂಗಮಾಃ | 
ತೇಷಾಮನಪಿ ಹಿ ಸರ್ನೇಷಾನುನುಮಾನಮುಪಾಗತೆಮ್‌ ॥ ೧೩ 
ಗಚ್ಛಾನು ಪ್ರನಿಶಾಮೇತಿ ಭರ್ತೃಕಾರ್ಯತ್ವರಾಸ್ಟಿತಾಃ _ 

ತತೋ ಗಾಢಂ ನಿಪತಿತಾ ಗೃಹ್ಯ ಹಸ್ತೌ ಪರಸ್ಸ್ಪರನು ॥ ೧೪ 
ಇದಂ ಪ್ರನಿಷ್ಟಾಃ ಸಹಸಾ ಬಿಲಂ ತಿಮಿರೆಸಂವೃತಮ್‌ | 

ಏತನ್ನ8 ಕಾರ್ಯಮೇಶೇನ ಕೃತ್ಯೇನ ನಯಮಾಗಶಾಃ ॥ ೧೫ 
ತ್ವಾಂ ಚೈವೋಪಗತಾಃ ಸರ್ನೇ ಪರಿದ್ಯೂನಾ ಬುಭುಕ್ಷಿತಾಃ | 
ಆತಿಥೈಧರ್ನುದತ್ತಾನಿ ಮೂಲಾನಿ ಚ ಫಲಾನಿ ಚ ॥ ೧೬ 


ಅಸ್ಮಾಭಿರುಪಭುಕ್ತಾನಿ ಬುಭುಕ್ಲಾಪರಿಪೀಡಿತ್ಯೆಃ | 
ಯತ್ತ್ವಯಾ ರಕ್ಷಿತಾಃ ಸರ್ನೇ ಮ್ರಿಯಮಾಣಾ ಬುಭುಕ್ಷಯಾ ॥ ೧೭ 


ಆಚ್ಛಾದಿತವಾಗಿ ಕತ್ತಲೆ ಕನಿದಿತ್ತು. ಆದರೆ ಬಿಲದ್ಹಾರದಿಂದ ಹಂಸ್ಕ ಕುರರ್ಯ 
ಸಾರಸ ಮುಂತಾದ ಪಕ್ಷಿಗಳು ನೀರಿನಲ್ಲಿ ನೆನೆದು ರೆಕ್ಟೆಗಳಿಂದ ಜಲಬಿಂದು 
ಗಳನ್ನು ಒದರುತ್ತ ಹಾರಿಬರುವುದನ್ನು ಕಂಡೆವು (೧೧-೧೨). ಆಗೆ ನಾನು 
"ಭಲಾ! ಇಲ್ಲಿ ಹೋಗೋಣ? ಎಂದೆನು. ಈ ವಾನರಕೆಲ್ಲರಿಗೂ ಇಲ್ಲಿ 
ನೀರಿದೆಯೆಂಬ ಸೂಚನೆ ತೋರಿತು. ಸ್ವಾಮಿಕಾರ್ಯವನ್ನು ನಡೆಸಬೇಕೆಂಬ 
ತ್ವರೆಯಲ್ಲಿದ್ದುದರಿಂದ "ಹೋಗೋಣ! ಒಳಗೆ ನುಗ್ಲೋಣ!? ಎಂದು 
ನಾವೆಲ್ಲರೂ ಬಂದು, ಒಬ್ಬರಿಗೊಬ್ಬರು ಬಿಗಿಯಾಗಿ ತಬ್ಬಿಕೊಂಡು ಗಾಢಾಂಧೆ 
ಕಾರವು ಕವಿದಿದ್ದ ಈ ಬಿಲವನ್ನು ಥಟ್ಟನೆ ಪ್ರವೇಶಿಸಿಬಿಟ್ಟಿವು (೧೩-೧೪). 
2 ತಪಸ್ವಿನಿ, ನಮ್ಮ ಕಾರ್ಯವು ಈ ಬಗೆಯಾಗಿದೆ, ಈ ಉದ್ದೇಶದಿಂದ 
ನಾವು ಬಂದೆವು. ಹಸಿವಿನಿಂದ ಕಂಗೆಟ್ಟಿದ್ದ ನಾವು ನಿನ್ನ ಬಳಿಗೆ ಬಂದು 
ಸೇರಿದೆವು. ನೀನಾದರೋ ಆತಿಥ 3ಥರ್ಮದಿಂಡ ನಮಗೆ ಫಲಮೂಲಗಳನ್ನು 
ಕೊಟ್ಟು ಉಪಚರಿಸಿದ್ದೀಯೆ (೧೫-೧೬). ಹಸಿವಿನಿಂದ ದೀನರಾಗಿದ್ದ ನಾವು 
ಅವುಗಳನ್ನು ತಿಂದು ತೃಪ್ತರಾದೆವು. ಕ್ಷುಥೆಯಿಂದ ಸಾಯುವ ಸತಿಗೆ 


ಸರ್ಗಃ ೫೨] ಬಿಲಪುನೇಶಕಾರಣಕಥನಮ್‌ ೪೦೫ 


ಬ್ರೂಹಿ ಪ್ರತ್ಯುಪಕಾರಾರ್ಥಂ ಕಿಂ ತೇ ಕುರ್ವಂತು ವಾನರಾಃ | 
ಏವಮುಕ್ತಾ ತು ಸರ್ವಜ್ಞಾ ವಾನರೈಸ್ತೈ8 ಸ್ಹಯಂಪ್ರೆಭಾ॥ ೦೪ 


ಪ್ರತ್ಯುವಾಚ ತತಃ ಸರ್ವಾನಿದಂ ವಾನೆರೆಯೂಥೆಷಾನ್‌ | 
ಸರ್ವೇಷಾಂ ಪರಿತುಷ್ಟಾಸ್ಮಿ ವಾನರಾಣಾಂ ಮಹಾತ್ಮನಾಮ್‌ | oF 


ಚರೆಂತ್ಯಾ ಮಮ ಧರ್ಮೇಜ ನ ಕಾರ್ಯನಿಹ ಕೇನೆಚಿತ್‌ ॥ 


ಇತಿ ಶ್ರೀಮದ್ರಾಮಾಯಣೇ ಕಿಷ್ಕಿಂಥಾಕಾಂಡೇ ದ್ವಿನಂಚಾಶಃ ಸರ್ಗಃ 


ಬಂದಿದ್ದ ನಮ್ಮನ್ನು ನೀನು ಉಳಿಸಿದೆ. ದೇವಿ, ಇದಕ್ಕೆ ಪ್ರತ್ಯುಪಕಾರವಾಗಿ 
ಈ ವಾನರರು ಏನುಮಾಡಬೇಕು? ಅಪ್ಪಣೆಯಾಗಲಿ » ಎಂದು ಹೇಳಿದನು 
(೧೭-೧೮). ಆಗ ಸರ್ವಜ್ಞಳಾದ ಸ್ವಯಂಪ್ರಭೆಯು ಆ ಕಪಿನಾಯಕರನ್ನು 
ನೋಡಿ “ಎಲ್ಫೈ ಕಹಿವೀರರೆ, ಪುಣ್ಯಾತ್ಮರಾದ ನಿಮ್ಮ ವೃತ್ತಾಂತವನ್ನು ಕೇಳಿ 
ಸಂತುಷ್ವಳಾದೆನು. ಧರ್ಮಮಾರ್ಗದಲ್ಲಿದ್ದು ತಪಸ್ಸನ್ನಾಚರಿಸುತ್ತಿರುವ 
ನನಗೆ ಯಾರಿಂದ ಏನು ಆಗಬೇಕಾದದ್ದೂ ಇಲ್ಲ!” ಎಂದಳು (೧೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಸ್ಕಿಂಧಾಕಾಂಡದೆಲ್ಲಿ ಐವತ್ತೆರಡನೆಯ ಸರ್ಗ 


ECC 


ತ್ರಿಪಂಚಾಶಃ ಸರ್ಗಃ 
ಅಂಗದಾದಿನಿರ್ನೇದಃ 
ಏನಮುಕ್ತೆಃ ಶುಭಂ ವಾಕೈಂ ತಾಪೆಸ್ಕಾ ಧರ್ನ್ಮುಸಂಹಿತಮ್‌ | 
ಉನಾಚ ಹನುಮಾನ್‌ ವಾಕ್ಯಂ ತಾಮನಿಂದಿಕಚೇಷ್ಟಿ ತಾನ್‌ 1 ೧ 


ಶರಣಂ ತ್ವಾಂ ಪ್ರಪನ್ನಾಃ ಸ್ಮಃ ಸರ್ವೇ ನೈ ಧರ್ಮಜಚಾರಿಣಿ | 


ಯಃ ಫೈತಃ ಸಮುಯೊಟಸ್ಮಾಕೆಂ ಸುಗ್ರೀನೇಣ ಮಹಾತ್ಮನಾ | ೨39 
ಸಚ ಕಾಲೋ ಹ್ಯತಿಕ್ರಾಂತೋ ಬಿಲೇ ನಃ ಪರಿನರ್ತತಾಮಾ್‌ | 


ಸಾ ತ್ಚಮಸ್ಮಾದ್ಬಿ ಲಾಮ್ಭ್ರೋರಾದುತ್ತಾರಯಿತುವಮರ್ಹನಿ ॥ ೩ 

ತಸ್ಮಾತ್‌ ಸುಗ್ರೀನನಚನಾದತಿಕ್ರಾಂತಾನ್‌ ಗತಾಯುಷಃ | 

ತ್ರಾತುಮರ್ಹಸಿ ನಃ ಸರ್ವಾನ್‌ ಸುಗ್ರೀವಭಯಶಂಕಿತಾನ್‌ | ೪ 

ಮಹಚ್ಚ ಕಾರ್ಯಮಸ್ಮಾಭಿಃ ಕರ್ತವ್ಯಂ ಧರ್ಮುಚಾರಿಣಿ | 

ತಚ್ಚಾ ಏನ ಕೃತಂ ಕಾರ್ಯೆಮುಸ್ಮಾಭಿರಿಹವಾಸಿಭಿಃ || ೫ 
ಸರ್ಗ ೫೩ 


ಸ್ಹಯಂಪ್ರಜೆಯು ತನ್ನ ಮಹಿಮೆಯಿಂದ ವಾನರರನ್ನು ಹೊರಗೆ ತಂದುಬಿಡುವುದು, 
ಸೀತೆಯು ದೊರಕಲಿಲ್ಲನೆಂದು ಅಂಗದಾದಿಗಳ ನಿಷಾದ. 

ಈ ರೀತಿಯಲ್ಲಿ ಆ ತನಸ್ಪಿನಿಯು ಧರ್ಮಸಮ್ಮತವಾದ ಶುಭವಚನ 
ವನ್ನು ನುಡಿಯಲು, ಹನುಮಂತನು ಶುದ್ಧ ಶೀಲೆಯಾದ ಅವಳನ್ನು ಕುರಿತು 
“ ಓಿ ತಪಸ್ವಿನಿ, ನಾವೆಲ್ಲರೂ ನಿನಗೆ ಶರಣಾಗಿದ್ದೇವೆ. ನಮ್ಮ ಪ್ರಭುವಾದ 
ಸುಗ್ರೀವನು ಸೀತಾನ್ಟೇಷಣೆಗೆ ಒಂದು ಗಡುವನ್ನು ಗೊತ್ತುಮಾಡಿದ್ದನು 
(೧-೨). ಈ ಬಿಲದಲ್ಲಿ ನಾನು ಅಲೆಯುವಾಗಲೇ ಅವಧಿಯು ಕಳೆದು 
ಹೋಯಿತು. ಈ ಘೋರವಾದ ಬಿಲದಿಂದ ನೀನೇ ನಮ್ಮನ್ನು ಸಾರು 
ಗಾಣಿಸಬೇಕು. ಸುಗ್ರೀವನ ಆಜ್ಞೆಯನ ೩3ಿಕ್ರಮಿಸಿದ ನಮಗೆ ಆಯುಸ್ಸು 
ಮುಗಿದುಬಂದಂತೆ ಕಾಣುತ್ತದೆ. ' ಅವನ ಭಯದಿಂದ ಸಂದಿಗ್ಧ ವರಿಸ್ಥಿ ತಿಗೆ 
ಸಿಕ್ಕಿರುವ ನಮ್ಮನ್ನು ನೀನು ಕಾಪಾಡಬೇಕು (೩-೪). ಓ ಥರ್ಮಚಾರಿಣಿ, 
ಮಹತ್ತರವಾದ ಕಾರ್ಯಭಾರವನ್ನು ನಾವು ನಿರ್ವಹಿಸಬೇಕಾಗಿಜೆ. (ಅವಧಿ 


ಸರ್ಗಃ ೫) ಅಂಗದಾದಿನಿರ್ವೇದಃ ೪೦೬೭ 


ನಿನಮುಕ್ತಾ ಹನುಮತಾ ತಾಪಸೀ ವಾಕ್ಯಮಬ್ರನೀತ್‌ | 


ಜೀನತಾ ದುಷ್ಕರಂ ಮನ್ಯೇ ಪ್ರವಿಷ್ಟೇನ ನಿವರ್ತಿತುರ್ನ್‌ | ೬ 
ತಪಸಸ್ತು ಪ್ರಭಾನೇಣ ನಿಯನೋಪ್‌ಾರ್ಜಿತೇನ ಚ | 

ಸರ್ನಾನೇವ ಬಿಲಾದಸ್ಮಾಮದ್ಧರಿಸ್ಕಾನಿ ವಾನರಾನ್‌ ॥ ೭ 
ನಿನೀಲಯೆತೆ ಚಕ್ಸೂಂಹಿ ಸರ್ವೇ ನಾನರಪುಂಗವಾಃ | 

ನಹಿ ನಿಸ್ಕ ನಿಂತುಂ ಶಕ್ಯಮನಿನೀಲಿತಲೋಜಚನೈಃ || ೮ 
ತತಃ ಸಂಮೀಲಿತಾಃ ಸರ್ವೇ ಸುಕುಮಾರಾಂಗುಲೈಃ ಕರೈಃ 

ಸಹಸಾ ಪಿದಧುದಗ್ಸಪ್ಟಿಂ ಹೃಷ್ಟಾ ಗಮನಕಾಂಕ್ಷಿಣಃ ॥ ೯ 


ನಾನರಾಸ್ತು ಮಹಾತ್ಮಾನೋ ಹಸ್ತರುದ್ಧಮುಖಾಸ್ತದಾ | 
ನಿಮೇಷಾಂತರಮಾತ್ರೇಣ ಬಿಲಾದುತ್ತಾರಿತಾಸ್ತ್ರಯಾ || ೧೦ 


ತತೆಸ್ತಾನ್‌ ವಾನರಾನ್‌ ಸರ್ವಾಂಸ್ತಾಪಸೀ ಧರ್ಮಚಾರಿಣೀ | 
ನಿಃಸ್ಳತಾನ್‌ ವಿಷಮಾತ್ರಸ್ಮಾತ್‌ ಸಮಾಶ್ವಾಸ್ಕೇದಮುಬ್ರನೀತ್‌ ॥ ೧೧ 


ಯನ್ನು ಮೀರಿದುದು ಮಾತ್ರವೇ ಅಲ್ಲ) ಈ ಬಿಲದಲ್ಲಿ ಸಿಕ್ಕಿ ಬಿದ್ದ ನಾವು 
ಆ ಕಾರ್ಯವನ್ನೂ: ಸಾಧಿಸಲಿಲ್ಲ” ಎಂದನು (೫). ಹನುಮಂತನು ಹೀಗೆ 
ನುಡಿಯಲು ಸ್ವಯಂಪ್ರಭೆಯು | ಎಲೈ ವಾನರರೆ, ಈ ಬಿಲವನ್ನು ಪ್ರವೇಶಿಸಿ 
ದನನು ಜೀವಸಹಿತವಾಗಿ ಹಿಂದಿರುಗಲಾರನೆಂದು ನನ ನಂಬಿಕೆ, ಆದರೆ 
ನಿಯಮಪಾಲನೆಯಿಂದ ಗಳಿಸಿದ ನನ್ನ ತಸಃಪ್ರಭಾವದಿಂದ ನಿಮ್ಮೆಲ್ಲರನ್ನೂ 
ಈ ಬಿಲದಿಂದ ದಾಟಿಸುನೆನು! ವಾನರೋತ್ತಮರೆ, ಎಲ್ಲರೂ ಕಣ್ಣು 
ಮುಚ್ಚಿ ಕೊಳ್ಳಿರಿ! ಕಣ್ಣು ಮುಚ್ಛದಿದ್ದರೆ ಮಾತ್ರ ನೀವು ಪಾರಾಗಲು ಶಕ್ಯವಿಲ್ಲ” 
ಎಂದಳು (೬-೮). ನಾವು ಪಾರಾಗುತ್ತೇವೆಂದು ಕಪಿಗಳಿಗೆ ಸಂತೋಷ 
ವಾಯಿತು ! ಕೋಮಲಾಂಗುಲಿಗಳಿರುವ ತಮ್ಮ ಕೈಗಳಿಂದ ಅವರೆಲ್ಲರೂ 
ತಮ್ಮ ಕಣ್ಣು ಗಳನ್ನು ಮುಚ್ಚಿಕೊಂಡರು ! ಸಾಹೆಸಿಗಳಾದ ಆ ವಾನರರು 
ಕೈಯಿಂದ ಮುಖವನ್ನು ಮುಚ್ಚಿಕೊಳ್ಳಲು, ಅವರೆಲ್ಲರನ್ನೂ ಸ್ವಯೆಂಪ್ರಭೆಯು 
ಒಂದು ಫಿಮಿಷಮಾತ್ರದಲ್ಲಿ ಬಿಲದಿಂದ ಹೊರಗೆ ತಂದುಬಿಟ್ಟಳು ! (೯-೧೦). 
ಹೀಗೆ ಸಂಕಟದಿಂದ ಪಾರಾದ ಆ ಕಪಿನಾಯಕರನ್ನು ಸಮಾಧಾನಪಡಿಸುತ್ತ 


೪೦೮ ಸ್ಟಿಂಧಾಕಾಂಡಃ [ ಸರ್ಗಃ ೫೩ 


ಏಷ ನಿಂಧ್ಯೋ ಗಿರಿಃ ಶ್ರೀಮಾನ್ನಾನಾದ್ರು ಮಲತಾಕುಲಃ | 
ಏಷ ಪ್ರಸ್ರನಣಃ ಶೈಲಃ ಸಾಗರೋತಯಂ ಮಹೋದಧಿಃ ॥ ೧೨ 


ಸ್ವಸ್ತಿ ವೋಂಸ್ತು ಗಮಿಷ್ಯಾಮಿ ಭವನಂ ವಾನರರ್ಷಭಾಃ | 
ಇತ್ಯುಕ್ತ್ವಾ ತದ್ಧಿ ಲಂ ಶ್ರೀಮತ್‌ ಪ್ರವಿನೇಶ ಸ್ವಯಂಪ್ರಭಾ॥ ೧೩ 


ತತಸ್ತೇ ದದೃ ಶುರ್ಧೊೋರಂ ಸಾಗರಂ ವರುಣಾಲಯಮ್‌ | 
ಅಪಾರಮುಭಿಗರ್ಜಂತೆಂ ಘೋಕೈರೊರ್ನಿಭಿರಾಕುಲವರ್‌ ॥ ೧೪ 


ಮಯಸ್ಕ ಮಾಯಾವಿಹಿತಂ ಗಿರಿದುರ್ಗಂ ವಿಚಿನೈತಾಮ್‌ | 
ತೇಷಾಂ ಮಾಸೋ ವ್ಯತಿಕ್ರಾಂಶೋ ಯೋ ರಾಜ್ಞಾ ಸಮಯಃ ಕೃತಃ 


ವಿಂಧ್ಯಸ್ಯ ತು ಗಿರೇಃ ಪಾದೇ ಸಂಪ್ರಪುಸ್ಪಿ ತೆಪಾದಸೇ | 
ಉಪನಿಶ್ಯ ಮಹಾತ್ಮಾನಶ್ಚಿ ಂತಾಮಾಸೇದಿಕೇ ತದಾ | ೧೬ 


re FBIM ym 


ಆ ತಪಸ್ತಿನಿಯು “ ಎಲ್ಫೆ ವಾನರೋತ್ತಮಕರೆ, ಇಗೋ ಇದು ವಿಂಧೆ ಪರ್ವತ. 
ವಿವಿಧ ಲತಾವೃಕ್ಷಗಳಿಂದ ಶೋಭಿಸುತ್ತಿದೆ. ಅದು ಪ್ರಸ್ರವಣಗಿರಿ. ಅತ್ತ 
ಕಾಣುವುದೇ ಮಹಾಸಾಗರ! ನಿಮಗೆ ಶುಭವಾಗಲಿ | ಇನ್ನು ನನ ಶೆ ಸ್ಥಳಕ್ಕೆ 
ಹೋಗುವೆನು? ಎಂದು ಹೇಳಿ ಆ ಬಿಲವನ್ನು ಪ್ರವೇಶಿಸಿದಳು (೧೧-೧೩). 
ಇತ್ತ ವಾನರರು ವರುಣನ ಆವಾಸಸ್ಥಾನವಾದ ಘೋರಸಾಗರವನ್ನು 
ವೀಕ್ಷಿಸಿದರು. ಅಪಾರವಾದ ಮಹಾಸಾಗರವು ಭೀಷಣತರಂಗಮಾಲೆಗಳಿಂದ 
ಆರ್ಭಟಸುತ್ತಿತ್ತು. ಮಯನ ಮಾಯೆಯಿಂದ ನಿರ್ಮಿತವಾದ ಆ ಬೆಟ್ಟದ 
ಗುಹೆಯಲ್ಲಿ ಅಲೆಯುತ್ತಿ ರುವಾಗಲೇ, ಕಪಿರಾಜನು ಗೊತ್ತು ಮಾಡಿದ್ದ ಒಂದು 
ತಿಂಗಳ ಅವಧಿಯು ಕಳೆದುಹೋಗಿತ್ತು (೧೪-೧೫). ವಿಂಧೆ 3ಸರ್ವತದ 
ಶ್ರೇಣಿಗೆ ಸೇರಿದ ಒಂದು ಬೆಟ್ಟವು ಈ ಪುಸ್ಸಿತವೃಕ್ಷಗಳಿಂದ ಶೋಭಿಸುತ್ತಿತ್ತು. 
ಆ ಕಪಿವೀರರು ಅಲ್ಲಿ ಹೋಗಿ ಕುಳಿತು ಮಹತ್ತರವಾದ ಚಿಂತೆಯಲ್ಲಿ 

* $ ಹಿಮವದ್ಧಿಂಧ್ಯಶೈಲಾಭ್ಯಾಂ ಪ್ರಾಯೋ ವ್ಯಾಪ್ತಾ ವಸುಂಧರಾ» ಎಂದು 
ಭೀಷಜಕಲ್ಪದಲ್ಲಿ ವರ್ಣನೆ ಇದೆ. ಭರತಖಂಡದ ದಕ್ಷಿಣಭಾಗವೆಲ್ಲವೂ ನಿಂಧ್ಯಪರ್ವತ 
ಶ್ರೇಣಿಗೆ ಸೇರಿದ್ದೆಂದೂ ಪ್ರಸ್ರವಣ, ಮಲಯ ಮೊದಲಾದವು ಪ್ರತ್ಯ ೦ತಪರ್ವತಗಳೆಂದೂ 


ತಿಳಿಯಬೇಕು. ಆದ್ದರಿಂದ ದಕ್ಷಿಣಸಮುದ್ರದ ಬಳಿಯಲ್ಲಿ ವಿಂಧ್ಯಪರ್ವತವೆಲ್ಲಿದೆ ಎಂಬ 
ಶಂಕೆಗೆ ಅವಕಾಶನಿಲ್ಲ. 


ಸರ್ಗಃ ೫೩] ಅಂಗದಾದಿನಿರ್ವೇದಃ ೪೦೯ 
ತತಃ ಪುಷ್ಪಾತಿಭಾರಾಗ್ರಾನ್‌ ಲತಾಶತಸಮಾವೃತಾನ್‌ | 

ದ್ರುಮಾನ್‌ ವಾಸಂತಿಕಾನ್‌ ದೃಷ್ಟ್ಯಾ ಬಭೂಪುರ್ಭಯಶಂಕಿತಾಃ | 
ತೇ ವಸಂತಮನುಪ್ರಾಪ್ತಂ ಪ್ರತಿನೇದ್ಯ ಪರಸ್ಪರಮ್‌ | 


ನಷ್ಟಸಂದೇಶಕಾಲಾರ್ಥಾ ನಿಸೇತುರ್ಧರಣೀತಲೇ ॥ ೧೮ 
ತತಸ್ತಾನ್‌ ಕಪಿವೃದ್ಧಾಂಸ್ತು ಶಿಷ್ಟಾಂತ್ಸೈವ ವನೌಕಸಃ | 
ವಾಚಾ ಮಧುರಯಾಭಾಷ್ಕ ಯಥಾವದನುಮಾನ್ಯ ಚ ॥ ೧೯ 


ಸತು ಸಿೀಹವೃಷಸ್ವಂಧೆಃ ಪೀನಾಯೆತಭುಜಃ ಕಪಫಿಃ । 
ಯುವರಾಜೋ ಮಹಾಪ್ರಾಜ್ಞ ಅಂಗದೋ ವಾಕ್ಯಮಬ್ರವೀತ್‌ 1೨೦ 


ಶಾಸನಾತ್‌ ಕೆಪಿರಾಜಸ್ಯ ವಯಂ ಸರ್ವೆ ವಿನಿರ್ಗತಾಃ | 
ಮಾಸಃ ಪೂರ್ಣೊೋ ಬಿಲಸ್ಥಾನಾಂ ಹರಯಃ ಕಿಂ ನ ಬುಧ್ಯತೇ॥ ೨೧ 


ವಯಮಾಶ್ವಯುಜೇ ಮಾಸಿ ಕಾಲಸಂಖ್ಯಾವ್ಯವಸ್ಥಿ ತಾಃ | 
ಪ್ರಸ್ಥಿತಾಃ ಸೋಪಿ ಚಾತೀತಃ *ಮತಃ ಕಾರ್ಯಮುತ್ತರಮ್‌ ॥ ೨೨ 


ಮುಳುಗಿದರು. ವಸಂತಕಾಲದಲ್ಲಿ ಅರಳುವ ವಿವಿಧ ವೃಕ್ಷಗಳು ನೂರಾರು 
ಬಳ್ಳಿಗಳಿಂದ ಪರಿವೃತವಾಗಿ, ಹೂಗಳ ಭಾರದಿಂದ ಬಳುಕುವುದನ್ನು ಕಂಡು 
ಆ ವಾನರರಿಗೆ ಭಯವಾಯಿತು (೧೬-೧೭). “ಓಹೊ ! ವಸಂತಕಾಲವು 
ಸಮೀಪಿಸಿಬಿಟ್ಟತು |: ರಾಜನು ಗೊತ್ತುಮಾಡಿದ ಕಾಲದಲ್ಲಿ ನಾವು ಕಾರ್ಯ 
ವನ್ನು ಸಾಧಿಸಲಿಲ್ಲ! ” ಎಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತ ಚಿಂತಾ 
ಕ್ರಾಂತರಾಗಿ ನೆಲದಮೇಲೆ ಒರಗಿದರು (೧೮). ಆಗ ಮಹಾಪ್ರಾಜ್ಞ ನೂ 
ಯುವರಾಜನೂ ಆದ ಅಂಗದನು ಅವರ ಪರಿಸ್ಥಿತಿಯನ್ನು ಕಂಡನು. ಸಿಂಹ 
ದಂತೆಯೂ ವೃಷಭದಂತೆಯೂ ಉಬ್ಬಿದ ಹೆಗಲುಳ್ಳವನಾಗಿ ಪುಷ್ಪವೂ 
ದೀರ್ಫ್ಥವೂ ಆದ ಬಾಹುಗಳುಳ್ಳ ಆ ಕನಿನೀರನು ವಯೋವೃದ್ಧರೂ ಶಿಷ್ಟರೂ 
ಆದ ವಾನರಪ್ರ ಮುಖರನ್ನು ನೋಡಿ ಮೃದುವಾಕ್ಯಗಳಿಂದ ಮನಿ ಸಿ 
ಸಂತೈ ಸುತ್ತ ಹೀಗೆಂದನು (೧೯-೨೦) : “ ವಾನರೋತ್ತಮಕ್ಕೆ ಕಪಿರಾಜನಾದ 
ಸುಗ್ರೀವನ ಆದೇಶದಂತೆ ನಾವೆಲ್ಲರೂ ಹೊರಟುಬಂದೆವಷ್ಟೆ. ಆ ಬಿಲದಲ್ಲಿರು 
ವಾಗಲೆ ಒಂದು ತಿಂಗಳ ಗಡುವು ತೀರಿಹೋಯಿತು. ಇದು ನಿಮಗೆ ತಿಳಿಯದ 
ವಿಷಯವಲ್ಲ ನಾವು ಆಶ್ವ್ಚಯುಜಮಾಸದಲ್ಲಿ * ಕಾಲಸಂಖ್ಯೆಯ ವ್ಯವಸ್ಥೆ 


ಜೇ ಅನುಬಂಧವನ್ನು ನೋಡಿ. 


ಳ೧೮ ಸ್ಕಿ ಲಧಾಕಾಂಡಃ [ಸರ್ಗಃ ೫ 


ತ ಪ್ರತ್ಯೆಯಂ ಪ್ರಾಪ್ತಾ ನೀತಿಮಾರ್ಗವಿಶಾರದಾಃ | 
ಒತೇಷ್ಟ ರತಾ ಭರ್ತುರ್ನಿಸ ೈಷ್ಟಾಃ ಸರ್ವಕರ್ಮಸು ॥ ೨೩ 
ಕರ್ಮಸ್ವಪ್ರತಿಮಾಃ ಸರ್ವೇ ಣೆ ಹು ನಿಶ್ರುತಪೌರುಷಾಃ | 
ಮಾಂ ಸ್ನ ತ್ಯ ನಿರ್ಯಾತಾಃ ನಿಂಗಾಸ್ಲೇಶ್ತೆ ಚೋದಿತಾಃ 1. ೨೪ 
ಆಇದಾನೀಮಕೃತಾರ್ಥಾನಾಂ ಮರ್ತವ್ಯಂ ನಾಶ್ರೆ ಸಂಶಯಃ | 
ಹರಿರಾಜಸ್ಯ ಸಂವೇಶಮಕೃತ್ವಾ ಕಃ ಸುಖೀ ಭವೇತ್‌ ॥ ೨೫ 
ತಸ್ಮಿನ್ನತೀತೇ ಕಾಲೇ ತು ಸುಗ್ರೀವೇಣ ಕೃತೇ ಸ್ವಯಮ್‌ | 
ಪ್ರಾಯೋಪನೇಶನಂ ಯುಕ್ತಂ ಸರ್ವೇಷಾಂ ಚ ನನೌಕಸಾಮ್‌ ॥ 
ತೀಕ್ಷೈೇ್ಣಃ ಪ್ರಕೃತ್ಯಾ ಸುಗ್ರೀವಃ ಸ್ವಾಮಿಭಾವೇ ವ್ಯವಸ್ಥಿತಃ | 
ನ ಕ್ಷನಿಷ್ಯತಿ ನಃ ಸರ್ವಾನಪರಾಧಕೃ ತೋ ಗತಾನ್‌ ॥ ೨೭ 








ಯಿಂದ ಸೇರಿಜಿವು. ಅದೇ ವ್ಯವಸ್ಥೆಯಿಂದ ಸೀತಾನ್ವೇಷಣೆಗೆ ಹೊರಟಿವು. 
ಆ ಅವಧಿಯೂ ಕಳೆದುಹೋಯಿತು. ಮುಂಜಿ ಮಾಡುವುದೇನು? (೨೧-೨೨). 
ನೀವು ಸುಗ್ರೀವನ ವಿಶ್ವಾಸಕ್ಕೆ ಪಾತ್ರರಾದವರು. ನೀತಿಮಾರ್ಗದಲ್ಲಿ 
ವಿಶಾರದರು. ಸ್ವಾಮಿಯ ಹಿತದಲ್ಲಿ ನಿರತರು. ಸಕಲ ಕಾರ್ಯಗಳಲ್ಲಿಯೂ 
ದಕ್ಷರು. ಕಾರ್ಯಸಾಧನೆಯಲ್ಲಿ ನಿಮಗೆ ಸಾಟಿಯಾದವರೇ ಇಲ್ಲ. ದಿಕ್ಬು ದಿಕ್ಕು 
ಗಳಲ್ಲಿ ನಿಮ್ಮ ಪೌರುಷವು ವಿಖ್ಯಾತವಾಗಿದೆ. ಕಪೀಶ್ಚರನ ಆಜ್ಞೆ ಯಂತೆ 
ನನ್ನನ್ನು ಮುಂದಿಟ್ಟುಕೊಂಡು ಹೊರಟುಬಂದಿದ್ದೀರಿ (೨೩-೨೪). ಮಿತ್ರರೆ, 
ನಮ್ಮ ಕಾರ್ಯವು ಕೈಗೂಡದ ಪ್ರಯುಕ್ತವಾಗಿ ನಮಗೆ ಸಾಯಬೇಕಾದ 
ಪರಿಸ್ಥಿತಿಯೊದಗಿತು ; ಇದರಲ್ಲಿ ಸಂಶಯವಿಲ್ಲ. ಕನಿರಾಜನ ಸಂದೇಶವನ್ನು 
ನಡೆಸದನೇಟಿ ಯಾವನು ಸೌಖ್ಯದಿಂದ ಬಾಳಿಯಾನು? ಸುಗ್ರೀವನು 
ತಾನಾಗಿ ಗೊತ್ತುಪಡಿಸಿದ ಸಮಯವು ಮೀರಿಹೋಗಿರುವಾಗ, ನಮಗೆ 
ಪ್ರಾಯೋಪವೇಶವೇ * ಯುಕ್ತವಾದುದು (೨೫-೨೬). ಸುಗ್ರೀವನಾದಕೋ 
ಉಗ್ರಸೆ ಸ್ಪಭಾವದವನು. ಈಗಲಿಂತೂ ರಾಜಸಟ್ಟದಲ್ಲಿ ಭದ್ರವಾಗಿ ಕುಳಿತಿದ್ದಾ ನೆ. 
ಕಾವ ಸ ಮಾಡಿ ಅವನ ಮುಂದೆ ಹೋಗಿನಿಂತಕೆ ನಮ ನನ್ನು ಅವನು 

ಪ್ರಾಯೋಸಪನೇಶ= ಮರಣೋದ್ದೇಶದಿಂದ ಅನ್ನ ಪಾನಾದಿಗಳನ್ನು ತ್ಯಜಿಸಿ 
ua 


ಸರ್ಗಃ ೫೩] ಅಂಗದಾದಿನಿರ್ಜೇಜಃ ೪ಗಿಗಿ 


ಅಪ್ರೆವೃತ್ತೌ ಚ ಸೀತಾಯಾಃ ಪಾಹಮೇನ ಕರಿಷ್ಯತಿ | 

ತಸ್ಮಾತ್‌ ಶ್ಹಮನಿಹಾ ದ್ಯ 4ನ ಗಂತುಂ ಪ್ರಾಯೋಪವೇ ಶನವತ್‌ ॥ ೨೮ 
ತ್ಯಕ್ತ್ವಾ ಪುತ್ರಾಂಶ್ಚ ದಾರಾಂಶ್ಚೆ ಥನಾನಿ ಚ ಗೃಹಾಣಿ ಚ | 

ಧ್ರುನಂ ನೋ ಹಿಂಸಿತಾ ರಾಜಾ ಸರ್ವಾನ್‌ ಪ್ರತಿಗತಾಫಿತಃ॥ ೨೯ 
ವಧೇನಾಪ್ರತಿರೂಪೇಣ ಶ್ರೇಯಾನ್‌ ಮೃತ್ಯುರಿಹೈವ ನಃ | 

ನ ಚಾಹಂ ಯೌವರಾಜ್ಯೇನ ಸುಗ್ರೀವೇಣಾಭಿಷೇಚಿತಃ ॥ ೩೦ 


ನರೇಂದ್ರೇಣಾಭಿಷಿಕ್ತೊಸ್ಮಿ ರಾಮೇಣಾಕ್ಲಿಷ್ಟಕರ್ಮಣಾ | 

ಸ ಪೂರ್ವಂ ಬದ್ಧನೈರೋ ಮಾಂ ರಾಜಾ ದೃಷ್ಟ್ಯಾ ವ್ಯತಿಕ್ರಮನು್‌ ॥ 
ಘಾತಯಿಷ್ಯತಿ ದಂಡೇನ ತೀಸ್ಷೇನ ಕೈತನಿಶ್ಚಯಃ | 

$೦ ಮೊ ಸುಹೃದ್ಧಿರ್ವ್ಯಸನಂ ಪಶ್ಯದ್ಧಿರ್ಜೀನಿತಾಂತರೇ || ೩೨ 


ಇಹೈವ ಪ್ರಾಯಮಾಸಿಷ್ಯೇ ಪುಣ್ಯೇ ಸಾಗರರೋಧೆಸಿ | 
ಏತಚ್ಛ್ರುತ್ವಾ ಕುಮಾರೇಣ ಯುನರಾಜೇನ ಭಾಷಿತವಾ್‌ ॥ ೩೩ 


ಕ್ಷಮಿಸುವುದಿಲ್ಲ ಅಲ್ಲದೆ ಸೀತಾವೃತ್ತಾ ಂತವನ್ನು ತರದಿದ್ದಾಗ ನಮ್ಮನ್ನು 
ಅವನು ಕೊಂದೇ ತೀರುವನು, ಆದ್ದರಿಂದ, ಸ್ನೇಹಿತರೆ, ನಾವೀಗ ಇಲ್ಲಿಯೇ 
ಪ್ರಾಯೋಪನವೇಶವನ್ನಾ ಚರಿಸುವುದೇ ಯುಕ್ತವಾಗಿದೆ (೨೭-೨೮). ಹೆಂಡಿರು 
ಮಕ್ಕಳನ್ನೂ ಮನೆಮಾರುಗಳನ್ನೂ ತೊರೆದು ಇಲ್ಲಿಯೇ ಸಾಯುವುದು 
ಮೇಲು. ಇಲ್ಲಿಂದ ನಾವೇನಾದರೂ ಹಿಂದಿರುಗಿದರೆ, ನಮ್ಮ ರಾಜನು 
ನಿಶ್ಚಯವಾಗಿಯೂ ನಮ್ಮನ್ನು ಚಿತ್ರಹಿಂಸೆಗೆ ಒಳಪಡಿಸಿ ಕೊಲ್ಲಿಸುವನು. 
ಅದಕ್ಕಿಂತ ಇಲ್ಲಿಯೇ ನಾವು ನಾಯುವುದುತ್ತಮ. ನನಗೆ ಯುವರಾಜ 
ಪದನಿಯನ್ನಿತ್ತು ಅಭಿಷೇಕಮಾಡಿಸಿದವನು ಸುಗ್ರೀವನಲ್ಲ! (೨೯-೩೦). 
ನರೇಂದ್ರನೂ ಪುಣ್ಯಾತ್ಮನೂ ಆದ ಶ್ರೀರಾಮನು ನನಗೆ ಯುವರಾಜನದನಿಯ 
ನ್ಲಿತ್ತವನು. ಸುಗ್ರೀವನಿಗೆ ನನ ಮೇಲೆ ಮೊದಲಿನಿಂದಲೂ ವೈ ರಬುದ್ಧಿ ಯಿದೆ. 
ಈಗ ಇದೊಂದು ತಪ್ಪನ್ನು ಕಂಡಮೇಲೆ ಉಗ್ರ ದಂಡನೆಯನ್ನು ನಿಧಿಸಿ 
ಹಠದಿಂದ ನನ್ನನ್ನು ಕೊಲ್ಲಿಸುವನು. ನನ ಈ ಜೀವನದಲ್ಲಿ ಒದಗುವ 
ಘು ಸಂಕಟವನ್ನು ನನ ತ್ಯೆ ಆಪ್ತರು ಕಣ್ಣಾರೆ ನೋಡುವಂತೆ ನಿಕಾಗಬೇಕು? 
(೩೧-೩೨). ಪವಿತ್ರವಾದ ಈ ಸಾಗರತೀರದಲ್ಲಿಯೇ ನಾನು ಪ್ರಾಯೋಪ 


೪೧೨ ಕಸ್ಟಿಂಧಾಕಾಂಡಃ [ ಸರ್ಗಃ ಜಕ್ಕ 





ತೇ ಮಾನರೆಶ್ರೇಷ್ಮಾಃ ಕೆರುಜಂ ವಾಕ್ಯಮಬ್ರುವನ್‌ | 
ಪ್ರಕೃತ್ಯಾ ಸುಗ್ರೀನಃ ಪ್ರಿಯಾಸಕ್ತ ಶ್ರ ರಾಘವಃ ॥ ೩೪ 
ಸಮೀಕ್ಸ್ಯಾಕೃತಕಾರ್ಯಾಂಸ್ತು ಶಸ್ಮಿಂಶ್ಚ ಸನುಯೇ ಗತೇ | 
ಅದೃಷ್ಟಾಯಾಂ ತು ನೈದೇಹ್ಯಾಂ ದೃಷ್ಟ್ಯಾ ಚೈವ ಸಮಾಗತಾನ್‌ ॥ 
ರಾಘನಪ್ರಿಯಕಾಮಾರ್ಥಂ ಘಾತೆಯಿಸ್ಯ ತೈ ಸಂಶೆಯಮ್‌ | 


ನೆ ಕ್ಷಮಂ ಚಾಪರಾದ್ದಾನಾಂ ಗಮನಂ ಸ್ವಾಮಿಪಾರ್ಶ್ರತೊ॥ ೩೬ 
ಪ್ರಧಾನಭೂತಾಶ್ಚ ನಯಂ ಸುಗ್ರೀವಸ್ಯ ಸಮಾಗತಾಃ | 
ಇಹೈವ ಸೀತಾಮನ್ನಿಷ್ಯ ಪ್ರವೃತ್ತಿಮುಪಲಭ್ಯ ವಾ॥ ೩೭ 


ನೋ ಚೇದ್ಗಚ್ಛಾಮ ತಂ ನೀರಂ ಗಮಿಷ್ಕಾಮೋ ಯಮಕ್ಷಯವಾ ॥ 


ಪ್ಲನಂಗಮಾನಾಂ ತು ಭಯಾರ್ದಿತಾನಾಂ 
ಶ್ರುತ್ವಾ ವಚಸ್ತಾರ ಇದಂ ಬಭಾಷೇ | 
ಅಲಂ ನಿಷಾದೇನ ಬಿಲಂ ಪ್ರವಿಶ್ಯ 
ವಸಾಮ ಸರ್ವೇ ಯದಿ ಕೋಚಕೇ ನಃ॥ ತ 


ವೇಶವನ್ನಾ ಚರಿಸುವೆನು ಎಂದು ಹೇಳಿದೆನು. ಯುವರಾಜನಾದ ಅಂಗದ 
ಸುಮಾರನ ಮಾತನ್ನು ಕೇಳಿ, ಆ ವಾನರಶ್ರೀಷ್ಮ ರುಮರುಕದಿಂದ ಹೀಗೆಂದರು: 
“ ಸುಗ್ರೀವನು ಉಗ್ರ ಸ್ಪಭಾವದವನೇ ಹೌದು. ಶ್ರೀರಾಮನು ತನ ಸ 
ಕಾಂತೆಯನ್ನು ಕಾಣುವ ತವಕದಲ್ಲಿದ್ದಾ ನೆ (೩೩-೩೪). ನಿಯಮಿತಕಾಲವು 
ಕಳೆದರೂ ನಾವು ಕಾರ್ಯವನ್ನು ಸಾಧಿಸಲಿಲ್ಲ. ವೈ ದೇಹಿಯನ್ನು ಕಾಣದೆ 
ನಾವು ಬರಿಗೈ ಯಲ್ಲಿ ಬಂದಿರುವುದನ್ನು ಕಂಡರೆ, ರಾಘವನು ಮೆಚ್ಚ ರೆಂದಾದರೂ 
ಸುಗ್ರೀವನು ನಮ್ಮನ್ನು ಕೂಲ್ಲಿಸದೆ ಬಿಡುವುದಿಲ್ಲ. ತಪ್ಪನ್ನು ಹೊತ್ತು 
ಪ್ರಭುವಿನ ಬಳಿಗೆ ಹೋಗುವುದು ಸರಿಯಲ್ಲ (೩೫-೩೬). ಸುಗ್ರೀವನ 
ಬಳಿಯಲ್ಲಿ ಪ್ರಮುಖರೆಸಿಸಿಕೊಂಡ ನಾವು ಇತ್ತ ಬಂದಿದ್ದೇವೆ. ನಾವು ಸೀತೆ 
ಯನ್ನು ಕಂಡೇ ಹಿಂದಕ್ಕೆ ಹೋಗಬೇಕು. ಇಲ್ಲವೆ, ಆಕೆಯ ಸುದ್ದಿ 
ಯನ್ನ್ನಾದರೂ ಕೊಂಡೊಯ್ಯಬೇಕು. ಇಲ್ಲವಾದರೆ ಸುಗ್ರೀವನ ಹೆತ್ತಿರ 
ಹೋಗಲೇಬಾರದು. ಅದಕ್ಕೆ ಬದಲು ಯೆಮರಾಜನ ಮನೆಗೆ ಹೋಗೋಣ!” 
ಎಂದು ಹೇಳಿದರು (೩೭). ಹೀಗೆ ಭಯದಿಂದ ಕಳವಳಸುತ್ತಿದ್ದ ವಾನರರ 


ಸರ್ಗಃ ೫೩ ] ಅಂಗದಾದಿನಿರ್ವೇದಃ ಇಷ್ಟಿ 


ಇದಂ ಹಿ ಮಾಯಾನಿಹಿತೆಂ ಸುದುರ್ಗಮಂ 
ಪ್ರಭೂತವೃ ಕ್ಷೋದಕಭೋಜ್ಯಪೇಯಕವಾ | 
ಇಹಾಸ್ತಿ ನೋ ನೈವ ಭಯಂ ಪುರೆಂದರಾ- 
ನ್ನ ರಾಘುವಾದ್ವಾನೆರರಾಜತೊಆಪಿ ವಾಟ ೩೯ 


ಶ್ರುತ್ವಾಂಗದಸ್ಯಾಪಿ ವಚೊಲನುಕೊಲ- 
ಮೂಚುತಶ್ಚ ಸರ್ನೇ ಹರೆಯಃ ಪ್ರತೀತಾಃ | 
ಯಥಾ ನ ಹಿಂಸ್ಕೇಮ ಕಥಾ ವಿಧಾನ- 
ಮಸಕ್ತಮದ್ಯೈವ ನಿಧೀಯತಾಂ ನಃ ॥ ೪೦ 


ಇತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ಶ್ರಿಪಂಚಾಶಃ ಸರ್ಗಃ 


ಎಮಿ 


ನುಡಿಯನ್ನು ಕೇಳಿ ತಾರನು “ಗೆಳೆಯರೆ, ವಿಷಾದಿಸಬೇಡಿರಿ. ನೀವು 
ಒಪ್ಪುವುದಾದಕೆ, ಅದೇ ಬಿಲವನ್ನು ಮತ್ತೆ ಪ್ರವೇಶಿಸಿ ಅಲ್ಲಿಯೇ ಇದ್ದು 
ಬಿಡೋಣ! (೩೮). ಆ ಬಿಲವು ಹೇಗಿದ್ದರೂ ಮಾಯಾನಿರ್ಮಿ ತವಾದ್ದಲ್ಲವೆ ? 
ಇತರರಿಗೆ ಅಲ್ಲಿ ಬರಲು ಸಾಥೆ 5ವೇ ಇಲ್ಲ. ಅಲ್ಲಿ ಬೇಕಾದಷ್ಟು ಮರಗಳಿನೆ, 
ನೀರಿದೆ, ಆಹಾರವಿದೆ, ಸೇಯವಿಜಿ! ಆ ಬಿಲದಲ್ಲಿ ನಮಗೆ ಯಾರ ಭಯವೂ 
ಇರುವುದಿಲ್ಲ. ಅಲ್ಲಿ ಇಂದ್ರನಿಗೂ ಹೆದರಬೇಕಾದ್ದಿಲ್ಲ; ಶ್ರೀರಾಮನಿಗೂ 
ಹೆದರಬೇಕಾದ್ದಿಲ್ಲ; ಸುಗ್ರೀವನ ಅಂಜಿಕೆಯೂ ಇಲ್ಲ!” ಎಂದು ಹೇಳಿದನು 
(೩೯). ತಾರನೂ ಅಂಗದನ ಅಭಿಪ್ರಾಯಕ್ಕೆ ಅನುಗುಣವಾಗಿ ನುಡಿದು 
ದನ್ನು ಕೇಳಿ, ಇತರ ವಾನರರಿಗೂ ಅದು ಹೌಜಿನಿಸಿತು. ಅವರು “ಹೇಗೆ 
ಮಾಡಿದರೆ ನಮಗೆ ಹಿಂಸೆಯು ತಪ್ಪ್ಪುವುದೋ ಹಾಗೆ ಮಾಡಿರಿ! ಈಗಲೇ 
ಶೀಘ್ರವಾಗಿ ನಿರ್ಣಯಿಸಿರಿ!” ಎಂದು ಹೇಳಿದರು (೪೦). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತುಮೂರನೆಯ ಸರ್ಗ 


ಘಾನ 


ಚಶುಃಪಂಚಾಶಃ ಸರ್ಗಃ 
ಹನೂಮದ್ಭೇದನಮ್‌ 
ಥಾಬ್ರು ನತಿ ಕಾರೇ ಶು ತಾರಾಧಿಪೆ ತಿನರ್ಜಸಿ | 
ಅಫ ನೇನೇ ಹೃತಂ ರಾಜ್ಯಂ ಹನುಮಾನಂ ಗದೇನೆ ತತ ॥ ದಿ 


ಬುದ್ಧ್ಯಾ ಹ್ಯಷ್ಟಾಂಗಯಾ ಯುಕ್ತಂ ಚತುರ್ಬಲಸಮಸ್ವಿತಮ್‌ | 
ಚತುರ್ಪಶಗುಖಂ ಮೇನೇ ಹನುಮಾನ್‌ ನಾಲಿನೆಃ ಸುತಮ್‌ ॥ ೨ 


ಆಸೂರ್ಯಮಾಣಂ ಶಶ್ಚಚ್ಚ ಶೇಜೋಬಲಪರಾಕ್ರೆಮೈಃ | 
ಶಶಿನಂ ಶುಕ್ಲ ಪಕ್ಷಾದೌ ನರ್ಧಮಾನಮಿನ ಶ್ರಿಯಾ ॥ ೩ 








ಸರ್ಗ ೫೪ 


ಹನುಮಂತನು ಅಂಗದನ ಅಭಿಪ್ರಾಯವನ್ನು ಒಪ್ಪದೆ, ಸುಗ್ರೀವನ 
ಬಳಿಗೆ ಹೋಗುವುದೇ ಯುಕ್ತವೆಂದು ಪ್ರತಿಪಾದಿಸುವುದು. ' 


ಚಂದ್ರನಂತೆ ಸೌಮ್ಯಸ್ತಭಾವದ ತಾರನೂ ಹಾಗೆ ಅಂಗದನಿಗೆ 
ಅನುಗುಣನಾಗಿ ಮಾತನಾಡಲು, ಹನುಮಂತನು ತನ ೩ ಮನಸ್ಸಿನಲ್ಲಿ 
"ಓಹೊ! ಸುಗ್ರೀವನ ರಾಜ್ಯವನ್ನು ಈಗಲೇ ಅಂಗದನು ಕೈವಶಮಾಡಿ 
ಕೊಂಡಂತಿದೆ !? * ಎಂದು ಚಿಂತಿಸಿದನು (೧). ವಾಲಿಪುತ್ರ ನಲ್ಲಿ ಅಷ್ಟ 
ಗುಣಗಳುಳ್ಳ ಬುದ್ಧಿಯೂ ಚತುರ್ಬಲಗಳೂ ಜಚತುರ್ದೆಶೆಗುಣಗಳೂ 1 
ಇನೆಯೆಂದು ಹನುಮಂತನು ಊಹಿಸಿದರು. ಶುಕ್ಲಪಕ್ಷದಲ್ಲಿ ಚಂದ್ರನು 
ಕಾಂಕಿಸಂಪತ್ತಿನಿಂದ ದಿನದಿನವೂ ವರ್ಧಿಸುವಂತೆ, ಅಂಗದನು ತೇಜೋಬಲ 
ಪರಾಕ್ರಮಗಳಿಂದ ತನ A ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಿ ರುವುದನ್ನು 


* ತಾರಾದಿಗಳು ಅಂಗದನ ಪರವಾಗಿರುವುದರಿಂದ ಕಸ್ಕಿಂಥಿಯನ್ನು ಅಂಗದನು 
ವಶಪಡಿಸಿಕೊಳ್ಳಬಹುದು ಎಂದು ಆಶಯ, ರಾಜ್ಯವನ್ನಾ ಳುವ ಸಾಮರ್ಥ್ಯವು 
ಅಂಗದನಲ್ಲಿಡೆ ಎಂದು ಕೆಲವರು ತಾತ್ಸರ್ಯವನ್ನು ಹೇಳುತ್ತಾರೆ. ರಾಜ್ಯನೆಂದರೆ 
ಸ್ವಯಂಪ್ರಭೆಯ ಬಿಲನೆಂದು ಕೆಲವೆರು ಊಹಿಸುತ್ತಾರೆ. 


t ಅನುಬಂಧವನ್ನು ನೋಡಿ, 


ಸರ್ಗಃ ೫೪] ಹನೂಮಡ್ಬ್ರೇದನಮ್‌ ೪೧೫ 


ಬೃಹಸ್ಸತಿಸಮಂ ಬುದ್ಧ್ಯಾ ವಿಕ್ರೆಮೇ ಸದೃ ಶಂ ಪಿಶುಃ | 


ಶುಶ್ರೂಷಮಾಣಂ ತಾರಸ್ಯ ಶುಕ್ರೆಸ್ಕೇವ ಪುರಂದರಮ್‌ ॥ ೪ 
ಭರ್ತುರರ್ಥೇ ಪರಿಶ್ರಾಂತೆಂ ಸರ್ವಶಾಸ್ತ್ರವಿಶಾರದಃ 
ಅಭಿಸಂಧಾತುಮಾರೇಭೇ ಹನುಮಾನಂಗದಂ ತತಃ ॥ ೫ 


ಸ ಚತುರ್ಣಮುಹಾಯಾನಾಂ ತೃತೀಯೆಮುಪೆನರ್ಜಯನ್‌ | 
ಭೇದಯಾಮಾಸ ತಾನ್‌ ಸರ್ವಾನ್‌ ಮಾನರಾನ್‌ ವಾಕೈಸಂಪದಾ॥ ೬ 


ತೇಷು ಸರ್ನೇಷು ಭಿನ್ನೇಷು ತಕೊೋಆಭೀಷಯದಂಗದಮ್‌ | 
ಭೀಷಣೈರ್ಬಹುಭಿರ್ವಾಕ್ಯೈಃ ಕೋಪೋಪಾಯಸಮುಕ್ಚಿಕೈಃ | 


ತ್ನಂ ಸಮರ್ಥತರಃ ಪಿತ್ರಾ ಯುದ್ಧೇ ತಾರೇಯ ನೈ ಘುರಮ್‌ | 
ದೃಢಂ ಧಾರಯಿತೆಂ ಶಕ್ತ 8 ಕೆಪಿರಾಜ್ಯಂ ಯಥಾ ಹಿತಾ ॥ ಲ 


ಅವನು ಗಮನಿಸಿದನು (೨-೩). ಅಂಗದನು ಬುದ್ಧಿಯಲ್ಲಿ ಬೃಹಸ್ಪತಿಗೆ 
ಸಮಾನನೆಂದೂ ಶೌರ್ಯದಲ್ಲಿ ಅವನ ತಂಜೆಯಾದ ವಾಲಿಗೆ ಸಾಹಿಯೆಂದೂ 
ಹನುಮಂತನು ಎಣಿಸಿದನು. ಶುಕ್ರನ* ಉಪದೇಶವನ್ನು ಇಂದ್ರನು 
ಕೇಳುವಂತೆ, ತಾರನ ಮಾತನ್ನು ಅಂಗದನು ಆಲಿಸುತ್ತಿ ರುವುದನ್ನು ಆತನು 
ಗಮನಿಸಿದನು (೪). ತನ್ನ ಪ್ರಭುವಾದ ಸುಗ್ರೀವನ ಕಾರ್ಯಸಾಥೆನೆಯಲ್ಲಿ 
ಬಳಲಿ ಅಂಗದನು ವಿಮುಖನಾಗಿರುವನೆಂದು ಸರ್ವಶಾಸ್ತ್ರ ನಿಶಾರದನಾದ 
ಹೆನುಮಂತನು ಅರಿತುಕೊಂಡನು. ಆದ್ದರಿಂದ ಅಂಗದನು ಸುಗ್ರೀವನಿಗೆ 
ಅನುಕೂಲನಾಗಿ ವರ್ತಿಸುವಂತೆ, ಹನುಮಂತನು ಪ್ರಯತ್ನ ಮಾಡಿದನು (೫) 
ಅವನು ಚತುರುಪಾಯಗಳಲ್ಲಿ ಮೂರನೆಯದಾದ ಜಬೇದೋಪಾಯ 
ವನ್ನಾಶ್ರಯಿಸಿ, ತನ್ನ ವಾಗ್ಭೋರಣಿಯಿಂದ ಸಮಸ್ತ ವಾನರರೂ ಅಂಗದನ 
ಅಭಿಪ್ರಾಯವನ್ನು ಒಪ್ಪದಂತೆ ಬೇರ್ಪಡಿಸಿದನು. ಅವರೆಲ್ಲರೂ ಅಂಗದನ 
ಸಲಹೆಯನ್ನು ಮನಿ ಸದೆ ಭಿನ್ನಾಭಿಪ್ರಾಯವನ್ನು ತಳೆಯಲಾಗಿ, 
ಹೆನುಮಂತನು ಉಪಾಯದಿಂದ ಸುಳ್ಳುಸಿಟ್ಟನ್ನು ಅಭಿನಯಿಸುತ್ತ ಅಂಜಿಕೆ 
ಯನ್ನು ಹುಟ್ಟಿಸುವ ಮಾತುಗಳಿಂದ ಅಂಗದನನ್ನು ಅಂಜಿಸಲು ಯತ್ನಿಸಿದನು 
(೬-೭). ಅವನು ಅಂಗದನನ್ನು ಕುರಿತು “ಅಯ್ಯಾ ಶಾರಾತನಯ, 


* ಅನುಬಂಧವನ್ನು ನೋಡಿ, 


೪೧೬ ಕಿಷ್ಕಿಂಥಾಕಾಂಡಃ [| ಸರ್ಗಃ ೫೪ 


ನಿತ್ಯಮಸ್ಥಿರಜೆತ್ತಾ ಹಿ ಕೆಪಯೋ ಹರಿಪುಂಗವ | 
ನಾಜ್ಞಾಪ್ಯೆಂ ನಿಷಹಿಷ್ಯಂತಿ ಪುತ್ರದಾರಾನ್‌ ವಿನಾ ತ್ವಯಾ || ೯ 
ತ್ವಾಂ ನೈತೇ ಹ್ಯನುಯುಂಜೇಯುಃ ಪ್ರತ್ಯಕ್ಷಂ ಪ್ರವದಾಮಿ ತೇ | 
ಯಥಾಯಂ ಜಾಂಬವಾನ್ಲೀಲಃ ಸುಹೋತ್ರಶ್ಚ ಮಹಾಕಪಿಃ॥ ೧೦ 
ನ ಹ್ಯಹಂ ತ ಇನೇ ಸರ್ನೇ ಸಾಮದಾನಾದಿಭಿರ್ಗುಣೈಃ | 

ದಂಡೇನ ವಾ ತ್ವಯಾ ಶಕ್ಕಾಃ ಸುಗ್ರೀನಾದಪಕೆರ್ಷಿತುವ್‌ ॥ ೧೧ 


ನಿಗೃಹ್ಯಾಸನಮುಪ್ಕಾಹುರ್ಮುರ್ಬಲೇನ ಬಲೀೀಯಸಃ | 





ಆತ್ಮೆರೆಕ್ಲಾಕೆರಸ್ತ್ರಸ್ಮಾನ್ನ ನಿಗೃಹ್ಹೀತ ದುರ್ಬಲಃ ॥ ೧೨ 
ಯಾಂ ಚೇಮಾಂ ಮನ್ಯಸೇ ಧಾತ್ರೀಮೇತೆದ್ದಿಲಮಿತಿ ಶ್ರುತಮ್‌ | 
ಏತೆಲ್ಲಕ್ಷ್ಮಜಣಬಾಣಾನಾನಮೀಷತ್ತಾರ್ಯೆಂ ನಿದಾರಣೇ ॥ ೧೩ 


ಯುದ್ಧ ದಲ್ಲಿ ನೀನು ನಿನ್ನ ತಂದೆಗಿಂತ ಗಟ್ಟಗನೇ ಹೌದು. ನಿನ್ನ ತಂದೆ 
ಯಂತೆ ನೀನೂ ರಾಜ್ಯಭಾರವನ್ನು ಬಿಗಿಯಿಂದ ಫಿರ್ವಹಿಸಬಲ್ಲೆ. ಆದರ, 
ವಾನರೋತ್ತಮ, ಯಾವಾಗಲೂ ಈ ಕಪಿಗಳ ಚಿತ್ತವು ಸ್ಥಿರವಾದುದಲ್ಲ ! 
ಇವರು ತಮ್ಮ ಹೆಂಡಿರುಮಕ್ಕಳನ್ನು ಬಿಟ್ಟು, ಇಲ್ಲಿ ನಿನ್ನ ಆಜ್ಞೆ ಗೆ ಒಳಪಟ್ಟು 
ಇರಲಾರರು! (೮-೯). ಇವರು ಎಂದಿಗೂ ಈ ವಿಷಯದಲ್ಲಿ ನಿನ್ನನ್ನು 
ಹಿಂಬಾಲಿಸತಕ್ಕವರಲ್ಲ ! ಇವರೆದುರಿಗೇ ಈ ಮಾತನ್ನು ನಿನಗೆ ಹೇಳಿಬಿಡು 
ತ್ತೇನೆ! ಜಾಂಬವಂತ ನೀಲ ಸುಹೋತ್ರರನ್ನಾಗಲಿ, ನನ್ನನ್ನಾಗಲಿ, 
ಸುಗ್ರೀವನ ಪಕ್ಷದಿಂದ ನಿನ್ನ ಕಡೆಗೆ ಎಳೆದುಕೊಳ್ಳಲು ಸಾಧ್ಯವಿಲ್ಲ. ಸಾಮ 
ದಾನಭೇದೋಪಾಯಗಳಿಗಾಗಲಿ ದಂಡಕ್ಟ್ರಾಗಲಿ ನಾವು ಜಗ್ಗು ವವರಲ್ಲ 
ಹಾಗೆಯೇ ಈ ವಾನರಕೆಲ್ಲರೂ ಎಂದು ತಿಳಿ (೧೦-೧೧). ಬಲಶಾಲಿಯು 
ದುರ್ಬಲನೊಡನೆ ಒಂದುವೇಳೆ ನಿರೋಧೆವನ್ನು ಬೆಳೆಸಿಕೊಂಡಿರಲು ಶಕ್ಯವೆಂದು 
ನೀತಿಜ್ಞ ರು ಹೇಳುತ್ತಾರೆ. ಆದಕೆ ದುರ್ಬಲನು ಆತ್ಮರಕ್ಷಣೆಯನ್ನು ಮಾಡಿ 
ಕೊಳ್ಳ ಬೇಕಾದಾಗ, ಎಂದಿಗೂ ಅವನು ಬಲಶಾಲಿಯೊಡನೆ ವಿರೋಧವನ್ನು 
ಕಟ್ಟಕೊಳ್ಳಬಾರದು (೧೨). ಅಂಗದ, ಈ ಗುಹೆಯು ನಿನ ನ್ನು ರಕ್ಷಿಸು 
ವುದೆಂದು ಬಗೆದೆಯಾ? ಈ ಬಿಲವನ್ನು ಸೀಳಿಹಾಕುವುದು ಲಕ್ಷ ಟೌನ ಬಾಣ 
ಗಳಿಗೆ ಒಂದು ಅಲ್ಪವಾದ ಕಾರ್ಯವೆಂದು ತಿಳಿ! (ಈ ಬಿಲದಲ್ಲಿದ್ದ ಮಯನನ್ನು 


ಸರ್ಗಃ ೫೪] ಹನೂಮದ್ದೆ (ದನಮ್‌ ೪೧೩ 


ಸ್ವಲ್ಪಂ ಹಿ ಕೈತಮಿಂದ್ರೇಣ ಸ್ಲಿಪತಾ ಹ್ಯಶನಿಂ ಪುರಾ! 
ಲಕ್ಷ ಣೋ ಫಿಶಿತೈರ್ಬಾಣೈರ್ಭಿಂದ್ಕಾತ್‌ ಪೆತ್ರಪುಟಂ ಯಥಾ !! ೧೪ 
ಲಕ್ಷ್ಮಣಸ್ಯ ತು ನಾರಾಚಾ ಬಹವಃ ಸಂತಿ ತದ್ವಿಧಾಃ | 


ನಜ್ರಾ ಶನಿಸಮಸ್ಸರ್ಶಾ ಗಿರೀಣಾಮಪಿ ದಾರಣಾಃ | ೧೫ 
ಅವಸ್ಥಾನೇ ಯವೈನ ತೈಮಾಸಿಸ್ಯಸಿ ಪೆರೆಂತಪ | 

ತದೈನ ಹರಯಃ ಸರ್ವೆ ತ್ಯಕ್ಷ್ಯಂತಿ ಕೃತನಿಶ್ಚಯಾಃ | ೧೬ 
ಸ್ಮರಂತಃ ಪುತ್ರ ದಾರಾಣಾಂ ನಿತ್ಯೋದ್ವಿಗ್ನಾ ಬುಭುಕ್ಷಿತಾಃ | 

ಖೇದಿತಾ ದುಃಖಶಯ್ಯಾಭಿಸ್ಟ್ವಾಂ ಕರಿಷ್ಯಂತಿ ಪೃಷ್ಠತಃ ॥ ೧೭ 
ಸತ್ವಂ ಹೀನೆಃ ಸುಹೃದ್ಧಿಶ್ಚ ಹಏತಕಾಮೈಶ್ಚ ಬಂಧುಭಿಃ | 

ತೈಹಾದಪಿ ಭೃಶೋದ್ವಿಗ್ನಃ ಸ್ಪಂದಮಾನಾದ್ಪವಿಷ್ಯಸಿ || ೧೮ 


ನ ಚ ಜಾತು ನ ಹಿಂಸ್ಕುಸ್ತ್ಯಾಂ ಘೋರಾ ಲಕ್ಷ್ಮಣಸಾಯಕಾಃ। 
ಅಪವೃತ್ತಂ ಜಿಘಾಂಸಂತೋ ಮಹಾವೇಗಾ ದಮರಾಸದಾಃ॥ ೧೯ 


ಕೊಲ್ಲುವುದಕ್ಳಾಗಿ) ವಜ್ರಾಯುಧವನ್ನು ಪ್ರಯೋಗಿಸಿದ ಇಂದ್ರನಿಂದಾಡ 
ಕಾರ್ಯವು ಅತ್ಯಲ್ಪ ಲಕ್ಷ್ಮಣನು ತನ್ನ ನಿತಿತಾಸ್ತ್ರಗಳಿಂದ ಎಲೆಯ 
ಜೊನ್ನೆಯನ್ನು ಹೆರಿಜೊಗೆಯುವಂತೆ, ಈ ಬಿಲವನ್ನು ಚೂರು ಚೂರು 
ಮಾಡಿಯಾನು! (೧೩-೧೪). ಆ ಬಗೆಯ ಹರಿತವಾದ ನಾರಾಚಗಳು 
ಲಕ್ಷ ಬ್ರಾನ ಹತ್ತಿರ ವಿಪುಲವಾಗಿವೆ. ಅವು ವಜ್ರಾಯುಧದಂತೆಯೂ ಸಿಡಿಲಿ 
ನಂತೆಯೂ ತಾಗಬಲ್ಲವು. ಬೆಟ್ಟಗಳನ್ನು ಭೇದಿಸಬಲ್ಲವು. ನೀನು ಬಿಲದಲ್ಲಿ 
ಬೀಡುಬಿಟ್ಟರೆ, ಅಂಗೆದ, ಈ ಕಪಿಗಳೆಲ್ಲರೂ ನಿಶ್ಚಯವಾಗಿ ನಿನ ೩ನ್ನು ಬಿಟ್ಟು 
ಹೋಗುವರು (೧೫-೧೬). ಅವರು ತಮ್ಮ ಹೆಂಡಿರುಮಕ್ಕಳನ್ನು ನೆನೆಸಿ 
ಕೊಳ್ಳುತ್ತ, ಸುಗ್ರೀವಾದಿಗಳಿಗೆ ಅಂಜುತ್ತ, ಹಸಿವಿನಿಂದ ತೊಳಲುತ್ತ, 
ಈ ಮುಳ್ಳುಹಾಸಿಗೆಯಿಂದ ಬೇಸತ್ತು ನಿನ್ನನ್ನು ತೊರೆದುಹೋಗುವರು. 
ಆಗ ನೀನು, ಮಿತ್ರರಾಗಲಿ ಶ್ರೇಯಸ್ಸನ್ನು ಕೋರುವ ಬಂಥುಗಳಾಗಲಿ ಇಲ್ಲದೆ 
ಒಂಟಿಯಾಗುವೆ. ಒಂದು ಹುಲ್ಲುಕಡ್ಡಿಯಲ್ಲಾಡಿದರೂ ನೀನು ಹೆದರಬೇಕಾದ 
ಪರಿಸ್ಥಿ ತಿಯುಂಟಾಗುವುದು (೧೭-೧೮). ಕರ್ತವ್ಯಭ ಷ್ಟನಾದ ನಿನ್ನನ್ನು 
ಲಕ್ಷ್ಮಣನ ಘೋರನಾರಾಚಗಳು ಎಂದಿಗೂ ಹಿಂಸಿಸಡೆ ಬಿಡಲಾರವು | 
27 


೪೧೮ ಕಿಸ್ಫಿಂಧಾಕಾಂಡಃ [ಸರ್ಗಃ ೫೪ 


ಆಸ್ಕಾಫಿಸ್ತು ಗತಂ ಸಾರ್ಧಂ ವಿನೀತನದುಪಸ್ಸಿತಮ್‌ | 
ಆಖುಪೂರ್ವ್ಯಾತ್ತು ಸುಗ್ರೀವೋ ರಾಜ್ಯೇ ತ್ವಾಂ ಸ್ಥಾ ಪಯಿಷ್ಯತಿ॥ ೨೦ 


ಧರ್ಮಕಾಮಃ ಪಿತೃವ್ಯಸ್ತೇ ಪ್ರೀತಿಕಾಮೋ ದೃಢೆನ್ರತಃ | 


ಶುಜಿಃ ಸತ್ಯಪ್ರತಿಜ್ಞಶ್ಚ ನ ತ್ವಾಂ ಜಾತು ಜಿಘಾಂಸತಿ ॥ ೨೧ 
ಪ್ರಿಯಕಾನುಶ್ತ ಶೇ ಮಾಕುಸ್ತದರ್ಶಂ ಚಾಸ್ಯ ಜೀವಿತನರ್‌ | 
ತಸ್ಕಾಪತ್ಯಂ ಚ ನಾಸ್ತ್ರ್ಯನೈತ್ತಸ್ಮಾದಂಗದ ಗಮ್ಯುತಾಮ್‌ ॥ ೨೨ 


ಜತಿ ಶ್ರೀನುದ್ರಾಮಾಯಣೇ ಕಪ್ಕಿಂಧಾಕಾಂಡೇ ಚತುಃಪಂಚಾಶಃ ಸರ್ಗಃ 


ಮಹಾವೇಗಶಾಲಿಗಳೂ ದುರ್ಧರ್ಷಗಳೂ ಆದ ಆ ನಾರಾಚಗಳು ನಿನ ನ್ನು 
ಪೀಡಿಸಲು ಹುಡುಕುತ್ತ ಬರುವುವು! (೧೯). ಅಂಗದ, ನೀನು ನಮ್ಮೊಡನೆ 
ಎಲ್ಲರಂತೆ ವಿನೀತನಾಗಿ ಸುಗ್ರೀವನೆದುರಿಗೆ ಉಪಸ್ಥಿತನಾದರೆ, ಅವನು ಮುಂದೆ 
ಕ್ರಮವಾಗಿ ನಿನ್ನನ್ನು ಕೆಸಿ ತ್ರ೦ಧಾರಾಜ್ಯದಲ್ಲಿ ಸ್ಥಾಪಿಸುವನು. ನಿನ್ನ 
ಚಿಕ್ಕಪ್ಪನು ಧೆರ್ಮಶೀಲನೂ ನಿನ್ನಲ್ಲಿ ಪ್ರೀತಿಯುಳ್ಳ ವನೂ ಆಗಿದ್ದಾನೆ. 
ಕರ್ತವ್ಯನಿಷ್ಠನೂ ಶುದ್ಧಸ್ವಭಾವದವನೂ ಆಗಿದ್ದಾನೆ. ಸುಗ್ರೀವನು ಕೊಟ್ಟ 
ಮಾತನ್ನು ನಡೆಸತಕ್ಟವನು. ಅವನು ಎಂದಿಗೂ ನಿನ್ನನ್ನು ಪೀಡಿಸಲು 
ಬಯಸುವುದಿಲ್ಲ (೨೦-೨೧). ಅಲ್ಲದೆ ನಿನ್ನ ತಾಯಿಗೆ ಪ್ರಿಯವಾದುದನ್ನೇ 
ಅವನು ಆಚರಿಸುತ್ತಾನೆ. ಅವಳಿಗಾಗಿ ತನ ಸ ಪ್ರಾಣವನೆ i ಮುಡಿಪಾಗಿ 
ಇಟ್ಟಿದ್ದಾನೆ. ಅಂಗದ. ಸುಗ್ರೀವನಿಗೆ ನೀನಲ್ಲದೆ ಬೇಕಿ ಸಂತಾನವೂ ಇಲ್ಲ! 
ಆದ್ದರಿಂದ, ಸುಮ್ಮನೆ ಸುಗ್ರೀವನ ಬಳಿಗೆ ಬಾ!” ಎಂದು ಬೋಧಿಸಿದನು (೨೨). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಸ್ಟಿಂಧಾಕಾಂಡದಲ್ಲಿ ಐವತ್ತುನಾಲ್ಕನೆಯ ಸರ್ಗ 


ಹಾಡಿ“ 


ಹಂಚಪಂಚಾಶೇಃ ಸರ್ಗಃ 


ಪ್ರಾಯೋಪನೇಶಃ 
ಶ್ರುಶ್ವಾ ಹನುಮಠೋ ವಾಕ್ಯಂ ಪ್ರಶ್ರಿತಂ ಥರ್ಮುಸಂಹಿತೆಮ್‌ ! 
ಸ್ವಾಮಿಸತ್ತಾರಸಂಯುಕ್ತಮಂಗದೋ ವಾಕ್ಯಮಬ್ರವೀತ್‌ ॥ ೧ 
ಸ್ಫೈರ್ಯಂ ಸತ್ತ್ಯಂ ಮನಃಶೌಜಮಾನೃ ಶಂಸ್ಕಮಥಾರ್ಜನಮ್‌ | 
ವಿಕ್ಟೈಮಶ್ಚಿನ ಫೈರ್ಯಂ ಚ ಸುಗ್ರೀನೇ ನೋಪಪದ್ಯತೇ ॥ ೨ 
ಭ್ರಾತುರ್ಜೇಷ್ಮಸ್ಯ ಯೋ ಭಾರ್ಕಾಂ ಜೀವತೋ ಮಹಿಷೀಂ ಪ್ರಿಯಾಂ 
ಧರ್ಮೇಣ ಮಾತರಂ ಯಸ್ತು ಸ್ವೀಕರೋತಿ ಜುಗುಪ್ಸಿತಃ ॥ ೩ 
ಕಥಂ ಸ ಧರ್ಮಂ ಜಾನೀತೇ ಯೇನ ಭ್ರಾತ್ರಾ ಮಹಾತ್ಮನಾ | 
ಯುದ್ಧಾಯಾಭಿನಿಯುಕ್ತೇನ ಬಿಲಸ್ಯ ಪಿಹಿತಂ ಮುಖಮ್‌ ॥ ೪ 
ಸರ್ಗ ೫೫ 


ಸುಗ್ರೀವನು ಗುಣಶಾಲಿಯೆಂಬುದಕ್ಕೆ ಅಂಗದನ ಅಸಮ್ಮತಿ. 
ಅಂಗದಾದಿ ವಾನರರ ಪ್ರಾಯೋಪವೇಶ. 


ಈ ರೀತಿಯಾಗಿ ಹನುಮಂತನಾಡಿದ ಮಾತಿನಲ್ಲಿ ವಿನಯವಿತ್ತು ; 
ಧರ್ಮನಿಷ್ಠೆ ಯಿತ್ತು ; ಸ್ವಾಮಿಭಕ್ತಿಯಿತ್ತು. ಅದನ್ನು ಕೇಳಿ ಅಂಗದನು 
ಪ್ರತಿಯಾಗಿ ಹೀಗೆಂದನು : “ ಆಂಜನೇಯ, (ನಿನ ಸ ಹೇಳಿಕೆಯನ್ನು ನಾನು 
ಒಪ್ಪಲಾರೆ.) ಸುಗ್ರೀವನಲ್ಲಿ ಸ್ಥಿರಬುದ್ಧಿಯೂ ಇಲ್ಲ, ಸಾತ್ಮಿಕಪ್ರವೃತ್ತಿಯೂ 
ಇಲ್ಲ. ಅಂತಃ ಕರಣಶುದ್ಧಿ, ಅಹಿಂಸೆ, ಖುಜುಮಾರ್ಗ. ಇವು ಯಾವುವೂ ಇಲ್ಲ. 
ಶೌರ್ಯಧೆ 3 ರ್ಯಗಳೂ ಅವನಲ್ಲಿ ಕಂಡುಬರುವುದಿಲ್ಲ (೧-೨). ತನ ೩ ಅಣ್ಣ ಮ 
ಬದುಕೆರುವಾಗಲೇ ಅವನ ಪ್ರಿಯಸತ್ನಿಯನ್ನು-ಅವನ ರಾಣಿಯನ್ನು 
ಧರ್ಮದೃಷ್ಟಿಯಿಂದ ತನ ತ ತಾಯಿಯಾದವಳನ್ನು - ಯಾವನು ಪರಿಗ್ರಹಿಸಿ 
ರೋ ಕಜುಗುಪ್ಪಿತವಾದ ಕಾರ್ಯವನೆ ೩ಸಗಿದನೊೋ ಅವನು ಧರ್ಮಜ್ಞ ಫೆ? 
(೩). ದಾ ಿ ರವನ್ನು ರಕ್ಷಿಸುತ್ತಿರೆಂದು ಮಹಾತ್ಮನಾದ ಅಣ್ಣನು ಆಜ್ಞಾ ಪಿಸಿ 
ಯುದ್ಧಕ್ಕಾಗಿ ಗುಹೆಯೊಳಗೆ ಹೋದಕ್ಕೆ ಇತ್ತ ಗುಹೆಯ ದ್ವಾರವನ್ನೇ 


ಸೇ 


೪೨೦ ಕಿಸ್ಕಿಂಧಾಕಾಂಡಃ [ ಸರ್ಗಃ ೫೫ 


ಸಶ್ಯಾತ್‌ ಸಾಣಿಗೃಹೀಶೆಶ್ಟ ಕೈತಕರ್ಮಾ ಮಹಾಯಶಾಃ | 
ನಿಸ್ಮೃತೋ ರಾಘವೋ ಯೇನ ಸ ಕಸ್ಕತು ಶೃತೆಂ ಸ್ಮರೇತ್‌ ॥ ೫ 


ಲಕ್ಷ್ಮಣಸ್ಯ ಭಯಾದ್ಯೇನೆ ನಾಧರ್ಮಭಯಭೀರುಣಾ । 
ಆದಿಸ್ಟಾ ಮಾರ್ಗಿತುಂ ಸೀತಾಂ ಧರ್ಮಸ್ತಸಿ ನ್‌ ಕಥಂ ಭವೇಶ್‌ ॥ ೬ 


ತಸ್ಮಿನ್‌ ಪಾಪೇ ೫ ಕೃತಫ್ಲೇ ತು ಸ್ಮೃತಿಹೀನೇ ಚಲಾತ ನಿ | 
ಅಘ ಜೋ ವಿಶ ಶಸೇಜ್ಞಾ ತು 'ಸೆಕ್ಕಿಲೀನೋ ಜಿಜೀನಿಸುಃ | 


ರಾಜ್ಯೇ ಪುತ್ರಃ ಪ್ರತಿಸ್ಮಾಪ್ಯಃ ಸಗುಣೋ ನಿರ್ಗುಣೋಟಪಿ ನಾ | 


ಕಥಂ ಶತ್ರುಕುಲೀನೆಂ ಮಾಂ ಸುಗಿ ಗ್ರೀವೋ ಜೀನಯಿಷ್ಯತಿ ॥ ೮ 
ಭಿನ್ನಮಂತ್ರೊ ಆ ಪರಾದ್ಧ ಶ್ಲೆ ಹೀನಶಕ್ತಿಃ ಕಥಂ ಹೈಹಮ್‌ | 
My ಿಂಧಾಂ ಪ್ರಾಪ್ಯ ಜೀನೇಯಮನಾಥ ಇವ ದುರ್ಬಲಃ ೯ 


ಮುಚ್ಚಿ ಹೊರಟುಬಂದವನು ಧರ್ಮಜ್ಞ ನೆ? (೪) ಯಾವನುಸ ಸತ್ಯ ಪೂರ್ವಕ 
ವಾಗಿ ರತ್‌ ಕೈಹಿಡಿದು ಸಖ ) ವನ್ನು ಬೆಳೆಸಿ ಅವನಿಂದ ತನ್ನ ಕಾರ್ಯ 
ವನ್ನು ಸಾಧಿಸಿಕೊಂಡು, ಆಖ ಕೇರ್ಕಿಶಾಲಿಯಾದ ಆ ಮಹಾ 
ಪುರುಷನನೆ ೩ ಮರೆತಕೋ, ಆತನು ಯಾರ ಉಪಕಾರವನ್ನು ಸ್ಮರಿಸಿ 
ಕೊಂಡಾನು? (೫). ಆ ಸುಗ್ರೀವನು ಲಕ್ಷ ಸಿಗೆ ಅಂಜಿಕೊಂಡು ಸೀತಾ 
ದೇವಿಯನ್ನು ಹುಡುಕಲು ನಮ್ಮ; ನ್ನು ಕಳಿಸಿದ್ದಾ _ನೆಯೇ ಹೊರತು ಅಧರ್ಮಕ್ಕೆ 
ಹೆದರಿ ಕಳಿಸಿಲ ಅಂಥವನಲ್ಲಿ ಕ ಲೇಶವಾದರೂ ಇದ್ದೀತೆ? ಪಾನಿಯೂ 
ಕ ಕೈತ ನೂ ಉಪಕಾರಸ ಒರಣೆಯಿಲ್ಲದವನೂ ಚಸಲಸ ಓಭಾವದವನೂ ಆದ 
ಸುಗ್ರ (ವನಿ ಉತ್ತಮಕುಲಸಂಭೂತನಾದ ಯಾವ ಸತು ಪ ರುಷನು ನಂಬಿಕೆ 
ಚ ಓಡಬಹುದು? ಬದುಕುವ ಇಚ್ಛೆ ಯುಳ್ಳ ಯಾವನೂ ನ ಇಡಲಾರ 
(೬-೭). ಗುಣವಂತನಾಗಲಿ ಗುಣಹೀನನಾಗಲಿ ತನ ಮಗನನ್ನು ಮುಂಜಿ 
ಅವನು ರಾಜ್ಯದಲ್ಲಿ ಪ್ರತಿಷ್ಠಾನಿಸುವನೇ ಹೊರತು, ಶತ್ರು ಪುತ್ರ ನಾರ ನನ್ನನ್ನು 
ಸುಗ್ರೀವನು ಜೀವದಿಂದ ಇರಗೊಡಿಸುವನೆ ? ಹನುಮಂತ, ನನ್ನ ಮಂತ್ರಾ 
ಕೋಡ್‌ ಹೊರಬಿದ್ದಿತು ಈಗ ನಾನು ಅಪರಾಧಿಯಾಗಿದ್ದೇಕೆ.. ಅವನನ್ನು 
ಶಕ್ತಿ ನನಗಿಲ್ಲ. ನಾನು ಅನಾಥನಾಜಿನು, ದುರ್ಬಲನಾದ ನಾನು ಕಿಪ್ಬಂಧೆಸ 


ಸರ್ಗಃ ೫೫ ) ಪ್ರಾಯೋಪನೇಶಃ ೪3೧ 


ಉಪಾಂಶುಪಂಡೇನ ಹಿ ಮಾಂ ಬಂಧಥನೇನೋಪೆಪಾದಯೇತ್‌ | 
ಶರಃ ಕ್ರೊರೋ ನೈ ಶಂಸಶ್ವ ಸುಗ್ರೀವೋ ರಾಜ್ಯಕಾರಣಾತ್‌ ॥ ೧೦ 
ಬಂಧನಾದ್ವಾವಸಾದಾನ್ಮೇ ಶ್ರೇಯಃ ಪ್ರಾಯೋಪನೇಶನಮ್‌ | 
ಅನುಜಾನೀತ ಮಾಂ ಸರ್ವೇ ಗೃಹಂ ಗಚ್ಛಂತು ವಾನೆರಾಃ॥ ೧೦ 
ಅಹಂ ವಃ ಪ್ರತಿಜಾನಾಮಿ ನಾಗಮಿಷ್ಯಾಮ್ಯಹಂ ಪುರೀವಮಾ್‌ | 
ಇಹೈವ ಸಪ್ರಾಯಮಾಸಿಷ್ಯೇ ಶ್ರೇಯೋ ಮರಣನೇವ ಮೇ ॥ ೧೨ 
ಅಭಿನಾದನಸೂರ್ವಂ ತು ರಾಘವೌ ಬಲಶಾಲಿನೌ | 
ಅಭಿವಾದನೆಪೂರ್ವಂ ತು ರಾಜಾ ಕುಶಲಮೇನವ ಚ ॥ ೧೩ 
ನಾಚ್ಯಸ್ತಾತೋ ಯನೀಯಾನ್‌ ಹೇ ಸುಗ್ರೀವೋ ವಾನರೇಶ್ವರಃ। 
ಆರೋಗ್ಯಪೂರ್ವಂ ಕುಶಲಂ ವಾಚ್ಯಾ ಮಾತಾ ರುಮಾ ಚ ಮೇ ॥ 
ಮಾತರಂ ಚೈವ ಮೇ ತಾರಾಮಾಶ್ಚಾಸಯಿತುಮರ್ಹಥ | 
ಪ್ರಕೃತ್ಯಾ ಪ್ರಿಯಪುತ್ರಾ ಸಾ ಸಾನುಕ್ರೋಶಾ ತಪಸ್ವಿನೀ ॥ ೧೫ 
ಹೋದರೆ ಬದುಕಿ ಉಳಿಯುನೆನೆ? (೮-೯). ವಂಚಕನೂ ಕ್ರೂರನೂ 
ಘಾತುಕನೂ ಆದ ಸುಗ್ರೀವನು ರಾಜ್ಯ ನಿಮಿತ್ತ ವಾಗಿ ನನ ೩ನ್ನು ರಹಸ್ಯ ದಲ್ಲಿ 
ಬಂಧಿಸಿಡಬಹುದು ಸೆರೆಯಲ್ಲಿ ಕೊಳೆಯುವುದಕ್ಕಿಂತಲೂ ನನಗೆ ಪ್ರಾಯೋಪ 
ವೇಶವೇ ಉತ್ತಮ. ಓ ವಾನರಕ್ಕೆ ನೀವೆಲ್ಲರೂ ನನಗೆ ಅನುಜ್ಞೆಯನ್ನು 
ಕೊಡಿರಿ. ನೀವು ಮನೆಗೆ ಹೋಗಬಹುದು (೧೦-೧೧). ನಿಮಗೆ ಶಷಥ 
ಪೂರ್ವಕವಾಗಿ ಹೇಳುವೆನು-ನಾನು ಕೆ್ಟಿಂಥೆಗೆ ಬರತಕ್ಕವನಲ್ಲ ಇಲ್ಲಿಯೇ 
ಪ್ರಾಯೋಸನೇಶವನ್ನು ಹಿಡಿದು ಕುಳ್ಳಿ ರುವೆನು; ನನಗೆ ಮರಣವೇ 
3 ಶ್ರೀಯಸ್ಪ ರ! ಬಲಾಢ್ಯರಾದ ರಾಮಲಕ್ಷ ಣ ಉರಿಗೆ ನನ್ನ ಅಭಿವಾದನೆಗಳನ್ನು 
ತಿಳಿಸಿ, 1 ಕುಶಲವನ್ನು ವಿಚಾರಿಹಿಸೆನೆಂದು ಹೇಳಿರಿ. ಹಾಗೆಯೇ 
ನಮ್ಮ ರಾಜನಿಗೂ ನನ್ನ ಪ್ರಣಾಮಗಳನ್ನ ರ್ಪಿಸಿ, ಕುಶಲವನ್ನು ಕೇಳಿದೆನೆಂದು 
ಹೇಳಿರಿ (೧೨-೧೩). ವಾನಕೇಶ್ವರನಾಡ ಸುಗ್ರೀವನು ಎಷ್ಟಾದರೂ ನನಗೆ 
ಚಿಕ್ಕಪ್ಪ ನಲ್ಲವೆ? ನನ್ನ ಚಿಕ್ಕಮ ನಾದ ರುಮೆಗೊ ಅವಳ ಆಕೋಗ್ಯವನ್ನೂ 
ಕ್ಷೇಮವನ್ನೂ ESE ನಿವೇದಿಸಿರಿ, ಅಲ್ಲದೆ ನನ ಡೆ ಮಾತೆಯಾದ 
ತಾರೆಯನ್ನು ಫೀವು ಸಂತೈ ಸಬೇಕು. ತನ್ನ ಪುತ್ರನಲ್ಲಿ ಸಹೆಜವಾಗಿ 


೪೨.೨ ಕಿಷ್ಟಿಂಭಾಕಾಂಡಃ | ಸರ್ಗಃ ೫ 


ನಿನಸ್ಟಮಿಹ ಮಾಂ ಶ್ರುತ್ವಾ ವ್ಯಕ್ತಂ ಹಾಸ್ಯತಿ ಜೀವಿತವರ್‌ | 
ಏತಾನದುಕ್ತ್ವಾ, ವಚನಂ ವೃದ್ಧಾಂಸ್ತಾನಭಿವಾದ್ಯ ಚ ॥ 


ವಿನೇಶ ಚಾಂಗದೋ ಭೊಮ ರುದನ್‌ ದರ್ಭೇಷು ದುರ್ಮನಾ॥ | 





೧೬ 


ತಸ್ಕ ಸಂವಿಶತಸ್ತತ್ರ ರುದಂತೋ ನಾನರರ್ಷಭಾಃ | ೧೭ 
ನಯನೇಭ್ಯಃ ಪ್ರಮುನುಚುರುಷ್ಣಂ ವೈ ವಾರಿ ದುಃಖಿತಃ | 
ಸುಗ್ರೀನಂ ಚೈನ ಫಿಂದಂತಃ ಪ್ರಶೆಂಸಂತಶ್ಚ ನಾಲಿನಮ್‌ ॥ ೧೮ 
ಪರಿವಾರ್ಯಾಂಗದಂ ಸರ್ನೇ ವ್ಯವಾಸ್ಯನ್‌ ಪ್ರಾಯಮಾಸಿತುಮ್‌ | 
ಮತಂ ತದ್ಧಾಲಿಪುತ್ರಸ್ಯ ವಿಜ್ಞಾಯ ಪ್ಲವಗರ್ಷಭಾಃ ॥ ೧೯ 
ಉಪಸ್ಪ ಶ್ಕ್ಯೋಪಕೆಂ ತತ್ರ ಪ್ರಾಜ್ಮುಖಾಃ ಸಮುಪಾವಿಶಕನ್‌ | 
ದಕ್ಷಿಣಾಗ್ರೇಷು ದರ್ಭೇಷು ಉದಕ್ತೀರೆಂ ಸಮಾಶ್ರಿತಾಃ ॥ ೨೦ 
ಮುಮೂರ್ಷವೋ ಹರಿಶ್ರೇಷ್ಮಾ ಏತತ್‌ ಕ್ಷಮಮಿತಿ ಸ್ಮ ಹ! 
ರಾಮಸ್ಯ ವನವಾಸಂ ಚ ಕ್ಷಯಂ ದಶರಥಸ್ಯ ಚ ॥ ೨೧ 


ETFS. BS ಮಾ ಹ ರೇವಾ ನಿರಿ ದ ವಟಾ 


ಅವಳಿಗೆ ಬಹಳ ಪ್ರೀತಿಯುಂಟು ಕನಿಕರಪಡುವ ಸ್ವಭಾವದವಳು ಈಗ 
ಶೋಚನೀಯಸ್ಸಿತಿಯಲ್ಲಿದ್ದಾಳೆ (೧೪-೧೫). ಇಲ್ಲಿ ನಾನು ಮೃತನಾದೆ 
ನೆಂಬ ಸುದ್ದಿಯನ್ನು ಕೇಳಿ, ಅವಳು ಪ್ರಾಣವನ್ನು ತೊರೆಯುವುದೇ ನಿಶ್ಚಯ 4 
ಎಂದು ಹೆಲುಬಿದನು. ಇಷ್ಟು ಹೇಳಿ ಅಂಗದನು ಹಿರಿಯರಾದ ಕಪಿನಾಯಕ 
ರಿಗೆ ಅಭಿವಾದನೆ ಮಾಡಿದನು. ಅನಂತರ ನೆಲದಮೇಲೆ ದರ್ಭೆಗಳನ್ನು ಹರಡಿ 
ಕಣ್ಣಿ (ರುಸುರಿಸುತ್ತ ಖಿನ ನಾಗಿ ಮಲಗಿಬಿಟ್ಟನು (೧೬-೧೭). ಈರೀತಿ 
ಯಲ್ಲಿ ಅಂಗಡನು ನೆಲದಮೇಲೆ ಮಲಗಿದುದನ್ನು ಕಂಡು, ಅಲ್ಲಿದ್ದ ವಾನರರು 
ಸಂಕಟದಿಂದ ಅಳಲಾರಂಭಿಸಿದರು. ಅವರೆ ಕಣ್ಣುಗಳಿಂದ ಬಿಸಿಯಾದ 
ಕಂಬನಿ ಹರಿಯಿತು. ಆ ಕಪಿನಾಯಕರು ಸುಗ್ರೀವನನ್ನು ತೆಗಳುತ್ತ, ವಾಲಿ 
ಯನ್ನು ಹೊಗಳುತ್ತ, ಅಂಗದನ ಸುತ್ತಲೂ ಸೇರಿ ತಾವೂ ಪ್ರಾಯೋಪ 
ವೇಶವನ್ನಾ ಚರಿಸಲು ಉದ್ಯುಕ್ತ ರಾದರು (೧೮-೧೯). ಆ ಕಹಿವೀರರು 
ಶುದ್ಧಾ ಚಮನವನ್ನು ಮಾಡಿ ತೆಂಕಣಕಡಲಿನ ಉತ್ತರತೀರದಲ್ಲಿ ದಕ್ಷಿಣಾಭಿ 
ಮುಖವಾಗಿ ದರ್ಭೆಗಳನ್ನು ಹರಡಿ, ತಾವು ಪೂರ್ವಾಭಿಮುಖವಾಗಿ ಅದರ 
ಮೇಲೆ ಕುಳಿತರು. ಅವರು ಸಾವನ್ನು ಬಯಸಿ ಇದೇ ನಮಗೆ ಸರಿ? 


ಸರ್ಗಃ ೫೫) ಪ್ರಾಯೋಪನವೇಶಃ ೪೨೩ 


ಜನಸ್ಥಾನೆನಧಂ ಚೈನ ವಧಂ ಚೈವ ಜಟಾಯುಷಃ | 
ಹರಣಂ. ಚೈನ ನೈಜೀಹ್ಯಾ ನಾಲಿನಶ್ಚ ವಧಂ ರೆಣೇ॥ ೨೨ 


ರಾಮುಕೋಪಂ ಚ ವದಶಾಂ ಹರೀಣಾಂ ಭೆಯೆಮಾಗಕವಮ್‌ ॥ 


ಏವಂ ನದದಿ ಲರ್ಬಹುಭಿರ್ಮಹೀಧರೋ 
ಮಹಾದ್ರಿ ಕೂಟಪ್ರತಿಮೈಃ ಪ್ಲನಂಗಮೈಃ । 
ಬಭೂವ ಸಂನಾದಿತನಿರ್ದ್ವರಾಂಶತರೋ 
ಭೃಶಂ ನೆದದ್ದಿರ್ಜಲದೈರಿವಾಂಬರೆಮ್‌ || ೨೩ 


ಇತಿ ಶ್ರೀಮದ್ರಾಮಾಯಹಣೇ *ಹ್ಯಿಂಧಾಕಾಂಡೇ ಪಂಚಪಂಚಾಶಃ ಸರ್ಗಃ 


ಕು ತ್‌ 
ನಿ ್ಟಾೂ 
ತಾ ಾ. 


ಎಂದು ನಿಶ್ಚ ಯಿಸಿದರು. ಶ್ರೀರಾಮನ ವನವಾಸ, ಐಶರಥನ ಮರಣ- 
ಇವುಗಳನ್ನು.” ಒಬ್ಬರಿಗೊಬ್ಬ ರು “ಹೇಳಿಕೊಳ್ಳು ತ್ರಿದ್ದರು (೨೦-೨೧), ಜನಸ್ಕಾನ 
ದಲ್ಲಿ ನಡೆದ ೫೫. ಸಂಹಾರೆ, ಜಾ ಚು ವದೆ, ವೈ ನೀಹಿಯ 
ಅಸಹಾರ, ವಾಲಿಸಂಹಾರೆ- ಮುಂತಾದ ಸಂದರ್ಭಗಳನ್ನು ಕುರಿತು ಮಾತ 
ನಾಡುತ್ತಿದ್ದರು. ಶ್ರೀರಾಮನ ಕೋಪಪ್ರ ಕಾರವನ್ನು ಹೇಳಿಕೊಳ್ಳುವಾಗ 
ಆ ವಾನರರಿಗೆ ಭಯವಾಯಿತು (೨೨). ಶೈಲಶಿಖರದಂತೆ ಬೃಹದಾಕಾರವಾಗಿ 
ಬಹುಸಂಖ್ಯೆಯಲ್ಲಿದ್ದ ಆ ಕಪಿಗಳು ಕೋಲಾಹಲದೊಡನರೆ ಹೀಗೆ ಮಾತನಾಡು 
ವಾಗ, ಆ ಬೆಟ್ಟದ ಗುಹೆಗಳಲ್ಲಿ ಮೊಳಗುತ್ತಿತ್ತು. ಅಂಬರದಲ್ಲಿ ಅಂಬುದಗಳು 
ಭೋರ್ಗಕೆಯುವಂತೆ ಶಬ್ದವಾಗುತ್ತಿತ್ತು (೨೩). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಐವತ್ತೈಡನೆಯ ಸರ್ಗ 


N/E 


ಸಟ್‌ಸಂಚಾಶಃ ಸರ್ಗಃ 


ಸಂಪಾತಿಪ್ರಶ್ನಃ 
ಉಪನಿಷ್ಟಾಸ್ತು ತೇ ಸರ್ವೇ ಯಸ್ಮಿನ್‌ ಪ್ರಾಯಂ ಗಿರಿಸ್ಥಲೇ | 
ಹರೆಯೋ ಗೃಥೆ )ರಾಜಶ್ಚ ತೆಂ ದೇಶಮುಪಚಕ್ರಮೇ | ೧ 
ಸಂಪಾತಿರ್ನಾಮ ನಾಮ್ನಾ ತು ಚಿರಜೀವೀ ನಿಹಂಗಮಃ | 
ಭ್ರಾತಾ ಜಬಾಯುಷಃ ಶ್ರೀಮಾನ್‌ ಪ್ರಖ್ಯಾತಬಲಸೌರುಷಃ ೨ 
ಕಂದರಾದಭಿಸಿಷ್ಟ ಮ್ಮ ಸ ನಿಂಧ್ಯಸ್ಯ ಮಹಾಗಿರೇಃ | 
ಉಪವಿಷ್ಟಾನ್‌ ಹರೀನ್‌ ದೃಷ್ಟಾ ಚೆ ಹೃಷ್ಟಾತ್ಮಾ ಗಿರಮಬ್ರನೀತ್‌ ॥ ೩ 
ವಿಧಿಃ ಕಿಲ ನರೆಂ ಲೋಕೇ ವಿಧಾನೇನಾಸುನರ್ತಶೇ | 


ಯಥಾಯಂ ವಿಹಿತೋ ಭಕ್ಷ್ಯಶ್ಲಿರಾನ್ಮಹ್ಯಮುಪಾಗತಃ ॥ ೪ 

ಪರಂಪರಾಣಾಂ ಭಕ್ಷಿಸ್ಕೇ ವಾನರಾಣಾಂ ಮೃತಂ ಮೃತನು | 

ಉವಾಚೇದಂ ವಚಃ ಪಕ್ಷೀ ತಾನ್ನಿರೀಕ್ಷ್ಯ ಪ್ಲೆನಂಗಮಾನ್‌ ॥ ೫ 
ಸರ್ಗ ೫೬ 


ಸಂಪಾತಿಯ ಆಗಮನ. ಅನನನ್ನು ಕಂಡು ವಾನರರ ದುಃಖೋದ್ಗಾರ, 


ಈ ರೀಕಿಯಲ್ಲಿ ವಾನರರು ಪ್ರಾಯೋಪವೇಶವನ್ನು ಹಿಡಿದು ಯಾವ 
ಪರ್ವತಪ್ರಾಂತದಲ್ಲಿ ಕುಳಿತಿದ್ದರೋ, ಅಲ್ಲಿಗೆ ಒಂದು ದೊಡ್ಡ ಗೃಥ್ರವು 
ಬಂದಿತು. ಅದರ ಹೆಸರು ಸಂಪಾತಿ. ಸಂಪಾತಿಯು ಬಹುಕಾಲ ಬದುಕಿ 
ವಯಸ್ಸಾಗಿದ್ದ ಪಕ್ಷಿರಾಜ. ಆತನು ಜಬಾಯುವಿನ ಅಣ್ಣ. ಬಲಪೌರುಷ 
ಗಳಲ್ಲಿ ನಿಖ್ಯಾತನಾದ ವರ್ಚಸ್ವಿ (೧-೨). ಅವನು ನಿಂಧೈಸರ್ವತಶ್ರೀಣಿಯ 
ಒಂದು ಗುಹೆಯಿಂದ ಹೊರಬಂದು, ಅಲ್ಲಿ ಕುಳಿತಿದ್ದ ಕಪಿಗಳನ್ನು ಕಂಡು 
ಸಂತುಷ್ವನಾದನು ! ಆ ಸಂಪಾತಿಯು ಕಪಿಗಳನ್ನು ನೋಡುತ್ತ " ಭಲಾ! 
ಅದೃಷ್ಟ ನೆಂದರೆ ಇದು! ಲೋಕದಲ್ಲಿ ಅದೃಷ್ಟವು ತನ್ನದೇ ಆದ ಒಂದು 
ವಿಧಾನದಿಂದ ಜನರಿಗೆ ಅನುಕೂಲವಾಗಿ ಪರಿಣಮಿಸುತ್ತದೆ ! ಬಹುಕಾಲದ 
ಮೇಲೆ ಸೊಗಸಾದ ಔತಣವು ತಾನಾಗಿ ನನಗೆ ಬೊರಕಿತು |! (೩-೪). 
ಸಾಲುಸಾಲಾಗಿ ಕುಳಿತ ಈ ಕಪಿಗಳಲ್ಲಿ ಒಂದೊಂದನ್ನೂ ಕೊಂದು ಕೊಂದು 


Ht 


4 ಟ್ಟೆ ಚ ಕ 
ಇ | 1, 1 
ಕ್ಷ 1) 4. ತ್‌ 
1/11] 
4 4 i 


} ಸ, 
(| ((, ಲ 7 
pT 


11 


[4 


1 

| 1(( 
WIAA 
‘1 


ps ES, 


ಕೆ 


NN 


J 
Nd 
CC 

ಎಂದುದು 


ಈ 


ನ್‌ 


ಬಾಚಿ 


ಸ್ನ 





ಸರ್ಗಃ ೫೬] ಸಂಪಾತಿಪ್ರಶ್ನಃ ೪೨೪ 


ತಸ್ಯ ತದ್ವಚನಂ ಶ್ರುತ್ವಾ ಭಕ್ಷ್ಯಲುಬ್ಬಸ್ಯ ಪಕ್ಷಿಣಃ | 
ಅಂಗದಃ ಸರಮಾಯಸ್ತೋ ಹನುಮುಂತೆಮಥಾಬ್ರವೀತ್‌ 1 ೬ 
ಪಶ್ಯ ಸೀತಾಪದೇಶೇನ ಸಾಕ್ಷಾದ್ವೈನಸ್ತತೋ ಯಮಃ | 


ಇಮಂ ದೇಶಮನುಪ್ರಾಪ್ತೋ ವಾನರಾಣಾಂ ನಿಪೆತ್ತಯೇ |. ೭ 
ರಾಮಸ್ಯ ನ ಕೃತಂ ಕಾರ್ಯಂ ರಾಜ್ಞೋ ನ ಚ ವಚಃ ಕೃತಮ್‌ | 
ಹರೀಣಾನಿಯಮಶಜ್ವಾತಾ ವಿಪೆತ್ತಿಃ ಸಹಸಾಗತಾ || ಲ 
ನೈಜೇಹ್ಯಾಃ ಪ್ರಿಯಕಾಮೇನ ಕೃತಂ ಕರ್ಮ ಜಟಾಯುಷಾ | 
ಗೃಥ್ರರಾಜೇನ ಯತಕ್ರತ್ರ ಶ್ರುತಂ ವಸ್ತದಶೇಷತಃ || ೯ 


ತಥಾ ಸರ್ವಾಣಿ ಭೂತಾನಿ ತಿರ್ಯಗ್ಯೋನಿಗತಾನ್ಯಪಿ | 
ಪ್ರಿಯಂ ಕುರ್ವಂತಿ ರಾಮಸ್ಯ ತ್ಯಕ್ತ್ವಾ ಪ್ರಾಣಾನ್‌ ಯಥಾ ವಯಮ್‌ 


ಅನ್ಯೋನ್ಯಮುಪಕುರ್ವಂತಿ ಸ್ನೇಹಕಾರುಣ್ಯಯಂತ್ರಿಶಾಃ 
ತೇನ ತಸ್ಕೋಪಕಾರಾರ್ಥಂ ತ್ಯಜತಾಶಾ ಒನಮಾತ್ಮನಾ | ೧೧ 


ತಿನ್ನುತ್ತ ಹೋಗುವೆನು ! ” ಎಂದು ಉದ್ದ ರಿಸಿದನು. ಆ ವಾನರರನ್ನು ಕುರಿತು 
ತಿನ್ನುವ ಲೋಭದಿಂದ ಹೀಗೆ ಹೇಳುತ್ತ ಬಂದ ಸಂಪಾತಿಯ ಮಾತನ್ನು ಹೇಳಿ 
ಅಂಗದಸಿಗೆ ಬಹಳ ವ್ಯಥೆಯಾಯಿತು (೫-೬). ಅವನು ಹನುಮಂತನನ್ನು 
ನೋಡಿ ಹೀಗೆಂದನು: “ ಹನುಮಂತ, ಅಲ್ಲಿ ನೋಡು ! ಸೀತೆಯ ಕೆವದಲ್ಲಿ 
ಎಲ್ಲ ವಾನರರೂ ವಿಪತ್ತಿಗೊಳಗಾಜಿವು. ಸೂರ್ಯಪುತ್ರನಾದ ಯಮನೇ 
ಸಾಕ್ಷಾತ್ತಾಗಿ ಇಲ್ಲಿಗೆ ಬಂದನು! ನಾವು ಶ್ರೀರಾಮನ ಕಾರ್ಯವನ್ನೂ 
ಸಾಧಿಸಲಿಲ್ಲ; ಸುಗ್ರೀವರಾಜನ ಆಜ್ಞೆಯನ್ನೂ ಪಾಲಿಸಲಿಲ್ಲ. ಅಚಿಂತಿತವಾದ 
ಈ ವಿಪತ್ತು ಫಕ್ಕನೆ ವಾನರರಿಗೆ ಬಂದೊದಗಿತಲ್ಲ! (೭-೮). ವೈದೇಹಿಗೆ 
ಒಳ್ಳೆಯದಾಗಲೆಂದು ಗೃಥ್ಗೆ ರಾಜನಾದ ಜಟಾಯುವು ಯಾವ ಸಾಹೆಸಕೃ ತ್ಯ 
ವನ್ನೆ ಸಗಿದನು ! ಅದೆಲ್ಲವನ್ನೂ ನೀವು ಕೇಳಿಬಲ್ಲಿರಿ. ಜಟಾಯುವಿನಂತೆ ಸಕಲ 
ಪ್ರಾಣಿಗಳೂ ತಿರ್ಯಗ್ಹ ಂತುಗಳೂ ಸಹ ತಮ್ಮ ಪ್ರಾಣವನ್ನು ಮುಡಿಸಿಟ್ಟು 
ಶ್ರೀರಾಮನಿಗೆ ಉಪಕಾರವನ್ನು ಮಾಡುತ್ತಿ ದ್ದಾರೆ. ನಮ್ಮಂತೆಯೇ ಉಪಕರಿಸು 
ತ್ತಿದ್ದಾರೆ (೯-೧೦). ಶ್ರೀರಾಮನ ಸ್ನೇಹಕ್ಕೂ ಅವನ ಕಾರುಣ್ಯಕ್ಕೂ 
ಕಟ್ಟು ಬಿದ್ದು ಅನ್ಯೋನ್ಯವಾಗಿ ಸಹೆಕರಿಸುತ್ತಿದ್ದಾಕೆ. ಹಾಗೆ ಆತನ 


೪೨೬ ಕಿಷ್ಕಿಂಧಾಕಾಂಡಃ [ಸರ್ಗಃ ೫೬ 


ಪ್ರಿಯಂ ಕೃತಂ ಓ ರಾಮಸ್ಯ ಧರ್ಮುಜ್ಞೆ €ನ ಜಬಾಯೊುಸಷಾ | 


ರಾಘುವಾರ್ಥೇ ಪರಿಶ್ರಾಂತಾ ವಯಂ ಸಂತ್ಯಕ್ತ ಜೀನಿತಾಃ ॥ ೧೨ 
ಕಾಂತಾರಾಣಿ ಪ್ರಪನ್ನಾಃ ಸ್ಮನ ಚ ಪಶ್ಯಾಮ ಮೈಥಿಲೀಮ್‌ | 

ಸ ಸುಖೀ ಗೃಧ್ರರಾಜಸ್ತು ರಾವಣೇನ ಹತೋ ರಣೇ ॥ ೧೩ 
ಮುಕ್ತೆತ್ಚ ಸುಗ್ರೀವನಭಯಾದ್ಗತಶ್ಚ ಪರಮಾಂ ಗತಿಮ್‌ | 
ಜಟಾಯುಷೋ ವಿನಾಶೇನ ರಾಜ್ಞೋ ದಶರಥೆಸ್ಯ ಚ ॥ ೧೪ 
ಹರಣೇನ ಚ ವೈನೇಹ್ಯಾಃ ಸಂಶಯಂ ಹರೆಯೋ ಗತಾಃ | 
ರಾಮಲಕ್ಷ್ಮಣಯೋರ್ವಾಸ ಅರಣ್ಯೇ ಸಹ ಸೀತಯಾ ॥ ೧೫ 
ರಾಘನಸ್ಯ ಚ ಬಾಣೇನ ವಾಲಿನಶ್ಚ ತಥಾ ವಧಃ | 
ರಾಮಕೋಪಾದಶೇಷಾಣಾಂ ರಾಕ್ಷಸಾನಾಂ ತಥಾ ವಧಃ ॥ ೧೬ 





ಉಪಕಾರಕ್ಕಾಗಿ ಜಟಾಯುವು ತಾನಾಗಿಯೇ ಆತ್ಮಾರ್ಸಣಮಾಡಿಕೊಂಡನು. 
ಧರ್ಮಜ್ಞನಾದ ಆತನು ಶಿ (ರಾಮನಿಗೆ ಪ್ರಿ ಯವಾಗಲೆಂದು ಪ್ರಾಣವನ್ನೊ ಪ್ಪಿಸಿ 
ದನು. ಈಗ ನಾವಾದರೋ ರಾಘವನಿಗೋಸ್ಟರ ಪ್ರಾಣದ ಆಸೆಯನ್ನು 
ತೊರೆದು ಅಲೆದು ಬಳಲಿದೆಿವು (೧೧-೧೨). ಅರಣ್ಯಗಳಿಗೆ ಬಂದು ಹುಡುಕಿಡೆವು. 
ಮೈಥಿಲಿಯನ್ನು ಮಾತ್ರ ಕಾಣಲಿಲ್ಲ. ಹನುಮಂತ, ರಣದಲ್ಲಿ ರಾವಣಥಿಂದ 
ಹತನಾದ ಗೃಧ ರಾಜನೇ ಸುಖವಂತಶನೆ ಬೇಕು! ಈ ರೀತಿಯಲ್ಲಿ ಸುಗ್ರೀವ 
ನಿಗೆ ಅಂಜಬೇಕಾದ ಪರಿಸ್ಥಿತಿ ಜಟಾಯುವಿಗೆ ಬರಲಿಲ್ಲ! ಅವನಿಗೆ ಸದ್ಧತಿಯೂ 
ಒದಗಿತು. ಜಟಾಯುವಿನ ಹನನ, ಜಶರಥರಾಜನ ಮರಣ, ಸೀತಾದೇವಿಯ 
ಹರಣ - ಇವು ಮೂರರಿಂದ * ಕಪಿಗಳು ಮರಣಸಂಕಟಕ್ಟೀಡಾದರು ! 
(೧೩-೧೪). ರಾಮಲಕ್ಷ ನರು ಸೀತೆಯೊಡನೆ ಅರಣ್ಯ ದಲ್ಲಿ ವಾಸಮಾಡಿದ್ದು, 
ರಾಮಬಾಣದಿಂದ ವಾಲಿಯ ವಥೆ, ರಾಮನ ಕ್ರೋಧದಿಂದ ಜನಸ್ಥಾ ನದಲ್ಲಿ 
ಸಕಲ ರಾಕ್ಷಸರ ಸಂಹಾರ ಈ ವಿಸರೀತನೆಲ್ಲವೂ ಕೈಕೇಯಿಗೆ ವರವನ್ನು 

* ಜಟಾಯುವು ಬದುಕಿದ್ದು ಇನ್ನೂ ಹೆಚ್ಚು ಹೊತ್ತು ರಾವಣನನ್ನು ತಡೆದಿದ್ದರೆ 
ರಾವಣನು ಶ್ರೀರಾಮನಿಗೆ ಗೋಚರನಾಗುತ್ತಿ ದ್ದನೆಂದೂ, ದಶರಥನು ಬದುಕಿದ್ದರೆ. 
ಭರತನ ಒಪ್ಪಿಗೆಯಿಂದ ಹೇಗಾದರೂ ಶ್ರೀರಾನುನನ್ನು ಅಯೋಧ್ಯೆಗೆ ಕರೆದೊಯ್ಯು 
ತ್ತಿದ್ದನೆಂದೂ ಅಭಿಪ್ರಾಯ. 


ಸರ್ಗಃ ೫೬ | ಸಂಪಾಶಿಪ್ರಶ್ನಃ ಅತ 


ಕೈಫೇಯ್ಸ್ಯಾ ವರೆದಾನೇನೆ ಇದಂ ಹಿ ವಿಕೈತಂ ಕೃತಮ್‌ ॥| 


ತೆದಸುಖಮನು ಕೀರ್ತಿತೆಂ ವಚೋ 
ಭುವಿ ಪತಿತಾಂಶ್ಚ ಸಮೀಸ್ಷ್ಯ ನಾನೆರಾನ್‌ | 
ಭೃ ಶಚಲಿತೆಮತಿರ್ಮಹಾನುತಿಃ 
ಕೈ ಪೂಮುದಾಹೃತನಾನ್‌ ಸ್ಥ ಗೃಥೆ ಶಾಟ್‌ ॥ ೧೭ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಷಟ್‌ಪಂಚಾಶಃ ಸರ್ಗಃ 





ಕೊಟ್ಟುದರಿಂದ ಪ್ರಾಪ್ತವಾಯಿತು!” ಎಂದು ಹೇಳಿದನು (೧೫-೧೬). 
ಇತ್ತ ಸಂಪಾತಿಯು ಅಂಗದನಾಡಿದ ದುಃಖಕರವಾದ ಮಾತನ್ನು ಆಲಿಸಿದನು. 
ಅತ್ತ ವಾನರರು (ಶೋಕೆಸುತ್ತ) ನೆಲದಲ್ಲಿ ಮಲಗಿರುವುದೆನ್ನೂ ಕಂಡನು. 
ಆಗ ಧೀಮಂತನಾದ ಆ ಗೃಧ ರಾಜನ ಮನಸ್ಸು ಪೂರ್ತಿಯಾಗಿ ಕಲಕಿ 
ಹೋಯಿತು. ಅವನು ಮರುಗುತ್ತ ಜೈನ 3ದಿಂದ ಮಾತಾಡಿದನು (೧೭). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಟಿಂಧಾಕಾಂಡದಲ್ಲಿ ಐವತ್ತಾರನೆಯ ಸರ್ಗ 


ಇ 


ಸಪ್ತ ಪಂಚಾಶಃ ಸರ್ಗಃ 

ಜಟಾಯುರ್ದಿಷ್ಟ ಕಥನಮ್‌ 
ತತ್ತು ಶ್ರುತ್ವಾ ತದಾ ನಾಕ್ಯಮಂಗದಸ್ಯ ಮುಖೋದ್ಧಶಮ್‌ | 
ಅಬ್ರನೀದೃಚನಂ ಗೃಢೆಸ್ತೀಕ್ಷ್ಣತುಂಡೋ ಮಹಾಸ್ವನಃ ॥ ೧ 


ತೋಯಂ ಗಿರಾ ಘೋಷಯ ತಿ ಪ್ರಾ ಣೈಃ ಪ್ರಿಯತರಸ್ಯ ಮೇ | 
ಜಟಾಯುಷೋ ನಧಂ ಭ್ರಾತುಃ ಕಂಪಯನಿ ನಮೊ ಮಸ i ೨ 


ಕಥಮಾಸೀಜ್ಜನಸ್ಪಾನೇ ಯುದ್ಧಂ ರಾಶಸಗೃಧ್ರ್ರ ಯೋಃ | 
ನಾಮುಥೇಯನಿಂದಂ ಭ್ರಾತುಶ್ಲಿರಸ್ಕಾದ್ಯ ಮಯಾ ಶ್ರುತಮ್‌॥ ೩ 
ಇಚ್ಛೇಯಂ ಗಿರಿದುರ್ಗಾಚ್ಚ ಭವದಿ,ರನತಾರಿಶುವು್‌ | 


ಯವೀಯಸೋ ಗುಜಜ್ಞಸ್ಯ ಶ್ಲಾಘಸನೀಯಸ್ಯ ವಿಕೆ ಮೈಃ॥ ಛ 

ಅತಿದೀರ್ಥಸ್ಯ ಕಾಲಸ್ಯ pA ಬ್ಯಾ ಆಸ್ಕಿ ಆಜ. | 

ತದಿಚ್ಛೇಯಮಹಂ ಶ್ರೊ RN; ನಿನಾಕಂ ವಾನರರ್ಷಭಾಃ ॥ ೫ 
ಸರ್ಗ ೫೭ 


ಸಂಪಾತಿಯ ಪ್ರಶ್ನೆ. ವಾನರರು ಜಟಾಯುನಿನ ವೃತ್ತಾಂತವನ್ನು ತಿಳಿಸುವುದು, 


ಅಂಗದನ ಜಾಯಿಂದ ಬಂದ ಆ ನುಡಿಗಳನ್ನಾ ಲಿಸಿ, ಹರಿತವಾದ 
ಕೊಕ್ಟುಳ್ಳ ಆ ಗೃಧೆ ರಾಜನು ಉಚ್ಛಸ್ವರದಿಂದ ಹೀಗೆಂದನು : “ ಎಲ್ಲೆ 
ಯಾರದು? ಜಭಾ ಹುನಿತೆ ವಥೆಯನ್ನು ಸ ಸಾರಿಹೇಳತಕ್ಕವನು ಯಾವನವನು? 
ಜಟಾಯುವು ನನ್ನ ಪ್ಪಾ ್ರಿಣಕ್ಸಿಂತಲೂ ಪ್ರಿಯನಾದ ಸೋದರ. ಈ ಸುದ್ದ 
ಯಿಂದ ನನ್ನ ಮನಸ್ಸು ಹೆದರಿ ನಡುಗಿಹೋಗುತ್ತಿದೆಯಲ್ಲ? (೧-೨). 
ಜನಸ್ಕಾ ನದಲ್ಲಿ ಆ ರಾಕ್ಷಸನಿಗೂ ಜಬಾಯುನಿಗೂ ಯುದ ೈವೇಕೆ ಸಂಭನಿಸಿತು? 
ನನ್ನ ತಮ್ಮನ ಹೆಸರನ್ನು ಬಹುಕಾಲದಮೇಲೆ ಕೇಳಿದೆನು ಪ್ರ ಬೆಟ್ಟದ 
ತಬ” ನಿಂದ ಆಕೆ ಎನ್ನು ನೀವು ಸ ಸ್ವಲ್ಪ ಫಳಗಿಳಿಸುವಿರಾ ? ನನ್ನ ತಮ ನು ಗುಣ 
ಶಾರಿಯೂ ವಿಖ್ಯಾತಪರಾಕ್ರಮನೂ ಆಗಿದ್ದನು. (೩-೪). ಬಹುದೀರ್ಫ್ಥ 
ಕಾಲವಾದಮೇಲೆ ಅವನ ಹೆಸರನ್ನು ನೀವು ಕೇರ್ತಿಸಿದ್ದರಿಂದ ನಾನು ಸಂತುಷ್ಟ 


ಸರ್ಗಃ ೫೭] ಜಹಖಾಯುರ್ದಿಷ್ಟಳಥನಮ್‌ ೪೨೯ 


ಭ್ರಾತುರ್ಜಬಾಯುಷಸ್ತ ಸ್ಯ ಜನಸ್ಥಾ ನನಿವಾಸಿನಃ | 
ತನ್ನ ಆನ ಜ ಮನು ಭ್ರಾತುಃ ಸಖಾ ದಶರಥಃ ಕಫಮ್‌್‌ ॥ ೬ 


ಯಸ್ಯ ರಾಮಃ ಪ್ರಿಯಃ ಪುತ್ರೋ ಜ್ಯೇಷ್ಕೋ ಗುರುಜನೆಪ್ರಿಯಃ | 
ಸೂರ್ಯಾಂ ಶುದಗ ಪಕ್ಷತ್ವಾನ್ನ ತಕ್ಕೊ ್ನೀಮನ್ಯಿ ಪಸರ್ಪಿತುಮ್‌ | ೩ 


ಇಚ್ಛೆ ಯಂ ಹರ್ವತಾದಸಾ ್ಮದವತರ್ತುಮರಿಂದಮಾಃ | 
ಕೋಕಾದ್ದ ಎಸ್ಟಸ್ವರೆಮಪಿ ry ತ್ವಾ ತೇ ಹರಿಯೂಥಪಾಃ ॥ ಳೆ 


ಶ್ರದ ಧನವ. ತದ್ವಾಕೈಂ ಕರ್ಮಣಾ ತಸ್ಯ ಶಂಕಿತಾಃ | 
ತ್ಯ ಪ್ರಾ ಯನುಪನಿಷ್ಟಾ ಸ್ತುದೆ ಸ್ಟಾ ಗೃಥ್ಟಂಪ್ಥ ಪವನಂಗಮಾಃ | ೯ 


ಚಕ್ರುರ್ಬುದ್ಧಿಂ ತದಾ ರೌದ್ರಾಂ ಸರ್ನಾನ್ನೋ ಭಕ್ಷಯಿಷ್ಯತಿ | 
ಸರ್ವಥಾ ಪ್ರಾಯಮಾಸೀನಾನ್‌ ಯದಿ ನೋ ಭಕ್ಷಯಿಷ್ಯತಿ ॥ ೧೦ 
ಫೈತೆಕೃತಾ ಭನಿಷ್ಯಾಮಃ ಕ್ಲಿಪ್ರೆಂ ಸಿದ್ಧಿಮಿತೋ ಗತಾಃ | 

ಏತಾಂ ಬುದ್ಧಿಂ ಶೆತಶ್ಚಶ್ರುಃ ಸರ್ವೇ ತೇ ವಾನರರ್ಷಭಾಃ ॥ ೧೧ 


ನಾಡೆನು ! ಓ ವಾನರೋತ್ತಮರೆ, ಅವನ ಮರಣವೃತ್ತಾ ಂತವನ್ನು ಕೇಳ 
ಬೇಕೆಂದಿರುವೆನು ನನ 7 ತಮ್ಮನಾಡ ಜಟಾಯುವು ಜನಸ್ಥಾ ನದಲ್ಲಿರುವಾಗ 
ಸಾವು ಹೇಗೆ ಸಂಭವಿಸಿತು? ದಶರಥನು ಅವನಿಗೆ ಮಿತ್ರನಾದುದು ಹೇಗೆ? 
(೫-೬) ಗುರುಜನಪ್ರಿಯನಾದ ರಾಮನು ದಶರಥನಿಗೆ ಪ್ರಿಯನಾದ 
ಜ್ಯೇಷ್ಠ ಪುತ್ರನೆಂದು ಹೇಳಿದಿರಲ್ಲವೆ? ನನ ಸೆ ರೆಕ್ಕೆಗಳು ಸೂರ್ಯಕಿರಣ 
ಗಳಿಂದ ಸುಟ್ಟು ಹೋಗಿವೆಯಾದ್ದರಿಂದ ಇಳಿದುಬರಲು ಅಶಕ್ತ ನಾಗಿದ್ದೇನೆ. ಎಲೈ 
ವೀರಕೆ) ಈ ಬೆಟ್ಟದ ತಿಟ್ಟಿ ನಿಂದ ದಯಮಾಡಿ ನನ್ನನ್ನು ಕೆಳಗಿಳಿಸುನಿರಾ ?” 
ಎಂದನು. ಶೋಕಾರ್ತನಾದ ಸಂಪಾತಿಯು ಗದ್ಗ ದಸ್ವರದಿಂದ ಹಾಗೆ 
ಮಾತನಾಡಿದರೂ ಕಹಿನಾಯಕರಿಗೆ ಅವನ ಮಾತಿನಲ್ಲಿ ನಂಬಿಕೆ ಹುಟ್ಟಲಿಲ್ಲ 
(೭-೮)... ಮುಂಜಿ ಯಾವ ಕೃತ್ಯವನೆ _ಸಗುವನೋ ಎಂದು ಅವರಿಗೆ 
ಹೆದರಿಕೆಯಾಗಿತ್ತು. ಪ್ರಾಯೋಪನಿಷ್ಟರಾಗಿದ್ದ ಆ ವಾನರರು ಗೃಥ್ಗ ವನ್ನು 
ಮತ್ತೆ ಮತ್ತೆ ನೋಡಿ "ಈ ಹದ್ದು ನಮ್ಮನ್ನು ತಿನ್ನುವುದು” ಎಂದು 
ತೀವ್ರವಾದ ಚಿಂತೆಯಲ್ಲೇ ಇದ್ದರು. ಕಡೆಯಲ್ಲಿ “ ನಾವು ಹೇಗಿದ್ದರೂ ಸಾಯು 
ಪ್ರದಕ್ಕಾಗಿಯೇ ಪಾ ಫ್ರೀ ಯೋಪವೇಶವನ್ನಾ ರಂಭಿಸಿದ್ದೇವೆ | ಇದು ನಮ ನಿನ್ನು 





ತಿಂ ಕಿಹ್ಕಿಂಧಾಕಾಂಡಃ (ಸರ್ಗಃ ೫೭ 


ಅವತಾರ್ಯ ಗಿರೇಃ ಶೃಂಗಾದ್ಭೃಥ್ರ್ರ ಮಾಹಾಂಗದಸ್ತದಾ | 


ಬಭೂನರ್ಶ್ಸರಜಾ ನಾಮು ವಾನರೇಂದ್ರಃ ಪ್ರತಾಪವಾನ್‌ ॥| ೧೨ 
ಮಮಾರ್ಯಃ ಪಾರ್ಥಿವಃ ಪಕ್ಷಿನ್‌ ಧಾರ್ನಿಕಸ್ತೃಸ್ಯ ಚಾತ್ಮಜೌ | 
ಸುಗ್ರೀನಶ್ಚೆನ ವಾಲೀ ಚ ಪುತ್ರಾವೋಘಬಲಾನ್ರಭೌ ॥ ೧ಿ೩ 
ಲೋಕೇ ವಿಶ್ರುತಕೆರ್ಮಾಭೂದ್ರಾಜಾ ಮಾಲೀ ಪಿತಾ ಮಮ | 
ರಾಜಾ ಕೈತ್ಸೃಸ್ಯ ಜಗತ ಇಕ್ಲ್ಯಾಕೊಹಾಂ ಮಹಾರಥಃ ! ೧೪ 


ರಾಮೋ ದಾಶರಥಿಃ ಶ್ರೀಮಾನ್‌ ಪ್ರನಿಷ್ಟೋ ದಂಡಕಾನನವ್‌ | 
ಲಕ್ಷ್ಮಣೇನ ಸಹ ಭ್ರಾತ್ರಾ ನೈದೇಹ್ಯ್ಮಾ ಚಾಪಿ ಭಾರ್ಯಯಾ ॥ ೧೫ 


ಸಿತುರ್ನಿದೇಶಸಿರತೋ ಭರ್ಮ್ಯಂ ಸಂಥಾನಮಾಶ್ರಿತಃ | 
ತಸ್ಯ ಭಾರ್ಯಾ ಜನಸ್ಸಾನಾದ್ರಾನಣೀನ ಹೃತಾ ಬಲಾತ್‌! ೧೬ 


ರಾಮಸ್ಯ ತು ಪಿತುರ್ಮಿತ್ರಂ ಜಟಾಯುರ್ನಾಮ ಗೃಥ್ರರಾಟ್‌ | 
ದದರ್ಶ ಸೀತಾಂ ವೈಡೇಹೀಂ ಹ್ರಿಯಮಾಣಾಂ ವಿಹಾಯಸಾ | ೧೭೩ 


ತಿಂದುಬಿಟ್ಟರೆ ಧನ $ರಾಜೆವು | ಬೇಗನೆ ನಮ್ಮ ಉದ್ದೇಶವು ಕ್ಸ ಗೂಡುವುದು 1 
ಎಂದು ಆಲೋಚಿಸಿದರು (೯-೧೧). ಅನಂತರ ಅಂಗದನು ಆ ಪಕ್ಷಿಯನ್ನು 
ಗಿರಿಶಂಗದಿಂದ ಜೌಳಗಿಳಿಸಿ ಹೀಗೆಂದನು; “ ಅಯ್ಯಾ ಪಕ್ಷಿರಾಜ, ಯಕ್ಷರ 
ಸ್ಸೆಂಬ ಪ್ರತಾಪಿಯಾದ ವಾನರೇಂದ್ರನೊಬ್ಬ ನಿದ್ದನು. ಅವನು ನನಗೆ ಅಜ್ಜ 
ನಾಗಬೇಕು. ಅವನು ಧಾರ್ಮಿಕನಾದ ಕನಿರಾಜ. ಆತನಿಗೆ ವಾಲಿ, ಸುಗ್ರೀವ 
ಕೆಂಬ ಇಬ್ಬರು ಪುತ್ರರು ಜನಿಸಿದರು. ಅವರಿಬ್ಬರೂ ಮಹಾಪರಾಕ್ರಮಿಗಳು 
(೧೨-೧೩). ಅವರಲ್ಲಿ ವಾಲಿಯು ನನ ಗೆ ತಂದೆ. ಲೋಳವಿಖ್ಯಾತನಾದನನು. 
ಅಯ್ಯಾ ಗೃಢ್ರೆರಾಜ, ಇಕ್ಷ್ವಾಕುವಂಶದಲ್ಲಿ ಸಮಸ್ತ ಜಗತ್ತಿಗೆ ಅಧಿಪತಿಯಾದ 
ಮಹಾರಥನೆನಿಸಿದ ಶ್ರೀರಾಮನೆಂಬ ರಾಜಪುತ್ರನಿದ್ಧಾನೆ. ಆತನು ದಶರಥ 
ಮಹಾರಾಜನ ತನಯ. ಕಾರಣಾಂತರದಿಂದ ಅವನು ದಂಡಕಾರಣ್ಯಕ್ಕೆ 
ಬಂದನು. ಶ್ರೀರಾಮನೊಡನೆ ಅವನ ತಮ್ಮನಾದ ಲಕ್ಷ ಟ್ರೌನೂ ಪತ್ಲಿಯಾದ 
ವೈ ದೇಹಿಯೂ ಬಂದರು (೧೪-೧೫) ಶ್ರೀರಾಮನು ತಂದೆಯ ಆಜ್ಞೆ ಯನ್ನು 
ಪಾಲಿಸುವುದರಲ್ಲಿ ನಿರತನಾಗಿ ಧೆರ್ಮಮಾರ್ಗವನ ೩ನುಸರಿಸಿ ಕಾಡಿಗೆ 
ಬಂದಿದ್ದಾನೆ. ಅವನ ಪತ್ನಿಯಾದ ಸೀತೆಯನ್ನು ಜನಸ್ಥಾ ನದಲ್ಲಿ ರಾವಣನು 
ತನ್ನ ಬಲದ ಕೊಬ್ಬಿನಿಂದ ಅಪಹರಿಸಿಬಿಟ್ಟನು (೧೬). ಶ್ರೀರಾಮನ 


ಸರ್ಗಃ ೫೭] ಜಹಾಯುರ್ದಿಷ್ಟ ಕಥನಮ್‌ ೪೩೧ 


ರಾವಣಂ ವಿರೆಥಂ ಕೈತ್ವಾಸ್ಸಾ ಪಯಿಶ್ವಾ ಚ ಮೈಥಿಲೀವಕ್‌ | 





ಪರಿಶ್ರಾ ಂತಶ್ಚವೃ ದ್ದ ಶ್ಚ ಹ do ಆತೋ ರಣೇ || ೧೮ 
ಏನಂ ಗೃಥೆ ಭ್ರೋ ಹತೆಸ್ತೇನ ರಾನಣೇನ ಬಲೀಯಸಾ | 

ಸಂಸ್ಕ ತಶ್ಚಾ ನ ರಾನೇಣ ಗತಶ ಗತಿಮುತ್ತಮಾರ್ವ್‌ ॥ ೧೯ 
ಪ ಕ ನಿತೃವ್ಯೇಣ ಸುಗ್ರೀನೇಣ ಮಹಾತ್ಮನಾ | 

ಚಕಾರ ರಾಘವಃ ಸಖ್ಯಂ ಸೋಂವಧೀಶ್‌ ಪಿತೆರೆಂ ಮಮ ॥ ೨೦ 
ಮಮ ಪಿತ್ರಾ ನಿರುದ್ಧೋ ಹಿ ಸುಗ್ರೀನಃ ಸಚಿನೈ8 ಸಹ | 

ನಿಹತ್ಯ ವಾಲಿನಂ ರಾಮಸ್ತೃತಸ್ತಮಭಿಷೇಚಯತ್‌ ॥ ೨೧ 


ಸ ರಾಜ್ಯೇ ಸ್ಥಾಪಿತಸ್ತೇನ ಸುಗ್ರೀವೋ ವಾನರಾಧಿಪಃ | 
ರಾಜಾ ವಾನೆರಮುಖ್ಯಾನಾಂ ಯೇನ ಪ್ರಸ್ಥಾಪಿತಾ ವಯವರ್‌ ॥ ೨೨ 


ಏವಂ ರಾಮಪ್ರಯುಕ್ತಾಸ್ತು ಮಾರ್ಗಮಾಣಾಸ್ತ ಶಸ್ತ್ರ ತಃ | 
ನೈದೇಹೀಂ ನಾಧಿಗಚ್ಛಾನೋ ರಾತ್ರೌ ಸೂರ್ಯಪ್ರಭಾಮಿವ ॥ ೨೩ 


ತಂಜೆಯಾದ ದಶರಥನಿಗೆ ಜಟಾಯುವೆಂಒ ಗ ಎ ರಾಜನು ಮಿತ್ರನಂತೆ. 
ಆ ವೈಜೇಹಿಯನ್ನು ರಾವಣನು ಆಕಾಶಮಾರ್ಗದಲ್ಲಿ ಕದ್ದೊಯ್ಯುತ್ತಿರು 
ವುದನ್ನು ಜಟಾಯುವು ಕಂಡನು. ಕೊಡಲೆ ಆತನು ರಾವಣನ ರಥವನ್ನು 
ಹೊಡೆದುರುಳಿಸಿ, ಸೀತೆಯನ್ನು ಭೂಮಿಯಲ್ಲಿಳಿಸುವಂತೆ ಮಾಡಿದನು. ಆದರೆ 
ಜಟಾಯುವು ವೃದ್ಧ ನಾದ್ದರಿಂದ ಬಳಲಿ, ಕಡೆಗೆ ರಾವಣರಿಂದ ಹತನಾದನು 
(೧೭-೧೮). ಈ ರೀತಿಯಲ್ಲಿ ಪ್ರಬಲನಾದ ರಾವಣನು ಗೃಧ್ವೈರಾಜನನ್ನು 
ಸಂಹರಿಸಿದನು. ಕೊನೆಗೆ ಜಟಾಯುವು ಶ್ರೀರಾಮನಿಂದ ಉತ್ತರಕ್ರಿಯೆ 
ಯನ್ನು ಪಡೆದು ಸದ್ಯ ತಿಯನ್ನೆ ದಿದನು. ಆಮೇಲೆರಾಘವನು ಮಹಾತ್ಮ್ಯ ನೂ 
ನನ್ನ ಚಿಕ್ಕತಂಜೆಯೂ ಆದ ಸುಗ್ರೀವನೊಡನೆ ಸ್ನೇಹವನ್ನು ಬಸಿ, 
ಸುಗಿ' ಗ್ರೀೀವನಿಗೋಸ್ವರ ನನ್ನ ತಂಜಿಯನ್ನು ಸಂಹೆರಿಸಿದನು (೧೯-೨೦). 
ಏಕೆಂದಕ್ಕ, ಸುಗಿ ಗೀವನಿಗೂ* ನನ್ನ ತಂಜಿಯಾದ ವಾಲಿಗೂ ವೈ ರವಿತ್ತು. 
ರಾಘವನು ವಾಠಯನ್ನು ಸಂಹರಿಸಿ ಮಂತ್ರಿ ನರಿಮಾರಜೊಡನೆ ಸ ನ್ರೀವನಿಗೆ 
ಪಟಾ ಭಿಷೇಕಮಾಡಿಸಿದನು. ಹೀಗೆಸುಗಿ ಗ್ರೀವನು ವಾನರೇಶ್ವ ರನೆನಿಸಿ ₹೩ ಬಂಧಾ 
ರಾಜ್ಯದಲ್ಲಿ ಸ್ಥಾಪಿತನಾದನು. ಜನಕ ನಮ್ಮ; ನ್ನು ಸೀತಾನ್ವೇಷೆಣೆಗಾಗಿ 
ಕಳಿಸಿದ್ದಾನೆ (೨೧-೨೨). ಹೀಗೆ ಕ್ರೀರಾಮನೆ ಕಾರ್ಯಕ್ಕಾನಿ ಹೊರಟ 


೪೨ ಕಸ್ಟಿಂಧಾಕಾಂಡಃ (ಸರ್ಗಃ ೫೭ 


ತೇ ವಯಂ ದಂಡಕಾರಣ್ಯ ನಿಚಿತ್ಯ ಸುಸಮಾಹಿಶಾಃ | 
ಅಜ್ಞಾನಾತ್ತು ಪ್ರನಿಷ್ಟಾಃ ಸ್ಮ ಧರೆಣ್ಯಾ ನಿವೃತಂ ಬಿಲಮ್‌ ॥ ೨೪ 


ಮಯಸ್ಕ ಮಾಯಾನಿಹಿತೆಂ ತದ್ದಿಲಂ ಚ ವಿಚಿನ್ವ ತಾಮ್‌ | 
ವ್ಯತೀತಸ್ತತ್ರ ನೋ ಮಾಸೋ ಯೋ ರಾಜ್ಞಾ ಸಮುಯಃ ಕೃತಃ ॥ 


ತೇ ನಯೆಂ ಕಪಿರಾಜಸ್ಕ ಸರ್ನೇ ವಚನೆಕಾರಿಣಃ | 
ಕೈತಾಂ ಸಂಸ್ಥಾಮತಿಕ್ರಾಂತಾ ಭಯಾಶ್‌ ಪ್ರಾಯಮುಪಾಸ್ಮಹೇ | 


ಕ್ರುದ್ಧೇ ತಸ್ಮಿಸ್ತು ಕಾಕುತ್ಸ್ಯೇ ಸುಗ್ರೀವೇ ಚ ಸಲಕ್ಷ್ಮಣೇ | 
ಗತಾನಾಮಪಿ ಸರ್ವೇಷಾಂ ತತ್ರ ನೋ ನಾಸ್ತಿ ಜೀವಿತನಮ್‌ | ೨೭ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಧಾಕಾಂಡೇ ಸಪ್ತಸಂಚಾಶಃ ಸರ್ಗಃ 


ಆಪ್‌ ನಶ 


ನಾವು ವೈದೇಹಿಯನ್ನು ಎಲ್ಲೆಲ್ಲಿಯೂ ಹೆಡುಕೆಡೆವು. ಅವಳು ಮಾತ್ರ ಸಿಗಲಿಲ್ಲ. 
ರಾತ್ರಿಯಲ್ಲಿ ಸೂರ್ಯಪ್ರ ಭೆಯನ್ನು ಹುಡುಕಿದಂತಾಗಿದೆ. ನಾನು ದಂಡಕಾರಣ್ಯ 
ವನ್ಮೆಲ್ಲ ಎಚ್ಚರಿಕೆಯಿಂದ ಹೆಡುಕಿ, ಕಡೆಗೆ ನೆಲದಲ್ಲಿದ್ದ ಒಂದು ದೊಡ್ಡ 
ಬಿಲವನ್ನು ಗೊತ್ತಿಲ್ಲದೆ ಪ್ರವೇಶಿಸಿದೆವು (೨೩-೨೪). ಅದು ಮಯನ 
ಮಾಯಾಶಕ್ತಿಯಿಂದ ನಿರ್ಮಿತವಾದ ಬಿಲವಾಗಿತ್ತು. ಅಲ್ಲಿ ಅಲೆಯುತ್ತಿರು 
ವಾಗಲೇ ರಾಜನು ಗೊತ್ತುಮಾಡಿದ್ದ ಒಂದು ತಿಂಗಳ ಅವಧಿ ಕಳೆದು 
ಹೋಯಿತು. ನಾವೆಲ್ಲರೂ ಕಪಿರಾಜನಾದ ಸುಗ್ರೀವನ ಆಜ್ಞೆಯಂತೆ ವರ್ತಿಸ 
ಬೇಕು. ಅವನು ಗೊತ್ತುಮಾಡಿದ ಅವಧಿಯನ್ನು ಮೀರಿಜೆನೆಂದು ಅಂಜಿ, 
ಸಾಯುವುದೇ ಲೇಸೆಂದು ಪ್ರಾಯೋಪನೇಶಕ್ಕೆ ಕುಳಿತಿದ್ದೇವೆ (೨೫-೨೬). 
ಅಯ್ಯಾ ಪಕ್ಸಿರಾಜ, ಈಗ ನಾವು ಕಸಿ ಸಂಡಿಗೆ ಹೋದರೂ ಜೀವಸಹಿತವಾಗಿ 
ಇರಲಾರೆವು. ಶ್ರೀರಾಮಲಕ್ಷ್ಮಣರೂ ಸುಗ್ರೀವನೂ ಕ್ರುದ್ಧರಾದಕೆ ಸರ್ವಥಾ 
ನಮಗೆ ಉಳಿಗಾಲವಿಲ್ಲ? ಎಂದು ಹೇಳಿದನು (೨೭). 


ಇಲ್ಲಿಗೆ ಶ್ರೀಮದ್ರಾಮಾಯೆಣದ ಕಿಹ್ಕಿಂಧಾಕಾಂಡದಲ್ಲಿ ಐವತ್ರೇಳನೆಯ ಸರ್ಗ 


ಹಿ 


ಅಷ್ಟ ಪಂಚಾಶಃ ಸರ್ಗಃ 
ಸೀತಾಪ್ರವೃತ್ತ್ಯುಸಲಂಭಃ 

ಇತ್ಯುಕ್ತಃ ಕರುಣಂ ವಾಕ್ಯಂ ವಾನರೈಸ್ತ ಕೈ ಜೀನಿತ್ವೆಃ | 

ಸಬಾಷ್ಟೋ ನಾನರಾನ್‌ ಗೃಢ್ಛಃ ಪ್ರತ್ಯುವಾಚ ಮಹಾಸ್ತನಃ ॥ ೧ 


ಯನೀಯಾನ್‌ ಮಮ ಸ ಭ್ರಾತಾ ಜಬಾಯುರ್ನಾವು ವಾನೆರಾ॥ | 
೦ ಮಾಖ್ಯಾತೆ ಹತೆಂ ಯುದ್ಧೇ ರಾವಣೇನ ಬಲೀಯಸಾ || ೨ 


ವೃದ್ಧಭಾವಾದಪಕ್ಷತ್ನಾಚ್ಛೃಣ್ಟಂಸ್ಕದಪಿ ಮರ್ಷಯೇ | 








ನೆಹಿಮೇ ಶ್ತಿರೆಸ್ತ್ಯದ್ಯ ಭ್ರಾತುನೆನೈರನಿನೋಕ್ಷಣೇ ॥ ೩ 

ಪುರಾ ನೈಶ್ರನಥೇ ವೃತ್ತೇ ಸ ಚಾಹಂ ಚ ಜಯೈೆಸಿಣೌ | 

ಆದಿತ್ಯಮುಹಯಾಶೌ ಸ್ಟೋ ಜ್ವಲಂತಂ ರೆಶ್ಮಿಮಾಲಿನೆಮ್‌ ॥ ೪ 
ಸರ್ಗ ೫೮ 


ಸಂಪಾತಿಯು ತನ್ನ ವೃತ್ತಾಂತವನ್ನೂ ಬೀತಾದೇಫಿಯಿಂರುವ 
ಸ್ಥಳವನ್ನೂ ವಾನರರಿಗೆ ತಿಳಿಸುವುದು. 


ಹೀಗೆ ಜೀವದ ಹೆಂಗುಬೊರೆದಿದ್ದ ವಾನರರ ಕರುಣಾಪೂರ್ಣವಾದ 
ನುಡಿಯನ್ನು ಕೇಳಿ ಸಂಪಾಕಿಯ ಕಣ್ಣಲ್ಲಿ ನೀರು ತುಂಬಿತು. ಅವನು 
(ತನಗೆ ಸಹಜವಾದ) ಉಚ್ಚ ಸ್ವರದಲ್ಲಿ ಇಂತೆಂದನು (೧): “ ಎಲ್ಫೆ ವಾಶರಕೆ, 
ಪ್ರಬಲನಾದ ರಾವಣನಿಂದ ಹತನಾದನೆಂದು ಹೇಳುವಿರಲ್ಲ, ಆ ಜಟಾಯುವು 
ನನ್ನ ತಮ್ಮ. ನಾನು ವೃದ್ಧ ನಾಗಿದ್ದೇನೆ, ರೆಕ್ಟೆಯಿಲ್ಲ. ಆದ್ದರಿಂದ, ರಾವಣನು 
ಜಟಾಯುವನ್ನು ಕೊಂದನೆಂದು ಕೇಳಿಯೂ ತಾಳಿಕೊಂಡಿದ್ದೇಫೆ ! ತಮ್ಮನ 
ವೈರಿಯನ್ನು ತೊಡೆದು ಸೇಡುತೀರಿಸಿಕೊಳ್ಳುವಷ್ಟು ಶಕ್ತಿ ಈಗ ನನಗಿಲ್ಲ! 
(೨-೩). ಎಲ್ಫೈ ವಾನರರೆ, ಹಿಂದೆ ವೃತ್ರಾಸುರನ ವಥೆಯು ನಡೆದಾಗ, 
ಅಣ್ಣತಮ್ಮಂದಿರಾದೆ ನಾವಿಬ್ಬರೂ ನಮ್ಮ ಸತ್ತ್ವವನ್ನು ಪರೀಕ್ಷಿಸಬೇಕೆಂದು 

28 


೪೪ ಕಿಷ್ಠಿಂಧಾಕಾಂಡಃ [ ಸರ್ಗಃ ೫೮ 


ಅವೃತ್ಯಾಕಾ ಶೆಮಾರ್ಗೇಣ ಜನೇನ ಸ್ಮ ಗತೌ ಭೃ ಶವ್‌ | 
ಮಧ್ಯಂ ಪ್ರಾಪ್ತೇ ಡಿನೆಕರೇ ಜಬಾಯುರೆನಸೀದತಿ ॥ ೫ 
ತಮಹಂ ಭ್ರಾತರೆಂ ದೃಷ್ಟ್ವಾ ಸೂರ್ಯರಶ್ಮಿಭಿರರ್ದಿತವಾ್‌ 
ಪೆಕ್ಲಾಭ್ಯಾಂ ಛಭಾಷಯಾನಮಾಸ ಸ್ನೇಹಾತ್‌ ಪರಮನಿಹ್ವಲವ್‌ ॥ ೬ 
ನಿರ್ದಸ್ಥ ಪಕ್ಷಃ ಹತಿಶೋ ವಿಂಥ್ಕೇಹಂ ನಾನರರ್ಷಭಾಃ | 
ಅಹನುಸ್ಮಿನ್‌ ನಸನ್‌ ಭ್ರಾತುಃ ಪ್ರವೃತ್ತಿಂ ನೋಪಲಕ್ಷಯೇ ॥ ೭ 


ಜಬಾಯುಸಸ್ತೇನಮುಕ್ತೋ ಭ್ರಾತ್ರಾ ಸಂಪಾತಿನಾ ತದಾ | 


ಯುವರಾಜೋ ಮಹಾಪ್ರಾಜ್ಞಃ ಪ್ರತ್ಯುವಾಚಾಂಗದಸ್ತದಾ॥ ೮ 
ಜಟಾಯುಷೋ ಯೆದಿ ಭ್ರಾತಾ ಶ್ರುಶಂ ತೇ ಗಡಿತಂ ಮಯಾ | 
ಆಖ್ಯಾಹಿ ಯದಿ ಜಾನಾಸಿ ನಿಲಯಂ ತೆಸ್ಕ ರಕ್ಷಸಃ ॥ ೯ 
ಅದೀರ್ಥದರ್ಶಿನಂ ತೆಂ ನೈ ರಾವಣಂ ರಾಕ್ಷಸಾಧನುನು್‌ | 

ಅಂತಿಕೇ ಯದಿ ವಾ ದೂರೇ ಯದಿ ಜಾನಾಸಿ ಶಂಸ ನಃ॥ ೧೦ 


ಸೂರ್ಯಮಂಡಲದ ಕಡೆಗೆ ಹಾರಿಹೋದೆವು. ಉಗ್ರ ಜ್ವಾಲಾಮಾಲಿಯಾಗಿ 
ಉರಿಯುವ ಸೂರ್ಯನ ಬಳಿಗೆ ಗಗನಮಾರ್ಗದಲ್ಲಿ ಮಂಡಲಗತಿಯಿಂದ 
ಸುತ್ತುತ್ತ ರಭಸದಿಂದ ಅಡರಿದೆವು! (ಮಧ್ಯಾಹ್ನದ ವೇಳೆಗೆ) ಭಾಸ್ಫರನು 
ಆಕಾಶಮಥ್ಯಕ್ಸೆ ಬಂದಾಗ ಜಟಾಯುವು ಬೇಗೆಯಿಂದ ಬಳಲಿ ಕುಂದಿದನು 
(೪-೫). ಸೂರ್ಯಕಿರಣಗಳಿಂದ ತಪ್ತನಾಗಿ ಬಸವಳಿದ ನನ್ನ ಸೋದರ 
ನನ್ನು ಕಂಡು, ನಾನು ವಾತ್ಸಲ್ಯದಿಂದ ಅವನಮೇಲೆ ರೆಕ್ಸೆಗಳನ್ನು ಹೆರಡಿ 
ಮರೆಮಾಡಿಜಿನು. ವಾನರೋತ್ತಮಕ್ಕೆ ಆಗ ನನ್ನ ರಿಕ್ಸೆಗಳು ಸುಟ್ಟು 
ಹೋದವು. ಈ ವಿಂಧ್ಯಸರ್ವತಶ್ರೇಣಿಯಲ್ಲಿ ನಾನು ಬಿದ್ದು ಬಿಟ್ಟಿನು. ಅಲ್ಲಿಂದ 
ಮೊದಲು ನಾನು ಇಲ್ಲಿಯೇ ಇದ್ದೇನೆ. ನನ ೩ ಸೋದರನ ಸುದ್ದಿಯನ್ನೇ 
ತಿಳಿಯದಿದ್ದೇನೆ” ಎಂದನು (೬-೭). ಸಂಪಾತಿಯು ಹೀಗೆ ಹೇಳಲು, ಮಹಾ 
ಪ್ರಾಜ್ಞ ನೂ ಯುವರಾಜಕೂ ಆದ ಅಂಗದನು "ಓಹೊ! ನೀನು 
ಜಬಾಯುವಿನ ಅಣ್ಣ ನೆ? ನಾನಾಡಿದ ಮಾತು ನಿನ್ನ ಕಿನಿಗೆ ಬಿದ್ದಿಕೆ? 
ಹಾಗಾದಕ್ಕೆ ಆ ರಾಕ್ಷಸಾಧಮನ ವಾಸಸ್ಕಾನನು ಗೊತ್ತಿ ದ್ದರೆ ನಮಗೆ ಹೇಳು! 
(೮-೯).  ಮುಂದಾಛೋಚನೆಯಿಲ್ಲದೆ ದುಡುಕಿದ ಆ ನೀಚರಾನಣನು 


ಸರ್ಗಃ ೫೪] ಸೀತಾಪ್ರವೃತ್ತ್ಯ್ಯುಪಲಂಭಃ ೪೩೫ 





ತತೆ ಹೊೋಟಬ್ರ ನೀನ್ಮ ಹಾತೇಜಾ ಜ್ಯೇಷ್ಕೋ ಭ್ರಾತಾ ಜಬಾಯುಂಸುಃ | 
ಶಾ ೫೦ ಬ ಆಜಾ ಸಂಪು ಹರ್ಷಯನ್‌ ॥1 ೧೦೧ 
ನಿರ್ವಗ್ಗಪಶ್ಷೋಗ ಹಧ್ರೊ ಹಂ ಹೀನನೀರ್ಯಃ ಪ್ಲನಂಗಮಾಕಃ | 
ಮಾಜ ತೆ ತ್ರೇಜ ತು “ರಾಮಸ್ಕ ಕೆರಿಷ್ಕೇ ಸಾಹ್ಯ ಮುತ್ತೆ ಮನತ್‌ ॥ ೧೨ 
ಜಾನಾನಿ ನಾರುಣಾನ್‌ ಲೋಕಾನ್‌ ನಿಷ್ಣೋಸ್ತೈ 2ನಿಕ್ರೆಮಾನಸಿ | 
ದೇನಾಸುರೆನಿಮರ್ದಾನ್‌ ವಾಹ್ಯಮೃತಸ್ಯ ಚ ಮುಂಫನೆಮ್‌!! ೧೩ 
ರಾಮಸ್ಯ ಯದಿದಂ ಕಾರ್ಯಂ ಕರ್ತವ್ಯಂ ಪ್ರಥಮಂ ಮಯಾ | 








ಜರಯಾ ಚ ಹೃತಂ ತೇಜಃ ಪ್ರಾಣಾಶ್ಚೆ ಶಿಥಿಲಾ ಮನು ॥ ೧೪ 
ತರುಣೀ ರೊಪಸಂಪನ್ನಾ ಸರ್ನ್ವಾಭರಣಭೂಸಿತಾ | 

ಹ್ರಿಯನಾಹಾ ಮಯಾ ದೃಷ್ಟಾ ರಾನಣೇನ ದುರಾತ್ಮೆನಾ॥ ೦೫ 
ಕ್ರೋಶಂತೀ ರಾಮ ರಾಮೇತಿ ಲಕ್ಷ್ಮಣೇತಿ ಚ ಭಾಮಿನೀ | 
ಭೂಷಣಾನ್ಯಖನಿಧ್ಯಂತೀ ಗಾತ್ರಾಣಿ ಚ ವಿಧುನ್ವತೀ॥ ೧೬ 





ಇರುವುದೆಲ್ಲಿ? ಆ ಸ್ಥಳವು ಹತಕ್ತಿರವಿರಲಿ, ದೂರವಿರಲಿ. ಚಿಂತೆಯಿಲ್ಲ, ಹೇಳು 
ನಮಗೆ! ಎಂಡು ಇದನು. ಆಗ ಚ ಅಣ್ಣನೂ ಮಹಾ 
ತೇಜಸ್ವಿ ಯೂ ಆದ ಸಂಪಾತಿಯು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ 
(ಉಚ್ಚ ಸ್ನ ರದಿಂದ) ವಾನರೆರಿಗೆ ಸಂತೋಷವಾಗುವಂತೆ ಹೀಗೆಂದನು 
(೧೦೨೧ : “ಎಲ್ಛೆ ಕಪಿನೀರಕೆ, ನನ್ನ ರೆಕ್ಕೆಗಳು ಸುಟ್ಟುಹೋನಿವೆ. ವೃದ್ಧ 
ನಾದ್ದರಿಂದ ಶಕ್ತಿ ಹೀನನಾಗಿದ್ದೇನೆ. ವಾಜ್ಯಾತ್ರ ದಿಂದಲಾದರೂ ಶಿ ಶ್ರೀರಾಮ 
ವಿಗೆ ಒಂದು ಉತ್ತ ಮವಾದ ನೆರವನ್ನು ನೀಡುವೆನು! ಅತಳವಿತಳಾದ ಸಮಸ್ತ 
ವಾರುಣಲೋಕಗಳನ್ನೂ ನಾನು ಬಲ್ಲೆನು. ವಿಷ್ಣು ವು ನಾಮನನಾಗಿ 
ಆಕ್ರಮಿಸಿದ ಊರ್ಧ್ವಲೋಕಗಳನ್ನೂ ಬಲ್ಲೆನು. ಡೇವಾಸುರರಿಗೆ ನಡೆದ 
ಸಂಗ್ರಾಮಗಳನ್ನು ಕಂಡಿರುವೆನು. ಸಮುದ್ರಮಂಥನವನ್ನು ನೋಡಿದ್ದೇನೆ ! 
(೧೨-೧೩). ಇದು ಶ್ರೀರಾಮನ ಕಾರ್ಯ. ಅವಶ್ಯವಾಗಿ ನಾನು ಸಹಾಯ 
ಮಾಡಲೇಬೇಕು.  ಮುಪ್ರಿನಿಂಡೆ ನನ್ನ ತೇಜಸ್ಸು ಕುಗ್ಗಿದೆ. ಪ್ರಾಣಬಲವು 
ಕುಂಠಿಕವಾಗಿದೆ. ದುರಾತ್ಮನಾದ ರಾವಣನು ರೂಸಸಂಸನ್ನೆಯಾದ ಒಬ್ಬ 
ಯುವತಿಯನ್ನು ಅಪಹರಿಸಿಕೊಂಡುಹೋದುದನ್ನು ನಾನು ನೋಡಿದ್ದೇನೆ! 
(೧೪-೧೫). ಸರ್ವಾಭರಣಭೂಷಿತೆಯಾಗಿದ್ದ ಆ ತರುಣಿಯು ರಾಮಾ, 


ಹ 


ಇಕ್ಕಿ ಕಿಪ್ಕಿಂಧಾಕಾಂಡಃ (ಸರ್ಗಃ ೫೮ 





ಸೂರ್ಯಪ್ರಭೇನ ಶೈಲಾಗ್ರೇ ತಸ್ಯಾಃ ಕೌಶೇಯಮುತ್ತಮುನು್‌ | 





ಅಸಿತೇ ರಾಶಸೇ ಭಾತಿ ಯಥಾ ವಾ ಶಜಿದಂಬುದೇ ॥ ೧೩೭ 
ಕಾಂತು ಸೀತಾಮುಹಂ ಮನ್ಯೇ ರಾಮಸ್ಕ ಪರಿಕೀರ್ಶನಾಶ್‌ | 
ಶ್ರೂಯತಾಂ ಮೇ ಕಥಯತೋ ನಿಲಯಂ ತಸ್ಯ ರಕ್ಷಸಃ ॥ ೧೮ 


ಸಚ. € ವಿಶ್ರವಸಃ ಸಾಕ್ಷಾದ್ಭ್ರಾಶಾ ವೈಶ್ರವಣಸ್ಯ ಚ | 
ಸ್ವೇ ನೆಗರೀಂ ಲಂಕಾಂ ಹರೋ ನಾಮ "ರಾಕ್ಷಸಃ lI ೧೯ 


Fool ಸೇ ಸಮುದ್ರಸ್ಯ ಸಂಪೂರ್ಣೇ ಶತಯೋಜನೇ | 


ತಸ್ಮಿನ್‌ ಲಂಕಾ ಪುರೀ ರಮ್ಯಾ ನಿರ್ಮಿತಾ ನಿಶ್ವಕರ್ಮಣಾ ॥ ೨೦ 
ಜಾಂಬೂನದನುಯ್ಯೆ ದಾ್ವಕೈಶ್ಲಿತ್ರೈಃ ಕಾಂಚನವೇದಿಕ್ಕೆಃ 
ಪ್ರಾಕಾರೇಣಾರ್ಕವರ್ಣೇನ ಮಹತಾ ಸುಸೆಮಾನೃತಾ ॥ ೨೧ 
ತಸ್ಯಾಂ ವಸತಿ ವೈದೇಹೀ ದೀನಾ ಕೌಶೇಯವಾಸಿನೀ | 
ರಾನಣಾಂತೆಃಪುರೇ ರುದ್ಧಾ ರಾಕ್ಷಸೀಭಿಃ ಸಮಾವೃ ತಾ ೨೨ 


ರಾಮಾ, ಲಕ್ಷ್ಮಣಾ! ಎಂದು ಅರಚುತ್ತಿದ್ದಳು. ತಾನು ತೊಟ್ಟಿ ದ್ದ ಒಡನೆ 
ಗಳನ್ನು *ಿತ್ತೆಸೆಯುತ್ತ ಕ್ಳೆ ಕಾಲುಗಳನ್ನು. ಒದರುತ್ತಿ, ದಳು. ವ ಎಣ್ಣಿ ದ 
ಆ ರಾಕ್ಷಸನಮೇಲೆ ಹಾರಾಡುತ್ತಿ ದ್ರ ಅವಳ ಸೀರೆಯ “ರಗು, ಪರ್ವತಾಗ್ರ 
ದಲ್ಲಿ ಹರಡಿದ ಸೂರ್ಯರಸ್ಮಿಯಂತೆ ಗೋಚರಿಸಿತು. ಮೋಡದ ನಡುವೆ 
ಮಿಂಚುವ ಮಿಂಚಿನಂತೆ ಕಂಡಿತು (೧೬-೧೭). ಶ್ರೀರಾಮನ ಹೆಸರನ್ನು 
ಹಡಿದು ಕೂಗುತ್ತಿ ದ್ದು ದರಿಂದ ಆಕೆಯೇ ಸೀತೆಯಾಗಿರಬೇಕೆಂದು ನಾನು 
ಊಹಿಸುತೆ ತ್ತೇನೆ!” ಆ “ರಾಕ್ಷಸನ ವಾಸಸ್ಥಾನವನ್ನು ಹೇಳುವೆನು, ಕೇಳಿರಿ ; 
ರಾವಣನೆಂಬ ಆ ರಾಕ್ಷಸನು ಲಂಕಾನಗರಿಯಲ್ಲಿ ವಾಸವಾಗಿದಾ ನೆ. ಅವನು 
ನಿಶ್ರವಸ್ಸಿನ ಔರಸಪುತ್ರ. ಕುಬೇರನಿಗೆ ಒಡಹುಟಿ ದವನು (೧೮-೧೯). 
ಇಲ್ಲಿಂದ ಗು ಯೋಜನಗಳ ಆಜೆಗೆ ಸಮುದ್ರ ದಲ್ಲಿರುವ ಒಂದು ದ್ವೀಪದಲ್ಲಿ 
ಲಂಕಾನಗರನಿದೆ. ವಿಶ್ವಕರ್ಮನಿಂದ ನಿರ್ಮಿತವಾದ ಆ ನಗರವು ಬಹಳ 
ರಮ್ಯವಾಗಿದೆ. ಆ ನಗರವು ಚಿನ್ನದ ನೆಲಗಟ್ಟುಗಳಿರುವ ಚಿತ್ರಾಕಾರದ 
ಸುವರ್ಣಮಯದಾ ಶೆ ರಗಳಿಂದಲೂ ಮಹತ್ತ ರವಾದ ಭಾಸ್ಫ ರವರ್ಣದ ಪ್ರಾಕಾರ 
ದಿಂದಲೂ ಪರಿವೃ ತವಾಗಿದೆ (೨೦ -೨೧). ಆ ಪಟ್ಟ ಇದಲ್ಲಿ ಫೈನೇಹಿಯು ಆಗ 
ಧರಿಸಿದ್ದ ಕೌಶೇಯವಸ್ತ್ರ ದಲ್ಲಿಯೇ ದೀನಳಾಗಿದ್ದಾ ಕ ರಾವಣನ ಅಂತಃಪುರದಲ್ಲಿ 


ಸರ್ಗಃ ೫೮] ಸೀತಾಪ್ರವೃತ್ತು ,ಪಲಂಭಃ ೪ತ್ನಿ 


ಜನಶಸ್ವಾತ್ಮಜಾಂ ರಾಜ್ಞಸ್ತಿತ್ರೆ ದ್ರಶ್ಲ್ಯಥ ನೈಥಿಲೀಮ್‌ | 


ಲಂಕಾಯಾಮಥ ಗುಪ್ತಾಯಾಂ ಸಾಗರೇಣ ಸಮಂತತಃ || ೨೩ 
ಸಂಪ್ರಾಪ್ಯ ಸಾಗರೆಸ್ಕಾಂತೆಂ ಸಂಪೂರ್ಣಂ ಶತಕೆಯೋಜನಮ್‌ | 
ಆಸಾದ್ಯ ದಕ್ಷಿಣಂ ತೀರಂ ತತೋ ದ್ರಕ್ಷ್ಯಥ ರಾನಜಮ್‌ ॥ ೨೪ 
ತತ್ರೈವ ತೈರಿತಾಃ ಕ್ಲಿಪ್ರಂ ನಿಕ್ರೆಮಧ್ಥೆಂ ಪ್ಲೆನಂಗಮಾಃ | 

ಜ್ಞಾನೇನ ಖಲು ಪಶ್ಯಾಮಿ ದೃಷ್ಟ್ವಾ ಪ್ರತ್ಯಾಗಮಿಷ್ಯಥ ॥ ೨೫ 


ಆದ್ಯಃ ಪಂಥಾಃ ಕುಲಿಂಗಾನಾಂ ಯೇ ಚಾನ್ಯೇ ಧಾನ್ಯಜೀನಿನಃ | 
ದ್ವಿತೀಯೋ ಬಲಿಭೋಜಾನಾಂ ಯೇ ಚ ವೃಕ್ಷಫಲಾಶಿನಃ | ೨೬ 


ಭಾಸಾಸ್ತೃತೀಯಂ ಗಚ್ಛಂತಿ ಕ್ರೌಂಚಾಶ್ಚ ಕುರಕೈಃ ಸಹ | 
ಶೈೇನಾಶ್ಚತುರ್ಥಂ ಗಚ್ಛಂತಿ ಗೃಧ್ರಾ ಗಚ್ಛಂತಿ ಪಂಚಮುಮ್‌ ॥ ೨೭ 


ಸೆರೆಯಿಡಲ್ಪಟ್ಟಿದ್ದಾ ಳೆ. ರಾಕ್ಷಸಿಯರು ಕಾವಲಾಗಿ ಅವಳನ್ನು ಸುತ್ತು ಗಹಿ 
ದ್ದಾರೆ (೨೨). ವಾನರರೆ, ಲಂಕೆಯಲ್ಲಿ ನೀವು ಜನಕರಾಜನಂದಿನಿಯಾದ 
ಸೀತಾದೇವಿಯನ್ನು ಕಾಣಬಹುದು! ಲಂಕೆಯಾದರೋ। ಸುತ್ತಲೂ ಸಮುದ್ರ 
ದಿಂಜ ಪರಿವೃತವಾಗಿ ಸುರಕ್ಷಿತವಾಗಿದೆ! ಈ ಸಮುದ್ರದಲ್ಲಿ ನೂರು ಯೋಜನ 
ಗಳನ್ನು ದಾಟ ದಕ್ಷಿಣತೀರಕ್ಕೆ ಹೋದರೆ, ರಾವಣನನ್ನು ನೋಡಬಹುದು ! 
(೨೩-೨೪). ವಾನರರೆ, ನೀವು ಸಾಹಸಮಾಡಿ ತ್ವರೆಯಿಂದ ಅಲ್ಲಿಗೆ ಹೋಗಿರಿ. 
ನನ್ನ ತಿಳಿವಳಿಕೆಗೆ * ನೀವು ಜಾನಕಿಯನ್ನು ಕಂಡು ಬರಬಲ್ಲಿರೆಂದು ಅಸ್ಥಿಸು 
ತ್ತದೆ, ಧಾನ್ಯಜೀವಿಗಳಾದ ಕುಲಿಂಗಾದಿಪಕ್ಷಿಗಳು ಹಾರಿಹೋಗಬಲ್ಲ ದೂರ 
ಮೊದಲನೆಯ ಮಾರ್ಗವೆಠಿಸುವುದು. ಮರದ ಹಣ್ಣುಗಳನ್ನು ತಿಂದು 
ಜೀವಿಸುವ ಕಾಗೆ ಮೊದಲಾದವು ಇನ್ನೂ ಹೆಚ್ಚು ದೂರದವರೆಗೆ ಹಾರಬಲ್ಲವು. 
ಅದು ಎರಡನೆಯ ಮಾರ್ಗ (೨೫-೨೬). ಭಾಸ, ಕ್ರೌಂಚ ಮತ್ತು ಕುರರ 
ಪಕ್ತಿಗಳು ಮೂರನೆಯ ಮಾರ್ಗದವರೆಗೆ ಹೋಗುತ್ತವೆ. ಗಿಡಗಗಳು 
ನಾಲ್ಕನೆಯ ಮಾರ್ಗವನ್ನೂ, ಹದ್ದುಗಳು ಐದನೆಯ ಮಾರ್ಗವನ್ನೂ ಸೇರ 

* ಮೂಲದಲ್ಲಿ " ಜ್ಞಾನೇನ? ಎಂದಿದೆ. ಜ್ಞಾನ ದಿವ್ಯಜ್ಞಾನ ಎಂದು 
ವ್ಯಾಖ್ಯಾನಕಾರರು ಹೇಳುತ್ತಾರೆ. 


೪೩೮ ಕಿಪ್ಟಿಂಧಾಕಾಂಡಃ [ಸರ್ಗಃ ೫೮ 


ಖಿಲನೀಂ ನನಲ ಥ್ಲನಾಂ ಸ ಟಕ ಆಸ | 














ಸಂಘ್‌ ಇ ೨೮ 
ಯಾಚ್ಚ ನೋ ಜನ್ಮ ೬೬ ಆಟ ಚೆ 
ಇಹಸ್ಥೊಇಹಂ ಪ್ರಪ ಜಾ ೨೯ 

ಅಸ್ಮಾಸಮಸಿ ಸೌಪರ್ಣಂ ದಿವ್ಯಂ ಚಕ್ಷುರ್ಬಲಂ ತಥಾ | 
ತಸ್ಮಾದಾಹಾರನೀರ್ಯೇಣ ನಿಸರ್ಗೇಣ ಚ ಮಾನರಾಃ ॥ ೩೦ 
ಆಯೋಜನೆಶತಾಶ್‌ ಸಾಗ್ರಾದ್ವಯೆಂ ಪಶ್ಯಾಮ ನಿತ್ಯಶಃ | 

ಅಸ್ಮಾಕಂ ವಿಹಿತಾ ವೃತ್ತಿರ್ನಿಸರ್ಗೇಣ ಚ ಮೂರೆತೆಃ ॥ ೩೧ 
ವಿಹಿತಾ ಪಾದಮೂಲೇ ತು ವೃತ್ತಿಶ್ಚರಣ ಯೋಧಿನಾಮಾ್‌ | 

ಗರ್ಜಿಕೆಂ ಕು ಫೈತೆಂ ಫರ್ಮು ಯೇನ ಸ್ಮ ನಿಶಿತಾಶಿನಾ ॥ ೩೨ 
ಪ್ರತಿಕಾರ್ಯಂ ಜೆ ಮೋ ತಸ್ಯ ವೈರಂ ಭ್ರಾತುಃ ಫೈತೆಂ ಭವೇಶ್‌ | 
ಉಪಾಯೋ ದೃಶ್ಯತಾಂ ಕಶ್ಲಿಲ್ಲಂಘನೇ ಲನಣಾಂಭಸಃ ॥ ೩೩ 


ಬಲ್ಲವು.  ಬಲವೀರ್ಯಗಳಿಂದಲೂ ರೂವಯೌವನಗಳಿಂದಲೂ ತುಳುಶುವ 
ಹೆಂಸಗಳದು ಆರನೆಯ ಮಾರ್ಗ, ವಿನಶಾಪುತ್ರರಾದ ಗರುಡಾರುಣರ 
ಮಾರ್ಗ ಅದಕ್ಕೂ ಮುಂದಿ! (೨೭-೨೮), ವಾನರಕ್ಕೆ,  ವಿನತಾಪುತ್ರನಾದ 
ಅರುಣನಿಂದ ನಾನು ಜನಿಸಿದ್ದೇವೆ | ನಾನು ಇಲ್ಲಿಂದಲೇ ರಾವಣನನ್ನೂ 
ಜಾನಕಿಯನ್ನೂ ಕಣ್ಣಾರೆ ನೋಡುತ್ತಿದ್ದೇನೆ! ಗರುಡನಿಗಿರುವಂತೆ ನಮಗೂ 
ಸಹ ದಿವ್ಯವಾದ ನೇತ್ರಪಾಟನವೂ ದೇಹೆಬಲವೂ ಉಂಟು, ಆಹಾರಬಲ 
ದಿಂದಲೂ ಜಾತಿಸ್ಟಭಾವದಿಂದಲೂ ನಾವು ನೂರು ಯೋಜನಗಳಿಗಿಂತಲೂ 
ಹೆಚ್ಚು ದೂರದವರೆಗೆ ಸರಿಯಾಗಿ ನೋಡಬಲ್ಲೆವು (೨೯-೩೦). ದೂರದಲ್ಲಿಯೇ 
ಕಂಡ ಆಹಾರವನ್ನು ತಿಂದು ಜೀವಿಸುವುದು ನಮಗೆ ಸ್ವಭಾವದಿಂದ ಬಂದಿದೆ. 
ಕಾಲುಬುಡದಲ್ಲಿ ಕಂಡುದನ್ನು ತಿಂದು ಜೀವಿಸುವುದು ಕೋಳಿಗಳಿಗೆ ವಿಹಿತ 
ವಾಗಿದೆ. ವಾನರೋತ್ತಮಕೆ, ಆ ರಾಕ್ಷಸನು ಅತಿಹೇಯವಾದ ಕೃತ್ಯವನ್ನು 
ಮಾಡಿದನು (೩೧-೩೨). ಅವನಮೇಲಿನ ಸೇಡನ್ನು ನನ ಸ UR ಸಿ 
ಗೋಸ್ಕರೆ ನಾನೂ ತೀರಿಸಿಕೊಳ್ಳಬೇಕಾಗಿದೆ ! (ನಿಮ್ಮ ದ 
ಸಿದ್ಧಿ ಸಿದರೆ) ನನ್ನ ಕಾರ್ಯವೂ ನಡೆದಂತಾಯಿತು! ಆದ್ದರಿಂದ, ಸಮುದ್ರ 


ಸರ್ಗಃ ೫೮ | ಸೀತಾಪುವೃತ್ತು ,ಪಲಂಭಃ ೪೩೯ 


ಅಭಿಗಮ್ಯ ತು ವೈದೇಹೀಂ ಸಮೃದ್ಧಾರ್ಥಾ ಗಮಿಷ್ಯಥ | 
ಸಮುದ್ರಂ ನೇತುಮಿಚ್ಛಾಮಿ ಭವದ್ಭಿರ್ನರುಣಾಲಯವಾ್‌ ॥ ೩೪ 





ಪ್ರದಾಸ್ಕಾಮ್ಯುದಕೆಂ ಭ್ರಾತುಃ ಸ್ವರ್ಗತಸ್ಯ ಮುಹಾತ್ಮನಃ | 
ತತೋ ನೀತ್ವಾ ತು ತೆಂ ದೇಶಂ ತೀರೆಂ ನದಸೆದೀಪತೇಃ ॥ ೩೫ 


ನಿರ್ದಗೃಪೆಶ್ಷಂ ಸಂಪಾತಿಂ ವಾನರಾಃ ಸುಮಹೌಜಸಃ | 
ಪುನೆಸ್ತಿಂ ಪ್ರಾಪಯಿತ್ವ್ವಾ ಚ ತಂ ದೇಶಂ ಪತಗೇಶ್ವರಮ್‌ ॥ ೩೬ 


ಬಭೂನುರ್ನಾನರಾ ಹೃಷ್ಟಾಃ ಪ್ರವೃತ್ತಿಮುಪಲಭ್ಯ ತೇ ॥ 





ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಅಷ್ಟಪಂಚಾಶಃ ಸರ್ಗಃ 


ಬರ್ಯಾ” 





ವನ್ನು ಲಂಥಸಿಹೋಗಲು ಯಾವುದಾದರೊಂದು ಉಪಾಯವನ್ನು ಹುಡುಕಿ 
ತೆಗೆಯಿರಿ (೩೩). ವೈ ದೇಹಿಯನ್ನು ಕಂಡು ಕೃತಕೃತ್ಯರಾಗಿ ಕಿಪ್ಟಿಂಥೆಗೆ 
ಹೋಗಿರಿ. ಓ ವಾನರೋತ್ತಮರೆ, ವರುಣಾಲಯವಾದ ಸಮುದ್ರದ ಬಳಿಗೆ 
ನನ್ನನ್ನು ಕರೆದೊಯ್ಯುವಿರಾ? ಮಹಾತ್ಮನೆನಿಸಿ ಸ್ವರ್ಗಸ್ಥನಾದ ನನ್ನ 
ತಮ್ಮನಿಗೆ ಜಲತರ್ಪಣವನ್ನು ಕೊಡುವೆನು? ಎಂದು ಹೇಳಿದನು (೩೪). 
ಆಗೆ ಸಾಹಸಿಗಳಾದ ಆ ಕಪಿನಾಯಕರು ರೆಕ್ಕೆಗಳು ಸುಟ್ಟಿದ್ದ ಸಂಪಾಕಿ ಯನ್ನು 
ಸಮುದ್ರದ ತೀರಪ್ರ ದೇಶಕ್ಕೆ ಕರೆದೂಯ್ದರು. (ಅವನು ತರ್ಪಣವನ್ನಿತ್ತ 
ಮೇಲೆ) ಆ ಪಕ್ಷಿರಾಜನನ್ನು ಪುನಃ ಮೊದಲಿದ್ದ ಸ್ಥಳಕ್ಕೆ ಕರೆತಂದರು. ಸೀತಾ 
ವೃತ್ತಾಂತವು ತಿಳಿಯಿತೆಂದು ಆ ವಾನರರು ಸಂತೋಷದಿಂದ ನಲಿದರು 
(೩೫-೩೬). 


ಇಲ್ಲಿಗೆ ಶ್ರೀಮದ್ರಾಮಾಯಣದೆ ಕಸ್ಕಿಂಧಾಕಾಂಡದಲ್ಲಿ ಐವತ್ತೆ ಟನೆಯ ಸರ್ಗ 


ಭಾಜುತೂೂ್‌ 


ಏಕೋನಷಸ್ಟಿ ತಮಃ ಸರ್ಗಃ 
ಸುಪಾಶ್ಯವಚನಾನುವಾದಃ 


ತತಸ್ತದನ್ನು ತಾಸ್ವಾದಂ ಗೃಧ್ರೆರಾಜೇನ ಭಾಷಿತಮ್‌ | 

ನಿಶಮ್ಯ ನದತಾ ಹೃಷ್ಟಾಸ್ತೇ ವಚಃ ಪ್ಲೆನಗರ್ಷಭಾಃ ॥ ೧ 
ಜಾಂಬವಾನ್‌ ಮಾನರೆಶ್ರೇಸ್ಮಃ ಸಹ ಸರ್ವೈಃ ಪ್ಲನಂಗನಮೈಃ | 
ಭೂತಲಾತ್‌ ಸಹಸೋತ್ಥಾಯ ಗೃದ್ಹ್ರ ರಾಜಮಥಾಬ್ರವೀತ್‌ ॥ ೨ 
ಕ್ವ ಸೀತಾ ಕೇನ ವಾ ದೃಷ್ಟಾ ಕೋ ವಾ ಹರತಿ ಮೈಥಿಲೀನ್‌ | 
ತದಾಖ್ಯಾತು ಭವಾನ್‌ ಸರ್ವಂ ಗತಿರ್ಭನ ನನೌಕಸಾವಾ್‌ ॥ ೩ 
ಕೋ ದಾತರೆಥಿಬಾಹಾನಾಂ ನಜ್ರನೇಗನಿಪಾತಿನಾವ್‌ | 

ಸ್ಪಯಂ ಲಕ್ಷ್ಮಣನುಕ್ತಾನಾಂ ನೆ ಚಿಂತಯತಿ ನಿಕ ನುನ್‌ ॥! ೪ 


ಸರ್ಗ ೫೯* 


ಸಂಪಾತಿಯು ತನ್ನ ಮಗನಾದ ಸುಪಾರ್ಶ್ವನಿಂದ ಸೀತಾಹರೆಣದ 
ವೃತ್ತಾಂತವನ್ನು ತಿಳಿದುದಾಗಿ ಹೇಳುವುದು. 


ಗೃಥ್ಣೆ ರಾಜನಾದ ಸಂಪಾತಿಯ ಮಾತು ಕಹಿವೀರರಿಗೆ ಅಮೃತದಂತೆ 
ಇಂಪಾಗಿ ತೋರಿತು. ಅದನ್ನು ಕೇಳಿ ಅವರು ಹೆರ್ಹದಿಂದ ಉಬ್ಬಿ ದರು. 
ವಾನರರಿಗೆ ಮಾರ್ಗದರ್ಶಿಯಾಗಿದ್ದ ಜಾಂಬವಂತನು ಥಟ್ಟನೆ ನೆಲದಿಂದ 
ಮೇಲೆದ್ದನು. ಇತರ ನಾನರರೊಡನೆ ಗೃಧ ರಾಜನ ಬಳಿಗೆ ಹೋಗಿ “ ಅಯ್ಯಾ 
ಗೃಥ್ರೆರಾಜ, ಸೀತೆಯನ್ನು ನೊದಲು ಯಾರು ಎಲ್ಲಿ ಕಂಡರು? ಅವಳನ್ನು 
ಅಸಹರಿಸಿದವನಾರು? ಎಲ್ಲವನ್ನೂ ವಿವರವಾಗಿ ಹೇಳು. ಈ ವಾನರರಿಗೆ 
ದಿಕ್ಟಾಗು (೧-೩). ಸಿಡಿಲಿನಂತೆ ರಭಸದಿಂದ ಬಂದೆರಗುವ ಶ್ರೀರಾಮನ 
ಶರಗಳಿಗಾಗಲಿ, ಲಕ್ಷ್ಮಣನ ಶರಗಳಿಗಾಗಲಿ ಇರುವ ಸಾಮಥಣ್ಯನೇನೆಂಬು 
ಫಾ ಸರ್ಗವೂ ಸೇರಿ ಮುಂದಿನ ಐದು ಸರ್ಗಗಳು ಪ್ರಕ್ಷಿಸ್ತವೆಂದು ಗೋನಿಂದ 
ರಾಜರು ಬರೆದಿದ್ದಾರೆ. ಪ್ರಾಮಾಣಿಕವಾದ ಪ್ರಾಚೀನ ಗ್ರಂಥಗಳಲ್ಲಿ ಈ ಸರ್ಗಗಳು 
ದೊರೆಯುವುದಿಲ್ಲ. ಇವುಗಳಿಲ್ಲದಿದ್ದರೊ ಕಥಾಸಂದರ್ಭವು ಕೆಡುವುದಿಲ್ಲ. ವಿರೋಧವೂ 
ಕಂಡುಬರುತ್ತದೆ. ಅದ್ದರಿಂದ ಈ ಭಾಗವು ಪ್ರಕ್ಷಿಸ್ತನೇ ಸರಿ, 


ಸರ್ಗಃ ೫೯] ಸುಪಾರ್ಶವಚನಾನುವಾದಃ ೪೪೧ 





ಕರೀನ್‌ ಪ್ರೀತಿಸಂಯುತ್ತಾನ್‌' ಸೀತಾ ಶ್ರು ತಿಸಮಾಹಿತಾನ್‌ | 
ಆಜ ಇ” ಹ ಪ್ರೀತ ಇದಂ ನಚನಮಬ್ರ ವೀತ್‌ ॥ ೫ 
ಯು ತಾಮಿಹೆ ವೈದೇ ಹ್ಯಾ ಯಥಾ ಮೇ ಹರಣಂ ಶ್ರಿ ತವ್‌ | 
ಯೇನ ಚಾಸಿ ಮಮಾಖ್ಯಾತಂ ಯತ್ರ ನಾಯತಲೋಚನಾ ॥ 








೩ 
ಅಹಮಸ್ಮಿನ್‌ ಗಿರೌ ದುರ್ಗೇ ಬಹುಯೋಜನೆಮಾಯ ಶೇ ! 
ಚಿರಾನ್ಸಿಪತಿಶೋ ವೃದ್ಧಃ ಕ್ಷೀಣಪ್ರಾಣಪರಾಕ್ರೆಮಃ ॥ ೭ 
ತೆಂ ಮಾಮೇವಂಗತಂ ಪುತ್ರಃ ಸುಪಾಶೊಕ್ಯೀ ನಾಮ ನಾಮತಃ | 
ಆಹಾರೀಣ ಯಥಾಕಾಲಂ ಬಿಭರ್ತಿ ಪತತಾಂ ವರಃ | ಲೆ 


ತೀಕ್ಷ್ಣ ಕಾಮಾಸ್ತು ಗಂಧರ್ವಾಸ್ತೀಕ್ಷ್ಯ ಕೋಪಾ ಭುಜಂಗಮಾಃ | 
ಮೃಗಾಣಾಂ ತು ಭಯಂ ತೀಸ್ತ್ಮಂ ತತಸ್ತೀಕ್ಸಶುಧಾ ವಯಮ್‌ ॥ 


ಸ ಕದಾಚಿತ್‌ ಶ್ಲುಧಾರ್ಶಸ್ಯ ಮಮಾಹಾರಾಭಿಕಾಂತ್ಷಿಣ॥ | 
ಗತಸೂರ್ಯೇಹನಿ ಪ್ರಾಪ್ತೋ ಮಮ ಪುತ್ರೋ ಹ್ಯನಾಮಿಷಃ 1೧೦ 


ದನ್ನು ಚಿಂತಿಸದಿರುವ ಆ ಅವಿವೇಕೆಯಾದರೂ ಯಾರು?” ಎಂದು 
ಕೇಳಿದನು. ಸೀತೆಯೆಂಬ ಶಬ್ದವನ್ನು ಕೇಳಿದ ಮಾತ್ರದಿಂದಲೇ ಸಮಾಧಾನ 
ಹೊಂದಿ ಸಂತುಷ್ಟರಾದ ವಾನರರನ್ನು ನೋಡಿ ಸಂಪ್ರೀತನಾದ ಸಂಪಾತಿಯು, 
ಮತ್ತೆ ಅವರನ್ನು ಸಂತ್ಸೆ ಸುತ್ತ ಹೀಗೆಂದನು (೪-೫) : “ ಸೀತಾಹರಣದ 
ಸುದ್ದಿಯನ್ನು ನಾನು ಕೇಳಿರುವಂತೆ ಹೇಳುವೆನು, ಕೇಳಿರಿ. ಯಾರು ನನಗೆ 
ಇದನ್ನು ಹೇಳಿದರು, ಎಲ್ಲಿ ಆ ಸುಂದರಿಯು ಇರುವಳು-ಎಂಬುದನ್ನು 
ತಿಳಿಸುವೆನು. ಬಹುಯೋಜನನಿಸ್ತೃ ತನಾದ ಈ ದುರ್ಗಮಪರ್ವತದಲ್ಲಿ 
ನಾನು ಬಹುಕಾಲದಿಂದ ಏಿದ್ದಿರುಷೆನು. ವೃದ್ಧ ನಾದ ನಾನು ಪ್ರಾಣಬಲ 
ವನ್ನು ಕಳೆದುಕೊಂಡಿರುವೆನು (೬-೭). ಈ ದುರವಸ್ಥೆ ಯಲ್ಲಿರುವ ನ್‌ ೩ನ್ನು 
ಸುಪಾರ್ಶ ನೆಂಬ ನನ್ನ್ನ ಮಗನು, ಕಾಲಕ್ಕೆ ಸರಿಯಾಗಿ "ಆಹಾರವನ್ನು ತಂದು 
ಕೊಟ್ಟು ೋಷಿಸುತ್ತಿ ದ್ದಾನೆ. ಎಲ್ಫೆ ವಾನರ, ಗಂಧೆರ್ವರಿಗೆ ಷೂ 
ಸಿರ್ನಗಳಗೆ ಕೋಪವೂ ಅಧಿಕ. ಮೃಗಗಳಿಗೆ ಭಯವು ಹೆಚ್ಚು. ಗೃಥ್ಸೈ 
ಜಾತಿಯ ನಮಗೆ ಹಸಿವು ಹೆಚ್ಚು ! (೮-೯). ಹೀಗಿರಲು ಒಂದು ದಿನ 
ನಾನು ಹಸಿವಿನಿಂದ ಬಳಲಿ ಆಹಾರಕ್ಕಾಗಿ ಹಾತೊರೆಯುತ್ತಿದ್ದೆನು. ಆ ದಿನ 


೪೪೨ ಕಿಹ್ಕಿಂಥಾಕಾಂಡಃ | ಸರ್ಗಃ ೫೯ 


ಸ ಮಯಾ ವೃದ್ಧಭಾನಾಚ್ಚ ಕೋಪಾಚ್ಞ ಖರಿಭತಿಕ್ಸೃ ತಃ 





ಸುತ್ತಿ ಸಾಸಾಪರೀತೇನ ಕುಮಾರಃ ಪತತಾಂ ನರಃ ॥ ೧೧ 
ಸ ಮಾಮಾಹಾರಸಂರೋಧಾಶ್‌ ಪೀಡಿತೆಂ ಪ್ರೀತಿನರ್ಥನೆ 
ಅನುಮಾನ್ಯ ಯಥಾತತ್ತನಿದಂ ನಚನಮಬ Ke | ೧೨ 
ಅಹಂ ತಾತ ಯಥಾಕಾಲಮಾಮಿಷಾರ್ಥೀ ಖಮಾಪು ತ | 
ಮಹೇಂದ್ರಸ್ಯ ಗಿರೇರ್ಜಾರಮಾವೃತ್ಯ ಚ ಸಮೂಸ್ಥಿತಃ | ೧೩ 


ತತಃ ಸತ್ತ್ವೃಸಹಸ್ರಾಣಾಂ ಸಾಗರಾಂತರಚಾರಿಣಾವಾ್‌ | 
ಪಂಥಾನಮೇಕೋಧೈವಸಂ ಸಂನಿರೋದ್ಲುನುನಾಜ್ಮೂಖಃ i ೧೪ 
ತತ್ರ ಕಶ್ಚಿನ್ಮಯಾ ದೃಷ್ಟಃ ಸೂರ್ಯೋದಯಸನಮಪ್ರ ಭಾವು | 
ಸ್ತ್ರಿಯಮಾದಾಯ ಗಚ್ಛನ್‌ ವೈ ಭಿನ್ನಾಂಜನಚಯೋಪನುಃ | ೧೫ 
ಸೋಹಮಭ್ಯವಹಾರಾರ್ಥೀ ತೌ ದೃಷ್ಟಾ 4 ಕೃತನಿಶ್ಚಯಃ | 

ತೇನ ಸಾಮ್ನಾ ನಿನೀತೇನೆ ಪಂಥಾನಮಭಿಯಾಚಿತಃ ॥ ೧೬- 
ಸೂರ್ಯನು ಮುಳುಗಿದಮೇಲೆ ನನ ೩ ಪುತ್ರಕು ಆಹಾರವನ್ನು ತರಣಿ 
ಬರಿಗೈ ಯಿಂದ ಬಂದನು. ನಾನು ಮೊದಲೇ ನಯಸ್ಸಾದವನು, ಹೆಸಿನು 
ಬಾಯಾರಿಕೆಗಳಿಂದ ಕಂಗೆಟ್ಟುಹೋಗಿಜ್ದಿನು. ಅದ್ದರಿಂದ ಕೋಪಗೊಂಡು 
ಅವನನ್ನು ಗದರಿಸಿದಿನು ! (೧೦-೧೧). ಆಹಾರವಿಲ್ಲದೆ ನಾನು ಖಿನ್ನ 
ನಾಗಿರುವೆನೆಂದೂಹಿಸಿ, ಸುಪಾಶ್ಸ್‌ ನು ನನ್ನನ್ನು ಸಂತೈ ಸುತ್ತ ಇದ್ದ ಸಂಗತಿ 
ಯನ್ನ ರುಹಿದನು : “ಅಪ್ಪ ಕು ನಾನು ಆಹಾರವನ್ನು, ತರುವುದಕ್ಕಾ ಗಿ ಗೊತ್ತಾ ದ 
ನೇಳೆಯಲ್ಲಿ I ಜಸ ಹಾರಿಹೋದೆನು ಸ ಮಹೇಂದ್ರ 
ಗಿರಿಯ ದ್ವಾರವನ್ನು ಅಡ್ಡಗಟ್ಟಿ ಕುಳಿತೆನು (೧೨-೧೩). ಅಲ್ಲಿ ಸಮುದ್ರ 
REL ಹ ಜಂತುಗಳನ್ನು ಅಡ್ಡಗಟ್ಟಿ ಹಿಡಿಯಬೇಕೆಂದು 
ನಾನೊಬ್ಬನೇ ತಲೆಬಾಗಿ ಕುಳಿಕಿದ್ದೆನು. ಅಗ ಕಾಡಿಗೆಯ ರಾಶಿಯಂತೆ 
ಕಪ್ಪಾ ಗಿದ್ದ ಒಬ್ಬ ಪುರುಷನು ಉದಯಕಾಲದ ಸೂರ್ಯನಂತೆ ಕಾಂತಿಮತಿ 
ಯಾದ ಸ್ತ್ರೀಯೋರ್ವಳನ್ನು ಎತ್ತಿಕೊಂಡು ಹೋಗುವುದು ನನಗೆ ಕಾಣಿಸಿತು 
(೧೪-೧೫). ಆಹಾರಾರ್ಥಿಯಾಗಿ ಕುಳಿತಿದ್ದ ನಾನು ಅದನ್ನು ಕಂಡು 
ಅವರೀರ್ವರನ್ನೂ ಹಿಡಿಯಬೇಕೆಂದು ನಿಶ್ಚಯಿಸಿಕೊಂಡೆನು. ಅಷ್ಟರಲ್ಲಿ 


ಸರ್ಗಃ ೫೯] ಸುಪಾರ್ಶವಚನಾನುವಾದಃ ಳಳ. 


ನಹಿ ಸಾಮೋಪಪನ್ನಾನಾಂ ಪ್ರಹರ್ತಾ ನಿದ್ಯತೇ ಸೈಚಿತ್‌ | 


ನೀಚೇಷ್ವಪಿ ಜನಃ ಕಶ್ಚಿತ್‌ ಕಿಮಂಗ ಬತ ಮದ್ವಿಥೆಃ ॥ ೧೭ 
ಸ ಯಾತಸ್ತ್ರೇಜಸಾ ವ್ಯೋಮು ಸಂಕ್ಷಿಪನ್ನಿವ ವೇಗಿತೆಃ | 
ಅಥಾಹಂ ಖೇಚರೈರ್ಭೂಶೈರಭಿಗಮ್ಯ ಸಭಾಜಿತಃ ॥ ೧೪ 


ದಿಷ್ಟ್ಯಾ ಜೀವಸಿ ತಾತೇತಿ ಹ್ಯಬ್ರುನನ್‌ ಮಾಂ ಮಹರ್ಷಯಃ | 
ಕಥಂಚಿತ್‌ ಸಕಲತ್ರೋಜಸೌ ಗತಸ್ತ್ರೇ ಸ್ವಸ್ತ್ಯಸಂಶಯವತ್‌ ॥! ೦೪ 


ಏನಮುಕ್ತಸ್ತತೋಹಂ ತೈಃ ಸಿದ್ಧೈಃ ಪರಮಶೋಭನೈಃ | 
ಸಚ ಮೇ ರಾವಣೋ ರಾಜಾ ರಕ್ಷಸಾಂ ಪ್ರತಿನೇದಿತಃ ॥ ೨೦ 


ಹರನ್‌ ದಾಶರೆಭೇರ್ಭಾ ರಾಂ ರಾಮಸ್ಯ ಜನಕಾತ್ಮಜಾಮ್‌ | 
ಭ್ರಷ್ಟಾಭರಣಕೌಶೇಂಯಾಂ ಶೋಕೆನೇಗಪರಾಜಿತಾವರ್‌ ॥ ೨೧ 


ಆ ಪುರುಷನು ದಾರಿಯನ್ನು ಬಿಡಬೇಕೆಂದು ನನ್ನನ್ನು ವಿನಯದಿಂದ 
ಪ್ರಾರ್ಥಿಸಿದನು. ಓ ತಂದೆಯೆ, ಸಾಮದಿಂದ ಬೇಡಿಕೊಳ್ಳತಕ್ಕ ವರನ್ನು 
ಎಲ್ಲಿಯಾದರೂ ಪ್ರಹರಿಸುವುದುಂಟೆ? ನೀಚನೂ ಅಂಥ ಕೆಲಸವನ್ನು 
ಮಾಡಲಾರ. ಇನ್ನು ನನ್ನಂಥವನು ಮಾಡಬಹುದೆ? (೧೬-೧೭). (ನಾನು 
ದಾರಿಯನ್ನು ಬಿಟ್ಟೊಡನೆ) ಆತನು ತನ್ನ ತೇಜಸ್ಸಿನಿಂದ ಆಕಾಶವನ್ನೇ 
ಕಿತ್ತೆಸೆಯುವನೋ ಎಂಬಂತೆ, ರಭಸದಿಂದ ಹೊರಟುಹೋದನು. ಆಮೇಲೆ 
ಗಗನಚಾರಿಗಳಾದ ಸಿದ್ಧ ಚಾರಣಾದಿಗಳು ಬಂದು ನನ ೩ನ್ನು ಅಭಿನಂದಿಸಿದರು; 
" ಅಯಾ, ಸುದ್ಧೆ ವದಿಂದ ನೀನು ಬದುಕಿ ಉಳಿದೆ! ಅವನೊಡನೆ ರಕ್ಷಣೀಯ 
ಳಾದ ಸ್ತ್ರೀವ್ಯಕ್ತಿಯೋರ್ವಳಿದ್ದುದರಿಂದ, ಅವನು ಹೇಗೋ ಸುಮ್ಮನೆ ಹೊರಟು 
ಹೋದನು. ನಿಸ್ಸಂಶಯವಾಗಿ ಅದರಿಂದಲೇ ನಿನಗೆ ಹೇಮನಾಯಿತು? 
ಎಂದು ಮಹಾನುಭಾವರಾದ ಮಹರ್ಷಿಗಳೂ ಸಿದ್ಧ ಪುರುಷರೂ ನನಗೆ 
ಹೇಳಿದರು (೧೮-೧೯). ಆ ಪುರುಷನು ರಾಕ್ಷಸರಾಜನಾದ ರಾವಣನೆಂದೂ, 
ಆ ಸ್ತ್ರೀಯು ದಶರಥಪುತ್ರನಾದ ಶ್ರೀರಾಮನ ಸತಿಯೆಂದೂ, ಜನಕರಾಜನ 
ಪುತ್ರಿಯೆಂದೂ ಆಮೇಲೆ ನನಗೆ ಗೊತ್ತಾಯಿತು. ಆ ಸ್ತ್ರೀಯು ಕದೆಲಿದ 
ದುಕೂಲಾಭರಣಗಳುಳ್ಳವಳಾಗಿ ಶೋಕಾವೇಶದಿಂದ ಬಸವಳಿದಿದ್ದಳು. ಅವಳ 


೪೪೪ ಕಿಹ್ಕಿಂಭಾಕಾಂಡಃ (ಸರ್ಗಃ ೫೯ 







ಇಯೋರ್ನಾಮ ಕ್ರೋಶೆಂತೀಂ ಮುಕ್ತ ಮೂರ್ಧಜಾಮ್‌ 
ಲಾತ್ಯಯಸ್ತಾವದಿತಿ ಕಾಲವಿದಾಂ ವರೆಃ ॥ ೨೨ 
ರ್ಥೆಂ ಸಮಗ್ರಂ ಮೇ ಸುಪಾಶನ್ವಃ ಪ್ರತ್ಯನೇದಯತ್‌ | 
ತಚ್ಚು ತ್ವಾಪಿ ಹಿ ಮೇ ಬುದ್ಧಿರ್ನಾಸೀತ್‌ ಕಾಚಿತ್‌ ಹರಾಶ್ರೆಮೇ ॥ 
ಅಪೆಕ್ಲೋೊಟಹಂ ಕಥಂ ಪಕ್ಷೀ ಕರ್ಮ ಕಿಂಚಿದುಪಕ್ರಮೇ | 

ಯತ್ನು ಶಕ್ಕೆಂ ಮಯಾ ಕರ್ತುಂ ವಾಗ್ಗು ದಿ ಗುಜನರ್ತಿನಾ | ೨೪ 
ಶ್ರೂಯಶಾಂ ತತ್‌ ಪ್ರವಕ್ಷ್ಯಾಮಿ ತ... ಪೌರುಷಾಶ್ರಯೆಮ್‌ | 
ವಾಜ್ಮತಿಭ್ಯಾಂ ತು ಸರ್ವೇಷಾಂ ಕರಿಷ್ಯಾಮಿ ಪ್ರಿಯಂ ಹಿ ವ | ೨೫ 
ಯದ್ದಿ ದಾಶರಥೇಃ ಕಾರ್ಯಂ ಮಮಾ ತನ್ನಾತ್ರ ಸಂಶಯಃ | 


ತೇ ಭವಂತೋ ಮತಿಶ್ರೇಷ್ಕಾ ಬಲವಂತೋ ಮನೆಸ್ಟಿನಃ ॥ ೨೬ 
ಹೆ ಸ್ರೇಷಿತಾಃ *ಪಿರಾಜೇನ ಬೇವೈ ರಹಿ ದುರಾಸಜದಾ। | 
ರಾಮಲಕ್ಷ್ಮ ಜಜಾಣಾಶ್ಚ ನಿಶಿತಾಃ ಹಂಕೆಪತ್ರಿಜಃ ॥ ೨೩ 


ಕೇಶಪಾಶವು ಕೆದರಿತ್ತು. ರಾಮಲಕ್ಷ್ಮಣರ ಹೆಸರನ್ನು ) ಹಿಡಿದು ಕೂಗಿ 
ಕೊಳ್ಳುತ್ತಿದ್ದಳು. ತಡವಾಗಿ ಬರಲು ಇಡೇ ಕಾರಣ” ಎಂದು ನನ ೩ ಮಗನು 
ಹೇಳಿದನು. ಕಾಲದ ಮೂಲ್ಯವನ್ನು ಬಲ್ಲವರಲ್ಲಿ ಅವನು ಅಗ್ರಗಣ್ಯ (೨೦-೨೨). 
ವಾನರಕ್ಕೆ ಈ ರೀತಿಯಲ್ಲಿ ಸುಪಾರ್ಶನು ಸಮಗ್ರ ವೃತ್ತಾ ೦ತವನ್ನೂ ನನಗೆ 
ತಿಳಿಸಿದನು. ಅದನ್ನು ಕೇಳಿಯೂ ನನ್ನ ಪರಾಕ್ರಮವನ್ನು ಮೆಕೆಸಲು 
ನನಗೆ ಬುದ್ಧಿಯುಂಟಾಗಲಿಲ್ಲ! ವಕ್ತಿಯಾದ ನನಗೆ ರೆಕ್ಟೈಗಳೇ ಇಲ್ಲದಿದ್ದರೆ, 
ಯಾವ ಕಾರ್ಯವನ್ನು ಮಾಡಿಯೇನು? ಆದರೆ ವಾಜ್ಮಾತ್ರ ದಿಂದಲೂ 
ಬುದ್ಧಿ ಶಕ್ತಿ ಯಿಂದಲೂ ಯತ ಉಪಕಾರವನ್ನು ಮಾಡಲು ಶಕ್ತ ವೋ ಅದನ್ನು 
ಹೇಳುನೆನು, ಕೇಳಿರಿ (೨೩-೨೪). ಕಾರ್ಯಸಿದ್ಧಿಯು ನಿಮ್ಮ ಪೌರುಷ 
ವನ್ನ ವಲಂಬಿಸಿದೆ. ವಾಗ್‌ಬುದ್ಧಿಗಳಿಂದ ನಿಮ್ಮೆಲ್ಲ ರಿಗೂ ಪ್ರಿಯವಾದುದನ್ನು 
ಮಾಡಬಲ್ಲಿನು. ಯಾವುದು ಶ್ರೀರಾಮನ ಕಾರ್ಯನೋ ಅದು ನನ ೫ 
ಕಾರ್ಯವೇ. ವಾನರೋತ್ತಮಕ್ಕೆ ನೀವೆಲ್ಲರೂ ಬುದ್ಧಿ ಶಾಲಿಗಳು ; ಬಲಶಾಲಿ 
ಳು; ಧೀರರು (೨೫-೨೬). ಕನಿರಾಜನಾದ ಸುಗ್ರೀವನಿಂದ ಪ್ರೇರಿತರಾಗಿ 
ಬಂದಿದ್ದೀರಿ. ದೇವತೆಗಳಿಗೂ ನಿಮ್ಮನ್ನು ಧರ್ಷಿಸಲು ಶಕ್ಯವಿಲ್ಲ. ರಾಮ 


ಸರ್ಗಃ ೫೯] ಸುಪಾಶನ್ಯನಚನಾನುವಾದಃ ೪೪೫ 








ತ್ರಯಾಣಾ ಮಹಿ ಲೋಕಾನಾಂ ಹರ್ಯಾಪ್ತಾಸಾ ಇನಿಗ್ರಹೇ 
ಕಾಮಂ ಖಲು ದೆಶೆಗ್ರೀನಸ್ತೇಜೋಬಲಸಮನ್ವಿತೆಃ ॥ ೨೮ 
ಭನತಾಂ ತು ಸಮರ್ಥಾನಾಂ ನೆ ಕಿಂಚಿದಸಿ ದುಪ್ಕರೆಮ್‌ | 

ತದಲಂ ಕಾಲಸಂಗೇನ ಕ್ರಿಯತಾಂ ಬುದ್ಧಿನಿಶ್ಚಯಃ ॥ ೨೯೪ 


ನಹಿ ಕರ್ಮಸು ಸಜ್ಜಂತೇ ಬುದ್ಧಿಮಂತೋ ಭವದ್ದಿಧಾಃ॥ 
ಇಕಿ ಶ್ರೀಮದ್ರಾಮಾಯಣೇ ಕಿಸ್ಯಿಂಧಾಕಾಂಡೇ ಏಶೋನಷಸ್ಟಿತಮಃ ಸರ್ಗಃ 





ಲಕ್ಷ್ಮಣರ ಗರಿಗಟ್ಟಿ ದ ಬಾಣಗಳಾದರೋ ಅತಿತೀಕ್ಷ್ಮ ವಾದವು, ಮೂರು 
ಲೋಕಗಳನ್ನು ರಕ್ಷಿಸುವುದಕ್ಕೂ ಶಿಕ್ಷಿಸುವುದಕ್ಕೂ ಅವು ಸಮರ್ಥವಾಗಿವೆ. 
ದಶಕಂಠನು. ತೇಜೋಬಲಗಳಿಂದ ದುರ್ಥೆರ್ಹನಾಗಿರುವುದೇನೋ ದಿಟಿ 
(೨೭-೨೮). ಆದರೆ ಕಾರ್ಯದಕ್ಷರಾದ ನಿಮಗೆ ದುಷ್ಟರವಾದುದು ಯಾವುದೂ 
ಇಲ್ಲ! ಇನ್ನು ಕಾಲವಿಳಂಬ ಬೇಡ. ಒಂದೇ ನಿಶ್ಚಯಮಾಡಿರಿ. ಬುದಿ ಶಾಲಿ 
ಗಳಾದ ಥಿಮ್ಮಂಥವರು ಕಾರ್ಯಸಾಧನೆಯಲ್ಲಿ ಹಿಂಜರಿಯರು? ಎಂದು 
ಹೇಳಿದನು (೨೯). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಠಿಂಛಾಕಾಂಡದಲ್ಲಿ ಐವತ್ತೊ ೦ಬತ್ತನೆಯ ಸರ್ಗ 





ಷಷ್ಟಿತಮಃ ಸರ್ಗಃ 


ಸಂಪಾತಿಪುರಾವೃಶ್ತನರ್ಣನಮ್‌ 
ತತಃ ಕೈತೋದಕಂ ಸ್ಥಾಶಂ ತಂ ಗೃಧೈಂ ಹರಿಯೂಥಪಾಃ | 
ಉಪನಿಷ್ಟಾ ಗಿರೌ ದುರ್ಗೇ ಹರಿವಾರ್ಯ ಸಮುಂತತೆಃ ॥| ೧ 
ತೆನುಂಗದನುುಪಾಸೀನಂ ತೈಃ ಸವೆ್ಕರ್ಹರಿಭಿನಗೃತೆಮ್‌ [ 
ಜನಿತಪ್ರತ್ಯಯೋ ಹರ್ಷಾಶ್‌ ಸಂಪಾತಿಃ ಪುನರಬ್ರವೀತ್‌ ॥ ೨ 


ಕೈ ತ್ವಾ ನಿಃಶಬ್ದಮೇಶಾಗ್ರಾಃ ಶೃಜ್ವಂತು ಹರೆಯೋ ಮುನು | 
ತಥ್ಯಂ ಸಂಕೀರ್ತಯಿಷ್ಯಾನಿಂ ಯಥಾ ಜಾನಾಮಿ ಮೈಥಿಲೀಮ್‌ ॥ ೩ 


ಅಸ್ಯ ನಿಂಥ್ಯಸ್ಯ ಶಿಖರೇ ಪತಿಶೋಸ್ಮಿ ಪುರಾ ಹೈಹಮ್‌ | 
ಸೂರ್ಯಾತಪಪರೀತಾಂಗೋ ನಿರ್ದಗ್ಗೆಃ ಸೂರ್ಯರಶ್ಮಿ ಭಿಃ | ೪ 
ಲಬ್ಧಸಂಜ್ವಸ್ತು ಷಡ್ರಾತ್ರಾದ್ದಿನಶೋ ವಿಹ್ಮಲನ್ನಿವ | 

ನೀಕ್ರಮಾಣೋ ದಿಶಃ ಸರ್ವಾ ನಾಭಿಜಾನಾಮಿ ಕಿಂಚನ ॥ ೫ 


ಸರ್ಗ ೬೦ 


ಸಂಪಾತಿಯು ತನ್ನ ಪೂರ್ವಕಥೆಯನ್ನಾ ರಂಭಿಸಿ ನಿಶಾಕರಮುನಿಯ 
ಸಂದರ್ಶನ ವೃತ್ತಾಂತವನ್ನು ವಾನರರಿಗೆ ತಿಳಿಸುವುದು. 


ಸಂಪಾಕಿಯು ಜಟಾಯುವಿಗೆ ಜಲತರ್ನಣವನಿ ತ್ತು ಸ್ನಾನಮಾಡಿ 
ಬರಲಾಗಿ, ವಾನರರು ಪರ್ವತದಮೇಲೆ ಅವನ ಸುತ್ತಲೂ ಬಂದು ಕುಳಿತರು. 
ಅಂಗದನು ಕಪಿನಾಯಕರೊಡನೆ ಬಂದು ಸಂಪಾತಿಯ ಸಮೀಪದಲ್ಲಿ 
ಉಪವಿಷ್ಟನಾದನು. (ನಿಶಾಕರಮುನಿಯು ತಿಳಿಸಿದ್ದಂತೆ ತನಗೆ ರಿಕ್ಕೆಗಳು 
ಹುಟ್ಟುತ್ತ ವೆಯೆಂದು) ಸಂಪಾತಿಗೆ ನಂಬಿಕೆಯಾಯಿತು. ಅವನು ಹರ್ಷ 
ದಿಂದ ಅಂಗದನನ್ನು ಕೋಡುತ್ತ ಹೀಗೆಂದನು (೧-೨) : "ಎಲ್ಫೆ 
ವಾನರೋತ್ರಮಕ್ಕೆೆ ಸದ್ದುಮಾಡದೆ ಸಾವಧಾನವಾಗಿ ಕೇಳಿರಿ. ಮೈಥಿಲಿಯ 
ವೃತ್ತಾ ತವು ಮೊದಲೇ ನನಗೆ ತಿಳಿದಿತ್ತೆಂಬ ಸತ್ಯಾಂಶವನ್ನು ಹೇಳುತ್ತಿದ್ದೇನೆ. 
ಹಿಂದೆ ನಾನು ತಿಳಿಸಿದಂತೆ, ವಿಂಧ್ಯ ನರ್ವತಕ್ರೀಣಿಗೆ ಸೇರಿದ ಈ ಶಿಖರದಲ್ಲಿ 
ಬಿಸಿಲಿನಿಂದ ಬೆಂದು ಸೂರ್ಯಕಿರಣಗಳಿಂದ ಸುಟ್ಟು ಬಿದ್ದೆನಷ್ಟೆ (೩-೪). 
ಆರು ರಾತ್ರಿಗಳು ಕಳೆದಮೇಲೆ ನನಗೆ ಪ್ರಜ್ಞೆ ಬಂದಿತು ! ಅನಾಥನಾಗಿ 


ಸರ್ಗಃ ೬೦! ಸಂಪಾತಿಪುರಾವೃತ್ತನರ್ಣನಮ್‌ ೪೪೭ 


ತೆಶೆಸ್ತು ನಾಗರಾ  ಲಾನ್ನೆದೀಃ ಸರ್ವಾಃ ಸರಾಂಸಿ ಜೆ | 
೫ ಜಪಜೇಶ್‌ಂ ಶ್ತ ಸಮೀ ಹ್ಹ ಮತಿರಾಗಮತ್‌ ॥ ೬ 











ಹೈಪೆಷಗಳಾ ಕರ್ಣ ಕೆಂದರಾಂತರೆಕೂಟಿವಾನ್‌ | 
ದಿವಸದ ಸೆ ಹೇಸ್ತೀರೇ ನಿಂಭ್ಯೋಯನಿಂತಿ ನಿಶ್ಲಿ ತಃ ॥ ೭ 
ಆಸೀಚ್ಚಾತ್ರಾಶ್ರಮಃ ಪುಣ್ಯಃ ಸುರೈರಪಿ ಕೊಸ 
ಚುಸಿರ್ತಿಶಾಸಕೋ ಪಕ ಯೆಸಿ ನ್ನು ಗ್ರತಪಾ ಭನತ್‌ ॥ ಲ 
ಸ್ಟೌ ನರ್ಷಸಹಸ್ಪಾಣಿ ತೇನಾಸ್ಮಿ: ನ್ಭೃಷಿಣಾ ವಿನಾ | 
ನಸತೋ ಮಮ ಧರ್ಮಜ್ಞಾ $ ಸಃ ರ್ಗತೇ ಶು ಶಿಶಾಕರೇ॥ ೯ 
ಅವತೀರ್ಯ ಚ ವಿಂಧ್ಯಾಗ್ರಾತ್‌ ಕೈಚ್ಛೋೇಜ ನಿಷಮಾಚ್ಛ ನೈಃ | 
ತೀಸ್ತದರ್ಭಾಂ ಜಸುಮತೀಂ ದುಃಖೇನ ಪುನೆರಾಗತಃ ॥ ೧೦ 


ತಮೃಷಿಂ ದ್ರಷ್ಟುಕಾಮೋಸಸ್ಮಿ ದುಖೇನಾಭ್ಯಾಗತೋ ಭೃಶವೂ್‌ | 
ಜಟಾಯೊುಸಾ ಮಯಾ ಚೈನ ಬಹುಶೋಧಿಗಳೋಹಿ ಸ81 ೧೧ 


ದಿಕ್ಳುಗೆಟ್ಟು ಸುತ್ತಲೂ ನೋಡಿದೆನು. ನಾನೆಲ್ಲಿದ್ದೇನೆ ಏನೆಂಬುಜೊಂದೂ 
ನನಗೆ ಹೊಳೆಯಲಿಲ್ಲ. ಆಮೇಲೆ ಈ ಸಮುದ್ರ, ಬೆಟ್ಟ, ನದಿ, ಕೊಳ್ಳ 
ವನ ಮುಂತಾದ ಪ್ರದೇಶಗಳನ್ನು ಲಕ್ಷಿಸಿ ನೋಡುತ್ತಿರಲಾಗಿ, " ಇದು ತೆಂಕಣ 
ಕಡಲಿನ ಕೀರ್ಕ ಇಲ್ಲಿರುವುದು ನಿಂಧ್ಯಪರ್ವಶಶ್ರೇಜೆ, ಪಕ್ಷಿಗಳು ಹರ್ಷದಿಂದ 
ನಲಿಯುತ್ತಿವೆ. ಗುಹೆಗಳಿರುವ ಗಿರಿಶೃಂಗವಿದು?' ಎಂದು ನಿಶ್ಚಯವಾಯಿತು 
(೫-೭). ಇಲ್ಲಿ ದೇವತೆಗಳಿಗೂ ಪೂಜ್ಯವಾದ ಒಂದು ಪುಣ್ಯಾಶ್ರಮನಿದ್ದಿತು. 
ಅದರಲ್ಲಿ ಉಗ್ರತವಸ್ಸನ್ನಾ ಚೆರಿಸುತ್ತಿ ದ್ರ ಶಿಶಾಕರನೆಂಬ ಖುಷಿಯೊಬ್ಬ ನಿದ್ದನು. 
2 ಧರ್ಮಜ್ಞರೆ, ಆತಮ ಸ್ವರ್ಗಸ್ಥನಾದಮೇಲೆ ಅವನನ್ನಗಲಿ ನಾನು ಇಲ್ಲಿ 
ವಾಸಿಸುತ್ತ ಎಂಟುಸಾವಿರೆ ವರ್ಷಗಳಾದವು! ಇರಲಿ; ಅಮೇಲೆ ವಿಂಧ್ಯ 
ಶಿಖರದ ತಿಟ್ಟ ನಿಂದ ಮೆಲ್ಲಗೆ ಕಷ್ಟಪಟ್ಟು ಕೆಳಗಿಳಿದು, ತೀಕ್ಷ್ಣವಾದ ದರ್ಜೆ 
ಗಳಿಂದ ಬದ ಈ ಆಶ ಶ್ರಮಭೂಮಿಗೆ ಬಂದು ಸೇರಿದನು (೮-೧೦). 
ನಿಶಾಕರಮುನಿಯನ್ನು ನೋಡಬೇಕೆಂದು ಬಹುಶ್ರಮದಿಂದ ಬಂಜೆನು. ಹಿಂದೆ 
ನಾನೂ ಜಭಾಯುವೂ ಅನೇಕವೇಳೆ ಆತನನ್ನು ಕಂಡು ಸೇವೆಮಾಡಿದ್ದೆವು. 


೪೪೮ ಕಷ್ಕಿ ೦ಧಾಳಾಂಡಃ (ಸರ್ಗಃ ೬೦ 








ತಸ್ಯಾಶ್ರ ಗ ಸದಾಭ್ಯಾ ಶೇ ವವ್ರರ್ವಾಶಾಃ ಸುಗೆಂಧಿನೆಃ | 

ವೃ ಸ್ಲೋ ನಾಸುಸ್ಟಿತಃ ಕಶ್ತಿ ದಫಲೋ ನಾ ನ ವಿದ್ಯತೇ || ೧೨ 
ಉಸೇತ್ಯ ಚಾಶ್ರಮಂ ಪುಣ್ಯಂ ವೃಕ್ಷಮೂಲಮುಪಾಶ್ರಿತಃ | 

ದ್ರಷ್ಟು ಕಾಮಃ ಪ್ರತೀಕ್ಷೇಃಹಂ ಭಗನಂತೆಂ ನಿಶಾಕರೆಮ್‌ ॥ ೧೩ 


ಅಥಾಪಶ್ಯಮದೂರೆಸ್ಥ ನೃುಷಿಂ ಜ್ವಲಿಕತೇಜಸಮ್‌ | 

ಕೈತಾಭಿಸೇಕಂ ದುರ್ಧರ್ಷಮುಪಾನವೃಶ್ತ ಮುದಜ್ಮುಖನಾ್‌ | ೧೪ 
ತನೃಕ್ಷಾಃ ಸ್ಫಮುರಾ ವ್ಯಾಘ್ರಾಃ ಸಿಂಹಾ ನಾಗಾಃ ಸರೀಸೃಷಾಃ 
ಪರಿನಾರ್ಯೋಪಗಚ್ಛಂತಿ ಧಾತಾರಂ ಪ್ರಾಜೆನೋ ಯಥಾ | ೧೦೫ 
ತತಃ ಪ್ರಾಪ್ತಮೃಷಿಂ ಜ್ಞಾತ್ವಾ ತಾನಿ ಸತ್ತ್ಯಾನಿ ನೈ ಯಯುಃ | 
ಪ್ರವಿಷ್ಟೇ ರಾಜನಿ ಯಥಾ ಸರ್ವಂ ಸಾಮಾತ್ಯಕೆಂ ಬಲನ |. ೧೬ 
ಯಷಿಸ್ತು ದೃಷ್ಟ್ಯಾ ಮಾಂ ಪ್ರೀತಃ ಪ್ರನಿಷ್ಟಶ್ಚಾಶ್ರಮಂ ಪುನಃ | 
ಮುಹೂರ್ತೆಮಾತ್ರಾನ್ನಿಷ್ಟ ನ್ಯ ತತಃ ಕಾರ್ಯಮಪೃಚ್ಛತ | ೧೩ 


ಆ ಮುನಿಯ ಆಶ್ರಮದ ಬಳಿಯಲ್ಲಿ ಸುಗಂಧಿಯಾದ ವಾಯುವು ಬೀಸುತ್ತಿ ತ್ತು. 
ಹೊನಿಲ್ಲದ ಅಥವಾ ಹೆಣ್ಣಿಲ್ಲದ ಒಂದು ಮರವೂ ಅಲ್ಲಿರಲಿಲ್ಲ (೧೧-೧೨). 
ನಾನು ಆತನ ಪುಣ್ಯಾಶ್ರಮವನ್ನು ಸೇರಿ ಮಹಾತ್ಮನಾದ ನಿಶಾಕರಮುಕಿ 
ಯನ್ನು ಪರೀಕ್ಷಿಸುತ್ತ ಒಂದು ಮರದ ಬುಡದಲ್ಲಿ ನಿಂತೆನು. ಸ್ವಲ್ಪ ಹೊತ್ತಿ 
ನಲ್ಲಿ ತೇಜಸ್ವಿಯಾದ ಆ ಮುನಿಯು ಸ್ನಾನಮಾಡಿ ನನ್ನ ಸಮೀಪದಲ್ಲಿ 
ಉತ್ತರಾಭಿಮುಖವಾಗಿ ಬರುವುದನ್ನು ಕಂಡೆನು (೧೩-೧೪). ಎಕೈ 
ವಾನರಕ್ಕೆ ಸಮಸ್ತ ಭೂತಗಳೂ ಬ್ರಹ್ಮದೇವನನ್ನು ಬಳಸಿ ಸೇವಿಸುವಂತ್ರೆ 
ಆ ಖುಹಿಯ ಸುತ್ತಲೂ ಕರಡಿ, ಚಮರಮೃಗೃ ಹುಲಿ, ಸಿಂಹ, ಆನೆ, ಸರ್ಪ 
ಮೊದಲಾದ ಪ್ರಾಣಿಗಳು ಆತನನ್ನು ಸೇವಿಸುತ್ತ ಬರುತ್ತಿದ್ದವು (೧೫). 
ರಾಜನು ತನ್ನ ಅಂತಃಪುರವನ್ನು ಪ್ರವೇಶಿಸಿದ ಮೇಲೆ ಮಂತ್ರಿಗಳೇ ಮೊದ 
ಲಾದ ಪರಿವಾರದವರು ಹಿಂದಿರುಗಿ ಹೋಗುವಂತೆ, ಆ ಮಹರ್ಷಿಯು 
ಆಶ್ರಮವನ್ನು ಪ್ರವೇಶಿಸಲು, ಆ ಪ್ರಾಣಿಗಳೆಲ್ಲವೂ ತಮ್ಮ ತಮ್ಮ ನಿವಾಸಗಳಿಗೆ 
ಹಿಂದಿರುಗಿ ಹೋದವು (೧೬). ಆ ಮುನಿಯು ಪ್ರೀತಿಯಿಂದ ನನ್ನನ್ನು 
ನೋಡಿ ಆಶ್ರಮದೊಳಗೆ ಹೋಗಿ, ಸ್ಪಲ್ಪ ಹೊತ್ತಿನ ಮೇಲೆ ಪುನಃ ಹೊರಗೆ 


ಸರ್ಗಃ ೬೦] ಸಂಪಾತಿಪುರಾವೃತ್ತನರ್ಣನಮ್‌ ೪೪೯ 


ಸೌಮ್ಯ ನೈಕೆಲ್ಯತಾಂ ದೃಷ್ಟ್ವಾ ರೋಮ್ಹಾಂ ತೇ ನಾನಗನ್ಯುತೇ | 


ಅಗ್ಮಿದಗ್ಳಾನಿಮೌ ಪಕ್ಸೌ ತ್ರಕ್ಷೈನ ಪ್ರಣಿತಾ ತವ | ೧೪ 
ಗೃಧ್ರೌ ದ್ವೌ ದೃಷ್ಟಪೂರ್ವೌ ಮೇ ಮಾತರಿಶ್ಚಸನ್‌ೌ ಜವೇ | 
ಗೃಥ್ರಾಣಾಂ ಚೈನ ರಾಜಾನೌ ಭ್ರಾತರೌ ಕಾಮರೂಪಿಣೌ ॥ ೧೯ 


ಚಜ್ಯೇಷ್ಕೋ ಹಿ ತೈಂ ತು ಸಂಪಾಕೇ ಜಟಾಯುರನುಜಸ್ವವ | 
ಮಾನುಷಂ ರೂಪಮಾಸ್ಥಾಯ ಗೃಹ್ಹೀತಾಂ ಚರಣೌ ಮನು ॥ ೨೦ 


ಕಂ ಕೇ ನ್ಯಾಧಿಸಮುತ್ತಾನಂ ಪಕ್ಷಯೋಃ ಪತನಂ ಕಥಮ್‌ | 
ದಂಡೋ ನಾಯಂ ಕೃತಃ ಜೇನ ಸರ್ವಮಾಖ್ಯಾಹಿ ಸೃಚ್ಛತಃ i ೨೧ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಷಸ್ಟಿತಮಃ ಸರ್ಗಃ 





ಬಂದು ನನ ೩ನ್ನು ಮಾತನಾಡಿಸಿದರು; ಸೌಮ್ಯ-ಸಂಪಾತಿ, ನಿನ 
ರೋಮಗಳು ಸೀದುಹೋಗಿವೆ ; ರೆಕ್ಕೆಗಳು ಸುಟ್ಟುಹೋಗಿನೆ ; ಚರ್ಮದಲ್ಲಿ 
ಗಾಯವಾಗಿದೆ, ನಿನ A ಗುರುತೇ ಸಿಗುವುದಿಲ್ಲ! (೧೭-೧೮). ಗೃಥ ಗಳಾದ 
ನೀವಿಬ್ಬರು ಒಟ್ಟಿಗೆ ಬರುವುದನ್ನು ನೋಡಿದ್ದೇನೆ. ವಾಯುವೇಗದಲ್ಲಿ ಸಂಚರಿಸ 
ಬಲ್ಲ ಗೃಥೆ | ರಾಜರಾದ ನೀವು ಅಣ್ಣ ತಮ್ಮಂದಿರು ; ಕಾಮರೂಪಿಗಳು. 
ಹಿರಿಯನಾದ ನೀನು ಸಂಪಾತಿ. ನಿನ್ನ ತಮ್ಮ ಜಟಾಯು. ನೀವಿಬ್ಬರೂ 
ಮನುಷ್ಯ ರೂಪವನ್ನು ಧರಿಸಿಬಂದು ನನ ೩ ಪಾದಗಳಿಗೆ ನಮಸ್ಪರಿಸುತ್ತಿ ದ್ದ 
ರಲ್ಲವೆ? (೧೯-೨೦). ಸಂಪಾತಿ, ನಿನಗೆ ಯಾವುದಾದರೂ ವ್ಯಾಧಿಯುಂಟಾ 
ಯಿತೆ? ರೆಕ್ಕೆಗಳು ಹೇಗೆ ಬಿದ್ದುಹೋದವು? ಅಥವಾ ಯಾರಾದರೂ 
ನಿನ್ನನ್ನು ದಂಡಿಸಿದರೆ? ಎಲ್ಲವನ್ನೂ ನನಗೆ ಹೇಳು? ಎಂದನು? (೨೧). 


ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಷ್ಟಿಂಧಾಕಾಂಡದಲ್ಲಿ ಅರುವತ್ತನೆಯ ಸರ್ಗ 


ಶಾಕ್‌ 


29 


ಏಕೆಷಸ್ಟಿ ತೆನುಃ ಸರ್ಗಃ 


ಸೂರ್ಯಾನುಗಮನಾಖ್ಯಾ ನಮ್‌ 





ತತೆಸ ದ್ದಾರುಜಂ ಕರ್ಮ, ದುಷ್ಕರಂ ಸಾಹಸಾಶ್‌ ಕೃತಮ್‌ | 
ಅಚಚಸ್ತೆ! ಮುನೇಃ ಸರ್ವಂ ರಾನಿ ತೆಡಾಟ ೧ 


ಭೆಗನನ್‌ ವ್ರಜಯುಕ್ತಶ್ವಾಲ್ಲಜ್ಜಯಾ ವ್ಯಾ ಸುಲೇಂದ್ರಿಯಃ | 


ಪರಿಶ್ರಾಂತೋ ನೆ ಶಕ್ಕೊ ನಿ ವಚನಂ ಸ್ರ ತಿಭಾಸಿತುಮ್‌ | ೨ 

ಅಹಂ ಚೈನ ಜಟಾಯುತ್ನ ಸಂಘರ್ಷಾದಧ್ರರ್ಷನೋಹಿತೌ | 

ಆಕ ಪತಿತೌ ನೀರೌ 'ಜಿಜ್ಞಾ ಸಂತೌ ಪೆರಾಕ್ರೆಮನು್‌ ॥ ಷಿ 

ಫೈಲಾಸಶಿಖರೇ ಬದ್ಗಾಾ ಮುನೀನಾಮಗ್ರ ತೆ! ಪಣಮ್‌ | 

ರವಿಃ ಸ್ಯಾದನುಯಾಶವ್ಯೋ ಯಾನದಸ್ತಂ ಮಹಾಗಿರಿಮ್‌ ॥ ೪ 
ಸರ್ಗ ೬೧ 


ತಾನೂ ಜಟಾಯುವೂ ಸೂರ್ಯನ ಬಳಿಗೆ ಹಾರಿಡೆನೆಂದೂ ಆಗ ರೆಕ್ಕೆಗಳು 
ದಗ್ಗವಾದವೆಂದೂ ಸಂಪಾತಿಯು ನಿಶಾಕರಮುನಿಗೆ ಹೇಳುವುದು. 


ಸಂಪಾತಿಯು ಹೇಳಿದನು : “ಎಲ್ಫೆ ವಾನರಕ್ಕೆ ಆಗ ನಾನು ಸೂರ್ಯ 
ಮಂಡಲದನರೆಗೆ ಹಾರಿಹೋದ ಸಾಹಸಮಯವಾದೆ ದುರಂತಕೃತ್ಯವನ್ನು 
ನಿವರಿಸಿದೆನು : " ಭೆಗನನ್‌, ನನ್ನ ದೇಹವು ವ್ರಣದಿಂದ ತುಂಬಿದೆ. 
ಇಂದ್ರಿಯಗಳು ವಿಚಲಿತವಾಗಿವೆ. ಬಹಳ ಬಳಲಿಹೋಗಿದ್ದೇನೆ. ನಾಚಿಕೆ 
ಯಿಂದ ಉತ್ತರ ಹೇಳಲಾರದವನಾಗಿದ್ದೇನೆ (೧-೨). ನಾನೂ ಜಟಾಯುವೂ 
ಗರ್ವದಿಂದ ಬುದ್ಧಿ ಗೆಟ್ಟು ಸ್ಪರ್ಧೆಗೆ ಇಳಿದೆವು. ನಮ್ಮ ಸರಾಕ್ರಮನನ್ನು 
ಪರೀಕ್ಷಿಸಬೇಕೆಂದು. ಆಕಾಶವನ್ನ ಡರಿಜೆವು. ಕೈ ಲಾಸಶಿಖರದಲ್ಲಿ ಮುನಿ 
ಗಳೆದುರಿಗೆ ಪಣವನ್ನು ಕಟ್ಟ ದ್ದಿವು "ಸೂರ್ಯನು ಅಸ್ತಾ ಚಲವನ್ನು ಸೇರುವ 
ವರೆಗೂ ಅವನ ಹಿಂದೆಯೇ ಹಾರಿಹೋಗಬೇಕು !' ಎಂಬುದು ನಮ್ಮ 


ಸರ್ಗಃ ೬೧] ಸೂರ್ಯಾನುಗಮನಾಖ್ಯಾನಮ್‌ ೪೫೧ 


ಅಥಾವಾಂ ಯುಗಪತ್‌ ಪ್ರಾಪ್ತಾನಪೆಶ್ಯಾವ ಮಹೀತಲೇ | 


ರಥಚಕ್ರ ಪ್ರಮಾಣಾನಿ ನಗರಾಣಿ ಪ್ಲಥಳ್ಸ ಫಕ್‌ ॥ ೫ 
ಸ್ಪಚಿದ್ವಾಡಿತ್ರಘೋಷಾಂಶ್ಚ ಬ್ರಹ್ಮಘೋಷಾಂತ್ಚ ಶುಶ್ರುವಃ | 
ಗಾಯಂತೀಶ್ವಾಂಗನಾ ಬಹ್ಟೀಃ ಪಶ್ಯಾವೋ ರೆಕ್ತವಾಸಸಃ | ೬ 
ತೂರ್ಜಮುತಶ್ಸತ್ಯ ಚಾಕಾಶೆಮಾದಿತ್ಯಪಥೆಮಾಶ್ರಿತೌ | 
ಅನಾಮಾಲೋಕೆಯಾವಸ್ತದ್ವನೆಂ ಶಾದ್ವಲಸಂಸ್ಥಿ ತಮ್‌ ॥ ೭ 
ಉಪಲೈರಿವ ಸಂಛನ್ನಾ ದೃಶ್ಯತೇ ಭೂಃ ಶಿಲೋಜಚ್ಚಯ್ಯೆಃ | 
ಆಪಗಾಭಿಶ್ಚ ಸಂವೀತಾ ಸೂತೈರಿನ ನಸುಂಧೆರಾ | ಳ 
ಹಿಮವಾಂಕ್ರೈವ ವಿಂಧ್ಯ ಶ್ವ ಮೇರುಶ್ಚ ಸುಮಹಾನ್ನಗಃ | 

ಭೂತಲೇ ಸಂಪ್ರಕಾಶಂತೇ ನಾಗಾ ಇವ ಜಲಾಶಯೇ ॥ ೯ 


ತೀನ್ರಃ ಸ್ವೇಪಶ್ಚ ಖೇದಶ್ಚೆ ಭಯಂ ಚಾಸೀತ್ರದಾನಯೋಃ | 
ಸಮಾನಿಶತಿ ನೋಹಶ್ಚ ತನೋ ನೂರ್ಥಾ ಚ ಬಾರುಣಾ | ೧೦ 


ಪಣವಾಗಿತ್ತು (೩-೪). ಅನಂತರ ನಾವು ಒಟ್ಟಿಗೆ ಆಕಾಶವನ್ನ ಡರಿದಾಗ, 
ಭೂಮಿಯಲ್ಲಿರುವ ನಗರಗಳು ಬಂಡಿಯ ಗಾಲಿಗಳಷ್ಟು ಚಿಕ್ಕದಾಗಿ ಅಲ್ಲಲ್ಲಿ 
ಕಾಣಿಸುತ್ತಿದ್ದವು!  ಗಗನತಳದಲ್ಲಿ ಕೆಲನೆಡೆ ವಾದ್ಯಘೋಷಗಳೂ ವೇದ 
ಘೋಷಗಳೂ ನಮಗೆ ಕೇಳಿಸಿದವು. ರೆಕ್ತವಸ್ತ್ರವನ್ನು ಭರಿಸಿದ ಬಹುಮಂದಿ 
ಸ್ತ್ರೀಯರು ಹಾಡುವುದನ್ನು ನೋಡಿದೆವು (೫-೬). ಬಹುಬೇಗನೆ ಆಕಾಶ 
ವನ್ನೇರಿ ಕೆಳಗೆ ನೋಡಿದಾಗ, ನಮ್ಮಿಬ್ಬರಿಗೂ ಭೂಮಿಯು ಒಂದು ಹುಲ್ಲು 
ಗಾವಲಿನಂತೆ ಹಸುರಾಗಿ ಕಾಣಿಸಿತು. ಪರ್ವತಗಳು ಕಲ್ಲುಹೆರಳುಗಳಂತೆಯೂ 
ನದಿಗಳು ದಾರಗಳಂತೆಯೂ ಗೋಚರಿಸಿದವು! ಭೂತಳದಲ್ಲಿ ಮಹಾಸರ್ವತ 
ಗಳೆನಿಸಿದ ಹಿಮಾಚಲ, ವಿಂಧ್ಯ, ಮೇರುಗಳು ಕೆರೆಯಲ್ಲಿರುವ ಆನೆಗಳಂತೆ 
ಕಂಡವು! (೬-೯). ಮುನಿಗಳೆ, ಆ ಸಮಯದಲ್ಲಿ ನಮಗೆ ಬಹೆಳ ಆಯಾಸ 
ವಾಯಿತು ಬೆವರು ಕೆತ್ತುಕೊಂಡಿತು. ಭಯವು ಆವರಿಸಿತು. ದಿಗೆ ೨ಮೆ 
ಯುಂಟಾಯಿತು. ಕತ್ತಲೆ ಕವಿದು ಎಚ್ಚ ರದಫ್ಪಿ ದಂತಾಯಿತು ! ದಕ್ಷಿಣ 
ದಿಕ್ಕ್ಯಾವುದು, ಆಗ್ನೇಯವಾವುದು, ಪಶ್ಚಿಮ ಯಾವುದು... ಎಂಬುದೊಂದೂ 


ಜಃ 


೪೫೨ ಕಿಷ್ಕಿಂಧಾಕಾಂಡಃ ; ಸರ್ಗಃ ೬೧ 


ನ ದಿಗ್ವಿಜ್ಞಾ ಯತೇ ಯಾಮ್ಯಾ ನಾಗ್ಬೇಯಿಾ ನೆ ಚ ವಾರುಣೀ। 
ಯುಗಾಂತೇ ನಿಯತೋ ಲೋಕೋ ಹತೋ ದಗ್ಗ ಇವಾಗ್ನಿನಾ || 


ಮನಶ ಮೇ ಹತಂ ಭೂಯಃ ಸಂಫಿವರ್ಕ ತು ಸಂಶ್ರಯವ್‌ | 


೫ 


ಯಶ್ನೇನ ಮಹತಾ ಹ್ಯಸ್ಮಿನ್‌ ಪುನಃ ಸಂಧಾಯ ಚಕ್ಷುಷೀ ॥ ೧೨ 


ಯತ್ನೇನ ನುಹತಾ ಭೂಯೋ ರನಿಃ ಸಮನಲೋಕಿತಃ | 
ತುಲ್ಕಃ ಪೃಥ್ಲೀಪ್ರಮಾಣೇನ ಭಾಸ್ಕರಃ ಪ್ರತಿಭಾತಿ ನೌ ೧೩ 


ಜಹಾಯುರ್ಮಾಮನಾಪೃಚ್ಛ್ಯ ನಿಪಪಾತ ಮಹೀಂ ತತಃ | 
ತಂ ದೃಷ್ಟ್ವಾ ತೂರ್ಣಮಾಕಾಶಾದಾತ್ಮಾನಂ ಮುಕ್ತವಾನಹಮ್‌ ॥ 


ಪಕ್ಷಾಭ್ಯಾಂ ಚ ಮಯಾ ಗುಪ್ತೋ ಜಟಾಯುರ್ನ ಪ್ರದಹ್ಯತೇ | 
ಪ್ರಮಾದಾತ್ರತ್ರ ನಿರ್ದಗ್ಗಃ ಪತನ್‌ ವಾಯುಪಥಾದಹರ | ೧೫ 


ಆಶಂಶೇ ತೆಂ ನಿಪತಿತಂ ಜನಸ್ಥಾನೇ ಜಹಖಾಯುಷನಾ | 
ಅಹಂ ತು ಪತಿತೋ ವಿಂಧ್ಯೇ ದಗ್ಗಪಕ್ಷೋ ಜಡೀಕೃತಃ || ೧೬ 


Wp: 


ತಿಳಿಯಲಿಲ್ಲ (೧೦). ಪ್ರಳಯಕಾಲದಲ್ಲಿ ನಿಧಿನಶನಾದ ಈ ಲೋಕವು 
ಅಗ್ನಿಯಿಂದ ದಗ್ಗವಾಗಿ ನೆಲೆದನ್ಸಿ ಹೋದಂತೆ ನಮಗೆ ಕಂಡಿತು! ನನ 4 
ಮನಸ್ಸು ಎಲ್ಲಿಯೋ, ಕಣ್ಣು ಎಲ್ಲಿಯೋ ಆಯಿತು! ಕಡೆಗೆ ಮಹಾಪ್ರಯತ್ನ 
ದಿಂದ ಮನಸ್ಸನ್ನೂ ಕಣ್ಣನ್ನೂ ಒಂದುಗೂಡಿಸಿ ಸೂರ್ಯನ ಕಡೆಗೆ 
ನೋಡಿದೆನು. ಆಗ ಸೂರ್ಯನು ಈ ವೃಥಿ ಯಷ್ಟು ವಿಶಾಲವಾಗಿ ನಮಗೆ 
ಗೋಚರಿಸಿದವು | (೧೧-೧೩). ಆಗ ಜಟಾಯುವು ನನಗೆ ತಿಳಿಸಜೆಯೇ 
ಭೂಮಿಗೆ ಇಳಿದುಬಿಟ್ಟನು ! ಆಗ ನಾನೂ ಸಹೆ ಆಕಾಶನನ್ನು ಬಿಟ್ಟು 
ಜೆಳಗಿಳಿಯತೊಡಗಿದೆನು. ಜಟಾಯುವನ್ನು ನಾನು ಕಿಕ್ಕೆಗಳಿಂದ ಮರೆಸಿ 
ನೆರಳಿನಲ್ಲಿರುವಂತೆ ಮಾಡಿದೆನಾದ್ದರಿಂದ, ಅವನು ದಗ್ಗ ನಾಗಡಿ ಉಳಿದು 
ಕೊಂಡನು. ಆಕಾಶದಿಂದಿಳಿಯುವಾಗ ನನ ೩ ಅನಿನೇಕದಿಂದಲೇ ನಾನು 
ಸುಟ್ಟುಹೋಡಿನು (೧೪-೧೫). ಜಟಾಯುವು ಜನಸ್ಥಾನದಲ್ಲಿ ಬಿದ್ದು 
ಹೋಗಿರಬಹುದೆಂದು ನನ್ನ ಊಹೆ. ನನ್ನ ರೆಕ್ಸೆಗಳು ಸುಟ್ಟೊಡನೆ 
ನಾನು ಮೂರ್ಛಿತನಾಗಿ ಈ ವಿಂಧೈಸರ್ವಶಶ್ರೇಣಿಯಲ್ಲಿ ಬಿದ್ದುಬಿಟ್ಟಿನು. 











re ON ಜಾ en Seren ry 


ಸರ್ಗಃ ೬೨] ನಿಶಾಕರಭನಿಷ್ಕಾ ಖ್ಯಾ ನಮ್‌ ೪೫೩ 


ರಾಜ್ಯೇನ ಹೀನೋ ಭ್ರಾತ್ರಾ ಚ ಪೆಕ್ಲಾಭ್ಯಾಂ ನಿಕ್ರಮೇಣ ಚ | 
ಹ್‌ ಮರ್ಶುಮೇವೇಚ್ಛನ್‌ ಪತಿಸ್ಕೇ ಶಿಖರಾದ್ದಿರೇಃ ॥ ೧೩ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಏಕಷಸ್ಕಿತಮಃ ಸರ್ಗಃ 





ಹಾ ಸಂ ಸಾರಾ 





ದ್ವಿಷಷ್ಟಿತಮಃ ಸರ್ಗಃ 


ನಿಶಾಕರಭವಿಷ್ಯಾ ಖ್ಯಾನಮ್‌ 
ಏವಮುಕ್ತ್ವಾ ಮುಸಿಶ್ರೇಷ್ಠಮರುದಂ ದುಃಖತೋ ಭೃತಶಮಾ್‌ | 
ಅಥ ಧ್ಯಾತ್ವಾ ಮುಹೂರ್ತಂ ತು ಭಗನಾನಿದನುಬ್ರವೀತ್‌ ॥ ೧ 
ಸಕ್ಸ್‌ ಚ ತೇ ಪ್ರಪಕ್ಸ್‌ ಚ ಪುನರನ್ಯೌ ಭವಿಷ್ಯತಃ | 
ಪ್ರಾಣಾಶ್ಚೆ ಚಕ್ಷುಷೀ ಚೈವ ನಿಕ್ರಮಶ್ಚ ಬಲಂ ಚ ತೇ॥ ೨ 





ಮಹರ್ಷಿಗಳ ನನ್ನ ಪಕ್ಷಿಗಾಜ್ಯವೂ ಹೋಯಿತು ; ತಮ್ಮನೂ ಅಗಲಿದನು. 
ಕಿಕ್ಕೆಗಳು ಸುಟ್ಟುಹೋದವು. ಪರಾಕ್ಷಮವು ಮಾಸಿತು. ಒಟ್ಟಿ ನಲ್ಲಿ ನಾನು 
ನಿಶ್ಚಯವಾಗಿಯೂ ಸಾಯಬೇಕೆಂದಿದ್ದೇನೆ. ಗಿರಿಶಿಖರದಿಂದ ಕೆಳಗೆ ಉರುಳು 
ವೆನು! ಎಂಬೆನು? (೧೬-೧೭). 

ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಕಿ೦ಂಭಾಕಾಂಡದಲ್ಲಿ ಅರುವತ್ತೊಂದನೆಯ ಸರ್ಗ 


ಸರ್ಗ ೬೨ 
ಸಂಪಾತಿಗೆ ಪುನಃ ರೆಕ್ಕೆಗಳು ಬರುವುನೆಂದು ನಿಶಾಕರೆಮುನಿಯು 
ಭವಿಷ್ಯವನ್ನು ಹೇಳುವುದು. 
ಸಂಪಾತಿಯು ಹೇಳಿದನು : “ ವಾನರರ, ಈ ರೀತಿಯಲ್ಲಿ ನುಡಿದು 
ಅತ್ಯಂತ ದುಃಖದಿಂದ ನಾನು ಅತ್ತನು. ಆ ಮಹರ್ಷಿಯು ಕ್ಷಣಕಾಲ 
ಧ್ಯಾನಮಗ್ನನಾದನು. ಅನಂತರ ನನ ೩ನ್ನು ನೋಡಿ ಈ ಪ್ರಕಾರ ಹೇಳಿದನು: 
4 ಸಂಪಾತಿ, ನಿನಗೆ ಬೇರೆಯ ಕೆಕ್ಟೆಗಳೂ ಪುಕ್ಕಗಳೂ ಹುಟ್ಟುವುವು. ಪಣ 


ಆಂ 
ಬಲ, ನೇತ್ರಪಾಟವ, ಬಲಪರಾಕ್ರಮಗಳು ಹೊಸದಾಗಿ ಬರುವುವು (೧-೨). 


೪೫೪ ಕಿನ್ಫಿಂಧಾಕಾಂಹಃ (ಸರ್ಗಃ ೬೨ 





ಪುರಾಣೇ ಸುನುಹಶ್ಯಾರ್ಯಂ ಭವಿಷ್ಯತಿ ಮಯಾ ಶ್ರುತಮ್‌ | 
ದೃಷ್ಟಂ ಮೇ ತಪಸಾ ಚೈನ ಶ್ರುತ್ವಾ ಚ ನಿದಿಕಂ ಮಮ ॥ ೩ 
ರಾಜಾ ದಶರಥೋ ನಾಮ ಶಶಿ ದಿಕ್ಲಾಕುನಂದನಃ | 

ತಸ್ಯ ಪುತ್ರೋ ಮುಹಾಶೇಜಾ ರಾನೋ ನಾನು ಭವಿಷ್ಯತಿ ॥ ೪ 
ಅರಣ್ಯಂ ಚ ಸಹ ಭ್ರಾತ್ರಾ ಲಕ್ಷ್ಮಣೇನ ಗಮಿಷ್ಯತಿ | 

ಅಸ್ಮಿನ್ನರ್ಥೇ ನಿಯುಕ್ತೆಃ ಸನ್‌ ಪಿತ್ರಾ ಸತ್ಯಪರಾಶ್ರೆಮಃ | ೫ 
ನೈರ್ಬುತೋ ರಾನಣೋ ನಾಮ ತಸ್ಕ ಭಾರ್ಯಾಂ ಹರಿಷ್ಯತಿ | 
ರಾಶ್ಚಸೇಂದ್ರೋ ಜನಸ್ಥಾ ನಾದವಧ್ಯಃ ಸುರದಾನವೈಃ ॥ ಹ 


ಸಾ ಚ ಕಾಮಃ ಪ್ರಲೋಭ್ಯಂತೀ ಭಕ್ಷ್ಯೈರ್ಭೋಜ್ಯ್ಯೈಶ್ಚ ಮೈಥಿಲೀ | 
ನ ಭೋಕ್ಷ ತೆ ಮಹಾಭಾಗಾ ದುಃಖೇ ಮಗ್ಗ ಯಶಸ್ಸಿನೀ ॥ ಫಿ 
ಸರಮಾನ್ನಂ ತು ವೈದೇಹ್ಯಾ ಜ್ಞಾತ್ವಾ ದಾಸ್ಯತಿ ವಾಸವಃ | 

ಯದನ್ನಮನಮೃತಪ್ರಖ್ಯಂ ಸುರಾಣಾಮಫಿ ದುರ್ಲಭನತ್‌ ॥ ಛ್ರ 


ಒಂದು ಮಹಾಕಾರ್ಯವು ಮುಂಜಿ ನಡೆಯುವುದಾಗಿ ಪುರಾಣದಲ್ಲಿದೆ 
ಯೆಂದು ನಾನು ಕೇಳಿದ್ದೇನೆ. ನನ್ನ ತನಶೃಕ್ತಿಯಿಂದ ಅದನ್ನು ತಿಳಿದಿದ್ದೇನಲ್ಲಬಿ 
ಹಿರಿಯರಿಂದಲೂ ಕೇಳಿಬಲ್ಲಿನು. ಏನೆಂದರೆ, ಇಕ್ಷಾ ಿ ಕುವಂಶದಲ್ಲಿ ದಶರಥನೆಂಒ 
ರಾಜನು ಇರುವನು. ಅವರಿಗೆ ಮಹಾತೇಜಸ್ವಿ ಯಾದ ಶ್ರೀರಾಮನೆಂಬ 
ಪುತ್ರನು ಜನಿಸುವನು (೩-೪). ಆತನು ತ ನಾದ ಲಕ್ಷ , ಟೌನೊಡನೆ 
ಅರಣ್ಯಕ್ಕೆ ಹೋಗಬೇಕಾಗಿ ಬರುವುದು. ಅರಣ್ಯಕ್ಕೆ ಹೋಗಬೇಕೆಂದು 
ತಂದೆಯಿಂದ ಆಜ್ಞ ಪ್ರನಾಗಿ ಸತ್ಯ ನರಾಕ್ರ ಮನಾದ ಶ್ರೀರಾಮನು ಅರಣ್ಯಕ್ಕೆ 
ಹೋಗುವನು (೫). ರಾವಣನೆಂಬ ಒಬ್ಬ ದಾನವೇಂದ್ರನು ಜನಸ್ಕಾನದಿಂದ 
ಶ್ರೀರಾಮನ ಪಕ್ನಿಯನ್ನು ಅನ ಪಹರಿಸಿಕೊಂಡುಹೋಗುವನು. ಆ ರಾಕ್ಷಸನು 
ದೇವಾಸುರರಿಗೂ ಅವಧ್ಯ ನಾಗಿರುವನು. ಆಮೇಲೆ ರಾಮಪತ್ಲಿ ಯಾದ 
ಮೈಧಿಲಿಗೆ ರಾವಣನು ಭಕ್ಷ್ಯಳೋಜ್ಯ ಗಳನ್ನೂ ಭೋಗಸಾಮಗ್ರಿ ಗಳನ್ನೂ 
ಕೊಟ್ಟು ಪ್ರಲೋಭಿಸಲು ಯತ್ನಿಸಿದರೂ ಆ ಮಹಾಭಾಗಳು. ಅವನಿಗೆ 
ವಶಭಾಗುವುದಿಲ್ಲ. ಆ ಕೀರ್ತಿಕಾಲಿನಿಯು ದುಃಖಮಗ್ನಳಾಗಿ ಯಾವ 
ಆಹಾರವನ್ನೂ ತೆಗೆದುಕೂಳು ವುದಿಲ್ಲ (೬-೭). ಆಗ ಇಂದ್ರನು ವೈದೇಹಿಯ 


ಸರ್ಗಃ ೬೨ | ವಿಶಾಳೆರಭವಿಷಾ  ಖ್ಯಾನಮ್‌ ಇಳ೫ 





ತದನ ೦ ಮೈಥಿಲೀ ಪ್ರಾಪ್ಯ ವಿಜ್ಞಾ ಯೇಂದ್ರಾ ಧಿದಂ ತ್ವಿತಿ | 
ಅಗ್ಗ ಗ್ರಮುದ್ಧ, ಕ್ಕೆ ತಜಿ ಭೂತಲೇ ನಿರ್ವಪಿಸ್ಯತಿ ॥ ೯ 


ಯದಿ ಜೀವತಿ ಮೇ ಭರ್ತಾ ಲಕ್ಷ ಕೇನ ಸಹ ಪ್ರಭುಃ | 
ದೇನತ್ವಂ nemesis ತೆಯೋರನ್ನ ಮಿದಂ ತ್ವಿತಿ ॥ ೧೦ 


ಏಷ್ಯಂತ್ಯನ್ನೇಷಕಾಸ್ತ್ರಸ್ಯಾ ರಾಮದೂಶಾಃ ಪ್ಲವಂಗಮಾಃ | 
ಅಖ್ಯೇಯಾ ರಾಮುಮುಹಿಷೀ ತ್ವಯಾ ತೇಭ್ಯೋ ವಿಹಂಗಮ | ೧೧ 


ಸರ್ವಥಾ ಹಿ ನ ಗಂತವ್ಯ ಮೀದೃಶಃ ಕೈ ಗವಿಂಷ್ಯಸಿ ! 





ದೇಶಕಾಲೌ್‌ ೫ ್ರ ತೀಕ್ಷಸ ಸಕ್ಸ್‌. ತೆಂ ಪ್ರ ತಿಪತ್ಸೆ ಸೇ! ದಿ೨ 
ಯದಾ ಪ್ರವೃತ್ತಿಂ ತಾಂ ಸರ್ವಾಮಾಖ್ಯಾಸ್ಯಸಿ ವಿಹಂಗಮ | 
ತದೈೈನ ಸಕು ವರ್ಜಶ್ಚ ತವ ಸರ್ವಂ ಭವಿಷ್ಯತಿ ॥ ೧೩ 


ಪಾಗಾರ. ರಸಗಳ aE des Mees 





ಪರಿಸ್ಥಿತಿಯನ್ನ ರಿತು ಆಕೆಗೆ ದಿವ್ಯಾನ್ನವನ್ನು ಫಳಿಸಿಕೊಡುವನು. ಅಮೃತ 
ಸಮಾನವಾದ ಆ ದಿವ್ಯಾನ ೩ನು ದೇವತೆಗಳಿಗೂ ಲಭ 3ವಲ್ಲ. ಆ ದಿವ್ಯಾನ್ನ 
ವನ್ನು ಇಂದ್ರನು ಕಳಿಸಿದ್ದಾನೆಂದು ಮೈಥಿಲಿಯು ಸ್ಪೀಕಠಿಸುವಳು. ಒಂದು 
ಭಾಗವನ್ನು ಶ್ರೀರಾಮನಿಗೋಸ್ಟರ ಭೂತಳದಲ್ಲಿಡುವಳು (೮-೯). *ನನ್ನ 
ಪತಿಯೂ ಪ್ರಭುವೂ ಆಗಿರುವ ಶ್ರೀರಾಮನಿಗೂ ಲಕ್ಷ್ಮ ಣನಿಗೂ ಈ 
ಅನ್ನನು ಅರ್ಥಿತವಾಗಲಿ. ಅವರು ಜೀವಿಸಿದ್ದರೂ ದೇವಭಾವವನ್ನು ಪಡೆ 
ದಿದ್ದರೂ ಅವರಿಗೆ ಈ ದಿವ್ಯಾನ್ನವು ಸೇರಲಿ” ಎಂದು ಹೇಳುತ್ತ ಆ ದೇವಿಯು 
ಅದನ್ನು ಅರ್ಪಿಸುವಳು (೧೦). ಓ ಸಂಪಾತಿ, ಕೆಲವು ದಿನಗಳಾದಮೇಲೆ 
ಆಕೆಯನ್ನು ಹುಡುಕುತ್ತ ರಾಮಬೂತರಾದ ವಾನರರು ಇಲ್ಲಿಗೆ ಬರುವರು. 
ನೀನು ಅವರಿಗೆ ಶ್ರೀರಾಮನ ಪಶ್ಚಿಯ ವೃತ್ತ್ವಾ ೦ತವನ್ನು ಅರುಹು. ಈ 
ದುರವಸ್ಥೆ ಯಲ್ಲಿ ನೀನು ಎಲ್ಲಿಗೂ ಹೋಗಬೇಡ. ಎಲ್ಲಿಗೆ ತಾನ ನಿನಗೆ 
ಹೋಗಲು ಸಾಧೆ ನಿದೆ? ಜೀರಕಾಲಗಳನ್ನು ಎದುರುನೋಡುತ್ತಿರು. ನಿನ್ನ 
ರೆಕ್ಕೆಗಳು ಪುನಃ ಹುಟ್ಟು ಪುವು (೧೧-೧೨). ಎಲ್ಫೆ ಪಕ್ಷಿಯೆ, 1 
ವೃತ್ತಾ ಂತನೆಲ್ಲನನ್ನೂ ಬು ತಿಳಿಸಿದರೆ, ಆಗ ನಿನ್ನ ರೆಕ್ಟೆಗಳೂ ಹುಟ್ಟು 


೪೫೬ ಕಸ್ಕಿಂಧಾಕಾಂಡಃ (ಸರ್ಗಃ ೬೨ 
ನೋತ್ಸಹೇಯಮಹಂ ಕರ್ತುಮದ್ಯೆ 4ನ ತ್ವಾಂ ಸಪಕ್ಷಕನು | 
ಇಹಸ್ಥಸ್ತ್ಟಂ ತು ಲೋಕಾನಾಂ ಹಿತಂ ಕಾರ್ಯಂ ಕರಿಷ್ಯಸಿ ॥ ೧೪ 


ತ್ವಯಾಪಿ ಖಲು ತತ್‌ ಕಾರ್ಯಂ ತಯೋಶ್ಚ ನೃಪೆಪುತ್ರಯೋಃ | 
ಬ್ರಾಹ್ಮಣಾನಾಂ ಸುರಾಣಾಂ ಚ ನುರೀನಾಂ ವಾಸವಸ್ಯ ಚ ೧೫೫ 


ಇಚ್ಛಾಮ್ಯಹಮಪಿ ದ್ರಷ್ಟುಂ ಭ್ರಾತರೌ ರಾಮಲಕ್ಷ್ಮಣೌ | 
ನೇಚ್ಛೇ ಚಿರಂ ಧಾರಯಿತುಂ ನಾ ್ರಾಣಾಂಸ್ಕೃ ಕ್ಲೇ ಕಲೇವಕಮ್‌ ॥ ೧೬ 


ಮಹರ್ಷಿಸ್ತಬ್ರನೀದೇವಂ ದೃಷ್ಟತತ್ತ್ವಾರ್ಥದರ್ಶನಃ ॥ 
ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ದ್ವಿಷಸ್ಟಿತಮಃ ಸರ್ಗಃ 








ತ್ತವೆ; ತೇಜಸ್ಸೂ ಬರುತ್ತದೆ. ಈಗಲೇ ರೆಕ್ಕೆಗಳನ್ನು ಅನುಗ್ರಹಿಸಲು ನಾನು 
ಯತ್ನಿ ಸಲಾರೆ. ಏಕೆಂದರೆ, ಇಲ್ಲಿಯೇ ನೀನಿದ್ದರೆ ಮುಂಡೆ ಸಿನಿ ೩೦ದ ಕೋಕ 
ಹಿತಕರವಾದ ಕಾರ್ಯವು ಜರುಗುವುದು (೧೩-೧೪). ರಾಜಕುಮಾರರಾದ 
ರಾಮಲಕ್ಷ್ಮಣರ ಟಾಟ. ನೀನೂ ಸ್ವಲ್ಪ ನಷೆಸಿಕೊಡು. ಅವರದು 
ಮಾತ್ರವೇ ಅಲ್ಲ; ಬ್ರಾಹೆ ಇರು, ದೇವತೆಗಳು, ಮುನಿಗಳು, ದೇವೇಂದ್ರ 
ಇವರಿಗೂ ಕದ ಕಾರ್ಯವದು (೧೫)... ನೋಷರರಾದ ಶ್ರೀರಾಮ 
ಲಕ್ಷ್ಮ ರನ್ನು ನೋಡಲು, ಸಂಪಾತಿ, ನನಗೆ ಬಹಳ ಅಭಿಲಾಸೆಯಿದೆ. 
ಆದರೆ" ಅಷ್ಟು. ದೀರ್ಫಕಾಲದವರೆಗೆ ಪ್ರಾಣವನ್ನು ಇಟ್ಟುಕೊಂಡಿರಲು ಇಷ್ಟ 
ವಿಲ್ಲ ಆದ್ದರಿಂದ ಈ ಕಳೇವರವನ್ನು ತ್ಕ ಜಸುವೆನು' ಇ 11 ತತ್ತ್ವಜ್ಞಾ ಇನಿ 
ಯಾದ ಆ ಮಹರ್ಷಿಯು ನನಗೆ ಸಿದನು ” (೧೬). 


ಇಲ್ಲಿಗೆ ಶ್ರೀಮಜಪ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಅರುವತ್ತೆ ರಡನೆಯ ಸರ್ಗ 


ಚಾಫೀಷ 


ತ್ರಿಷಷ್ಟಿ ತಮಃ ಸರ್ಗಃ 

ಸಂಪಾತಿಪಕ್ತಪ್ರಕೋಹಃ 
ಏತೈರನ್ಯೆ ತ್ತ ಬಹುಭಿರ್ಮಾಕ್ಕೈರ್ವಾಕ್ಯವಿದಾಂ ವರೆಃ | 
ಮಾಂ ಪ್ರಶಸ್ಯಾಭ್ಯನುಜ್ಞಾಪ್ಯ ಪ್ರವಿಷ್ಟಃ ಸ ಸ್ವಮಾಶ್ರಮವಾ್‌ ॥ ೧ 
ಕೆಂದರಾತ್ತು ವಿಸರ್ಪಿತ್ವಾ ಪರ್ವಶಸ್ಥ ಶನೈಃ ಶನೈಃ | 


ಅಹಂ ವಿಂಧ್ಯಂ ಸಮಾರುಹ್ಯ ಭವತಃ ಪ್ರತಿಸಾಲಯೇ ॥ ೨ 
ಅದ್ಯ ತ್ವೇತಸ್ಯ ಕಾಲಸ್ಯ ಸಾಗ್ರಂ ವರ್ಷಶತಂ ಗತಮ್‌ | 
ದೇಶಕಾಲಪ್ರತೀ ಕ್ಲೋಆಸ್ಮಿ ಹೃದಿ ಕೃತ್ವಾ ಮುನೇರ್ವಚಃ ॥ ೩ 


ಮಹಾಪ್ರಸ್ಥಾ ನಮಾಸಾದ್ಯ ಸ್ಪರ್ಗಶೇ ತು ನಿಶಾಕೆರೇ | 
ಮಾಂ ನಿರ್ದಹತಿ ಸಂತಾಪೋ ವಿತಕೆನೈರ್ಬಹುಭಿವೃತವ್‌'॥ ೪ 


ಉತ್ಸಿತಾಂ ಮರಣೇ ಬುದ್ಧಿಂ ಮುಫಿವಾಕ್ಕೈರ್ನಿನರ್ತ ಯೇ | 
ಬುದ್ಧಿರ್ಯಾ ತೇನ ಮೇ ದತ್ತಾ ಪ್ರಾಹಾನಾಂ ರೆಕ್ಷಣಾಯ ತು ಜ 


ಸರ್ಗ ೬೩ 


ಸಂಪಾತಿಗೆ ರೆಕ್ಕೆಗಳು ಹುಟ್ಟು ವುದು. ಅವನು ವಾನರರಿಗೆ ಮುಂದಿನ 
ಕರ್ತವ್ಯವನ್ನು ಹೇಳಿ ಹೊರಟುಹೋಗುವುದು. 


ಸಂಪಾತಿಯು ಹೇಳಿದನು; “ ಎಲೈ ವಾನಕೋತ್ತ ಮಕ್ಕೆ, ವಾಕ್ಯ 
ಕೋವಿದನಾದ ನಿಶಾಕರಮುನಿಯು ಇವೇ ಮೊದಲಾದ ವಾಕ್ಯಗಳಿಂದ ನನಗೆ 
ಸಮಾಧಾನಹೇಳಿ, ತನ i ಆಶ್ರಮವನ್ನು ಪ್ರವೇಶಿಸಿದನು. ನಾನು ಆ 
ಸರ್ವತಕಂದರದಿಂದ ಮೆಲ್ಲಮೆಲ್ಲಗೆ ನಿಂಧ್ಯೈನರ್ವತವನ್ನೇರಿ ನಿಮ್ಮ ಆಗಮನ 
ವನ್ನು ನಿರೀಕ್ಷಸುತ್ತಿದ್ದೆನು (೧-೨). ಆ ಮಹರ್ಷಿಯ ಮಾತನ್ನು ಮನಸ್ಸಿ 
ನಲ್ಲಿಟ್ಟು ಕೊಂಡು, ದೇಶಕಾಲಗಳನ್ನು ನಿರೀಕ್ವಸುತ್ತ ಇದುವರೆಗೆ ನೂರಾರು 
ವರ್ಷಗಳನ್ನು ಕಳೆದೆನು ನಿಶಾಕರಮುನಿಯು ಮಹಾಪ್ರಸ್ಥಾನಕ್ಕೆ ಹೋಗಿ 
ಸ್ವರ್ಗವನ್ನು ಸೇರಲಾಗಿ, ವಿವಿಧ ಶಂಕಾತಂಕಗಳಿಂದಾದ ಸಂಕಟವು ನನ್ನನು 
ಸುಡುತ್ತಿತ್ತು (೩-೪). ಒಂದೊಂದು ಸಲ ಆತ್ಮಹತ್ಯೆ ಮಾಡಿಕೊಳ್ಳ ಬೇಕೆಂದು 
ಬುದ್ಧಿ ಯುಂಖಾಗುತ್ತಿತ್ತು .. ಆದರೆ ಮುನಿಯ ಮಾತುಗಳನ್ನು ನಂಬಿ 


೪೫೮ ಕಷ್ಕಿಂಧಾಕಾಂಡಃ (ಸರ್ಗಃ ೬೩ 


ಸಾ ನುಟಆಪನಯತೇ ದುಃಖಂ ದೀಪ್ರ್ತೇನಾಗ್ನಿ ಶಿಖಾ ತಮಃ | 
ಬುದ್ಧತಃ ಚ ಮಯಾ ನೀರ್ಯಂ ರಾನಣಸ್ಯ ದ.ರಾತ್ಮ, ಫೀ ೩೬ 








ಪುತ್ರ 1 ಸಂತರ್ಜಿಕೋ ನಾಗ್ಬಿರ್ನ ಶ್ರಾಕಾ ಮೈಥಿಲೀ ಕಥಮ್‌ | 


ಫೆಸ್‌  ನಿಲಪಿತಂ ಶ್ರುತ್ವಾ ಕೌ ಚ ಸೀತಾವಿನಾಕ್ಕ ಶೌ | ೭ 


ನಮೇ ದಶರಥಸ್ನೇಹಾತ್‌ ಸ್ರತ್ರೇಣೋತ್ಪಾದಿತಂ ಪ್ರಿಯನ | 
ತಸ್ಯ ಕ್ರೇನಂ ಬ್ರುವಾಜಸ್ಯ ಸಂಪಾಶೇರ್ವಾನಕೈಃ ಸಹ ॥ ೪ 


ಉತ್ಸೇಶತುಸ್ತದಾ ಪಕ್ಮೌ ಸಮಕ್ಷಂ ವನಚಾರಿಣಾನಾ್‌ | 
ಸದೃಷ್ಟ್ಟಾ ಸ್ವಾಂ ತನುಂ ಪಕ್ಷೈರುದ್ದಶತೈರರುಣಚ್ಛದೈಃ॥ ೯ 


ಪ್ರಹರ್ಷಮತುಲಂ ಲೇಭೇ ವಾನರಾಂಶ್ಲೆ (ಪಮುಬ್ರವೀತ್‌ | 
ಬಷೇರ್ನಿಶಾಕರಸ್ಯೈನ ಪ್ರಭಾನಾದಮಿತಾತ್ಮನಃ ॥ ೧೦ 


ಸಾಕಾ ಘೂ ಸಜ ಚಸರಾ ನ. ee ಯಯಾ ಪ ಸ್ಸಾಾ್ಹ್ಹ್ಹ್ಹರ್ಸಾ₹ರ್‌ 


ಸಮಾಧಾನಮಾಡಿಕೊಳ್ಳುತ್ತಿದ್ದೆನು ಪ್ರಾಣವನ್ನು ರಿಕ್ಷಿಸಿಕೊಳ್ಳ ಬೇಕೆಂದು 
ಆತನು ನನಗೆ ಉಪದೇಶಿಸಿದ್ದನು. ಅಗ್ನಿಜ್ಞಾ ಲೆಯು ಕತ್ತ ಲೆಯನ್ನು ನಾಶ 
ಪಡಿಸುವಂತೆ, ಅವನ ಹಿಕೋಸದೇಶನು ನನ್ನ ಮಃಖನನ್ನೀಗ ಶಮನ 
ಗೊಳಿಸಿತು! ವಾನರಕ್ಕೆ ದುರಾತೆ ನಾದ ಕಾ ಶೌರ್ಯನವೆಷೆ ಟ್ಟಂಬುದು 
ನನಗೆ ಗೊತ್ತಿ ದೆ (೫-೬). ಸ ಪುತ್ರನಾದ ಸುಪಾರ್ಶ ನನನ್ನು ಕುರಿತು 
"ಎಲೈ, ಮೈಥಿಲಿಯ ರೋಷನನನ್ನು ಕೇಳಿದಮೇಲಾದರೂ ಅವಳನ್ನು 
ರಕ್ಷಿಸದೆ ಬಿಟ್ಟುದೇಕೆ 9: ಎಂದು ಗದರಿಸಿಕೊಂಡೆನು. ಒಟ್ಟಿನಲ್ಲಿ ರಾಮ 
ಲಕ್ಷ್ಮ ಇರು ಸೀತಾವಿಯುಕ್ತರಾದರು. ಗಶರಥನಲ್ಲಿದ್ದ ನ್ನೇಹಕ್ಕೆ ತಕ್ಕಂತೆ 
ನನ್ನ ಮಗನು ಸೀತೆಯನ್ನು ಬಿಡಿಸಿ, ನನಗೆ ಪ್ರಿಯವನ್ನು ಂಟುಮಾಡದೆ 
ಹೋದನು” ಎಂದು ನುಡಿದನು (೭-೮), ಜಟ ಹೀಗೆ ಹೇಳು 
ತ್ತಿ ರುನಾಗಲೇ ಸಮಸ್ತ ವಾನರರ ಸಮಕ್ಷದಲ್ಲಿ ಅವನಿಗೆ ರೆಕ್ಕೆಗಳು ಹುಟ ಸಿದವು! 
ತನ್ನ ಶರೀರವು ಕೆಪು ಪುಕ್ಕ ಗಳಿರುವ ಗರಿಗಳಿಂದ ವ್ಯಾಪ್ತ ನಾದುದನ್ನು 
ಕಂಡು ಸಂಪಾತಿಗೆ STINE, (೯). ಅವನು ವಾನರಕನ್ನು 
ನೋಡಿ “ ವಾನರಕ್ಕೆ ನೋಡಿರಿ! ಮಹಾಮಹಿಮನಾದ ನಿಶಾಕರಮುನಿಯ 


ಸರ್ಗಃ ೬೩] ಸಂಪಾಶಿಪಕ್ಷಪ್ರರೋಹಃ ೪೫೯ 


ಅದಿತ್ಯರಶ್ಮಿನಿರ್ದಗ್ಲೌ ಪಕ್ಲೌ ಮೇ ಪುನೆಕುತ್ನಿ ತೌ | 
ಯಾ ನೇ ವರ್ತಮಾನಸ್ಯ ” ನುಮಾಸೀದ § “ಸರಾಕ್ರ ಮಃ ॥ ಗಿರಿ 


ತಮೇವಾದ್ಯಾನುಗಚ್ಛಾನಿಂ ಬಲಂ ಪೌರುಷಮೇನ ಚ | 
ಸರ್ವಥಾ ಕ್ರಿಯತಾಂ ಯತ್ನಃ ಸೀತಾಮಧಿಗಮಿಷ್ಯಥ ॥ ದಿತಿ 


ಪಕ್ಷಲಾಭೋ ಮಮಾಯಂ ವಃ ಸಿದ್ಧಿ ಪ್ರತ್ಯಯಕಾರಕಃ | 
ಇತ್ಯುಕ್ತ್ವಾ ಸ ಹರೀನ್‌ ಸರ್ವಾನ್‌ ಸಂಪಾತಿಃ ಪತಗೋತ್ತಮಃ! ೧೩ 





ಉತ್ಸ ಪಾತ ಗಿರೇ॥ ಶೃಂಗಾಜ್ಜಿ ಜ್ಞಾಸುಃ ಖಗಮೂಾಂ ಗತಿವತ್‌ | 
ತಸ್ಯ ತದ್ವಚನಂ ಶ್ರುತ್ವಾ ಪ್ರೀತಿಸಂಹೃಷ್ಟಮಾನಸಾಃ || ೧೪ 


ಬಭೂವುರ್ಹರಿಶಾರ್ಬೂಲಾ ನಿಕ್ರಮಾಭ್ಯುವಯೋನ್ಮುಖಾಃ | 


ಅಥ ಪನನಸಮಾನವಿಕ್ರಮಾಃ 
ಪ್ಲ ನಗವರ್‌ಾಃ ಪ್ರತಿಲಬ್ದ್ಬಪೌರುಷಾಃ 


ಪ್ರಭಾವದಿಂದ ನನ್ನ ರೆಕ್ಕೆಗಳು ಮತ್ತೆ ಹುಟ್ಟಿದವು. ಸೂರ್ಯರಶ್ಮಿಗಳಿಂದ 
ಇವು ಹಿಂಬೆ ದಗ್ಗವಾಗಿದ್ದವು. ಯ್‌ೌವನದಲ್ಲಿದ್ದಾ ಗ ನನಗೆ ಯಾವ ಪರಾಕ್ರಮ 
ವಿದ್ದಿತೋ, ಆ ಪರಾಕ್ರ ಮವೂ--ಆ ಬಲಪೌರುಷಗಳೂ-... ಈಗ ನನಗೆ ಬಂದವು 
(೧೦-೧೧). ನೀವು ಮುಂದಿನ ಪ್ರಯತ್ನವನ್ನು ತಪ್ಪದೆ ಮಾಡಿರಿ. ಸೀತೆ 
ಯನ್ನು ಕಾಣುವಿರಿ. ನನಗೆ ಕಿಕ್ಕೆಹುಟ್ಟಿ ರುವುದೇ ನಿಮ್ಮ ಕಾರ್ಯಸಿದ್ಧಿ 
ಯಾಗುವುದನ್ನು ದೃಢಪಡಿಸುತ್ತದೆ ” ಎಂದನು. ಹಾಗೆ ಹೇಳಿ ಆ ಪಕ್ಷಿರಾಜನು 
ಗಿರಿಶೃಂಗದಿಂಡ ಮೇಲಕ್ಕೆ ಹಾರಿಹೋದನು (೧೨-೧೩). ತನಗೆ ಆಕಾಶ 
ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಬಂದಿದೆಯೇ ಎಂದು ಪರೀಕ್ಷಿಸುವುದು ಅವನ 
ಉದ್ದೇಶವಾಗಿತ್ತು. ಸಂಪಾತಿಯ ನುಡಿಯನ್ನು ಕೇಳಿ ಕಹಿನಾಯಕರ 
ಮನಸ್ಸಿಗೆ ಸಂತೋಷವಾಯಿತು. ಅವರು ಹರ್ಷದಿಂದ ಉಬ್ಬಿ ದರು. ತಮ್ಮ 
ವಿಕ್ರಮವನ್ನು ಮೆರೆಸಿ ಕಾರ್ಯಸಿದ್ಧಿ ಯನ್ನು ಪಡೆಯಲು ಉದ್ಯುಕ್ತ ರಾದರು 
(೧೪). ಸಂಪಾತಿಯ ಹೇಳಿಕೆಯಿಂದ ಆ ವಾನರವೀರರ ಪೌರುಷವು ಮತ್ತೆ 
ಕಾರ್ಯೋನ್ಮುಖವಾಯಿತು. ವಾಯುಸಮಾನವಿಕ್ರಮರಾದ ಆ ಧೀರರು 


೪೬೦ ಕಿಷ್ಕಿಂಥಾಕಾಂಡಃ [| ಸರ್ಗಃ ೬೪ 


ಅಭಿಜಿದಭಿಮುಖಾಂ ದಿಶೆಂ ಯಯು- 
ರ್ಜನಕಸುತಾಪರಿಮಾರ್ಗಣೋನ್ಮುಖಾಃ | ೧೫ 


ಇತ್ತಿ ಶ್ರೀಮದ್ರಾಮಾಯಣೇ ಕಿಹ್ಕಿಂಧಾಕಾಂಡೇ ತ್ರಿಷಸ್ಟಿತಮಃ ಸರ್ಗಃ 


ಚತುಃಸಸ್ಟಿ ತಮಃ ಸರ್ಗಃ 


ಸಮುದ್ರಲಂಘ'ನಮಂತ್ರಣವಕ್‌ 
ಅಖ್ಯಾತಾ ಗೃಥ್ಸೆರಾಜೇನ ಸಮುತ್ಸತ್ಯ ಪ್ಲನಂಗಮಾಃ | 
ಸಂಗಮ್ಯ ಸ್ರೀತಿಸಂಯುಕ್ತಾ ವಿನೇದುಃ ಸಿಂಹನಿಕ್ರಮಾಃ ॥ ೧ 
ಸಂಪಾತೇರ್ವಚನೆಂ ಶ್ರುತ್ವಾ ಹರೆಯೋ ರಾವಜಕ್ಷಯನರ್‌ | 
ಹೃಷ್ಟಾಃ ಸಾಗರಮಾಜಗ್ಮುಃ ಸೀತಾದರ್ಶನಕಾಂಕ್ಷಿಜಃ | ೨ 


ಜನಕತನಯಳನ್ನು ಅನ್ರೇಷಿಸಲೇಬೇಕೆಂದು ದಕ್ಷಿಣದಿಕ್ಕಿಗೆ ಹೊರಟರು. 
ಅವರು ಹೊರಬಾಗ ಅಭಿಜಿನ ಸತು ಉದೆಯಾಭಿಮುಖವಾಗಿತ್ತು (೧೫). 


ಇಲ್ಲಿಗೆ ಶ್ರೀನುಪ್ರಾಮಾಯಣದ ಕಿಹ್ಕಿ ಂಧಾಳಾಂಡದಲ್ಲಿ ಅರುವೆತ್ತು ಮೂರನೆಯ ಸರ್ಗ* 


ಸರ್ಗ ೬೪ 


ವಿಶಾಲಸಾಗರವನ್ನು ಕಂಶು ವಾನರರ ನಿಷಾದ, ಸಾಗರವನ್ನು ಲಂಫಿಸುವ 
ಸಾಮರ್ಥ್ಯ ಯಾರಲ್ಲಿದೆಯೆಂದು ಅಂಗದನ ಪ್ರಶ್ನೆ, 


ಗ ಎಡೆ ರಾಜನಾದ ಸಂಪಾತಿಯು ಸೀತೆಯಿದ್ದ ಸ್ಥಳವನ್ನು ತಿಳಿಸಲಾಗಿ, 
ವಾನರಕೆಲ್ಲರೂ ಹರ್ಷದಿಂದ ಎದ್ದು ನಿಂತರು! ಆ ಸಿಂಹೆಪರಾಕ್ರಮಿಗಳು 
ಗುಂಪು ಗುಂಪಾಗಿ ಸೇರಿ ಸಿಂಹನಾದಮಾಡಿದರು ! ರಾನಣನಿವಾಸನೆಲ್ಲಿದೆ 
ಯೆಂದು ಹೇಳಿದ ಸಂಪಾತಿಯ ವಚನವನ್ನು ಕೇಳಿ ಸಂಪ್ರೀತರಾದ ಕಪಿ 
ನಾಯಕರು, ಸೀತಾದೇವಿಯನ್ನು ಸಂದರ್ಶಿಸಬೇಕೆಂದು ನಿರ್ಧರಿಸಿ ಸಮುದ್ರದ 


* ಇಲ್ಲಿಗೆ ಪ್ರಕ್ಷಿಸ್ತಭಾಗವು ಮುಗಿಯಿತು. 


ಸರ್ಗ ೬೪ | ಸಮುದ್ರಲಂಘನಮಂತ್ರಣನ್‌್‌ ೪೬೧ 


ಅಭಿಕ್ರಮ್ಯ ತು ತಂ ದೇಶಂ ದದ್ಭ ಶುರ್ಭೀಮುವಿಶ್ರೆ ಮಾಃ | 





ಫೃತ್ಟ ೩೦ ಶೋಕಸ್ಯ ಮಹತಃ ಪ್ರತಿಜಿಂಬನಿವ ಸ್ಥಿ ತವ್‌ | ೩ 
ದಸ್ತಿಣಸ್ಯ ಸಮುದ್ರಸ್ಯ ಸಮಾಸಾದ್ಯೋತ್ತರಾಂ ದಿಶಮ್‌್‌ | 
ಸಂನಿವೇಶಂ ತತಶ್ಚಸ್ರುಃ ಸಹಿತಾ ವಾನರೋತ್ತಮಾಃ ॥ ೪ 


ಸತ್ತೈರ್ನುಹದ್ಬಿರ್ನಿಕೃತ್ಯೈಃ ಕ್ರೀಡದ್ಭಿರ್ವಿನಿಧೈರ್ಜಲೇ | 
ವ್ಯಾತ್ತಾಸ್ಕೈೆಃ ಸುಮಹಾಕಾಯ್ಕೈರೂರ್ಮಿಭಿಶ್ಚ ಸಮಾಕುಲಮ್‌ | ೫ 


ಪ್ರಸುಪ್ತನಿನ ಚಾನ್ಯತ್ರ ಕ್ರೀಡಂತಮಿನ ಚಾನ್ಯತಃ | 


ಕ್ವಚಿತ್‌ ಪರ್ನತಮಾತ್ರೆ ತ್ತೆ ಜಲರಾಶಿಭಿರಾವೃತಮಾ್‌ [| ೬ 
ಸಂಕುಲಂ ದಾನನೇಂದ್ರೆ ಶ್ತ ಪಾತಾಲತಲವಾಸಿಭಿಃ | 
ಕರೋಮಹರ್ಷಕರೆಂ ದೃಷ್ಟ್ವಾ ವಿಷೇದುಃ ಕೆಪಿಕುಂಜರಾಃ ॥ ೩೬ 
ಆಕಾಶಮಿನ ದುಷ್ಪಾರಂ ಸಾಗರಂ ಪ್ರೇಶ್ಚ್ಯ ನಾನೆರಾಃ | 

ನಿಷೇದುಃ ಸಹಸಾ ಸರ್ವೇ ಕಥಂ ಕಾರ್ಯಮಿತಿ ಬ್ರುವನ್‌ ॥ ಲ 


ಕಡೆಗೆ ತೆರಳಿದರು (೧-೨). ಭೀಮಪರಾಕ್ರಮಿಗಳಾದ ಆ ವಾನರರಿಗೆ ಮಹಾ 
ಸಾಗರವು ಗೋಚರಿಸಿತು. (ಅದರಲ್ಲಿ ಗ್ರಹನಕ್ಷತ್ರಾದಿಗಳು ಪ್ರತಿಬಿಂಬಿಸಿದ್ದ 
ರಿಂದ) ಈ ವಿಶಾಲವಿಶ್ವದ ಒಂದು ದೊಡ್ಡ ಪ್ರತಿಬಿಂಬವೋ ಎಂಬಂತೆ 
ಆ ಮಹಾಸಾಗರವಿದ್ದಿತು (೩). ಆ ವಾನರವೀರರು ದಕ್ಷಿಣಸಮುದ್ರದ ಉತ್ತ ರ 
ತೀರವನ್ನು ಸೇರಿ, ಅಲ್ಲಿ ಬೀಡುಬಿಟ್ಟರು. ಸಮುದ್ರಜಲದಲ್ಲಿ ಬೃಹದಾಕಾರದ 
ನಿಕೃತರೂಪದ ವಿವಿಧ ಜಲಜಂತುಗಳು ಬಾಯಿತೆರೆದುಕೊಂಡು ಈಜಾಡು 
ತ್ತಿ ದ್ದವು. ಉತ್ತುಂಗತರಂಗಗಳು ಬಂದು ಅಪ್ಪಳಸುತ್ತಿದ್ದವು (೪-೫). ಆ ವಿಶಾಲ 
ಮಹಾಸಾಗರಪು ಕೆಲವುಕಡೆ ಶಾಂತವಾಗಿ ಮಲಗಿದಂತೆಯೂ ಕೆಲವುಕಡೆ 
(ಸಣ್ಣ ಸಣ್ಣ ಅಲೆಗಳಿಂದ) ಆಟವಾಡುವಂತೆಯೂ ಇತ್ತು. ಕೆಲವುಕಡೆ 
ಪರ್ವತಾಕಾರದ ಜಲರಾಶಿಗಳಿಂದ ವ್ಯಾಕುಲವಾಗಿತ್ತು (೬). ಕೆಲವುಕಡೆ 
ಪಾತಾಳವಾಸಿಗಳಾದ ರಾಕ್ಷಸರು ಮೇಲೆ ಬಂದು ಸಂಚರಿಸುತ್ತಿದ್ದರು. 
ರೋಮಾಂಚಕರವಾದ ಆ ಮಹಾಸಮುದ್ರವನ್ನು ಕಂಡು ಕಪಿನಾಯೆಕರು 
ಖಿನ ೩ರಾದರು | ಆಕಾಶದಂತೆ ಕೊನೆಯೇ ಇಲ್ಲದ ಜಲರಾಶಿಯನ್ನು ನೋಡಿ 
ವಿಷಣ್ಣ ರಾದರು! ಮುಂಡೆ ಏನುಮಾಡಬೇಕೆಂದು ಹೇಳಿಕೊಳ್ಳುತ್ತ ಚೆಂತೆಗೊಳ 


೪೬೨ ಕಷಿ ಿಂಧಾಕಾಂಡಃ [ ಸರ್ಗಃ ೬೪ 








ನಿಷಣ್ಣಾಂ ವಾಹಿನೀಂ ದೃಷ್ಟ್ಯಾ ಸಾಗರಸ್ಯ ನಿರೀಕ್ಷ ಪ್ರಹಾ ತ್‌ | 

ಆಶ್ವಾ pe ಹರೀನ್‌ ರ್‌ ಹರಿಸತ್ತ ಮಃ ॥ ೯ 
ನ್‌ ನಿಷಾದೇನ ನುಹತಾ ನಿಷಣ್ಣಾನ್‌ ವಾನರೆರ್ಷಜಭಾನ” 

ಉವಾಚ ಮತಿಮಾನ್‌ ಕಾಲೇ ವಾಲಿಸೂನುರ್ಮುಹಾಬಲಃ ೧೦ 

ನ ನಿಷಾದೇ ಮನೆಃ ಕಾರ್ಯಂ ವಿಷಾಡೋ ದೋಷನವಕ್ತಮುಃ | 

ನಿಷಾದೋ ಹಂತಿ ಪುರುಷಂ ಜಾಲಂ ಕ್ರುದ್ಧ ಇವೋರೆಗಃ ॥ ೧೧ 

ಯೋ ವನಿಷಾದಂ ಪ್ರಸಹಕೇ ವಿಕ್ರಮೇ ಸರ್ಯುಪಸ್ಥಿ ತೇ | 

ತೇಜಸಾ ತಸ್ಯ ಹೀನಸ್ಕ ಪುರುಷಾರ್ಥೊೋ ನ ಸಿಧೈತಿ ॥ ೧೨ 

ಇತಿ ಬ್ರುನತಿ ತಸ್ಮಿಂಸ್ತು ನಾಲಿಪುತ್ರೇ ನುಹಾಮತ್‌ೌ | 

ಆದಿತ್ಯೋಸ್ತಂ ಗತೆಸ್ತತ್ರ ರಜನೀ ಚಾಭ್ಯವರ್ಶತ ॥ ೧೩ 


ತಸ್ಕಾಂ ರಾತ್ರ್ಯಾಂ ನ್ಯತೀತಾಂಯಾಮಂಗದೋ ವಾನೆಕ್ಸೆಃ ಸಹ | 
ಹರಿವೃದ್ಧೆ 33 ಸಮಾಗನ್ಯು ಪುನರ್ನುಂತ್ರಮಮಂತ್ರಯಶ್‌ ॥ ೧೪ 





ಗಾದರು (೭-೮). ಸಮುದ್ರವನ್ನು ವೀಕ್ಷಿಸಿ ನಿಷಾದಿಸುತ್ತಿದ್ದ ಕಪಿಸೇನೆ 
ಯನ್ನು ವಾನರೋತ್ತ ಮನಾದ ಅಂಗದನು ಗಮನಿಸಿದನು. ಸಂತತ 
ಚಿಂತೆಯಿಂದ ಆತಂಕಿಸುತ್ತ ಅಂಜಿದ ವಾನರರನ್ನು ನೋಡಿ, ಬುದ್ಧಿ ಶಾಲಿಯೂ 
ಮಹಾಬಲನೂ ಆದ ವಾಲಿಪುತ್ರನು “ ವಾನರೋತ್ತಮರೆ, ನೀವು ಮನಸ್ಸಿಗೆ 
ಚಿಂತೆಯನ ಂಟಸಿಕೊಳ್ಳಬೇಡಿರಿ. ಚಿಂತೆಯೆಂಬುದು ಬಹಳ ಕೆಟ್ಟದು. 
ಕೆರಳಿದ ಹಾವು ಹುಡುಗನನ್ನು ಕಚ್ಚಿ ಕೊಲ್ಲುವಂತೆ, ಚಿಂತೆಯು ಮನುಷ್ಯನನ್ನು 
ಕೊಲ್ಲುವುದು (೯-೧೧). ಪರಾಕ್ರಮವನ್ನು ಮೆರೆಸಜೇಕಾದ ಕಾಲದಲ್ಲಿ 
ಯಾವನು ಚಿಂತೆಗೊಳಗಾಗುವನೋ ಅಂಥವನು ತೇಜೋಹೀನನಾಗುವನು. 
ಅವನ ಕಾರ್ಯವು ಸಿದ್ಧಿ ಸದು? ಎಂದು ಹೇಳಿದನು ಪ್ರಾಜ್ಞ ನಾದ ಅಂಗದನು 
ಹೀಗೆ ವಾನರರಿಗೆ ಭೆ ವರ್ಯ ಹೇಳುತ್ತಿ ರಲು ಸೂರ್ಯನು ಅಸ್ತಂಗತನಾದನು. 
ರಾತ್ರಿಯಾಯಿತು (೧೨-೧೩). ರಾತ್ರಿಯು ಕಳೆದು ಬೆಳೆಗಾಗಲು, ಅಂಗದನು 
ಕೆಲವು ವಾನರಪ್ರಮುಖರೊಡನೆ ಕಲೆತು ಮುಂದಿನ ಕರ್ತವ್ಯವನ್ನು ಕುರಿತು 


ಸರ್ಗಃ ೬೪] ಸಮುದ್ರಲಂಘನಮಂತ್ರಣವ್‌ ೪೬ತ್ಲ 


ಸಾ ಮಾನೆರಾಹಾಂ ಭ್ವಜಿನೀ ಹರಿವಾರ್ಯಾಂಗದಂ ಬಭೌ | 
ವಾಸವಂ ಹರಿವಾರ್ಯೇನವ ಮರುತಾಂ ವಾಹಿನೀ ಸ್ಥಿ ಹಾ ೧೫ 
ಕೋನ್ಯಸ್ಲಾಂ ವಾನೆರೀಂ ಸೇನಾಂ ಶಕ್ತಃ ಸ್ಪಂಭೆಯಿತೆ 
ಅನ್ಯತ್ರ ಮಾಲಿತನೆಯಾವನ್ಯತ್ರ ಚ ಹನೊನುತಃ ॥ 
ತೆಕೆಸ್ಟಾನ್‌ ಹರಿವೃ ದ್ಧಾಂ ಶ್ತ ತಜ್ಞ ಸ್ಯ ನ್ಯ ಮರಿಂದಮು॥ | 
ಅನುಮಾನ್ಯಾಂಗದಃ ಶ್ರೀಮಾನ್‌ ವಾಸ್ಯಮರ್ಥವನದಬ್ರನೀತ್‌ ॥ ೧೩ 
ಜೆ ಇದಾನೀಂ ಮಹಾಶೇಜಾ ಲಂಘಯಿಷ್ಯತಿ ಸಾಗರಮಾ್‌ | 
ಕಃ ಕರಿಷ್ಯತಿ ಸುಗ್ರೀವಂ ಸತ್ಯಸಂಧಮರಿಂದಮಮ್‌ ॥ ೧೮ 
ಕೋ ನೀರೋ ಯೋಜನಶತಂ ಲಂಘಯೇಚ್ಞ ಸ್ಲೆನಂಗಮಾಃ। 
ಇಮಾಂಶ್ಚ ಯೂಥಪಾನ್‌ ಸರ್ವಾನ್‌ ಮೋಕ್ಸಯೇಶ್‌ ಕೋ 
ಮುಹಾಭಯಾತ್‌ ॥ ೧೯ 
ಕೆಸ್ಕ ಪ್ರಭಾವಾದ್ದಾರಾಂತ್ಚ ಪುತ್ರಾಂಶ್ರೈನ ಗೃಹಾಣಿ ಚ | 
ಇತೋ ನಿವೃತ್ತಾಃ ಪಶ್ಯೇಮ ಸಿದ್ಧಾರ್ಥಾಃ ಸುಖನೋ ವಯರ್ವ ॥ 
ಸಮಾಲೋಚಿಸಿದನು. ದೇವೇಂದ್ರನ ಸುತ್ತಲೂ ದೇವಸೇನೆಯು ಬಳಸಿ 
ನಿಂತಂತೆ, ಕಪಿಸೇನೆಯು ಅಂಗದನ ಸುತ್ತಲೂ ಬಂದು ನೆಕೆಯಿತು (೧೪-೧೫). 
ವಾಲಿತನಯನಾದ ಅಂಗದನನ್ನೂ ಹೆನುಮಂತನನ್ನೂ ಬಿಟ್ಟರೆ ಆ ಕಹಿಸೇನೆ 
ಯನ್ನು ಸಂತೈಸಿ ಹಿಡಿದು ನಿಲ್ಲಿಸಲು ಯಾರಿಗೆ ಸಾಧ್ಯವಾದೀತು! ಅನಂತರ 
ತೇಜಸ್ವಿಯೂ ನೀರಾಗ ಗಣ್ಯ ನೂ ಆದ ಅಂಗದನು ಹಿರಿಯ ವಾನರರ 
ಅನುಮತಿಯನ್ನು ಹಡೆದು ಕಪಿಸೇನೆಯನ್ನು ಸಂತ್ಸೆಸುತ್ತ ಅರ್ಥನತ್ತಾದ 
ಮಾತನ್ನಾ ಡಿದನು (೧೬-೧೭) : “ಮಿತ್ರರೆ ಈಗ ನಿಮ್ಮಲ್ಲಿ ಈ ಸಮುದ್ರ 
ವನ್ನು ದಾಟಿಹೋಗಬಲ್ಲ ಮಹಾತೇಜಸ್ತಿ ಯಾರು? ಶೂರನಾದ ಸುಗ್ರೀವ 
ಮಹಾರಾಜನು ಸತ್ಯಸಂಧನೆಂದು ಸ್ಥಾಹಿಸಬಲ್ಲ ಧೀರನಾರು? ನೂರು 
ಯೋಜನಗಳ ದೂರ ಹಾರಬಲ್ಲ ವೀರನಾರು? ಈ ಕಪಿನಾಯಕರಿಗೆ ಒದಗಿದ 
ದೊಡ್ಡ ಅಂಜಿಕೆಯನ್ನು ನೀಗಿಸಬಲ್ಲ ಅಭಯದಾತನಾರು? (೧೮-೧೯). 
ಯಾರ ಸಾಹಸದ ಮಹಿಮೆಯಿಂದ ನಾವು ಕೃತಕೃತ್ಯರಾಗಿ ಸೌಖ್ಯದಿಂದ 
ಹಿಂದಿರುಗಿ ನಮ್ಮ ಹೆಂಡಿರುಮುಕ್ಕಳನ್ನೂ ಮನೆಮಠೆಗಳನ್ನೂ ನೋಡುತ್ತ 








ರಂ ಚ 





೪೬೪ ಕಿಷ್ಟಿಂಧಾಕಾಂಡಃ [ ಸರ್ಗಃ ೬೪ 





ಹೈಸಾದಾದ್ರಾಮಂ ಚ ಲಕ್ಷ ಬಂ ಚ ಮುಹಾಬಲನೆ್‌ | 
ಅಭಿಗಚ್ಚೆ (ಮ ಸಂಹೃಷ್ಟಾಃ ಸುಗ್ರೀನಂ ಚ ಮಹಜಾಬಲನು ॥ ೨೧ 
ಯದಿ ಕಶ್ಚಿತ್‌ es ವಃ ಸಾಗರೆಪ್ಸ ವನೇ ಹರಿಃ | 

ಸದ ದಾತ್ವಿಹ ನಃ ಶೀಘ ೨೦ ಪುಣ್ಯಾ ಮಭಯದಕ್ಷಿಣಾಮ್‌ || ೨೨ 
ಅಂಗದಸ್ಯ ವಚಃ ಶ್ರುತ್ವಾ ನ ಕಶ್ಚಿತ್‌ ಕಿಂಚಿದಬ್ರ ನೀತ್‌ | 









ಸ್ವಿನಿತೇನಾಭವತ್ಸರ್ನಾ ತತ್ರ ಸಾ ಹರಿವಾಹಿಫೀ ॥| ೨೩ 
ಪುನೆರೇನಾಂಗದಃ ಪ್ರಾಹ ತಾನ್‌ ಹರೀನ್‌ ಹರಿಸತ್ತ ಮಃ | 
ಸರ್ನೇ ಬಲನತಾಂ ಶ್ರೇಷ್ಠಾ ಭವಂತೋ ದೃಢನಿಕ್ರೈನಸಾಃ [| ೨೪ 
ವ್ಯಪದೇಶ್ಯಕುಲೇ ಜಾತಾಃ ಪೂಜಿತಾಶ್ಲಾಪ್ಯೈಭೀಕ್ಷ್ಮ ಶಃ | 
ನಹಿನೋ ಗಮನೇ ಸಂಗಃ ಕೆದಾಚಿತ್ಯಸ್ಯಚಿತ್ಛೃಚಿತ್‌ ॥ ೨೫ 


ಬ್ರುವಜ್ಜೆಂ ಯಸ್ಯ ಯಾ ಶಕ್ತಿಃ ಪ್ಲನನೇ ಪ್ಲನಗರ್ಸಭಾಃ ॥ 
ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಚತುಃಷಸ್ಟಿ ತಮಃ ಸರ್ಗಃ 


ಬಾಳಿಯೇವು? ಯಾರ ಅನುಗ್ರಹದಿಂದ ನಾವು ಮಹಾಬಲಾನಿ ಎತೆರಾದ 
ಶ್ರೀರಾಮ ಲಕ್ಷ ಬೌರನ್ನೂ ಸು ಗ್ರೀನನನ್ನೂ ಹರ್ಷದಿಂದ ಹೋಗಿ 
ನೋಡಿಯೇವು? (೨೦-೨೧). ಓ ಕಪಿನೀರಕೆ, ನಿಮ್ಮಲ್ಲಿ ಯಾರಾದರೂ 
ಈ ಸಮುದ್ರವನ್ನು ಲಂಥಿಸಿಹೋಗಲು ಸಮರ್ಥನಿದ್ದರೆ, "ಅನನು ಮುಂದೆ 
ಬರಲಿ | ತಹಮಾಡಣಿ ಮುಂದಿ ಬಂದು ಪ್ರಣ್ಣಕರವಾದ ಅಭಯದಕ್ಷಿಣೆ 
ಯನ್ನಿತ್ತು ನಮ್ಮ; ನ್ನು ಸಂತ್ಸೆಸಲಿ |” ಎಂದು ಘೋಷಿಸಿದನು. ಅಂಗದ 
ವಚನವನ್ನು ಕೇಳ ಒಬ್ಬನೂ ಒಂದು ಮಾತನ್ನೂ ಆಡಲಿಲ್ಲ! ಸಮಸ್ತ 
ಕಹಿಸೇನೆಯೂ ಸ ಸ್ತಬ್ಧವಾಗಿ ಸುಮ್ಮನೆ ನಿಂತಿತು (೨೨-೨೩). ಆಗ ಅಂಗದನು 
ವಾನರರನ್ನು ಕೋಡಿ ಮತ್ತೆ ಎಲ್ಫೈ ವಾನರರ, ನೀವೆಲ್ಲರೂ ಬಲಶಾಲಿಗಳಲ್ಲಿ 
ಅಗ ಗ್ರಗಣ್ಯರು: ಮಹಾಸರಾಕ್ರ ಮಿಗಳು. ಕೇರ್ತಿನೆತ್ತ ಕುಲದಲ್ಲಿ ಜನಿಸಿದವರು. 
ಸಾಹೆಸಿಗಳೆಂದು ಎನೊ ಸಲ ಸಮಾ ಸಿತರಾದವತು. ನಿಮ್ಮಲ್ಲಿ ಯಾರಿಗೂ 
ಯಾವಾಗಲೂ ಎಲ್ಲಿಯೂ ಗತಿಭಂಗಪೆಂಬುದೇ ಇಲ್ಲ. ಓ ವಾನರೋತ್ತಮಕಿ, 
ನಿಮ್ಮಲ್ಲಿ ಯಾರಿಗೆ ಎಷ್ಟುದೂರ ಲಂಫಿಸಲು ಸಾಮರ್ಥ ಉಂಟು? 

ಅದನ್ನಾದರೂ ಘೋಷಿಸಿರಿ” ಎಂದನು (೨೪-೨೫). 

ಇಲ್ಲಿಗೆ ಶ್ರೀಮುದ್ರಾನಾಯಣದ ಕಸ್ಕಿಂಧಾಕಾಂಡದಲ್ಲಿ ಅರುನತ್ತುನಾಲ್ವನೆಯ ಸರ್ಗ 


ಪಂಚೆಷಸ್ಟಿತನುಃ ಸರ್ಗಃ 
ಬಲೇಯತ್ತಾನಿಷ್ಯ ರಣವ್‌ 


ತೆಕೊೋಆಂಗದನಚಃ ಶ್ರುತ್ವಾ ಸರ್ವೇ ಶೇ ನಾನರೋತ್ತಮಾಃ | 

ಸ್ವಂ ಸ್ಲಂ ಗತೌ ಸಮುಶ್ಸಾಹಮಾಹುಸ್ತತ್ರ ಯೆಥಾಕ್ರಮಮ್‌ ॥ ೧ 
ಗಜೋ ಗವಾಶ್ಷೋ ಗವಯಃ ಶರಭೋ ಗಂಧೆಮಾದನಃ ! 

ಮೈಂದಶ್ಚ ದ್ವಿನಿದಶ್ವೈನ ಸುಷೇಣೋ ಜಾಂಬವಾಂಸ್ತಥಾ ॥ ೨ 
ಆಬಭಾಷೇ ಗಜಸ್ತತ್ರ ಪ್ಲನೇಯಂ ದಶಯೋಜನಮ್‌ | 

ಗವಾ;್ಷೋ ಯೋಜನಾನ್ಯಾಹ ಗಮಿಷ್ಕಾಮೀತಿ ವಿಂಶತಿವ್‌ ॥ ೩ 
ಗನಯೋ ವಾನರಸ್ತತ್ರ ವಾನರಾಂಸ್ತಾನುವಾಚ ಹ | 

ತ್ರಿಂಶತಂ ತು ಗಮಿಷ್ಕ್ಯಾನಿಂಿ ಯೋಜನಾನಾಂ ಪ್ಲನಂಗಮಾಃ॥ ೪ 
ಶರಭಸ್ವಾನುವಾಚಾಥ ವಾನರಾನ್‌ ವಾಸರೆರ್ಷಭಃ | 
ಚತ್ವಾರಿಂಶದ್ಗನಿಷ್ಯಾನಿ ಯೋಜನಾನಾಂ ಪ್ಲ ವಂಗಮಾಃ | ೫ 


ಸರ್ಗ ೬೫ 


ಸಮುದ್ರಲಂಘನೆಯಲ್ಲಿ ತಮಗಿರುವ ಸಾಮರ್ಥ್ಯವನ್ನು ವಾನರರು ಹೇಳಿಕೊಳ್ಳುವುದು. 
ಹನುಮಂತನು ಸಮರ್ಥನೆಂದು ಜಾಂಬವಂತನ ನಿರ್ದೇಶ, 


ಅಂಗದನ ನುಡಿಯನ್ನು ಕೇಳಿ ಆ ವಾನರವೀರರು ಸಮುದ್ರವನ್ನು 
ಲಂಘಸುವುದರಲ್ಲಿ ತಮಗಿರುವ ಸಾಮರ್ಥ್ಯವನ್ನು ಕ್ರಮವಾಗಿ ಹೇಳತೊಡಗಿ 
ದರು. ಗಜ, ಗವಾಕ್ಷ, ಗವಯ, ಶರಭ, ಗಂಥೆಮಾದನ, ಮೈಂದ, ದ್ವಿವಿದ, 
ಸುಷೇಣ ಮತ್ತು ಜಾಂಬವಂತರು ತಮ್ಮ ಬಲೋಶ್ಸಾಹಗಳನ್ನು ತಿಳಿಸಿದರು 
(೧-೨) ಶಾನು ಹತ್ತುಯೋಜನಗಳ ದೂರ ಹಾರಬಲ್ಲಿನೆಂದು ಗಜನು 
ಹೇಳಿದನು. ಗವಾಕ್ಷನು ಇಪ್ಪತ್ತು ಯೋಜನಗಳವರೆಗೆ ಹಾರಬಲ್ಲಿನೆಂದು 
ನುಡಿದನು. ಆಗ ಗವಯವನೆಂಬ ವಾನರೋಕ್ತಮನು ಆ ವಾನರರನ್ನು 
ನೋಡಿ "ಮಿತ್ರರೇ, ನಾನು ಮೂವತ್ತುಯೋಜನಗಳವರೆಗೆ ಹೋಗಬಲ್ಲಿನು ” 
ಎಂದನು (೩-೪). ಅನಂತರ ಶರಭನೆಂಬ ಕಪಿವೀರನು “ ವಾನರಕ್ಕೆ ನಾನು 

30 


೪೬ ಕಸ್ಕಿಂಥಾಕಾಂಡಃ ( ಸರ್ಗಃ ೬೫ 


ರಾ ಮಹಾತೇಜಾ ಅಬ್ರವೀದ್ಲಂಧಮಾದನಃ | 





ಸೋಜನಾನಾಂ ಗಮಿಷ್ಕಾ ನಿಕಿ ಜಾ ಕತ್ತು ನೆ ಸಂಶಯಃ ॥ ೩ 
ಮ್ಳ ೦ದಸ್ತು ವಾನೆರಸ್ತ ತ್ರ ವಾನರಾಂಸ್ತಾನುವಾಚ ಹ | 
oi ಪರಂ” ಷಷ್ಟಿ ನಾಹಂ ಪ್ಲ ನಿತುಮುತ್ಸಹೇ ॥ ಡೆ 
ತತಸ್ತತ್ರ ನುಹಾತೇಜಾ ದ್ವಿನಿದಃ ಪ್ರತ್ಯಭಾಷತ | 
ಗಮಿಷ್ಯಾಮಿ ನ ಸಂದ ಸಪ್ತತಿಂ ಯೋಜನಾನ್ಯ ಹನಾ್‌॥ ಲೆ 


ಸುಸೇಖಸ್ತು ಹರಿಶ್ರೇಷ್ಠಃ ಪ್ರೋಕ್ತ ನಾನ್‌ ಕೆಪಿಸತ್ತ ಮಾನ್‌ | 
ಅಶೀತಿಂ ಯೋಜನಾನಾಂ ತು ಪ್ಲನೇಯಂ ಪ್ಲನಗೇಶ್ವರಾಃ॥! ೯ 
ತೇಷಾಂ ಕಥಯತಾಂ ತೆತ್ರ ಸರ್ವಾಂಸ್ತಾನನುಮಾನ್ಯ ಚ | 

ತತೋ ವೃದ್ಧತಮಸ್ತೇಷಾಂ ಜಾಂಬವಾನ್‌ ಪ್ರತ್ಯಭಾಷತ |... ೧೦ 


ಸೂರ್ನಮಸ್ಮಾಕಮಪ್ಯಾಸೀತ್‌ ಶಶ್ಚಿದ್ಧತಿಪರಾಕ್ರೆಮಃ | 
ತೇ ನಯಂ ನಯಸಃ ಪಾರಮನುಪ್ರಾಪ್ತಾಃ ಸ್ಮ ಸಾಂಪ್ರತಮ್‌ ॥ ೧೧ 





ನಲವತ್ತುಯೋಜನಗಳವರೆಗೆ ಹಾರಬಲ್ಲಿನು” ಎಂದು ತಿಳಿಸಿದನು. ಆಗ 
ಮಹಾತೇಜಸ್ವಿಯಾದ ಗಂಧಮಾದನನು “ ಐವತ್ತು ಯೋಜನಗಳಷ್ಟು ದೂರೆ 
ನಾನು ಹೋಗಬಲ್ಲ, ಸಂದೇಹವೇ ಇಲ್ಲ!” ಎಂದನು (೫-೬). ಆಮೇಲೆ 
ಮೈಂದನು ಆ ಕಪಿವೀರರನ್ನು ಕುರಿತು “ ನಾನು ಅರುವತ್ತು ಯೋಜನಗಳನ್ನು 
ಲಂಥಿಸಬಲ್ಲೆನೆಂಬ ಉತ್ಸಾಹವನ್ನು ತಳೆದಿದ್ದೇನೆ > ಎಂದು ಹೇಳಿದನು. ಆಗ 
ಮಹಾಶೂರನಾದ ದ್ವಿನಿದನು | ನಿಸ್ಸಂಶಯವಾಗಿ ನಾನು ಎಪ್ಪತ್ತು ಯೋಜನ 
ಗಳವರೆಗೆ ಹೋಗುವೆನು? ಎಂದು ನುಡಿದನು (೭-೮). ಸಪಿಶ್ರೇಷ್ಠನಾದ 
ಸುಷೇಣನು “ ಎಲ್ಫೆ ವಾನರೋತ್ತಮಕೆೆ, ನಾನು ಎಂಬತ್ತುಯೋಜನಗಳ 
ವರೆಗೆ ಹಾರಬಲ್ಲನು!” ಎಂದು ಹೇಳಿದನು. ಹೀಗೆ ಅವರೆಲ್ಲರೂ ತಮ್ಮ 
ಸಾಮಥಣ್ಯವನ್ನು ಹೇಳಿಕೊಳ್ಳುತ್ತಿರಲಾಗಿ, ಆ ಕಹಿಸೇನೆಯಲ್ಲಿ ಅತ್ಯಂತ 
ವೃದ್ಧ ನಾದ ಜಾಂಬನಂತನು ಅವರೆಲ್ಲರ ಒಪ್ಪಿಗೆಯನ್ನು ಸಡೆದು ಇಂತೆಂದನು 
(೯-೧೦) : “ ಎಲ್ಪೆ ಸರಾಕ್ರಮಿಗಳೇ, ಹಿಂಜಿ ನಮಗೂ ತಕ್ಕಮಟ್ಟಿಗೆ 
ಲಂಥಿಸುವ ಸಾಮಥಣ್ಯವಿದ್ಧಿತು! ಈಗ ನಮಗೆ ವಯಸ್ಸಾಗಿಹೋಯಿತು. 


ಸರ್ಗಃ ೬೫] ಬಲೇಯೆತ್ತಾ ವಿಷ್ಠರಣಮ್‌ ೪೬೩ 


ಕಂ ತು ನೈವಂ ಗತೇ ಶಕ್ಕಮಿದಂ ಕಾರ್ಯಮುಹೇಕ್ಷಿತುವಾ್‌ | 


ಯದರ್ಥಂ ಕೆಪಿರಾಜಶ್ಚ ರಾಮತ್ಚ ಕೈತನಿಶ್ಚಯ್‌ೌ || ೧೨ 
ಸಾಂಪ್ರತಂ ಕಾಲಭೇದೇನ ಯಾ ಗತಿಸ್ತಾಂ ನಿಬೋಧತ | 

ನವತಿಂ ಯೋಜನಾನಾಂ ತು ಗಮಿಷ್ಯಾಮಿ ನ ಸಂಶಯಃ || ೧೩ 
ತಾಂಸ್ತು ಸರ್ವಾನ್‌ ಹೆರಿಶ್ರೇಷ್ಮಾನ್‌ ಜಾಇಂಬವಾನ್‌ ಪುನರಬ್ರನೀಶ್‌ | 
ನ ಖಲ್ಪೇತಾನಡೀವಾಸೀದ್ದಮುನೇ ಮೇ ಪರಾಕ್ರಮಃ ॥ ೧೪ 
ಮಯಾ ಮಹಾಬಲೇಶ್ರೈವ ಯಜ್ಞೇ ವಿಷ್ಣುಃ ಸನಾತನಃ | 
ಪ್ರದಕ್ಷಿಣೇಕೈತಃ ಪೂರ್ವಂ ಸ್ರಮಮಾಣಸ್ತ್ರಿನಿಕ್ರಮಮ್‌ ॥ ೧೫ 
ಸ ಇದಾನೀಮಹಂ ವೃದ್ಧಃ ಪ್ಲವನೇ ಮಂದನಿಕ್ರೈಮಃ | 

ಯೌನನೇ ಚ ತದಾಸೀನ್ಮೇ ಬಲಮಪ್ರತಿಮಂ ಪರೈಃ ॥ ೧೬ 
ಸಂಪ್ರತ್ಯೇತಾವತೀಂ ಶಕ್ತಿಂ ಗಮನೇ ತರ್ಕಯಾಮ್ಯಹವ್‌್‌ | 
ನೈತಾನತಾ ಚ ಸಂಸಿದ್ಧಿ8 ಕಾರ್ಯಸ್ಕಾಸ್ಯ ಭವಿಷ್ಯತಿ ॥ ೧೭ 


ವಯಸ್ಸಿನ ಕಡೆಯ ಘಟ್ಟವನ್ನು ಮುಟ್ಟದ್ದೇವೆ | ಆದರೆ ಪರಿಸ್ಥಿತಿಯು ಹೀಗೆ 
ಬಂದಾಗ, ಕರ್ತವ್ಯವನ್ನು ಉಪೇಕ್ಷಿಸಲು ಸಾಧ್ಯವಿಲ್ಲ... ಕಪಿರಾಜನೂ 
ಶ್ರೀರಾಮನೂ ಪ್ರಕೃತಕಾರ್ಯವನ್ನು ಸಾಧಿಸಬೇಕೆಂದು ನಿಶ್ಚಯಿಸಿದ್ದಾರೆ 
(೧೧-೧೨). ಕಾಲಪರಿಣಾಮದಿಂದ ಈಗ ನಾನು ವೃದ್ಧ ನಾಗಿದ್ದರೂ ನನ ಸ 
ಲಂಘನ ಸಾಮಥಣ್ಯ ವೇನೆಂಬುದನ್ನು ಕೇಳಿರಿ: ಸಂಜೇಹವಿಲ್ಲದೆ ತೊಂಬತ್ತು 
ಯೋಜನಗಳ ದೂರ ಹಾರಬಲ್ಲೆನು 1? ಎಂದು ಹೇಳಿ, ಸ್ವಲ್ಪ ತಡೆದು ಮತ್ತೆ 
ಜಾಂಬವಂತನು ಹೀಗೆಂದನು: “ನನ ಎ ಸರಾಕ್ರಮ ಹಿಂದೆ ಇಷ್ಟು ಮಾತ್ರವೇ 
ಇರಲಿಲ್ಲ (೧೩-೧೪). ಬಲಿಚಕ್ರವರ್ತಿಯ ಯಜ್ಞಸಮಯದಲ್ಲಿ ಶಾಶ್ವತನಾದ 
ಮಹಾವಿಷ್ಣುವು (ವಾಮನಾವತಾರವನ್ನೆತ್ತಿ) ಮೂರುಹೆಜ್ಜೆಗಳನ್ನಿಟ್ಟು 
ಮೂರುಲೋಕಗಳನ್ನು ಅಳೆದನಲ್ಲವೆ? ಆಗ (ಬೃಹದಾಕಾರವನ್ನು ತಳೆದ) 
ವಾಮನಮೂರ್ತಿಯನ್ನು ನಾನು ಪ್ರದಕ್ಷಿಣೆಯಾಗಿ ಸುತ್ತಿಬಂದಿದ್ದೇನೆ! (೧೫). 
ಈಗಲಾದಕೋ ಮುದುಕನಾಗಿದ್ದೇನೆ. ನೆಗೆಯುವ ಶಕ್ತಿ ಕುಂಠಿತವಾಗಿದೆ! 
ಯೌವನಕಾಲದಲ್ಲಿ ನನಗೆ ಇನ್ನೊಬ್ಬ ರಿಗಿಲ್ಲದ ಅಸಾಧಾರಣವಾದ ಶಕ್ತಿಯಿತ್ತು. 
ಈಗ ನನಗೆ ತೊಂಬತ್ತುಯೋಜನಗಳ ದೂರ ನೆಗೆಯುವಷ್ಟೇ ಶಕ್ತಿಯಿದೆ 


ತೆ 


೪೬೮ ಕಿಷ್ಕಿಂಧಾಕಾಂಡಃ [ಸರ್ಗಃ ೬೫ 


ಅಥೋತ್ತರನುದಾರಾರ್ಥಮಂಬ್ರನೀದಂಗದಸ್ತದಾ | 


ಅನುಮಾನ್ಯ ನುಹಾಪ್ರಾಜ್ಞ 0 ಜಾಂಬವಂತಂ ಮಹಾಕೆಪಿ1 |! ೧೮ 
ಅಹೆಮೇತದ್ನನಿಷ್ಕಾನಿ ಯೋಜನಾನಾಂ ಶತೆಂ ಮಹತ್‌ | 
ನಿನರ್ಶನೇ ತು ಮೇ ಶಕ್ತಿಃ ಸ್ಯಾನ್ಸ ನೇತಿ ನ ನಿಶ್ಲಿತಾ॥ ೧೯ 
ತಮುವಾಚ ಹರಿಶ್ರೇಷ್ಠಂ ಜಾಂಬವಾನ್‌ ವಾಕ್ಯ ಕೋನಿದಃ | 
ಜ್ಞಾಯತೇ ಗಮನೇ ಶಕ್ತಿಸ್ತವ ಹಯಸ್ಸಕ್ಷಸತ್ತಮ ॥ ೨೦ 


ಕಾಮಂ ಶತಂ ಸಹಸ್ರಂ ನಾನ ಹ್ಯೇಷ ನಿಧಿರುಚ್ಯತೇ | 
ಯೋಜನಾನಾಂ ಭವಾನ್‌ ಶಕ್ತೋ ಗಂತುಂ ಪ್ರತಿನಿನರ್ತಿತುವ3್‌ ॥ 


ನೆ ಹಿ ಸ್ರೇಷಯಿತಾ ತಾತ ಸ್ವಾಮೀ ಪ್ರೇಷ್ಯಃ ಕೆಫೆಂಚನ | 


ಭನತಾಯಂ ಜನೆಃ ಸರ್ವಃ ಪ್ರೇಷ್ಯಃ ಪ್ಲವಗಸತ್ತಮ ॥ ೨೨ 
ಭವಾನ್‌ ಶೆಲತ್ರಮಸ್ಮಾಕಂ ಸ್ವಾಮಿಭಾನೇ ವ್ಯವಸ್ಥಿ ತಃ | 
ಸ್ವಾಮೀ ಕಲತ್ರಂ ಸೈನ್ಯಸ್ಯ ಗತಿರೇಷಾ ಪರಂತಪ ॥ ೨೩ 


ಯೆಂದು ತೋರುತ್ತದೆ! ಆದರೆ ಇಷ್ಟರಿಂದ ನಮ್ಮ ಕಾರ್ಯಸಿದ್ಧಿ ಯಾಗುವು 
ದಿಲ್ಲ” ಎಂದನು (೧೬-೧೭). ಆಗ ಕಪಿಶ್ರೇಷ್ಠ ನಾದ ಅಂಗದನು ಪ್ರಾಜ್ಞನಾದ 
ಜಾಂಬವಂತನ ಒಪ್ಪಿಗೆಯನ್ನು ಸಡೆದು ವಾನರರನ್ನು ನೋಡುತ್ತ “ಮಿತ್ರರೆ, 
ಈ ನೂರುಯೋಜನಗಳ ದೂರವನ್ನು ನಾನು ಲಂಥಿಸಿ ಹೋಗಬಲ್ಲೆ! ಆದಕ್ಕೆ 
ಮತ್ತೆ ಹಿಂದಿರುಗಿಬರುವ ಶಕ್ತಿ ನನಗಿದೆಯೋ ಇಲ್ಲವೋ ನಿಶ್ಚಯವಾಗಿ 
ಹೇಳಲಾರೆ? ಎಂದು ಹೇಳಿದನು (೧೮-೧೯). ಆಗ ವಾಕ್ಯಕೋವಿದನಾದ 
ಜಾಂಬವಂತನು ಅಂಗದನನ್ನು ನೋಡಿ 6 ಕಪಿಶ್ರೇಷ್ಮ, ನಿನ್ನ ಗಮನ 
ಸಾಮಥಣ್ಯವೇನೆಂಬುದು ನಮಗೆ ಗೊತ್ತಿದೆ. ನೂರುಯೋಜಗಳಲ್ಲ, ಸಾವಿರ 
ಯೋಜನಗಳವಕೆಗೆ ಹೋಗುವ ಸಾಮರ್ಥ್ಯವು ನಿನಗಿರಬಹುದು. ಅದು 
ಮುಖ್ಯ ವಿಷಯವಲ್ಲ. ಅಷ್ಟು ಯೋಜನಗಳವರೆಗೆ ಹೋಗಿ ಹಿಂದಿರುಗಿ 
ಬರುವ ಶಕ್ತಿ ನಿನಗುಂಟು (೨೦-೨೧). ವತ್ಸ, ಪ್ರಭುವಾದವನು ಭ 2ತ್ಯರನ್ನು 
ಕಾರ್ಯಾರ್ಥವಾಗಿ ಕಳಿಸಬೇಕೇ ಹೊರತು, ಭ ತತ್ಯರೇ ಪ್ರಭುವನ್ನು ಕಳಿಸ 
ಬಾರದು! ನಾವೆಲ್ಲರೂ ನಿನ ಸಭ ವತೈನರ್ಗಕ್ಕೆ ಸೇರಿದವರಾದ್ದರಿಂದ ನಮ್ಮನ್ನು 
ನೀನು ಕಳಿಸಬೇಕು. ಸಾ ಎಮಿಯಾದ ನೀನು ನಮ್ಮೆಲ್ಲರಿಗೂ ಪತ್ಸಿಯಂತೆ 


ಸರ್ಗಃ ೬೫] ಬಲೇಯತ್ತಾ ವಿಷ್ಠರಣಮ್‌ ೪೬೯ 


ತಸ್ಮಾತ್‌ ಕಲತ್ರವತ್ತತ್ರ ಪ್ರತಿಪಾಲ್ಯಃ ಸದಾ ಭವಾನ್‌ | 
ಅಪಿ ಚೈತಸ್ಯ ಕಾರ್ಯಸ್ಯ ಭವಾನ್‌ ಮೂಲಮುರಿಂದವು ॥ ೨೪ 
ಮೂಲಮರ್ಥಸ್ಯ ಸಂರಶ್ಷ್ಯಮೇಷ ಕಾರ್ಯನಿದಾಂ ನಯಃ | 

ಮೂಲೇ ಹಿ ಸತಿ ಸಿಥ್ಮೆಂತಿ ಗುಣಾಃ ಪುಷ್ಪಫಲೋದಂಯಾಃ ॥ ೨೫ 


ತದ್ಭವಾನಸ್ಯ ಕಾರ್ಯಸ್ಯ ಸಾಧನಂ ಸತ್ಯವಿಕ್ರಮ ! 





ಬುದ್ಧಿನಿಕ್ರೆಮಸಂಪನ್ನೋ ಹೇತುರತ್ರ ಪರಂತಪ ॥ ೨೬ 
ಗುರುಶ್ಚ ಗುರುಪುತ್ರಶ್ಚ ತ್ವಂ ಹಿ ನಃ ಕನಿಸತ್ತಮ ! 

ಭವಂತಮಾಶ್ರಿತ್ಯೆ ವಯಂ ಸಮರ್ಥಾ ಹೃರ್ಥಸಾಧನೇ ॥ ೨೬ 
ಉಕ್ತ ವಾಕ್ಯಂ ಮಹಾಪ್ರಾಜ್ಞಂ ಜಾಂಬನಂತೆಂ ಮಹಾಕಸಪಿಃ | 
ಪ್ರತ್ಯುವಾಚೋತ್ತರಂ ವಾಕ್ಯಂ ನಾಲಿಸೂನುರೆಥಾಂಗದಃ ॥ ೨೮ 


ಯಡಿ ನಾಹಂ ಗಮಿಷ್ಯಾಮಿ ನಾನ್ಯೋ ವಾನರಪುಂಗವಃ | 
ಪುನಃ ಖಲ್ವಿದನುಸ್ಮಾಭಿಃ ಕಾರ್ಯಂ ಪ್ರಾಯೋಪನೇಶನಮ್‌ ॥ ೨೯ 


ರಕ್ಷಣೀಯನಾಗಿರುವೆ. ಎಲ್ಫೆ ವೀರನೆ, ಸೇನೆಗೆ ಸ್ವಾಮಿಯು ಪಕ್ಸಿಯಂತೆ 
ರಕ್ಷಣೀಯಳೆಂಬುದು ಲೋಕಮರ್ಯಾಜೆ (೨೨-೨೩). ಆದ್ದರಿಂದ, ನಾವು 
ನಿನ್ನನ್ನು ಯಾವಾಗಲೂ ಯತ್ನದಿಂದ ರಕ್ಷಿಸಿಕೊಳ್ಳಬೇಕು. ಅಲ್ಲದೆ 
ಪ್ರ ಕಾರ್ಯಕ್ಕೆ ನೀನು ಮೂಲಭೂತನು. ಸಮಸ್ತ ಕಾರ್ಯದಲ್ಲಿಯೂ 
ಮೂಲಭೂತವಾದುದನ್ನು ಸಂರಕ್ಷಿಸಿಕೊಳ್ಳ ಬೇಕೆಂಬುದು ಕಾರ್ಯಜ್ಞ ರ ನೀತಿ. 
ವೃಕ್ಷದ ಮೂಲವನ್ನು ಸರಿಯಾಗಿ ನೋಡಿಕೊಂಡರೆ ತಾನೆ ಪುಷ್ಪ ಫಲಾದಿ 
ಪ್ರಯೋಜನಗಳು ಸಿದ್ಧಿಸುತ್ತವೆ? (೨೪-೨೫). ಆದ್ದರಿಂದ, ಓ ಪರಾಕ್ರಮಿ, 
ನಮ್ಮ ಪ್ರ ಕಾರ್ಯವನ್ನು ಸಾಧಿಸಲು ನೀನು ಸೂತ್ರಧಾರನಾಗಿ ಉಳಿದಿರ 
ಬೇಕು. ಬುದ್ಧಿ ಸರಾಕ್ರಮಸಂಹನ ನಾದ ನೀನು ಕಾರಣಭೂತನಾಗಿ ಹಿಂದಿರ 
ಬೇಕು. ವಾನರೋತ್ತಮ, ನೀನು ನಮ್ಮ ಸ್ವಾಮಿಯ ಪುತ್ರನೂ 
ಸ್ವಾಮಿಯೂ ಆಗಿರುವೆ. ಸಿನ್ನನ್ನಾ ಶ್ರಯಿಸಿಯೇ ನಾವು ಕಾರ್ಯಸಾಧೆನೆ 
ಯಲ್ಲಿ ಸಮರ್ಥಕೆನಿಸಿಕೊಂಡಿದ್ದೇವೆ” ಎಂದು ಹೇಳಿದನು (೨೬-೨೭). 
ಮಹಾಪ್ರಾಜ್ಞನಾದ ಜಾಂಬವಂತನು ಈ ರೀತಿಯಲ್ಲಿ ನುಡಿದುದನ್ನು ಕೇಳಿ 
ವಾಲಿಪುತ್ರನಾದ ಅಂಗದನು “ ಜಾಂಬವಂತ, ನಾನೂ ಹೋಗುವುದಿಲ್ಲ... 
ಹೋಗತಕ್ಕ ಇನ್ನೊಬ್ಬ ವಾನರಪುಂಗವನೂ ಇಲ್ಲ ಎಂದಾದಕ್ಕೆ ಮತ್ತೆ ನಾವು 


೪೭೦ ಕಿಹ್ಕಿಂಭಾಕಾಂಡಃ [ಸರ್ಗಃ ೬೩ 


ನೆ ಹ್ಯಕೃತ್ವಾ ಹರಿಪಕೇಃ ಸಂದೇಶಂ ತಸ್ಯ ಧೀಮತಃ | 


ತತ್ರಾಪಿ ಗತ್ಸಾ ಪ್ರಾಣಾನಾಂ ಪಶ್ಯಾಮಿ ಪರಿರಕ್ಷಣಮ್‌ | ೩೦ 
ಸಹಿ ಪ್ರಸಾದೇ ಚಾತ್ಯರ್ಥಂ ಕೋಪೇ ಚ ಹರಿರೀಶ್ವರಃ | 

ಅತೀತ್ಯ ತಸ್ಯ ಸಂದೇಶಂ ವಿನಾಶೋ ಗಮನೇ ಭವೇತ್‌ ॥ ೩೧ 
ತದ್ಯಥಾ ಹ್ಯಸ್ಯ ಕಾರ್ಯಸ್ಯ ನ ಭನತ್ಯನ್ಯಥಾಗತಿಃ | 

ತದ್ಭವಾನೇನ ದೃಷ್ಟಾರ್ಥಃ ಸಂಚಿಂತಯಿತುಮರ್ಹತಿ ॥ ೩೨ 


ಸೋ8ಂಗದೇನ ತದಾ ವೀರಃ ಪ್ರತ್ಯುಕ್ತೆಃ ಪ್ಲೆ ವಗರ್ಷಭಃ | 
ಜಾಂಬವಾನುತ್ತರೆಂ ವಾಕ್ಯಂ ಪ್ರೋವಾಚೇದಂ ತೆಘಫೋಂಗಡನವತ್‌ | 


ಅಸ್ಯ ತೇ ನೀರ ಕಾರ್ಯಸ್ಯ ನೆ ಕಿಂಚಿತ್‌ ಪರಿಹೀಯುತೇ | 
ಏಷ ಸಂಚೋದಯಾಮ್ಯೇನಂ ಯಃ ಕಾರ್ಯಂ ಸಾಧಯಿಷ್ಯತಿ ॥ ೩೪ 


ತತಃ ಪ್ರತೀತೆಂ ಪ್ಲನತಾಂ ವರಿಷ್ಠ- 
ಮೇಕಾಂತಮಾಶ್ರಿತ್ಯ ಸುಖೋಪನಿಷ್ಟನಮ್‌ | 





ಪ್ರಾಯೋಪವೇಶವನ್ನು ಮಾಡಬೇಕಾಗಿ ಬಂದಿತು! (೨೮-೨೯). ಧೀಮಂತ 
ನಾದ ಕಪಿರಾಜನ ಆಜ್ಞೆ ಯನ್ನು ನೆರನೇರಿಸದೆ ನಾವು ಕೆ್ಟಿಂಧೆಗೆ ಹೋದಕೆ, 
ನಮ್ಮ ಪ್ರಾಣವನ್ನುಳಿಸಿಕೊಳ್ಳುವ ದಾರಿ ನನಗೆ ತೋರದು! ಸುಗ್ರೀವನು 
ಅನುಗ್ರಹಿಸುವುದರಲ್ಲಿಯೂ ಕೋಪದಿಂದ ನಿಗ್ರಹಿಸುವುದರಲ್ಲಿಯೂ ಗಟ್ಟಿಗ. 
ಅವನ ಸೂಚನೆಯನ್ನು ಮೀರಿ ಅಲ್ಲಿಗೆ ಹೋದರೆ ನಮ್ಮ ನಾಶವು ಆಗಿಯೇ 
ತೀರುವುದು (೩೦-೩೧). ಆದ್ದರಿಂದ, ಜಾಂಬವಂತ, ಈ ಕಾರ್ಯವು 
ಕೆಡದೆ ಸಿದ್ಧಿಸುವ ಬಗೆ ಹೇಗೆಂಬುದನ್ನು ನಿವೇಚನಾಚತುರನಾದ ನೀನೇ 
ಸರ್ಯಾರೋಚಿಸಿ ಹೇಳಬೇಕು ” ಎಂದನು. ಅಂಗ ದನು ಹೀಗೆನ್ನಲು 
ಜಾಂಬವಂತನು ಅವನನ್ನು ಕುರಿತು “ ಎಲೈ ವೀರಾಗ್ರಣಿ-ಅಂಗದ, ಈ 
ಕಾರ್ಯವನ್ನು ಸಾಧಿಸುವುದಕ್ಕೆ ನಿನಗೆ ಯಾವ ಕೊರತೆಯೂ ಆಗದು! 
ಇದನ್ನು ಯಾವನು ಸಾಧಿಸಬಲ್ಲನೋ ಅಂಥವನನ್ನು ತೋರಿಸುತ್ತೇನೆ, 
ನೋಡು!” ಎಂದು ಹೇಳಿದನು (೩೨-೩೪). ಆ ಸಮಯದಲ್ಲಿ ನಿಖ್ಯಾತ 
ಪೌರುಷನೂ ವಾನರಶ್ರೇಷ್ಮನೂ ಆದ ಹನುಮಂತನು ಒಂದು ಏಕಾಂತ 


ಸರ್ಗಃ ೬೬] ಹನೂಮದ್ಪ ಲಸಂಧಾಕ್ಷಣಮ್‌ ೪೭೧ 





ಹರಿಪ್ರ ಹೌ ಹನುಮಂತನೋನ 1 ೩೫ 


ಇತಿ ಶ್ರೀಮದ್ರಾಮಾಯಣೇ *ಿಹ್ಕಿಂಥಾಕಾಂಡೇ ಪಂಚಷಸ್ಚಿತಮಃ ಸರ್ಗಃ 


ಷಬ್‌ಸಷಸ್ಟಿ ತನುಃ ಸರ್ಗಃ 
ಹನೂನುದ್ಬಲಸಂಧುಕ್ಸಣವ್‌ 


ಅನೇಕಶತಸಾಹಸ್ರೀಂ ವಿಷಣ್ಣಾಂ ಹರಿವಾಹಿನೀವರ್‌ | 
ಜಇಂಬವಾನ್‌ ಸಮುದೀಶ್ಷ್ಯೈನಂ ಹನುಮುಂತಮಥಾಬ್ರನೀತ್‌ ॥ ೧ 


ನೀರೆ ನಾನರಲೋಕಸ್ಯ ಸರ್ವಶಾಸ್ತ್ರವಿಶಾರದ | 
ತೊಷ್ಲಿ ೀಮೇಕಾಂತಮತಾಶ್ರಿ ತ್ರ ಹನುಮನ್‌ 8೦ ನೆ ಜಲ್ಪಸಿ॥ ೨ 


ಸ್ಥಳದಲ್ಲಿ (ಏನೂ ಅರಿಯದವನಂತೆ) ಸುಖವಾಗಿ ಸುಮ ನೆ ಕುಳಿಕಿದ್ದನು ! 
ಜಾಂಬವಂತನು ಅಂಗದನಿಗೆ ಆ ಹನುಮಂತನನ್ನು ತೋರಿಸಿದನು! (೩೫). 


ಇಲ್ಲಿಗೆ ಶ್ರೀಮಪ್ರಾಮಾಯಣದ ಕಷ್ಕಿಂಧಾಕಾಂಡದಲ್ಲಿ ಅರುವತ್ತೈ ದನೆಯ ಸರ್ಗ 


ಸರ್ಗ ೬೬ 


ಜಾಂಬವಂತನು ಹನುಮಂತನ ಜನ್ಮನೃತ್ತಾಂತವನ್ನು ಹೇಳಿ 
ಸಮುಪ್ರಲಂಘನಕ್ಕಾಗಿ ಅನನನ್ನು ಪ್ರೇರಿಸುವುದು. 


ಅನೇಕಲಕ್ಷಸಂಖ್ಯೆಯನ್ಲಿದ್ದ ಕಪಿಸೇನೆಯು ಮುಂದೇನು ಗತಿಯೆಂದು 
ಚೆಂತಾಕ್ರಾಂತವಾಗಿರುವುದನ್ನು ನೋಡಿ ಜಾಂಬವಂತನು ಹನುಮಂತನನ್ನು 
ಕುರಿತು ಹೀಗೆಂದನು; “ಓ ಹನುಮಂತ, ಈ ವಾನರಸೇನೆಯಲ್ಲಿ ಅಗ್ರ ಗಣ್ಯ ನಾದ 
ನೀರ ನೀನು. ಸರ್ವಶಾಸ್ತ್ರಗಳಲ್ಲಿ ವಿಶಾರದನಾಗಿದ್ದೀಯೆ. ಏಕಾಂತವಾಗಿ 
ಸುಮ್ಮನೆ ಕುಳಿತಿ ರುವೆಯಲ್ಲ ಏಕೆ ಮಾತನಾಡುವುದಿಲ್ಲ ನೀನು? (೧-೨). 


೪೬೨ ಕಿಷ್ಕಿಂಧಾಕಾಂಡಃ | ಸರ್ಗಃ ೬೬ 


ತ ಪರಿರಾಜಸ್ಥ ಸುಗ್ರಿ ನಸ್ಯ ಸನೋ ಹೈ ಸಿ | 








ರಾಮಲಕ್ಷ್ಮಣಯೋಶ್ಚಾಪಫಿ ತೇಜ್‌ ಚ ಬಲೇನ" ಚ॥ ತ 
lian ಪ್ರತ್ತೋ ವೈನತೇಯೋ ಮಹಾಬಲಃ | 
ಗರುತ್ಮಾನಿತಿ ನಿಖ್ಯಾತ ಉತ್ತಮಃ ಸರ್ವಪಕ್ಷಿಣಾಮ್‌ ॥ ೪ 


ಬಹುಶೋ ಹಿ ಮಯಾ ದೃಷ್ಟಃ ಸಾಗರೇ ಸ ಮಹಾಬಲಃ | 
ಭುಜಗಾನುದ್ಧರನ್‌ ಪಕ್ಷೀ ಮಹಾನೇಗೋ ಮಹಾಯಶಾಃ ೫ 


ಪಸಕ್ಷಯೋರ್ಯದ್ಪಲಂ ತಸ್ಯ ತಾನದ್ದುಜಬಲಂ ತವ | 


ವಿಕ್ರ ಮಶ್ಚಾ ಪಿ ವೇಗಶ್ಚ ನ ತೇ ತೇನಾನಹೀಯತೇ॥ ೬ 
ಬಲಂ ಮಬುದ್ಧಿಶ್ಚ ತೇಜಶ್ಚ ಸತ್ತ್ವಂ ಚ ಹರಿಪುಂಗನ | 

ನಿಶಿಷ್ಟಂ ಸರ್ವಭೂತೇಷು ಕಿಮಾತಾ ನೆಂ ನ ಬುಧ್ಯಸೇ ॥ ೩ 
ಆಸೀದಪ್ಸರಸಾಂ ಶ್ರೇಷ್ಮಾ ನಿಖ್ಯಾತಾ ಪುಂಜಿಕಸ್ಥಲಾ | 

ಅಂಜನೇತಿ ಪರಿಖ್ಯಾತಾ ಪತ್ನೀ ಜೇೀಸರಿಣೋ ಹರೇಃ ॥ 6 


ತೇಜೋಬಲಗಳಲ್ಲಿ ಕಪಿರಾಜನಾದ ಸುಗ್ರೀವನಿಗೆ ಸಮನಾಗಿದ್ದೀಯೆ. 
ಶಿ ಶ್ರೀರಾಮಲಕ್ಷ್ಮ ಇರಿಗೆ ಸಮನಾಗಿದ್ದೀಯೆ. ಕಶ್ಯಪಪುತ್ರ ನೂಕ ನಿನತಾಗರ್ಭ 
ಸಂಭೂತನೂ ನ ಗರುತ್ಮಂತನೆಂಬ ಪಕ್ಷಿರಾಜನಿದ್ದಾನೆ. ಅವನು ಅತ್ಯಂತ 
ಬಲಶಾಲಿಯೆಂದು ವಿಖ್ಯಾತನಾಗಿದ್ದಾ ಕ| (೩-೪) “ಮಹಾಸರಾಕ್ರಮಿಯೂ 
ಕೀರ್ಕಿಶಾಲಿಯೂ ಆದ ಆ ಪಕ್ಷಿರಾಜನು ಸಮುದ್ರದಲ್ಲಿರುವ ಸರ್ಪಗಳನ್ನು 
ಸೆಳೆದೊಯು ವುದನ್ನು ನಾನು ಅನೇಕಸಲ ನೋಡಿದ್ದೇನೆ. ಹೆನುಮಂತ, 
ಆವೆ ನತೇಯನ ಕಕ್ಕಿ ಗಳಿಗೆ ಎಷ್ಟು ಬಲವುಂಟೋ ಅಷ್ಟು ಬಲವು ನಿನ್ನ 
ಗನಿ! ನಿನ ೩ ಸರಾಕ್ರಮವಾಗಲಿ ವೇಗವಾಗಲಿ ಅವನಿಗಿಂತ 
ಕಡಮೆಯದಲ್ಲ! (೫-೬). ನಿನ್ನ ಬಲ, ನಿನ್ನ ಬುದ್ಧಿ, ನಿನ್ನ ತೇಜಸ್ಸು, 
ನಿನ್ನ ಥೈರ್ಯ-ಎಲೈ ವಾನಕೋತ್ತ ಮ, ಕಸ ಸ ಕ್ರಪಂಚದಲ್ಲಿ” ಸರ್ವಾಧಿಕ 
ಎ ನಿನ್ನ ಮಹಿಮೆಯನ್ನು ನೇ ತಿಳಿಯದಿರುವೆಯಲ್ಲ | (೭). 
ವತ ಆಂಜನೇಯ, ಪುಂಜಿಕಸ್ಥ ಕೆಯೆಂಬ ಶ್ರೇಷ್ಠಳಾದ ಒಬ್ಬ ಅಪ್ಸರೆಯಿದ್ದಳು. 


* ಮೂಲದಲ್ಲಿ * ಅರಿಸ್ಟ ನೇಖಿನಃ ಪುತ್ರಃ? ಎಂದಿದೆ. ಕಶ ೈಪನಿಗೆ ಅರಿಷ್ಟ ನೇಮಿ 
ಯೆಂದು ನಾಮಾಂತರನಿದ್ದುದಾಗಿ ಫರಾಹಾಂತರಸಂವಾದದಿಂಜ ತಿಳಿದುಬರುತ್ತ ಜೆ. 


ಸರ್ಗಃ ೬೬] ಹನೂಮದ್ಪ ಲಸಂಧುಕ್ಷಣಮ್‌ ೪೩೩ 
ನಿಖ್ಯಾತಾ ತನು ಲೋಕೇಷು ರೂಪೇಣಾಪ್ರ ತಿಮಾ ಭುವಿ | 








ಭೊತ್ತಾ ತ ಮಾನರೀ ಕಾಮುಕ ಬೇ | ೯ 
ತಾ ನಾನರೇಂದ್ರಸ್ಯ ಕುಂಜರೆಸ್ಕ ಮಹಾತ ನಃ | 
ಕಪಿತ್ವೆ ನ ಚಾರುಸರ್ವಾಂಗೀ ಕದಾಚಿಕ್‌ ಕಾಮರೊಪಿಣೀ || ೧೦ 
ಮಾನುಷಂ ನಿಗ್ರಹಂ ಕೃತ್ವಾ ರೊಪಯೌನನಶಾಲಿನೀ | 
ನಿಚಿತ್ರಮಾಲ್ಯಾಭರಣಾ ಮಹಾರ್ಹಕ್ಸ್‌ಮವಾಸಿಸೀ ॥ ೧೧ 


ಅಚರತ್‌ ಪರ್ವತೆಸ್ಯಾಗ್ರೇ ಪ್ರಾವ್ನ ಡಂಬುದಸಂನಿಭೇ | 
ತಸ್ಯಾ ವಸ್ತ್ರಂ ನಿಶಾಲಾಕ್ಟ್ಯಾಃ “ತಂ ರಕ್ತದಶಂ ಶುಭಮ್‌ ॥ ೧೨ 


ಸ್ಥಿ ಜಟ. ಪರ್ವತಸ್ಕಾಗ್ರೇ ಮಾರುತೊಟಆಪಾಹರಚ್ಛನೈಃ | 
ಸ. ದದರ್ಶ ತತಸ್ತಸ್ಕಾ ನೃ ತ್ತಾ ವೂರೂ ಸುಸಂಹಶೌ ॥ ೧೩ 


ಸ್ತನೌ ಚ ಪೀನೌ ಸಹಿತೌ ಸುಜಾತಂ ಚಾರು ಚಾನೆನಮ್‌ | 
ತಾಂ ನಿತಾಲಾಯತಶ್ರೋಣೀಂ ತನುಮಧ್ಯಾಂ ಯಶಸ್ವಿನೀಮಾ್‌ ॥ 


ಅವಳು ಮೂರುಲೋಕಗಳಲ್ಲಿಯೂ ಅಪ್ರತಿಮಸುಂದರಿಯೆಂದು ವಿಖ್ಯಾತ 
ಳಾಗಿದ್ದಳು ಆ ಪುಂಜಿಕಸ್ಗಳೆಯು ಶಾಪವಶದಿಂದ ವಾನರಜನ್ಮವನೆ NA 
ಕಾಮರೊಪಿಚಿಯಾದ ವಾನರಿಯಾದಳು. ಅಂಜನಾದೇವಿಯೆಂದು ಹೆಸರಾ 
ಯಿತು. ಅವಳು ಮಹಾಶೂರನಾದ ಕೇಸರಿಯೆಂಬ ವಾನರೋತ್ತಮನ 
ಭಾರ್ಯೆಯಾದಳು (೮-೯). ಆಕೆಯು ವಾನರೇಂದ್ರನೂ ಮಹಾತ ನೂ 
ಆದ ಕುಂಜರನಿಗೆ ಮಗಳಾಗಿ ಜನಿಸಿದ್ದಳು. ಅಂಜನಾದೇವಿಯ ಮಕಕ 
ಜನ್ಮ! ದಲ್ಲಿ ಜನಿಸಿದ್ದರೂ ಕಾಮರೂಪಿಚಿಯಾದ್ದರಿಂದ ಒಂದುಸಲ ಬಹು 
ಮನೋಹರವಾದ ಮನುಷ್ಯರೂಪವನ್ನು "ರಿಸಿದಳು. ಸೌಂದರ್ಯ 
ತಾ ರುಣ್ಯ ಗಳು ಉಕ್ಕುತ್ತಿ ದ್ದವು. ಅವಳು ಉತ್ತಮವಾದ ದುಕೂಲವನ್ನು ಟ್ಟು 
ವಿವಿಧ ಹ ,ಭರಣಗಳನ್ನು ತೊಟ್ಟು, ಒಂಡು ಪರ್ವತಶಿಖರದಲ್ಲಿ ಸಂಚರಿಸು 
ತ್ರಿದ್ದಳು (೧೦-೪೧). ಆ ಶಿಖರವು ಮಳೆಗಾಲದ ಒಂದು ಮೇಘಖಂಡವೋ 
ನಂಬಂತೆ ಅತ್ಯುನ ೩ತೆವಾಗಿ ನೀಲವರ್ಣವಾಗಿತ್ತು. ಅಂಜನೆಯು ಕೆಂಪು 
ಅಂಚಿನ ಪೀತಾಂಬರವನ್ನು ಟ್ರ ದ್ಹಳು. ಆಗ ವಾಯುಜೇವನು ಆ ಸುಂದರಿಯ 
ಸೀರೆಯನ್ನು ಮೆಲ್ಲಗೆ ಹಾರಿಸಿ ಬಟ್ಟ ನು. ದುಂಡಾದ ಅವಳ ತೊಡೆಗಳು ಆತನಿಗೆ 
ಗೋಚರಿಸಿದವು (೧೨-೧೩) "ಅವಳ ನೀನಸ್ತನಗಳನ್ನೂ ಚೆಲುವಿನ ಮುಖ 


೪೩೪ ಕಿಹ್ಕಿಂಭಾಕಾಂಡಃ [ಸರ್ಗಃ ೬೬ 


ದೃಷ್ಟೆ ೩ನ ಶುಭಸರ್ವಾಂಗೀಂ ಪವನಃ ಕಾಮುನೋಹಿ ತಃ | 
ಸತಠಾಂಭುಜಾಭ್ಯಾಂ ದೀರ್ಥಾಭ್ಯಾಂ ಪರ್ಯೆಸ್ವಜಕ ಮಾರುತಃ ॥ 
ಮನ್ಮಥ *ವಿಷ್ಠಸರ್ನಾಂಗೋ ಗತಾತ್ಮಾ ತಾಮನಿಂದಿತಾವತ್‌ | 
ಸಾತು ತತ್ರೈನ ಸಂಭ್ರಾಂತಾ ಸುನೃತ್ತಾ ವಾಕ್ಯಮುಬ್ರನೀತ್‌॥! ೧೬ 
ಏಕಪತ್ಲೀವ್ರುತನಿದಂ ಕೋ ನಾಶಯಿತುನಿಚ್ಛತಿ 

ಅಂಜನಾಯಾ ವಚಃ ಶ್ರುತ್ವಾ ಮಾರುತಃ ಪ್ರತ್ಯಭಾಷತ ॥ ೧೩ 
ನ ತ್ವಾಂ ಹಿಂಸಾಮಿಂ ಸುಶ್ರೋಣಿ ಮಾ ಭೂತ್ತೇ ಸುಭಗೇ ಭಯವಮಾ। 
ಮಾರುತೊಟಸ್ಮಿ ಗತೋ ಯತ್ನ್ವಾಂ ಪರಿಷ್ವಜ್ಯ ಯಶಸ್ವಿನೀಮ್‌ ॥ ೧೮ 


ವೀರ್ಯವಾನ್‌ ಬುದ್ಧಿಸಂಪೆನ್ನಸ್ತನ ಪುತ್ರೋ ಭವಿಷ್ಯತಿ | 





ಮಹಾಸತ್ರೋೋ ಮಹಾತೇಜಾ ನುಹಾಬಲಪರಾಕ್ರಮಃ ॥ ೧೯ 
ಲಂಘನೇ ಪ್ಲನನೇ ಚೈನ ಭವಿಷ್ಯತಿ ಮಯಾ ಸಮಃ | 
ಏನಮುಕ್ತಾ ತತಸ್ತ್ರುಷ್ಟಾ ಜನನೀ ತೇ ಮುಹಾಕಸೇ ॥ ೨೦ 


ವನ್ನೂ ಆತನು ವೀಕ್ಷಿಸಿದನು. ವಿಶಾಲಶ್ರೋಣಿಯೂ ಕೃಶಮಠ್ಯಳೂ ಆದ 
ಆ ದಿವ್ಯಸುಂದರಿಯನ್ನು ನೋಡಿ ವಾಯುದೇವನು ಕಾಮಶಫೀಡಿತನಾಗಿ 
ದೀರ್ಫ್ಥವಾದ ತನ್ನ ತೋಳುಗಳಿಂದ ಅವಳನ್ನು ಆಲಿಂಗಿಸಿಕೊಂಡನು 
(೧೪-೧೫) ಮಾರುತನು ಮನ್ಮಹಥಾವಿಷ್ಟನಾದ್ದರಿಂದ ಚಿತ್ತ ಸ್ಥ $ರ್ಯವನ್ನು 
ಕಳೆದುಕೊಂಡು, ಪತಿವ್ರತೆಯಾದ ಅಂಜನಾದೇವಿಯನ್ನಾಲಿಂಗಿಸಿದನು. 
ಸದಾಚಾರನಿರತಳಾದ ಆ ದೇವಿಯು ದಿಗ್ಸಾ )9ತಳಾಗಿ ಕೂಡಲೆ "ಆಃ! 
ಯಾರವನು? ನನ್ನ ಪಾತಿವ್ರತ್ಯವನ್ನು ಕೆಡಿಸಲುದ್ದೇಶಿಸಿದವನು ಯಾವನು ?? 
ಎಂದು ಕೂಗಿಕೊಂಡಳು (೧೬-೧೭). ಆಗ ವಾಯುದೇನನು ಅಂಜನೆ 
ಯನ್ನು ಕುರಿತು " ಸುಂದರಿ. ಹೆದರಬೇಡ. ಪಾತಿವ್ರತ್ಯವನ್ನು ಕೆಡಿಸಿ ನಿನಗೆ 
ನಾನು ತೊಂದಕೆಕೊಡುವುದಿಲ್ಲ. ಹೇ ಸೌಭಾಗ್ಯಶಾಲಿಸಿ, ನಾನು ಮಾರುತ. 
ನಿನ ೩ನ್ನು ನಾನು ಅಲಿಂಗಿಸಿದ್ದರಿಂದ ನೀರ್ಯಶಾಲಿಯೂ ಬುದ್ಧಿ ಸಂಪನ ಎನೂ 
ಆದ ಪುತ್ರನೊಬ್ಬನು ನಿನಗೆ ಜನಿಸುವನು. ಅವನು ಮಹಾಧೀರನೂ 
ಮಹಾತೇಜಸ್ವಿಯೂ ಅಸಾಧಾರಣನಾದ ಬಲಪರಾಕ್ರ ಮಗಳುಳ್ಳವನೂ 
ಆಗುವನು (೧೮-೧೯). ಆ ಪುತ್ರನು ದೂರವನ್ನು ಲಂಥಿಸುವುದರಲ್ಲಿಯೂ 


ಸರ್ಗೆಃ ೬೬ ಹನೂಮದ್ಪ ಲಸಂಧುಕ್ಷಣಮ್‌' ೪೭೫ 


ಗುಹಾಯಾಂ ತ್ವಾಂ ಮಹಾಬಾಹೋ ಪ್ಪಜಜ್ಞೆೇ ಪ್ಲ ವಗರ್ಷಭನಾ | 
ಅಭ್ಯುತ್ಥಿ ತಂ ತತಃ ಸೂರ್ಯಂ ಬಾಲೋ ದೃಷ್ಟ್ಯಾ ಮಹಾವನೇ ॥| ೨೧ 





ಫಲಂ ಚೇತಿ ಜಿಫೃಕ್ಷುಸ್ತೃಮುತ್ತ್ಪು, ತ್ಯಾಭ್ಯುದ್ಧತೋ ದಿವಮ್‌ | 
ಶತಾನಿ ತ್ರೀಣಿ ಗತ್ವಾಥ ಯೋಜನಾನಾಂ ಮಹಾಕಪಹೇ ॥ ೨೨ 
ತೇಜಸಾ ತಸ್ಯ ನಿರ್ಧೂತೋ ನೆ ನಿಷಾದಂ ಗಶಸ್ತತಃ | 
ಶಾನದಾಪತತಸ್ತೂರ್ಣಮಂತರಿಕ್ಷಂ ಮಹಾಕಪೇ ೨೩ 





ಕ್ಷಿಪ್ತನಿಂಪ್ರೇಣ ತೇ ನಜ್ರಂ ಕ್ರೋಧಾವಿಷ್ಟೇನ ಧೀಮತಾ | 
ತದಾ ಶೈಲಾಗ್ರಶಿಖರೇ ವಾಮೋ ಹನುರಭಜ್ಯತ | ೨೪ 


ತತೋ ಹಿ ನಾನುಧೇಯಂ ತೇ ಹನುಮಾನಿತಿ ಕೀರ್ತತೇ | 
ತತಸ್ತ್ವಾಂ ನಿಹತಂ ದೃಷ್ಟ್ವಾ ನಾಯುರ್ಗಂಧನಹಃ ಸ್ವಯಮ್‌! ೨೫ 


ಶೀಘ್ರಗತಿಯಲ್ಲಿಯೂ ನನಗೆ ಸಮಾನನಾಗುವನು ! ” ಎಂದು ಹೇಳಿದನು 
ಆಗ, ಮಾನರೋತ್ತಮ, ನಿನ್ನ ತಾಯಿಗೆ ಸಮಾಧಾನವಾಯಿತು. ಅಂಜನಾ 
ದೇವಿಯು ಒಂದು ಗುಹೆಯಲ್ಲಿ ಕಪಿಶ್ರೀಷ್ಠ ನಾದ ನಿನ್ನನ್ನು ಹಡೆದಳು. 
ಸೂರ್ಯನು ಉದಯಿಸಿ ಮೇಲೆ ಬಂದಿದ್ದನು. ಬಾಲಕನಾಗಿದ್ದ ನೀನು 
ಸೂರ್ಯಬಿಂಬವನ್ನು ನೋಡಿ " ಅದು ಅರಣ್ಯ ದಲ್ಲಿರುವ ಒಂದು ಹಣ್ಣು 
ಎಂದು ಭ್ರಮಿಸಿ, ಅದನ್ನು ಹಿಡಿಯುವುದಕ್ಕಾಗಿ ಅಂತರಿಕ್ಷಕ್ಕೆ ಹಾರಿದೆ ! 
ಓ ಮಹಾಕನಿ! ಮುನ್ನೂರುಯೋಜನಗಳ ದೂರ ಅಂತರಿಕ್ಷದಲ್ಲಿ ನೀನು 
ಹಾರಿಹೋಜೆ ! (೨೦-೨೨). ಸೂರ್ಯ ನ ಪ್ರಖರವಾದ ತೇಜಸ್ಸಿನ 
ಹೊಡೆತಕ್ಕೂ ನೀನು ಅಳುಕಲಿಲ್ಲ. ಹಾಗೆ ನೀನು ಆಕಾಶದಲ್ಲಿ ಏರಿಹೋಗು 
ತ್ರಿರಲು, ಇಂದ್ರನು ಕ್ರುದ್ದನಾಗಿ ಸಿನ ಮೇಲೆ ವಜ್ರಾಯುಧವನ್ನು 
ಬೀಸಿದನು. ಆಗ ನೀನು ಒಂದು ಪರ್ವತಶಿಖರದಮೇಲೆ ಬೀಳಲಾಗಿ, ನಿನ್ನ 
ಎಡಭಾಗದ ಹನುನಿಗೆ * ಪೆಟ್ಟಾಗಿ ಊದಿಕೊಂಡಿತು (೨೩-೨೪). ಆದ್ದರಿಂದ 
ನಿನಗೆ ಹನುಮಂತನೆಂಬ ಹೆಸರು ಪ್ರಸಿದ್ಧವಾಯಿತು ಇಂದ್ರನು ವಜ್ರಾಯುಧ 
ದಿಂದ ನಿನಗೆ ಹೊಡೆದುದನ್ನು ಕಂಡು, ವಾಯುದೇವನು ಕ್ರುದ್ಧ ನಾದನು. 


3 ಹನು ಕೆನ್ನೆ ; ದವಡೆ. 


೪೩೭೬ ಕಿಪ್ಟಿಂಧಾಕಾಂಡಃ [ಸರ್ಗಃ ೬೬ 


ಲೋಕ್ಕೇ ಭೃಶಸಂಕ್ರುದ್ಧೋ ನ ನನೌ ನೈ ಪ್ರೆಭಂಜನಃ | 








ಸಂಭ್ರಾಂತಾಶ್ಚ ಸುರಾಃ ಸರ್ವೇ ಶೈಲೋಕ್ಕೇ ಶ್ಲೋಭಿತೇ ಸತಿ | ೨೬ 
ಪ್ರಸಾದಯಂತಿ ಸಂಕ್ರುದ್ಧಂ ಮಾರುತಂ ಭುವನೇಶ್ವರಾಃ | 
ಪ್ರಸಾದಿತೇ ಚ ಪನನೇ ಬ್ರಹ್ಮಾ ತುಭ್ಯಂ ವರೆಂ ದದೌ | ೨೩ 
ಅಶಸ್ಪ್ರವಧ್ಯತಾಂ ತಾತ ಸಮರೇ ಸತ್ಯವಿಕ್ರಮ | 

ವಜ್ರಸ್ಯ ಚ ನಿಸಾತೇನ ವಿರುಜಂ ತ್ವಾಂ ಸಮೀಕ್ಷ್ಯ ಚ ॥ ೨೮ 
ಸಹಸ್ರನೇತ್ರಃ ಪ್ರೀತಾತ್ಮಾ ದದೌ ತೇ ವರಮುತ್ತಮಮ್‌ | 
ಸ್ವಚ್ಛಂದತಶ್ಚ ಮರಣಂ ತೇ ಭೂಯಾಡಿತಿ ವೈ ಪ್ರಭೋ ೨೯ 
ಸತ್ವಂ ಕೇಸರಿಣಃ ಪುತ್ರಃ ಕ್ಷೇತ್ರಜೋ ಭೀಮವಿಕ್ರಮಃ | 
ಮಾರುತಸ್ಕೌರಸಃ ಪುತ್ರಸ್ತೇಜಸಾ ಚಾಪಿ ಶತ್ಸಮಃ ॥ ೩೦ 


ಈದೃ ಶಸ್ಯ ಚ ತೇ ತಾತ ವರ್ಜಯಾನಮುಃ ಕಥಂ ಬಲಮ್‌ | 
ಕಾರ್ಯಂ ಚಾಲೋಕೆಸಾನಾನ್ಯಂ ಕರ್ತುಂ ಶಕ್ತಸ್ತೃಮೇವ ಹಿ ॥ 


ಮೂರುಲೋಕಗಳಲ್ಲಿ ಎಲ್ಲಿಯೂ ಅವನು ಬೀಸಲೇ ಇಲ್ಲ! ತೈಲೋಕ್ಯವೂ 
ತತ್ತರಿಸಲು ದೇವತೆಗಳು ಭೀತರಾಗಿ, ಕ್ರುದ್ಧನಾದ ಮಾರುತನನ್ನು ಸಂತೈಸ 
ತೊಡಗಿದರು ಮಾರುತನ ಕೋಪವು ಶಾಂತವಾಗಲು, ಹೇ ವತ್ಸ, ಬ್ರಹ್ಮನು 
ಬಂದು " ಯುದ್ಧದಲ್ಲಿ ಯಾವ ಆಯುಧದಿಂದಲೂ ಈ ಮಗುವಿಗೆ ಸಾವಾಗ 
ದಿರಲಿ' ಎಂದು ನಿನಗೆ ವರವನ್ನನುಗ್ರಹಿಸಿದನು (೨೫-೨೭). ಅಪ್ಪಾ- 
ಹೆನುಮಂತ, ವಿಕ್ರಮವೆಂಬುದು ಸತ್ಯವಾಗಿಯೂ ನಿನ್ನಲ್ಲಿ ನೆಲೆಸಿದೆ. 
ವಜ್ರಾಯುಧೆದ ಸೆಚ್ಚಿಗೂ ಜಗ್ಗ ದ ನಿನ ೩ನ್ನು ಕಂಡು ದೇವೇಂದ್ರನು 
ಸಂತುಷ್ಟನಾಗಿ " ನಿನಗೆ ಸ್ಪೇಚ್ಛಾಮರಣದ ಶಕ್ತಿಯುಂಬಾಗಲಿ”' ಎಂದು 
ಶ್ರೇಷ್ಠವಾದ ವರವನ್ನಿತ್ತನು (೨೮-೨೯). ನೀನು ಕೇಸರಿಗೆ ಕ್ಷೇತ್ರಜ 
ಪುತ್ರನಾಗಿ ನಾಯುಜೀವನಿಗೆ ಔರಸಪುತ್ರನಾಗಿರುವೆ. ಭೀಮಸರಾಕ್ರಮಿ 
ಯಾದ ನೀನು ತೇಜಸ್ಸಿನಲ್ಲಿ ವಾಯುವಿಗೆ ಸಮನಾಗಿದ್ದೀಯೆ. ವತ್ಸ, ಇಂಥ 
ಮಹಾನುಭಾವನಾದ ನಿನ್ನ ಬಲನನ್ನು ನಾವು ಏನೆಂದು ವರ್ಣಿಸೋಣ | 
ಇತರರಿಗೆ ಶಕ್ಕವಲ್ಲದ ಅಸಾಧಾರಣ ಕಾರ್ಯವನ್ನು ಸಾಧಿಸಲು ನೀನೇ ಸಮರ್ಥ 


ಸರ್ಗಃ ೬೬] ಹನೂಮದ್ಭ ಲಸಂಧುಕ್ಷಣಮ್‌ ೪೩೩ 


ಭವಾನ್‌ ಜೀವಾತವೇಂಸ್ಮಾಕಮಂಜನಾಗರ್ಭಸಂಭವ | 





ತ್ವಂ ಹಿ ವಾಯುಸುತೋ ವತ್ಸ ಪ್ಲನನೇ ಚಾಪಿ ತತ್ಸಮಃ॥॥ ೩೨ 
ವಯನಮದ್ಯ ಗಶಪ್ರಾಣಾ ಭವಾನ್ಮಸ್ತ್ರಾತು ಸಾಂಪ್ರತಮ್‌ | 
ದಾಶ್ಚ್ಯವಿಕ್ರೆಮಸಂಪನ್ನಃ ಪೆಕ್ಷಿರಾಜ ಇನಾಪರಃ ॥ ೩೩ 
ತ್ರಿನಿಕ್ರಮೇ ಮಯಾ ತಾತ ಸಶೈಲನನಕಾನನಾ | 

ತ್ರಿ8ಸಪ್ತಕೃತ್ವಃ ಪೈಥಿನೀ ಪರಿಕ್ರಾಂತಾ ಪ್ರದಸ್ತಿಜವತ್‌ ॥ ೩೪ 


ತೆಥಾ ಚೌಸಧಯೋಜಸ್ಮಾಭಿಃ ಸಂಚಿತಾ ಡೇನಶಾಸನಾತ್‌ | 
ನಿಷ್ಪನ್ನಮನೃತಂ ಯಾಭಿಸ್ತದಾಸೀನ್ನೋ ಮಹದೃಲವಕ್‌ ॥! ೩೫ 


ಸ ಇದಾನೀಮಹಂ ವೃದ್ಧಃ ಪರಿಹೀನಪರಾಕ್ರೆಮಃ | 

ಸಾಂಪ್ರತಂ ಕಾಲಮಸ್ಕ್ಮಾಕೆಂ ಭವಾನ್‌ ಸರ್ವಗುಣಾಸ್ವಿತಃ ॥ ೩೬ 
ತದ್ದಿಜೃಂಭಸ್ವ ನಿಕ್ರಾಂತಃ ಪ್ಲನತಾಮುತ್ತಮೋ ಹ್ಯಸಿ | 
ತೈದ್ವೀರ್ಯೆಂ ದ್ರಷ್ಟುಕಾಮೇಯಂ ಸರ್ವವಾನೆರವಾಹಿನೀ॥ ೩೭ 


(೩೦-೩೧). ಓ ಅಂಜನಾತನಯ, ನಮ್ಮ ಪ್ರಾಣವನ್ನುಳಿಸುವ ಅಮೃತ 
ವಾಗು. ನೀನು ವಾಯುಪುತ್ರನಾಗಿ, ಲಂಥಿಸುವುದರಲ್ಲಿ ಅವನಿಗೆ 
ಎಣೆಯಾಗಿದ್ದೀಯೆ. ನಾವೀಗ ಪ್ರಾಣವನ್ನು ಬಿಡುವ ಸ್ಥಿತಿಯಲ್ಲಿದ್ದೇವೆ. 
ನಮ್ಮನ್ನು ನೀನೇ ಉಳಿಸಬೇಕು. ಕಾರ್ಯದಕ್ಷತೆಯಲ್ಲಿಯೂ ಪರಾಕ್ರಮ 
ದಲ್ಲಿಯೂ ನೀನು ಪಕ್ಷಿರಾಜನಾದ ಇನ್ನೊಬ್ಬ ವೈನತೇಯನೋ ಎಂಬಂತೆ 
ಇದ್ದೀಯೆ (೩೨-೩೩). ವತ್ಸ, ಹಿಂದೆ ವಿಷ್ಣು ವು ವಾಮನಾವತಾರ 
ವನ್ನೆತ್ತಿ ದಾಗ ಗಿರಿಕಾನನಸಮೇತವಾದ ಈ ಭೂಮಂಡಲವನ್ನು ನಾನು 
ಇಪ್ಪತ್ಲೊಂದುಸಲ ಪ್ರದಕ್ಷಿಣೆಮಾಡಿ ಬಂದೆನು! ಅಲ್ಲದೆ ಸಮುದ್ರಮಥನ 
ಕಾಲದಲ್ಲಿ ದೇವತೆಗಳು ಹೇಳಿಕಳಿಸಿದ ಮೇರೆಗೆ ನಾನಾ ಮೂಲಿಕೆಗಳನ್ನು 
ನಾನು ಸಂಗ್ರಹಿಸಿ ತಂದೆನು. ಅವುಗಳನ್ನು ಹಾಕಿ ಕಡೆದುದರಿಂದ ಸಮುದ್ರ 
ದಲ್ಲಿ ಅಮೃತವು ಹುಟ್ಟಿತು. ಅಂಥ ಒಂದು ಮಹಾಸಾಮಥಣ್ಯವು 
ನಮ್ಮಲ್ಲಿತ್ತು | (೩೪-೩೫). ಈಗಲಾದರೋ ನಾನು ವೃದ್ಧ ನಾಗಿದ್ದೇನೆ. 
ಆ ಸಾಮರ್ಥ್ಯವು ಈಗ ಇಲ್ಲ. ನೀನೇ ನಮ್ಮಲ್ಲಿ ಸಮಸ್ತ ಯೋಗ್ಯ ತೆಗಳಿಂದಲೂ 
ಯುಕ್ತನಾದವನು. ಆದ್ದರಿಂದ ಹೆಜ್ಜೆಯನ್ನು ಮುಂದಿಟ್ಟು ವಿಜೃಂಭಿಸು ! 


೪೩೮ ಕಿಷ್ಕಿಂಧಾಕಾಂಡಃ [ ಸಗ್ಗ ೬೬ 


ಉತ್ತಿಸ್ಕ ಹರಿಶಾರ್ಜೂಲ ಲಂಘೆಯಸ್ವ ಮಹಾರ್ಣವಮ್‌ | 


ಹರಾ ಹಿ ಸರ್ವಭೂತಾನಾಂ ಹನುಮನ್‌ ಯಾ ಗತಿಸ್ತವ ॥ ೩೮ 
ವಿಷಣ್ಣಾ ಹರೆಯಃ ಸರ್ವೇ ಹನೂಮನ್‌ ಕಿಮುಖೇಕ್ಷಸೇ ! 
ವಿಕ್ರೆ ಮಸ ಮಹಾನೇಗೋ ವಿಷ್ಣು ಸ್ತ್ರ (ನ್‌ ವಿಕ್ರೆ ವತಾನಿನ ॥ ೩೯ 


ತತಸ್ತು ನೈ ಜಾಂಬನತಾ ಪ್ರಚೋದಿತ 

ಪ್ರತೀತನೇಗಃ ಪವನಾತ್ಮಜಃ ಕಪಿಃ | 
ಪ್ರಹರ್ಷಯಂಸ್ತಾಂ ಹರಿನೀರವಾಹಿನೀಂ 

ಚಕಾರ ರೂಪಂ ಮಹದಾತ್ಮನಸ್ತದಾ | ೪೦ 


ಇತಿ ಶ್ರೀಮದ್ರಾಮಾಯಣೇ ಕಸ್ಕಿಂಧಾಕಾಂಡೇ ಷಟ್‌ಷಸ್ಟಿತಮಃ ಸರ್ಗಃ 


ಹಾರುವವರಲ್ಲಿ ಶ್ರೇಷ್ಮನಾದವನು ನೀನು ಈ ನಿಖಿಲ ವಾನರಸೇನೆಯೂ 
ನಿನ್ನ ಶೌರ್ಯವನ್ನು ನೋಡಲು ತವಕಗೊಂಡಿದೆ (೩೬-೩೭). ಎಲ್ಛೆ 
ಕಫಿಶಾರ್ದೊಲನೆ, ಏಳು! ಮಹಾಸಾಗರವನ್ನು ಲಂಥಿಸಿಹೋಗು! ನಿನ 4 
ಗಮನವೇಗವು ಸಕಲಭೂತರಾಶಿಗಳಿಗಿಂತ ಮಿಗಿಲಾದುದು. ಎಲ್ಲ ವಾನರರೂ 
ವಿಷಣ್ಣ ರಾಗಿ ಕುಳಿತಿದ್ದಾರೆ. ಹನುಮಂತ, ಉಪೇಶಕ್ಷಿಸುವೆ ಏಕೆ? ಮಹಾ 
ವಿಷ್ಣುವು ಮೂರುಹೆಜಿ ಗಳನ್ನು ಟ್ಟು ತ್ರಿವಿಕ್ರಮನಾಗಿ ನಿಜ ೈಂಭಿಸಿದಂತೆ 
ನಿಜ ಸ೦ಭಿಸು 1” ಎಂದು. ಹೇಳಿದರು (೩೮-೩೯). ತರು ಈ 
ಪ್ರಕಾರವಾಗಿ ಪ್ರಜೋದಿಸಲು, ಆ ವಾಯುತನಯನಿಗೆ ತನ್ನ ಗತಿವೇಗ 
ನೆಸ್ಟಿದೆಯೆಂಬುದು ನೆನಪಾಯಿತು! ಅವನು ತನ A ದೇಹವನ್ನು 
ಅದ್ಭುತಾಕಾರವಾಗಿ ಬೆಳೆಸಕೊಡಗಿದನು. ಅದನ್ನು ಕಂಡು ಕಹಿಸೇನೆಯು 
ಹರ್ಷದಿಂದ ಉಬ್ಬಿತು (೪೦). 





ಇಲ್ಲಿಗೆ ಶ್ರೀಮದ್ರಾಮಾಯಣದ ಕಿಹ್ಠಿ ಂಧಾಕಾಂಡದಲ್ಲಿ ಅರುನತ್ತಾರನೆಯ ಸರ್ಗ 


ಹಿ 


ಸಪ್ರಷಸ್ಪಿತನುಃ ಸರ್ಗಃ 
ಲಂಘನಾವಷ್ಟಂಭ;ಃ 


ಸಂಸ್ತೂಯಮಾನೋ ಹನುಮಾನ್‌ ವ್ಯವರ್ಧತ ಮಹಾಬಲಃ | 
ಸಮಾವಿಧ್ಯ ಚ ಲಾಂಗೂಲಂ ಹರ್ಷಾಚ್ಚ ಬಲಮೇಯಿವಾನ್‌ ॥ ೧ 


ತಸ್ಯ ಸಂಸ್ತೂಯಮಾನಸ್ಯ ವೃದ್ಧೈರ್ವಾನರಪುಂಗವೈಃ | 


ತೇಜಸಾಪೂರ್ಯಮಾಜಸ್ಯ ರೂಪಮಾಸೀದನುತ್ತಮವಮರಸ್‌ ॥ ೨ 
ಯಥಾ ನಿಜೃಂಭತೇ ಸಿಂಹೋ ನಿನೃದ್ಧೋ ಗಿರಿಗಹ್ಹರೇ | 
ಮಾರುತಸ್ಕೌರಸಃ ಪುತ್ರಸ್ತಥಾ ಸಂಪ್ರತಿ ಜೃಂಭತೇ ॥ ಷಿ 


ತಂ ದೃಷ್ಟಾ ಜೃಂಭಮಾಣಂ ತೇ ಕ್ರಮಿತುಂ ಶತೆಯೋಜನಮ್‌ | 
ನೀರ್ಯೇಣಾಪೂರ್ಯಮಾಣಂ ಚ ಸಹಸಾ ಮಾನರೋತ್ತಮಾಃ | ೪ 


ಸರ್ಗ ೬೭ 


ಹನುಮಂತನು ತನ್ನ ಬಲಪರಾಕ್ರಮಗಳನ್ನು ಹೇಳಿಕೊಂಡು ವಾನರರನ್ನು 
ಉತ್ಪಾಹಗೊಳಿಸುವುದು. ಸಮುದ್ರಲಂಘನಕ್ಕಾಗಿ ಸಿದ್ದತೆ. 
ಮಹೇಂಡ್ರಪರ್ವತಾರೋಹಣ. 


ಈ ರೀತಿಯಲ್ಲಿ ಜಾಂಬವಂತನು ಕೊಂಡಾಡಲು, ಬಲಾಢ್ಯನಾದ 
ಹನುಮಂತನು ಮೇಲೆದ್ದನು! ಹರ್ಷದಿಂದ ಬಾಲವನ್ನೊಮ್ಮೆ ನೆಲಕ್ಕಪ್ಪ ಳಿಸಿ 
ಸಮಸ್ತ ಬಲವನ್ನೂ ತನ ೩೪ ಆವೇಶಿಸಿಕೊಂಡು ಬೃಹೆದಾಕಾರನಾಗಿ ಬೆಳೆಯ 
ತೊಡಗಿದನು. ಹಿರಿಯರಾದ ವಾನಕೋತ್ತಮರು ಹನುಮಂತನನ್ನು 
ಹೊಗಳುತ್ತಿ ರಲಾಗಿ, ಅವನಲ್ಲಿ ತೇಜಸ್ಸು ತುಂಬತೊಡಗಿತು. ಅವನ ರೂಪವು 
ಅದ್ಭುತವಾಗಿ ವರ್ಧಿಸಿತು (೧-೨). ಗಿರಿಗುಹೆಯಲ್ಲಿ ವಾಸಿಸುವ ಕೊಬ್ಬಿದ 
ಸಿಂಹವು ಹೇಗೆ ವಿಜೃಂಭಿಸುವುದೋ, ಹಾಗೆ ಮಾರುತನ ಔರಸಪುತ್ರನು 
ವಿಜೃಂಭಿಸತೊಡಗಿದನು. ನೂರುಯೋಜನಗಳನ್ನು ಲಂಥಿಸುವುದಕ್ಕಾಗಿ, 
ನೀರ್ಯೋದಾರನಾಗಿ 'ವಿಕ್ರಮಿಸಿ ಉಬ್ಬುತ್ತಿದ ವಾಯುಪುತ್ರನನ್ನು ಕಂಡು 


ಭಿ 


೪೮೦ ಕಿಸ್ಟಿಂಧಾಕಾಂಡಃ (ಸರ್ಗಃ ೬೭ 


ಸಹಸಾ ಶೋಕಮುತ್ಸ ಜೆ ಪ್ರಹರ್ಷ್ನೇಜಣ ಸಮನ್ವಿತಾಃ | 





ನಿನೇದುಸ್ತುಷ್ಟುವುತ್ತಾನಿ ಹನುಮಂತಂ ಮಹಾಬಲಮ್‌ ॥ ೫ 
ಪ್ರಹೃಷ್ಟಾ ನಿಸ್ಮಿತಾಶ್ಚೈನ ನೀಕ್ಷಂತೇ ಸ್ಮ ಸಮಂತತಃ | 
ಶ್ರಿನಿಕ್ರಮಕೃತೋತ್ಸಾಹಂ ನಾರಾಯೆಜನಿವ ಪ್ರಜಾಃ ॥ & 
ಅಶೋಭತ ಮುಖಂ ತಸ್ಯ ಜೃಂಭಮಾಜಸ್ಯ ಧೀಮತಃ | 
ಅಂಬರೀಷನಿವಾದೀಪ್ತಂ ವಿಧೂಮ ಇನ ಪಾನಕಃ ॥ ಪ 


ಹರೀಣಾಮುತ್ಥಿ ತೋ ಮಧ್ಯಾತ್‌ ಸಂಪ್ರಹೃಷ್ಟತನೂರುಹಃ | 
ಅಭಿವಾದ್ಯ ಹರೀನ್‌ ವೃದ್ಧಾನ್‌ ಹನೂಮಾನಿದಮಬ್ರವೀತ್‌ ॥! ೪ 
ಅರುಜತ್‌ ಪರ್ವತಾಗ್ರಾಣಿ ಹುತಾಶನಸಖೋನನಿಲಃ | 


ಬಲವಾನಪ್ರಮೇಯಶ್ಚ ವಾಯುರಾಕಾಶಗೋಚರೆಃ ॥ ೯ 
ತಸ್ಯಾಹಂ ಶೀಘ್ರ ನೇಗಸ್ಯ ಶೀಘ್ರ ಗಸ್ಯ ಮಹಾತ್ಮನಃ | 
ಮಾರುತಸ್ಕೌರಸಃ ಪುತ್ರಃ ಪ್ಲೆನನೇ ನಾಸ್ತಿ ಮತ್ಸಮಃ | ೧೦ 


ವಾನರರ ಶೋಕವಡಗಿತು (೩-೪). ಅವರು ಹರ್ಷದಿಂದ ಸಿಂಹನಾದ 
ಮಾಡಿದರು. ಬಲಾಢ್ಯನಾದ ಹನುಮಂತನನ್ನು ಕೊಂಡಾಡಿದರು. 
ಮೂರುಹೆಜ್ಜೆ ಗಳಿಂದ ಜಗತ್ತನ್ನಳೆಯಲು ತ್ರಿವಿಕ್ರಮನಾಗಿ ಬೆಳೆದ 
ಶ್ರೀಮನ್ನಾರಾಯಣನನ್ನು ಕಂಡು ಪ್ರಜೆಗಳು ಆಶ್ಚರ್ಯಚಕಿತರಾದಂತೆ, 
ಉತ್ಸಾಹದಿಂದ ಅದ್ಭು ತಾಕಾರನಾಗಿ ಬೆಳೆಯುತ್ತಿದ್ದ ಆಂಜನೇಯನನ್ನು 
ನೋಡಿ ವಾನರರು ವಿಸ್ಮಿತರಾದರು ; ಸಂತುಷ್ಟರಾದರು ; ಸುತ್ತಲೂ 
ಅವನನ್ನು ನೋಡುತ್ತ ನಿಂತರು (೫-೬) ಧೀಮಂತನಾದ ಹೆನುಮಂತನು 
ವಿಜೃಂಭಿಸಿ ಬೆಳೆಯುತ್ತಿರಲಾಗಿ, ಅವನ ಮುಖವು ಕೆಂಪಗೆ ಕಾದ ಕಬ್ಬಿಣದ 
ಬಾಣಲೆಯಂತೆಯೂ ಹೊಗೆಯಿಲ್ಲದ ಬೆಂಕಿಯಂತೆಯೂ ಕಂಗೊಳಿಸಿತು. 
ಕೋಮಾಂಚಿತಾಂಗನಾದ ಹನುಮಂತನು ಕಪಿಗಳ ಮಧೆ 3ದಿಂದೆದ್ದು ಬಂದು, 
ಜಾಂಬವಂತನೇ ಮೊದಲಾದ ಹಿರಿಯರಿಗೆ ಅಭಿನಾದನೆಮಾಡಿ ಇಂತೆಂದನು 
(೭-೮) : “ಕಪಿಶ್ರೇಷ್ಠರೆ, ಯಾರು ಅಗ್ನಿ ದೇವನಿಗೆ ಮಿತ್ರನಾಗಿ, ಊಹಾತೀತ 
ಬಲಶಾಲಿಯಾಗಿ, ಆಕಾಶಮಾರ್ಗದಲ್ಲಿ ಸಂಚರಿಸುತ್ತ ಸರ್ವತಶಿಖರಗಳನ್ನು 
ಉರುಳಿಸಿ ಕೆಡಹೆಬಲ್ಲನೋ, ಅಂಥ ಮಹಾವೇಗವುಳ್ಳ ವನೂ ಶೀಘ್ರ 


ಸರ್ಗಃ ೬೭] ಲಂಘನಾವಷ್ಟಂಭಃ ೪೮೧ 


ಉತ್ಸಹೇಯಂ ಹಿ ವಿಸ್ತೀರ್ಜಮಾಲಿಖಂತಮಿವಾಂಬರೆವಾ್‌ | 


ಮೇರುಂ ಗಿರಿಮಸಂಗೇನ ಹರಿಗಂಶುಂ ಸಹಸ್ರ ಶಃ॥ ೧೧ 
ಬಾಹುವೇಗಪ್ರಜುನ್ನೇನ ಸಾಗರೇಣಾಹಮುತ್ಸಹೇ | 
ಸಮಾಸ್ಟಾ ನಯಿತುಂ ಲೋಕಂ ಸಪರ್ವತನದೀಪ್ರ ದವತ್‌ ೧೨ 


ಮನೋರುಜಂಘಾವೇಗೇನ ಭವಿಷ್ಯತಿ ಸಮುಂತ್ನಿ ತಃ | 
ಸಮುಚ್ಛೆ ಎತೆಮಹಾಗ್ರಾಹಃ ಸಮುದ್ರೊ ವರುಣಾಲಯೆಃ i 4 


ಪನ್ನಗಾಶನಮಾಕಾಶೇ ಪತೆಂತಂ ಪೆಕ್ತಿಸೇವಿತೇ | 


ವೈನತೇಯಮಹಂ ಶಕ್ತಃ ಪರಿಗಂತುಂ ಸಹಸ್ರ ಶೇ | ೧೪ 
ಉದಯಾತ್‌ ಪ್ರ ಸ್ಥಿ ತಂ ವಾಹಿ ಜ ಶೈ ಲಂತೆಂ ರೆಶ್ರಿ ಮಾಲಿನಮ್‌ | 
ಅನೆಸ್ತ ವಿತಮಾದಿತೆ | ಮಳಿಗಂತುಂ ಸಮುತ ಹೇ || ೧೫ 


ಗಾಮಿಯೂ ಆದೆ ಮಾರುತನಿಗೆ ಚಿರಸಪುತ್ರ ನಾನು! ನನಗೆ ಸಮಾನನಾದ 
ವೀರನು ಮತ್ತೊಬ್ಬನಿಲ್ಲ! (೯-೧೦). ಅಂಬರವನ್ನು ಚುಂಬಿಸುವಂತೆ 
ಅತ್ಯುನ್ನ ತವಾಗಿ ತೆ ಸ್ಮೀರ್ಣವಾಗಿರುವ ಮೇರುಗಿರಿಯನ್ನು ಎಲ್ಲಿಯೂ 
ನಿಲ್ಲದೆ ಸಾವಿರಾರುಸಲ ಸ ಸುತ್ತಿಬರಬಲ್ಲಿನು ! ನನ್ನ ತೋಳ ಲದಿಂದ ಕಡಲನ್ನು 
ಈಡಾಡಿ, ಗಿರಿನದೀಸರೋವರಸಹಿತವಾದ ಈ ಭೂಮಂಡಲವನ್ನು ನೀರಿನಲ್ಲಿ 
ತೇಲಿಸಬಲ್ಲೆನು 1 (೧೧-೧೨). ನನ್ನ ತೊಡೆಗಳ ಮತ್ತು ಕಣಶಾಲುಗಳ 
ಹೊಡೆತದ ವೇಗಕ್ಕೆ, ವರುಣಾಲಯವೆನಿಸಿದ ಕಡಲು ಉಕ್ಕಿ ತುಳುಕಿ 
ಹೋದೀತು! A ಮಹಾಗ್ರಾಹೆಗಳು ಹೊರಗೆ ಹಾರಿ 
ಬಂದಾವು ! ಮಹಾಸರ್ಪಗಳನ್ನು ಹಿಡಿಯಲು ಗೆಗೆನಮಾರ್ಗದಲ್ಲಿ ರಭಸ 
ದಿಂಜಿರಗುವ ಗರುಡನಿಗೆ ಸಾವಿರಪಟ್ಟು ವೇಗದಿಂದ ಹಾರಿ, ಅವನನ್ನು ಸುತ್ತು ವ 
ಸಾಮರ್ಥ ನನಗುಂಬು ! (೧೩-೧೪). ಆದಿತ್ಯನೊಡನೆ ಉದಯಗಿರಿ 
ಯಿಂದ ಹೊರಟು, ಅವನು ಅಸಾ ಇ ಚಲವನ್ನು ಸೇರುವುದಕ್ಕೆ ಮೊದಲೇ 
ನಾನು ಅಸಾ ಸ ಚಲವನ್ನು ಸೇರಿ ಹಿಂದಿರುಗಿ ರ ಆದಿತ್ಯ ನು ಆಕಾಶ 
ಮಧ್ಯದಲ್ಲಿ ಪ್ರಜ್ಞ ಜ್ವಲಿಸುತ್ತಿ ರುವಾಗಲೇ ಅವನನ್ನು ಎದುರುಗೊಳ್ಳ ಬಲ್ಲೆ! (೧೫). 
ಪ್ರಚಂಡಪೇಗದಿಂದ ಮತ್ತೆ ಭೂಮಿಗೆ ಸು ಇಲ್ಲಿ ವಿಶ ಶ್ರಮಿಸಜಿಯೇ 
91 


೪೮೨ ಕಿಪ್ಕಿಂಧಾಕಾಂಡಃ [ಸರ್ಗಃ ೬೭ 


ತತೋ ಭೊಮಿಮಸೇಸ್ಪೃೃಶ್ಯ ಪುನೆರಾಗಂತುಮುತ್ಸಹೇ | 
ಪ್ರನೇಗೇನೈನ ಮಹತಾ ಭೀಮೇನ ಪ್ಲೈವಗರ್ಷಭಾಃ ॥ ೧೬ 


ಉತ್ಸಹೇಯಮುತಿಕ್ರಾಂತುಂ ಸರ್ವಾನಾಕಾಶಗೋಚರಾನ್‌ | 
ಸಾಗರಂ ಶೋಭಯಿಷ್ಯಾಮಿ ದಾರಯಿಷ್ಕ್ಯಾಮಿ ಮೇದಿಫೀಮ್‌ ॥ ೧೩ 


ಪರ್ವ ತಾನ್‌ ಹೊಪಯಿಷ್ಯಾವಿ ಪ್ಲ ನಮಾನಃ ಪ್ಲ ವಂಗಮಾಃ | 
ಹರಿಷ್ಯಾಮ್ಯೂರುನೇಗೇನ ಪ್ಲೆ ನಮಾನೋ ವಮುಹಾರ್ಜ್ಣವವತ್‌ ॥ ೧೮ 


ಅಶಾನಾಂ ವಿನಿಧಂ ಪುಷ್ಪಂ ಪಾದಪಾನಾಂ ಚ ಸರ್ವಶಃ | 


ಅನುಯಾಸ್ಯತಿ ಮಾಮದ್ಯ ಫಪ್ಲನಮಾನಂ ವಿಹಾಯಸಾ ॥ ೧೯ 
ಭನಿಷ್ಯತಿ ಹಿ ಮೇ ಪಂಥಾಃ ಸ್ವಾತೇಃ ಪಂಥಾ ಇವಾಂಬರೇ | 
ಚರೆಂತಂ ಘೋರಮಾಕಾಶಮುತ್ಚತಿಷ್ಯಂತಮೇನ ವಾ॥0 ೨೦ 


ದ್ರಶ್ಚ್ಯಂತಿ ನಿಷತಂತಂ ಚ ಸರ್ವಭೂತಾನಿ ವಾನರಾಃ | 
ನುಹಾನೇಫಪ್ರತೀಕಾಶಂ ಮಾಂ ಚ ದ್ರಕ್ಷ್ಯಥ ನಾನೆರಾಃ ೨೧ 


ಮೇಲೇರಿ ಪುನಃ ಸೂರ್ಯನ ಬಳಿಗೆ ಹೋಗಬಲ್ಲೆ ! ಎಲ್ಛೆ ವಾನಕೋತ್ತಮಕ್ಕೆ 
ಆಕಾಶದಲ್ಲಿರುವ ಸಕಲ ಗ್ರಹನಕ್ಷತ್ರಾದಿಗಳನ್ನು ದಾಟಹೋಗುವ ಶಕ್ತಿ 
ನನಗಿಜೆಯೆಂದು ತಿಳಿಯಿರಿ. ಮಹಾಸಾಗರವನ್ನು ಅಲ್ಲೋಲಕಲ್ಲೋಲ 
ವಾಗಿಸಿಯೇನು ! ಪೃಧಿನಿಯನ್ನು ಒಡೆದು ಜೆಲ್ಲಿಯೇನು! (೧೬-೧೭). 
ನಾನು ನೆಗೆಯುವ ವೇಗಕ್ಕೆ ವರ್ವತಗಳನ್ನು ಅಲ್ಲಾಡಿಸಿಬಿಡುವೆನು ! 
ಮೇಲೆ ಹಾರಿಹೋಗುವಾಗ ತೊಡೆಗಳ ವೇಗದಿಂದ ಸಮುದ್ರವನ್ನು 
ಸೆಳೆದೊಯ್ಯುವೆನು! ಈಗ ನಾನು ಗಗನಮಾರ್ಗದಲ್ಲಿ ಲಂಭಸಿಹೋಗುವಾಗ್ಯ 
ಈ ಲತಾವ್ಯಕ್ಷಗಳ ವಿವಿಧೆ ಪುಷ್ಪಗಳು ನನ್ನ ವೇಗಕ್ಕೆ ಸಿಕ್ಕಿ ತೂರಾಡಿ 
ಹಾರಾಡುತ್ತ ನನ್ನೊಡನೆ ಬರುವುವು (೧೮-೧೯) ಆಗ ನನ್ನ ಆಕಾಶ 
ಮಾರ್ಗವು ವಿವಿಥ ತಾರೆಗಳಿಂದ ತುಂಬಿದ ಸ್ವಾತೀನಕ್ಷತ್ರದ ತಾರಾಪಥದಂತೆ 
ಕಂಗೊಳಿಸೀತು. ಎಲ್ಫೆ ವಾನರೋತ್ತಮಕ್ಕೆ ಇಂದು ನಾನು ಮಹಾ 
ಮೇಘದಂತೆ ಘೋರಾಕಾಶವನ್ನಡರಿ, ಏರುತ್ತ ಇಳಿಯುತ್ತ ನೇರವಾಗಿ 
ಚಲಿಸುತ್ತ ಸಾಗುವುದನ್ನು ನೀನೇ ಕಣ್ಣಾ ಕಿ ನೋಡುವಿರಿ! (೨೦-೨೧). 


ಸರ್ಗಃ ೬೭ | ಲಂಘನಾವಷ್ಟಂಭಃ ಅಲ್ಲಿ 





ದಿನಮಾನೃತ್ಯ ಗಚ್ಛಂತೆಂ ಗೃಸಮಾನೆನಿನಾಂಬರನವರ್‌ | 
ನಿಧನಿಷ್ಕಾನಿ ಜೀಮೂ ಶಾನ್‌ ಕೆಂಪಯಿಷ್ಯಾಮಿ ಪ 
iA ಶ್ರೋ ಯಿಷ್ಮಾಮಿ ಪ್ಲೈನಮಾನಃ ಸಮಾಹಿತಃ | 
ನೈನತೇವಸಸ್ಯ ಸಾ ಶಕ್ತಿ ರ್ಮದು ಮಾ ಮಾರುತಸ್ಯ ಮಾ ॥ ೨೩ 
ಜಂತೇ ಸುಹರ್ಣರಾಜಾನೆಂ ಮಾರುತಂ ವಾ ಮುಹಾಜವವಸ್‌ | 

ನೆ ಕದ್ದ ಪ್ರಪಶ್ಯಾನಿಂ ಯನ್ಮಾಂ ಪ್ಲುತಮನುವ್ರಜೇತ್‌ ॥ ೨೪ 
ನಿಮೇಪಾಂತೆರೆಮೂಕ್ರೇಣ ನಿರಾಲಂಬನಮಂಬರೆವಾ್‌ | 

ಸಹಸಾ ನಿಸತಿಷ್ಯಾಮಿ ಘನಾದ್ದಿದ್ಯುದಿವೋತ್ಸಿ ತಾ| ೨೫ 
ಭವಿಷ್ಯತಿ ಹಿ ಮೇ ರೂಪಂ ಪ್ಲೆವಮಾನಸ್ಯ ಸಾಗರೇ | 

ನಿಷ್ಣೋರ್ನಿಕ್ರೆ ಮುಮಾಜಸ್ಯ ಪುರಾ ಶ್ರೀನ್‌ ವಿಕ್ರಮಾನಿನ ॥ ೨೬ 


ಬುದ್ಧ್ಯಾ, ಚಾಹಂ ಪ್ರಪಶ್ಯಾಮಿ ಮನಕ್ಕೆ (ಹಾ ಚ ಮೇ ತಥಾ। 
ಅಹಂ 'ದ ನ್ರಕ್ಸ್ಯಾನಿಂ ನೈ ದೇಹೀಂ ಪ ಕ್ರಮೋಡಥ್ಳೆಂ ಪ್ಲ ಪ್ಲನಂಗಮಾಃ ॥ ೨೭ 


ಅಂಬರವನ್ನು ನುಂಗುತ್ತಿ ರುವೆನೋ ಎಂಬಂತೆ ಆಕಾಶವನ್ನು ಅಚ್ಚಾದಿ 
ಸುತ್ತ ಹೋಗುವುದನ್ನು ಕಾಣುವಿರಿ! ಮೋಡಗಳನ್ನು ಹರಿದು ಪಡದತ. 
ಪರ್ವತಗಳನ್ನು ನಡುಗಿಸುವೆನು. ಕಡಲನ್ನು I ಆದರೆ ಎಚ್ಚೆ ರಿಕ 
ಯಿಂದಲೇ Se PE ತಿಳಿಯಿರಿ! ನನಗಿರುವ ಶಕ್ತಿ ಆ ಗೆರುಡನಿ 
ಗಿದ್ದೀತು! (ನನ್ನ ತಂದೆಯಾದ) ಮಾರುತನಿಗಿದ್ದೀತು ! (೨೨-೨೩), ಮಹಾ 
ರಭಸದಿಂದ ಲಂಫಿಸಿಹೋಗುವ ನನ್ನನ್ನು, ಆ ಗರುಡನೊಬ್ಬನು ಮಹಾ 
ಜವನಾದ ವಾಯುದೇವನೊಬ್ಬನು--ಇವರೀರ್ವರು ಹಿಂಬಾಲಿಸಿ ಬಂದಾರು. 
ಅವರನ್ನುಳಿದು ನನ್ನೊಡನೆ ಸಾಗಬಲ್ಲ ಇನ್ನೊಂದು ಭೂತವನ್ನು ,ನಾನು 
ಕಾಣೆನು! (೨೪). ಗೆಳೆಯರೆ, ಮೇಘದಿಂದ ಮಿಂಚು ಹೊಮ್ಮುವಂತೆ, 
ಒಂದು ಕ್ಷಣಮಾತ್ರದಲ್ಲಿ ನಾನು ನಿರಾಲಂಬವಾದ ಅಂಬರದಲ್ಲಿ ಸಿಡಿದು 
ಸಾಗುವುದನ್ನು ಥೀವೇ ನೋಡುವಿರಿ. ಸಾಗರದಮೇಲೆ ಹಾರಿಹೋಗುವ 
ನನ್ನ ರೂಪವು ಮೂರು ಹೆಜೆ _ಗಳನ್ನಿಟ್ಟ ತ್ರಿವಿಕ್ರಮನ ರೂಪದಂತೆ 
ಅತ್ಯದ್ಭುತವಾಗಿ ಕಂಗೊಳಿಸುವುದು (೨೫ ೨೬). "ಮಿತ್ರರೆ: ನನ್ನ ಬುದ್ದಿಗೆ 
ಹೀಗೆನಿಸುವುಮೆ ; ನನ್ನ ಅಂತರಂಗವೂ ನನಗಾಗುವ ಶುಭಕಕುನವೂ ಅದಕ್ಕ 

82 











೪೮೪ ಕಿಷ್ಟಿಂಧಾಕಾಂಡಃ | ಸರ್ಗಃ ೬೭ 
ಮಾರುತಸ್ಯ ಸನೋ ನೇಗೇ ಗರುಡಸ್ಯ ಸಮೋ ಜನೇ | 
ಅಯೆತೆಂ ಬೋ ತು ಗಮಿಷ್ಕಾ ಮೀತಿ ಮೇ ಮತಿಃ ॥ ೨೮ 
ವಾಸವಸ್ಯ ಸವಜ್ರಸ್ಯ ಬ್ರಹ ಹೋ ವಾ ಸ್ವಯಂಭುವಃ | 





ಸ್ರಸ್ಯ ಬ್ರ 
ವಿಶ್ರಮ್ಯ ಸ ಹಸ್ತಾ ದನ್ನು ತಂ ನಿತಯ | ೨೯ 
ಲಂಕಾಂ ಜಾಪಿ ಸಮುತ್ವಿ Ke ಗಚ್ಛೇಯಮಿತಿ ಮೇ ಮತಿಃ | 
ತಮೇವಂ ವಾನರಶ್ರೇಷ್ಮಂ ಗರ್ಜಂತಮಮಿತೌಜಸಮ್‌ ॥ ೩೦ 


ಪ್ರಹೃಷ್ಟಾ ಹರೆಯಸ್ತತ್ರ ಸಮುದೈಕ್ಷಂತ ವಿಸ್ಮಿಶಾಃ | 
ತಸ್ಯ ತದ್ವಚನಂ ಶ್ರುತ್ವಾ ಜ್ಞಾತೀನಾಂ ಶೋಕನಾಶನಮ್‌ | ೩4೧ 
ಉವಾಚ ಪರಿಸಂಹೃಷ್ಟೋ ಜಾಂಬವಾನ್‌ ಹರಿಸತ್ತಮಮ್‌ | 


ವೀರ ಕೇಸರಿಣಃ ಪುತ್ರ ಹನುಮನ್‌ ಮಾರುತಾತ ಮಜ ॥ ೩೨ 
ಜ್ಞಾತೀನಾಂ ನಿಪೆಲಃ ಶೋಕಸ್ತ್ಪಯಾ ತಾತ ii | 
ತನ ಕಲ್ಯಾಜರುಚಯಃ ಕೆಪಿಮುಖ್ಯಾಃ ಸಮಾಗತಾಃ ॥ ತಿಕ್ಕ 


ಅನುಗುಣವಾಗಿದೆ. ಏನೆಂದರೆ, ನಾನು ವೈದೇಹಿಯನ್ನು ನಿಶ್ಚಯವಾಗಿ 
ಕಾಣುವೆನು. ಆದ್ದರಿಂದ, ವಾನರಕ್ಕೆ ನೀವು ಸಂತೋಷದಿಂದಿರಿ (೨೭). 
ವೇಗದಲ್ಲಿ ಮಾರುತನಿಗೂ ಗರುಡನಿಗೂ ಸಮನಾದ ನಾನು ಹತ್ತು ಸಾವಿರ 
ಯೋಜನಗಳವರೆಗಾದರೂ ಹೋಗಬಲ್ಲಿನೆಂದು ನಂಬಿಕೆ ಇದೆ. ವಜ ಸ್ರಧಾರಿ 
ಯಾಗಿ ಇಂದ್ರನೇ ಬರಲಿ, ಸ ಸ್ಟಯಂಭುವಾದ ಬ್ರಹ್ಮನೇ ಅಡ್ಡ ಗಟ್ಟ ಲಿ 
ಅವರನ್ನು ಗೆದ್ದು ಅಮೃತವನೆ ೩" ಇಲ್ಲಿಗೆ ತರಬಲ್ಲೆನು (೨೮-೨೯). ಮಿತ್ರ ಕ್ಕ 
ಸಮಯ- ಬಂದರೆ ಲಂಕಾನಗರವನ್ನೇ ಇಲ್ಲಿಗೆ ಹೊತ್ತುತರುವೆನು, ಇದು 
ನಿಶ್ಚಯ!” ಎಂದು ಹೇಳಿದನು. “ಗೆ ಹೇಳಿ ಅಸದೃಶಪರಾಕ್ರಮಿಯಾದ 
ಆ ಕನಿಶ್ರೇಷ್ಮನು ಸಿಂಹನಾದಮಾಡಿದನು. ವಾನರಕೆಲ್ಲರೂ ಅತ್ಯಾನಂದ 
ದಿಂದ ಜಕ್ಕಸೆಜಿರಗಾಗಿ ಹೆನುಮಂತನನ್ನು ನೋಡುತ್ತ ನಿಂತರು (೩೦೨೩೧). 
ಸಕಲ ವಾನರಬಂಧುಗಳ ಚಿಂತೆಯು ನಿವೃ ತ ವಾಗುವಂತೆ ಆಡಿದ ಹನುಮಂತನ 
ನುಡಿಯನ್ನು ಕೇಳಿ SE ಸಂಪ್ರೀತನಾದನು. ಅವನು 
“ ವೀರಾಗ್ರಣಿ-ಹೆನುಮಂತ, ನೀನು ಕೇಸರಿಯ ಪುತ್ರನಲ್ಲನೆ? ಮಾರುತನ 
ಆತ್ಮಜನಲ್ಲವೆ? ವಾನರಬಂಧುಗಳ ಅಪಾರವಾದ ಶೋಕವನ್ನು ನೀನು 


ಸರ್ಗಃ ೬೭] ಲಂಘನಾವಷ್ಟ ೦ಭಃ ೪೮೫ 


ಮಂಗಲಂ ಕಾರ್ಯಸಿದ್ಧ್ಯರ್ಥಂ ಕರಿಷ್ಯಂತಿ ಸಮಾಹಿತಾಃ | 


ಖಯಹೀಣಾಂ ಚ ಪ್ರಸಾದೇನ ಕೆಪಿವೃದ್ಧಮುತೇನ ಜ ॥ ೩೪ 
ಗುರೂಣಾಂ ಚ ಪ್ರಸಾದೇನ ಪ್ಲವಸ್ವ ತ್ವಂ ಮಹಾರ್ಣವವಾ | 

ಸ್ಥಾ ಸ್ಯಾಮತ್ಸೈ ಕೆಷಾದೇನ ಯಾವದಾಗಮನೆಂ ತವ ॥ ೩೫ 
ತೈದ್ದತಾನಿ ಚ ಸರ್ವೇಷಾಂ ಜೀವಿಶಾನಿ ನನೌಕಸಾವ್‌್‌ | 

ತತಸ್ತು ಹರಿಶಾರ್ಮೂಲಸ್ತಾನುವಾಚ ವನೌಕಸಃ ॥ ೩೬ 
ನೇಯಂ ಮನು ಮಹೀ ವೇಗಂ ಲಂಘನೇ ಧಾರಯಿಷ್ಯತಿ | 
ಏತಾನೀಹ ನಗಸ್ಯಾಸ್ಯ ಶಿಲಾಸಂಕೆಟಿಶಾಲಿನೆಃ ॥ ೩೭ 
ಶಿಖರಾಣಿ ನುಣೇಂದ್ರಸ್ಯ ಸ್ಥಿ ರಾಣಿ ಚ ಮಹಾಂತಿ ಚ। 

ಏಷು ವೇಗಂ ಕರಿಷ್ಯಾಮಿ ಮಹೇಂದ್ರಶಿಖರೇಷ್ಟಹವಾ್‌ ॥ ೩೪ 


ನಾನಾದ್ರುಮವಿಕೀರ್ಣೇಷು ಧಾತುನಿಷ್ಯಂದಶೋಭಿಷು | 
ಏತಾನಿ ಮನು ನಿಷ್ಟೇಷಂ ಪಾದಯೋಃ ಪ್ಲ ನತಾಂ ವರಾಃ ॥ ೩೯ 


ಪರಿಹರಿಸಿಜಿ. ಈ ಕಪಿಮುಖ್ಯರು ನಿನಗೆ ಕಲ್ಯಾಣವಾಗಲೆಂದು ಹರಸು 
ತ್ರಿ ದ್ದಾರೆ (೩೨-೩೩). ನಿನ್ನ ಕಾರ್ಯವು ಸಿದ್ಧಿ ಸಲೆಂದು ಇವರೆಲ್ಲರೂ 
ಏಕಾಗ್ರತೆಯಿಂದ ಮಂಗಳಾಶಾಸನವನ್ನು ಮಾಡುವರು ವತ್ಸ, ಖುಷಿಗಳ 
ಅನುಗ್ರ ಹಬಲದಿಂದಲೂ ಕಪಿವೃದ್ಧರ ಆಶೀರ್ನಾದದಿಂದಲೂ ಗುರುಗಳ 
ವ್ರಸಾದಮಹಿಮೆಯಿಂದಲೂ ಮಹಾಸಾಗರವನ್ನು ಸುಖವಾಗಿ ದಾಟ 
ಹೋಗು ! ನೀನು ಬರುವವರೆಗೂ ಒಂಟಗಾಲಲ್ಲಿ ನಿಂತು ನಿನ್ನನ್ನು ನಿರೀಕ್ಷಿಸು 
ತ್ತಿ ರುವೆವು | (೩೪-೩೫). ನಿಖಿಲವಾನರರ ಬದುಕು ನಿನ್ನ ಕೈಯಲ್ಲಿದೆ » 
ಎಂದನು. ಆಗ ಕಪಿಶಾರ್ದೂಲನಾದ ಆಂಜನೇಯನು ಆ ಕಪಿನಾಯಕರನ್ನು 
ನೋಡಿ “ ನನ್ನ ಲಂಘನವೇಗವನ್ನು ಈ ನೆಲವು ತಡೆದುಕೊಳ್ಳ ಲಾರದು ! 
ದೊಡ್ಡ ದೊಡ್ಡ ಶಿಲೆಗಳಿಂದ ಎಬಿಡವಾದ ಮಹೇಂದ್ರ ಸರ್ವತದ ಶಿಖರ 
ಪ ಸ್ರದೇಶವು ಗಟ್ಟ ಯಾಗಿಯೂ ವಿಶಾಲವಾಗಿಯೂ ಇದೆ ಅಲ್ಲಿ ನನ್ನ ಲಂಘನ 
ನೇಗವನ್ನು ಪ್ರದರ್ಶಿಸುವೆನು | (೩೬-೩೮). ಆ ಶಿಖರಪ ಸ್ರ ಬೇಶವು ನಾನಾ 
ವೃಶ್ಷಗಳಿಂದ "ಸಾಂದ್ರವಾಗಿ ಗೈರಿಕಧಾತುಗಳಿಂದ ತೋಳಿಸುತ್ತಿದೆ. ಎಲ್ಛೆ 
ವಾನರೋತ್ತಮರೆ, ಇಲ್ಲಿಂದ ನೂರುಯೋಜನಗಳ ದೂರ ಹಾರುವಾಗ ನನ ಕೆ 


ಸ 


೪೮೬ ಕಸ್ಕಿಂಧಾಕಾಂಡಃ (ಸರ್ಗಃ ೬೭ 





ಪ್ಲನತೋ ಧಾರೆಯಿಸ್ಯಂತಿ ಯೋಜನಾನಾಮಿಶಃ ತತಮ್‌ | 





ತತಸ್ತಂ ಮಾರುಶಪ್ರ ಖಃ ಸೃ ಹರಿರ್ಸಾರುತಾತ್ಮಜಃ || ೪೦ 
ಆರುಕೋಹ ನೆಗಶ್ರೇಷ್ಮಂ ಮಹೇಂದ್ರಮರಿಮರ್ದನಃ | 
ವೃತಂ ನಾನಾವಿಧೈವ್ಯ ಕ್ಷೈನುಸೃಗಸೇನಿತೆಶಾದ್ವಲಮ್‌ ॥ ೪ದಿ 
ಲತಾತುಸುನುಸಂಬಾಧಂ ಸಿತ್ಕಪುಷ್ಪ ಫಲದ್ರುನುಮ್‌ | 
ಸಿಂಹೆಶಾರ್ಮೂಲಚರಿತೆಂ ಮತ್ತೆ ಮಾತಂಗಸೇವಿತಮ್‌ ॥ ೪9 


ನುತ್ತದ್ದಿಜಗಣೋದ್ಭುಷ್ಟಂ ಸಲಿಲೋತ್ಪೀಡಸಂಕುಲಮ್‌ | 
ಮುಹದ್ಭಿರುಚ್ಟಿ ೨ತೆಂ ಶೃಂಗೈರ್ಮಹೇಂದ್ರಂ ಸ ಮಹಾಬಲಃ |. ೪೩ 


ನಿಚಚಾರ ಹರಿಶ್ರೇಷ್ಕೋ ಮಹೇಂದ್ರಸಮನಿಕ್ಸೆ ಮಃ | 
ಪಾದಾಭ್ಯಾಂ ಹೀಡಿಶಸ್ತೇನ ಮುಹಾಶೈಲೋ ಮಹಾತ್ಮನಃ ೪೪ 


ಕಾಲುಗಳ ತುಳಿತದ ಒತ್ತ ಡವನ್ನು ಆ ವರ್ವತಶಿಖರಗಳು ಮಾತ್ರವೇ ತಡೆದು 
ಕೊಳ್ಳ ಬಲ್ಲವು!” ಎಂದು ನುಡಿದನು (೩೯-೪೦). ಅನಂತರ ಶತ್ರುಮರ್ದನ 
ನಾಡ ಆ ಮಾರುತಾತ್ಮಜರು ರ)0ರಭಾವಾತದಂತೆ ರಭಸದಿಂದ ಮಹೇಂದ್ರ 
ಸರ್ವತವನ್ನು ಹೆತ್ತಿಹೋದನು. ಆ ವರ್ವತವು ನಾನಾವೃಕ್ಷಗಳಿಂದ 
ನಿಬಿಡವಾಗಿತ್ತು ಹುಲ್ಲೆಗಳು ಹಸಿರುಹುಲ್ಲಿನ ಮೈ ದಾನದಲ್ಲಿ ನಿಹರಿಸು 
ತ್ರಿದ್ದವು (೪೧). ಬಳ್ಳಿಗಳಲ್ಲಿ ಹೂಗಳು ದಟ್ಟವಾಗಿ ಅರಳಿದ್ದವು. ಮರಗಳಲ್ಲಿ 
ಹೊಹೆಣ್ಣುಗಳು ತುಂಬಿದ್ದವು. ಸಿಂಹಶಾರ್ದೂಲಗಳೂ ಮತ್ತಗಜಗಳೂ 
ಸಂಚರಿಸುತ್ತಿ ದ್ದವು. ಮದವೇರಿದ ಹಕ್ಕಿಗಳು ಹಿಂಡುಹಿಂಡಾಗಿ ನಲಿಯುತ್ತ 
ಕೂಗುತ್ತಿದ್ದವು ಬೆಟ್ಟದ ಸುತ್ತಲೂ ಗಿರಿನದಿಗಳು ಹರಿಯುತ್ತಿದ್ದವು. ದೊಡ್ಡ 
ಶಿಖರಗಳಿಂದ ಅತ್ಯುನ ೩ತೆವಾಗಿದ್ದ ಆ ಮಹೇಂದ್ರಗಿರಿಯನ್ನು ಮಹಾಬಲನಾದ 
ಹನುಮಂತನು ಹತ್ತಿದನು (೪೨-೪೩). ಮಹೇಂದ್ರನಂತೆ ಬಲೋದ್ಭತನಾದ 
ಆ ಕಪಿಶ್ರೇಷ್ಮನು ಮಹೇಂದ್ರಶಿಖರವನೆ ರಿ ಇಲ್ಲಿಂದಲ್ಲಿಗೆ ಸ್ವಲ್ಪ ಹೊತ್ತು 
ಸುತ್ತಾಡಿದನು. ಮಹಾಕಾಯನಾದ ಹನುಮಂತನ ಕಾಲ್ಗಳ ತುಳಿತದ 
ರಭಸಕ್ಕೆ ಆ ಮಹಾಪರ್ವತವು ಕಿಕ್ರೆಂದು ಶಬ್ದಮಾಡಿತು! ಸಿಂಹದ 
ಆಕ್ರಮಣಕ್ಕೆ ತುತ್ತಾದ ಮದಿಸಿದ ಮಹಾಗಜನವು ಕೂಗಿಕೊಳ್ಳುವಂತೆ 


ಸರ್ಗಃ ೬೭] ಲಂಘನಾವಷ್ಟಂಭಃ ೪೮೭ 





ರರಾಸ ಸಿಂಹಾಭಿಹತೋ ಮಹಾನ್‌ ಮತ್ತ ಇವ ದ್ವಿಪ 
ಮುಮೋಚ ಸಲಿಲೋತ್ಸೀಡಾನ್‌ ವಿಪ್ರ ಕೀರ್ಜಶಿಲೋಚ್ಚಯಃ ॥ 


ನಿಶ್ರಸ ಸವ ಗಮಾತೆಂಗೊ ೫ ನ ಘೆಂಪಿತಮುಹಾಷು ವಂತ | 
ಜಾಗಗಳ Sse ಫುನ್ವೆ $ ಸಾನಸಂಸರ್ಗಕರ್ಕಕ್ಕೆ 8 || ೪೬ 





ಉತ್ಪ ತದ್ಧಿ ಶ್ರ ವಿಹಗೈ ರ್ನಿದಾ ಥೆರೆಗಷ್ಟೆ ರಪ! 
ತ್ಯಜ್ಯ ಸಹಾ ಗಾಮ ಸಂಶಿಲೀನಮಹೋರಗಃ || ೪೭ 





ಚಲಶೃ ಂಗಶಿಲೋದ್ವಾ ತಸ್ತದಾಭೂತ್‌ ಸ ಭರ ಟ್ಟ | 
ನಿಃಶ್ಚ್ರ ಸದ್ಧಿ ಸ ಸ್ತ ದಾತ್ತ್ನಸ್ತು ಭುಜಂಗೈೆರರ್ಥನಫಿಃಸೃತ್ಯೆ ಫೆ | ೪೮ 


ಸಪತಾಕ ಇವಾಭಾತಿ ಸ ತದಾ ಭರಣೀದರಃ | 
ಯನಿಭಿಸ್ರ್ರಾಸಸಂಭ್ರಾಂತೈ ಸ್ಫಜ್ಯ ಮಾನಶಿಲೋಚ್ಞ ಯಃ | ಬಳ 


ಸೀದನ್‌ ಮಹತಿ ಕಾಂತಾರೇ ಸಾರ್ಥೆಹೀನ ಇವಾಧ್ದೆಗಃ | 


ಶಬ್ದವಾಯಿತು ! ಬೆಟ್ಟದಿಂದ ನೀರಿನ ಚಿಲುಮೆಗಳು ಚಿಮ್ಮಿದವು. ಬಂಡೆಗಳು 
ಉರುಳಾಡಿದವು! (೪೪-೪೫) ಆನೆಯೇ ಮೊದಲಾದ ವನ್ಯಮೃಗಗಳು 
ಕಂಗಾಲಾದವು. ದೊಡ್ಡ ದೊಡ್ಡ ಮರಗಳು ಅಲ್ಲಾಡಿದವು. ಮಥುಪಾನ 
ದಿಂದ ಮದಿಸಿದ ನಾಗಗಂಧರ್ವದಂಪತಿಗಳು ಹೆದರಿ ಬೆಟ್ಟದ ತಪ್ಪಲನ್ನು 
ಬಿಟ್ಟು ಚದರಿದರು ಹೆಕ್ಟೆಗಳು : ಮೇಲೆ ಹಾರಿದವು. ವಿದ್ಯಾಥೆರರು ps, 
ವನ್ನು. ತ್ಯಜಿಸಿ ಗಗನವನ್ನಡರಿದರು. ಮಹಾಸರ್ಪಗಳು ಬಿಲದಲ್ಲಡಗಿದವು 
(೪೬-೪೭). ಮಹೇಂದ್ರಶಿಖರದ ಶಿಲೆಗಳು ಸಡಲಿದ ಆ ಸಮಯದಲ್ಲಿ 
ಬಿಲಗಳಿಂದ ಹೊರಗೆ ತಲೆಯಿಟ್ಟಿದ್ದ ಸರ್ವಗಳು ಭಯದಿಂದ ಬುಸುಗುಟ್ಟುತ್ತ 
ಹೆಡೆಯೆತ್ತಿ ನಿಂತಿರಲು, ಮಹೇಂದ್ರಪರ್ವಶಕ್ತೆ ಅಲ್ಲಲ್ಲಿ ಥ್ವೆ ಜನಟಗಳನ್ನು 
ಎತ್ತಿ ಕಟ್ಟಿ ದಂತೆ ಕಾಣಿಸಿತು. ಭಯೋದ್ವಿಗ್ನ ರಾದ ಖುಷಿಗಳು ಆ ಗಿರಿಯನ್ನು 
ತ್ಯಷಸಿ "ತರಳುತ್ತಿ ರಲು, ಮಹಾರಣ್ಯದಲ್ಲಿ “ಸಂಗಡಿಗರು ಬಿಟ್ಟು ಜೋ 
ಒಂಟಿಯಾದ 'ನಾರಿಗನಂತೆ, ಮಹೇಂದ್ರಪರ್ವತವು ಶೋಚನೀಯಾವಸೆ 
ಯನ್ನು ಪಡೆಯಿತು (೪೮-೪೯). ಆಗ ವೇಗಶಾಲಿಯೂ ಶತ್ರು ಸೂದನನಸೆ 


೪೮೮ ಕಿಷ್ಠಿ ಂಛಾಕಾಂಡಃ [ಸರ್ಗಃ ೬೭ 


ಸ ನೇಗವಾನ್‌ ನೇಗಸಮಾಹಿ ತಾತ್ಮಾ 
ಹರಿಪ್ರನೀರಃ ಪರವೀರಹಂತಾ | 
ಮನಃ ಸಮಾಧಾಯ ಮಹಾನುಭಾವೋ 
ಜಗಾಮ ಲಂಕಾಂ ಮನಸಾ ಮನಸ್ಸೀ ॥ ೫೦ 


ಇತ್ಯಾರ್ಷೇ ಶ್ರೀಮಪ್ರಾಮಾಯಣೇ ವಾಲ್ಮೀಕೀಯೇ ಅದಿಕಾನ್ಯೇ ಚತುರ್ನಿಂಶತಿ 
ಸಹಸ್ರಿಕಾಯಾಂ ಸಂಹಿತಾಯಾಂ ಕಿಹ್ಕಿಂಧಾಕಾಂಡೇ ಸಸ್ನಷಸಷ್ಟಿತಮಃ ಸರ್ಗಃ 


ಕಿಹ್ಕಿಂಧಾಕಾಂಡಃ ಸಂಪೂರ್ಜಃ 


ಧಾ 


ಆದ ಆ ಕಪಿವೀರನು ನೇಗೋದ್ಧತವಾದ ತನ್ನ ಲಂಘನಗತಿಯು ಹೇಗಿರ 
ಬೇಕೆಂದು ಆಲೋಚಿಸುತ್ತಿ ದನು ಮುಹಾಮಹಿಮನಾದ ಆ ಧೀರನು 
ಒಂದು ನಿಶ್ಚಯಕ್ಕೆ ಬಂದು ಶಾಂಶಚಿತ್ತನಾಗಿ ತನ ೩ ಮನಸ್ಸಿನಲ್ಲಿಯೇ 
ಲಂಕಾನಗರವನ್ನು ತಲುಪಿದನು! (೫೦). 


ಇಲ್ಲಿಗೆ ಶ್ರೀಮಶ್ರಾಮಾಯಣದ ಕಸ್ಕಿಂಧಾಕಾಂಡದಲ್ಲಿ ಅರುವತ್ತೇಳನೆಯ ಸರ್ಗ 
-- ಕೆಸ್ಟಿಂಧಾಕಾಂಡವು ಸಂಪೂರ್ಣವಾಯಿತು -- 


ಸುಗ್ರೀವಾದಿಯುತಂ ಶ್ರೀಶ ಭಸ್ಮಾಂಗಾವೃತೆಮೀಶ್ವರೆಮ್‌ | 
ಮಹೇಶ್ವರಸಮಂ ಧ್ಯಾಯೇತ್‌ ಕಸ್ಕಿಂಧಾಕಾಂಡ ಉತ್ತಮೇ ॥ 


WES 


ಅನುಬಂಧ 


೧ 


ಉರಃಸ್ಥ 6 ಕೆಂಠಗಂ ವಾಕ್ಯಂ ವರ್ತತೇ ಮಧ್ಯಮೇ ಸ್ವರೇ 
ಪುಟ ೩೬ 
ಶಿಕ್ಷಾಗೃಂಥದಲ್ಲಿ ಶಬೊ ಸಚ್ಚಾ ರಣೆಯ ವಿಧಾನವನ್ನು ವಿನರಿಸಿದೆ. 
ಪಾಠಕನ ಮತ್ತು ಉಚ್ಚಾ ರಣೆಯ ಗುಣದೋಷಗಳನ್ನು ವರ್ಣಿಸಿದೆ. 


ಇವು ಪಾಠಕನಲ್ಲಿರಬೇಕಾದ ಗುಣಗಳು : 

ಮಾಧುರ್ಯಮಕ್ಷರವ್ಯಕ್ತಿಃ ಪದಜಿ ವೀದಸ್ತು ಸುಸ್ಪರಃ | 

ಧೈರ್ಯಂ ಲಯಸಮರ್ಥಂ ಚ ಷಡೇತೇ ಪಾಠಕಾ ಗುಣಾಃ | 

ಕೇಳಲು ಇಂಪಾಗಿರುವುದು, ಸ ಸ್ಫುಟವಾದ ಅಕ್ಷರೋಚ್ಚಾ ರಣೆ, ಅರ್ಥ 
ವಾಗುವಂತೆ ಪದವಿಭಾಗ, ಸದಸ್ಯ ರಿಗೆ ಕೇಳುವಷ್ಟು ಗಟ್ಟಿಯಾದ ಧೃ ನಿ 
ಅಥವಾ ಸದ್ಯ ವಾದಲ್ಲಿ ಸರಿಯಾದ ಸ ಸರ, ಸಭಾಕಂಪವಿಲದಿರುವಿಕ್ಕ ಲಯಬದ್ಧ 
NE ಜು ಆರು ಪಾಠಕನಲ್ಲಿರಬೇಕಾದ ಗುಣಗಳು. 


ಇವು ಪಾಠಕನಲ್ಲಿರಬಾರದ ದೋಷಗಳು : 
ಗೀತೀ ಶೀಫಿ  ಶಿರಃಕಂಪೀ ಯಥಾಲಿಖಿತಪಾಠಕಃ | 
ಅನರ್ಥಜ್ಞೊ ಲ್ಸ ಕಂಠಶ್ಚ ಷಡೇತೇ ಪಾಠಕಾಥಮಾಃ | 


ರಾಗವಾಗಿ ಎಳೆದು ಮಾತನಾಡತಕ್ಕವನ್ನು ತ್ವರೆಯಿಂದ ಹೇಳುವನನು, 
ತಲೆಯಲ್ಲಾ ಡಿಸುವವನು, ಪುಸ್ತಕದಲ್ಲಿ ತಪ್ಪಾಗಿದ್ದರೂ ತಿದ್ದಿಕೊಳ್ಳದೆ ಹಾಗೆಯೇ 
ಓದುವವನ್ಕು, ಅರ್ಥವನ ಶಿತುಕೊಳ 'ದಿರುವವನು, ಸದಸ್ಯರಿಗೆ ಕೇಳದಂತೆ 
ಕುಗ್ಗಿದ ಧ ಎನಿಯಲ್ಲಿ ಹೇಳುವವರು- ಈ ಆರು ಜನರು ಪಾಠಕಾಧಮರು 
(ರಾಗವಾಗಿ ಎಳೆದು ಮಾತನಾಡುವುದು ಮೊದಲಾದವು ದೋಷಗಳು). 


ಇವು ಶಬ್ದೋಚ್ಚಾ ರಣೆಯ ದೋಷಗಳು : 
ಶಂಕಿತ ಹೌದೋ ಅಲ್ಲವೋ ಎಂಬ ಸಂದೇಹದಿಂದ ಉಚ್ಚರಿಸುವುದು, 
ಭೀತ-ಹೆದರುತ್ತ ಮಾತನಾಡುವುದು, ಉದ್ದ ಸ್ತ್ರ ವಿರಾಮವಿಲ್ಲದೆ ಉದ್ದಕ್ಕೆ 


೪೯೦ ಕಷ್ಕಿಂಧಾಕಾಂಡಃ 


ಹೇಳುತ್ತ ಹೋಗುವುದು, ಅವ್ಯಕ್ತ ಇಅಸ್ಪಷ ಟಿ ಅನುನಾಸಿಕ ಅನುನಾಸಿಕ 
ವಲ್ಲದ ವರ್ಣಗಳನ್ನು ಅನುನಾಸಿಕಗಳಂತೆ ಉಚ್ಚರಿಸುವುದು ಕಾಕಸ್ವರ. 
ಕರ್ಣಕರೋರಥ್ವನಿ ಶಿರಸಿಗತ-ಎಲ್ಲ ಅಕ್ಷರಗಳನ್ನೂ ಮೇಲಕ್ಕೇರಿಸಿ ಸ್ವರಿತ 
ದಂತೆ ಉಚ್ಚರಿಸುವುದು, ಸ್ಥಾನನಿನರ್ಜಿತ ಎ ಅಸ್ಪಾನದಲ್ಲಿ ಅಕ್ಷರವನ್ನು 
ಹೊರಡಿಸುವುದು (ಹಲ್ಲಿಲ್ಲದವನು ತಕಾರವನ್ನು ಉಚ್ಚರಿಸಿದಂತೆ), ಉವಾಂಶುಇ 
ಇನ್ನೊಬ್ಬನಿಗೆ ಕೇಳದಂತೆ ಮೆಲ್ಲಗೆ ಹೇಳುವುದು ದಷ್ಟ- ಸರಿಯಾಗಿ ಬಾಯನ್ನು 
ತೆರೆಯದೆ (ಇಕ್ಸ ಳದಲ್ಲಿ ಸಿಕ್ಕಿ _ಸಿಕೊಂಡಂತೆ) ಉಚ್ಛ ಸುವುದು ತ್ವರಿತ-ಅ೩ 
ಶೀಘ್ರವಾದ ಉಚ್ಚಾರ ನಿರಸ್ತ ಅಕ್ಷರಗಳನ್ನು ಹೊರಗೆ ಎಸೆಯುವಂತೆ 
ಮಾತನಾಡುವುದು, ವಿಲಂಬಿತ ಎ ಬಹಳ ತಡವಾಗಿ ಉಚ ಕೈರಿಸುವುದು 
ಗದ್ಗ ದಿತಎಬಿ ಕು ನಂತೆ ಮಾತಾಡುವುದು ಪ್ರಗೀತ-ಸಾಮಗಾನದಂತೆ ರಾಗ 
ವಾಗಿ ಮಾತಾಡುವುದು ನಿಷೀಡಿತ-ಅಕ್ಷಸಗಳನ್ನು ಹಿಚುಕುವಂತೆ ಒತ್ತಿ 
ಹೇಳುವುನು, ಗ್ರಸ್ತ ನದ- ವಾಕ್ಯದಲ್ಲಿರುವ ಸದಗಳನ್ನು ನುಂಗುವುದು 
ಗ್ರಸ್ತಾ ಕ್ಷರ- ಅಕ್ಷರಗಳನ್ನು ನುಂಗುವುದು, ದೀನ-ದೈ ನ್ಯ ವನ್ನು pp 
ನಂತೆ ಹೇಳುವುದು ಸಂವ್ಯ ತಹ ಸ್ಟ ಅಳಾರವೊಂದನ್ನು ಬಟ್ಟು ಉಳಿದ ಸ್ವ 
ಗಳನ್ನು ಸುನೃತವಾಗಿ-ಬಾಯನ್ನು ಸ್ವಲ್ಪ ಮುಚ್ಚಿ ನ. ಸರೀಡ | 
ಧ್ಮಾ ತತ್ರ ಸ್ಪವನ್ನು ದೀರ್ಫ್ಥದಂತೆ ಎಳೆದು ಹೇಳುವುದು, ಏಜೇಕೃತ - 
ಬ ಓಕಾರವೊ ಎಂಬ ಸಂದೇಹಬರುವಂತೆ ಹೇಳುವುದು, 
ಅಂಬೂಕೃತ - ಅಸ್ಫುಟಿವಾಗಿ- ಬಾಯಲ್ಲಿ ಎಂಜಲನ್ನು ತುಂಬಿಕೊಂಡಿರು 
ನಂತೆ ಹೇಳುವುದು ಅರ್ಧಕ-ದೀರ್ಥವನ್ನು ಹ್ರಸ್ತದಂತೆ ಹೇಳುವುದು 
ಇತ್ಯಾದಿ. 


ಈ 


ನ ಜಾನೇ ನಿಲಯಂ ತಸ್ಯ ಸರ್ವಥಾ ಪಾಪರಕ್ಷಸಃ 
ಪುಟ ೫೬ 


ರಾವಣನ ವಾಸಸ್ಥಾನವು ತನಗೆ ತಿಳಿಯದೆಂದು ಸುಗ್ರೀವನು ಹೇಳಿ 


ದ್ದಾನೆ. ಇದು ಹೇಗೆ ಯುಕ್ತವಾದೀತು? ಮುಂಜೆ ಸೀತಾನೆ ವೀಷಣಕ್ಕಾಗಿ 
ವಾನರರನ್ನು ದಕ್ಷಿಣದಿಕ್ಕೆಗೆ ಕಳಿಸುವಾಗ 


ಅನುಬಂಧ ೪೯ದಿ 


ಶಸ್ತು ವರ್ಯ ವಣಸ್ಯ ದ :ರಾತ ನಃ | 
Re 45 ಸ ಸ್ರಾಕ್ಷಸನ ನದು ತೇ | 
ಹ್ಮ. ಸ. ೪೨, ಶ್ಲೊ£. ೨೫ 
ii ಹೇಳಿ ಲಂಕೆಯು ರಾವಣನ ನ ಅದು ದಕ್ಷಿಣ 
ಮುದ್ರದ ಮಧ್ಯ ದಲ್ಲಿಜಿಯೆಂದೂ ಸ್ಪಷ್ಟವಾಗಿ ಸುಗ್ರೀವನು ಹೇಳುತ್ತಾನೆ. 
ಅಲ್ಲದ ಟೇ ಜ್‌ ನ್ನು ತಡೆಯಲಾರದೆ ಭೂಮಂಜಲವನ್ನಲ್ಲ ಸುತ್ತಿ 
ಸಕಲ ಪ್ರದೇಶಗಳನ್ನೂ ಸ ಸತಃ "ಫೋಡಿದ್ದೇನೆಂದ. ಶ್ರೀರಾಮನಿಗೆ ತಿಳಿಸಿದ್ದಾತೆ 
ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ದಕ್ಷಿಣದಿಕ್ಕಿಗೆ ಹೋಗುವುದನ್ನು 
ಸುಗ್ರೀವನು ನೋಡಿದ್ದಾನೆ. " ಹ್ರಿಯಮಾಣಾ ಮಯಾ ದೃಷ್ಟಾ ರಕ್ಷಸಾ 
ರೌದ್ರಕರ್ಮಣಾ' ಎಂದು ಅವನೇ ಶ್ರೀರಾಮನಿಗೆ ಹೇಳಿದ್ದಾನೆ. ಕಬಂಥನು 
ಶಾಷಮುಕ್ತನಾದಮೇಲೆ ಸುಗ್ರೀವನ ಸಾಮರ್ಥ ವನ್ನು ಶ್ರೀರಾಮನಿಗೆ 
ತಿಳಿಸುತ್ತ ಜಗತ್ತಿನ ಸಕಲ ಸ್ಪಳಗಳನ್ನೂ ಸುಗ್ರೀವನು ಬಲ್ಲನೆಂದು ಹೇಳಿ 
"ನ ತಸ್ಯಾ ನಿದಿತಂ ಲೋಕೇ ಕೆಂಚಿದಸ್ತಿ ಹಿ ರಾಘವ? ಆ ಹೀಗಿರು 
ವಾಗ " ನ ಜಾನೇ ನಿಲಯಂ ತಸ್ಯ ಸರ್ವಧಾ ಪಾಪರಕಸಃ? ಎಂದು ನುಡಿದು 
ರಾವಣನ ಕುಲವು ಕೂಡ ತನಗೆ ಗೊತ್ತಿಲ್ಲವೆಂದು ಹೇಳುವ ಸುಗ್ರೀವನ 
ಆಶಯವನೇನು ? 
ಇದಕ್ಕೆ ಈ ರೀತಿಯಲ್ಲಿ ಸಮಾಧಾನ ಹೇಳಬಹುದೆಂದು ತೋರುತ್ತಪೆ : 
ಸುಗ್ರೀವನು ಉದ್ದೇಶಪೂರ್ವಕವಾಗಿಯೇ ಸತ್ಯವನ್ನು ಎ A 
ರಾವಣನ ವಾಸ ಸಸ್ಥಳವನ್ನು ಹೇಳಿಬಿಟ್ಟರೆ, ಶೋಕಸಂತಪ್ತನಾದ ಶಿ ಶ್ರೀರಾಮನು 
ನೇರವಾಗಿ ಲಂಕೆಯ ಕಡಿಸಿ ಪ್ರ ಯಾಣಮಾಹಬಹುದು. ಅಥವಾ ಸುಗ್ರೀವನ 
ಬಳಿಯಲ್ಲಿ ಸಹಾಯಸಂಪತ್ತು ಇಲ್ಲದುದರಿಂದ ವಾಲಿಯ ನೆರವನ್ನು ಕೇಳ 
ಬಹುದು. ಉಭಯನಿಧದಲ್ಲಿಯೂ ತನ್ನ ಕಾರ್ಯವು ಕೈ ಗೂಡುವುದಿಲ್ಲವೆಂದು 
ಸುಗ್ರೀವನಿಗೆ ನಿಶ್ಚಯವಾದ್ದರಿಂದ, ಅವನು ಸತ ವನ್ನು ಮರೆವತಾಚಿ ತನಗೆ 
ರಾವಣನ ವಿಷಯ ಗೊತ್ತಿಲ್ಲವೆಂದು ಹೇಳಿದನು. ಮೊದಲು ವಾಲಿಯನ್ನು 
ಸಂಹರಿಸಿ ತನ್ನ ಕಾರ್ಯವನ್ನು ಮಾಡಿಸಿಕೊಂಡು, ಅನಂತರ ಕಪಿಬಲದ 
ನೆರವಿನಿಂದ ಶ್ರೀರಾಮನ ಕಾರ್ಯವನ್ನು ಸಾಧಿಸೋಣವೆಂದು ನಿರ್ಧರಿಸಿ 
ಹೊಂಡನು. 





೪೯೨ ಕಿಷ್ಕಿಂಥಾಕಾಂಡಃ 


ವಸ್ತುತಃ ಶ್ರೀಮದ್ರಾಮಾಯಣದಲ್ಲಿ ಅದ್ಭಷ್ಟಲೀಲೆಯ ಒಂದು ಎಳೆ 
ಕಥಾಕುಸುಮಗಳನ್ನು ಉದ್ದಕ್ಕೆ ಜೋಡಿಸಿಕೊಂಡುಹೋಗಿದೆ. ಖಹಿಗಳೂ 
ಡೇವತೆಗಳೂ ರಾವಣಾದಿ ರಾಕ್ಷಸರ ವಥೆಗೆ ಒಂದು ಹಂಚಿಕೆಯನ್ನೇ 
ಹೂಡಿದ್ದಾರೆ. ಭರದಾ ಸ ಜಮುನಿಗಳು 

ದೇವಾನಾಂ ದಾನವಾನಾಂ ಚ ಖುಹೀಣಾಂ ಭಾವಿತಾತ್ಮನಾವ್‌ | 

ಹಿತಮೇವ ಭವಿಷ ದ್ಧಿ ರಾಮಪ್ರವ್ರಜನಾದಿಹ || 

ಅಯೋಧ್ಯಾ ಸ, ೯೨, ಶ್ಲೋ. ೩೧ 

ಎಂದು ಸಂಕ್ಷೇಪವಾಗಿ ಈ ಹಂಚಿಕೆಯನ್ನು ಸೂಚಿಸಿದ್ದಾರೆ. ಶ್ರೀರಾಮನನ್ನು 
ಉಪಾಯದಿಂದ ಪಂಚವಟಗೆ ಕಳಿಸಿದವರೂ ಖುಸಿಗಳೇ. ಶರಭಂಗ, ಸುತೀಕ್ಸ್ಮ 
ಅಗಸ್ಯರ ಪ್ರಕರಣಗಳಲ್ಲಿ ಪ್ರ ನಿಷಯವನ್ನು ಸೂಕ್ಷ ನಾಗಿ ಮನಗಾಣಬಹುದು. 
ಜಟಾಯುನಿಗೆ ರಾವಣನ ಸರಿಚಯ ಚೆನ್ನಾ ಗಿದ್ದಿತೆಂದು ಅವನು ಶ್ರೀರಾಮನಿಗೆ 
ಕೊಟ್ಟ ವಿವರಗಳಿಂದ ತಿಳಿದುಬರುತ್ತದೆ. ಶ್ರೀರಾಮನ ಪ್ರಶ್ನೆಗೆ ಅವನು 
ಯಾನ ಯಾವುಜೋ ಉತ್ತರವನ್ನು ಕೊಟ್ಟನೇ ಹೊರತು ರಾವಣನ 
ವಾಸಸ್ಥಾನವಾದ ಲಂಕೆಯ ವಿಷಯವನ್ನು ಹೇಳಲಿಲ್ಲ! ಕಬಂಧನು ಶಾಪ 
ಮುಕ್ತನಾದಮೇಲೆ ದಿವ್ಯಜ್ಞಾ ನವನ್ನು ಪಡೆದಿದ್ದರೂ ಸುಗ್ರೀವನ ವಿಷಯವನ್ನು 
ತಿಳಿಸಿ ಅವನೊಡನೆ ಸಖ್ಯವನ್ನು ಬೆಳೆಸಬೇಕೆಂದು ಹೇಳಿದನೇ ಹೊರತು 
ರಾವಣನ ವಾಸಸ್ಥಾನವನ್ನು ತಿಳಿಸಲಿಲ್ಲ! ರಾವಣನ ಪರಿಚಯವನ್ನು ಹೇಳದೆ 
ಅವನ ಪರಿಚಯವುಳ್ಳವನನ್ನು ತಿಳಿಸುತ್ತೇನೆ ಎಂದು ಹೇಳುತ್ತಾನೆ! ವಾಲಿಯ 
ಸಹಾಯವನ್ನು ಸಡೆಯೆಂದು ಹೇಳದ, ಏಕಾಕಿಯಾಗಿ ತೊಳಲುತ್ತಿದ್ದ ಸುಗ್ರೀವನ 
ಸಖ ವನ್ನು ಬೆಳೆಸಿಕೊ ಎಂದು ಉಪದೇಶಿಸುತ್ತಾನೆ! ಸುಗ್ರೀವನು ಹನುಮಂತ 
ನನ್ನು ದಕ್ಷಿಣದಿಕ್ಕಿಗೆ ಕಳಿಸಿದ್ದು ಲಂಕೆಯಲ್ಲಿ ಸೀತೆಯಿದ್ದಾಳೆಂದು ಸುಗ್ರೀವನಿಗೆ 
ನಿಶ್ಚಯವಾದ್ದರಿಂದಲೇ ಇರಬೇಕು. ಉಳಿದ ದಿಕ್ಕುಗಳಿಗೆ ಕಪಿಸೇನೆಯನ್ನು 
ಕಳಿಸಿದ್ದು ನಟನೆ ಮಾತ್ರವೇ. 

ಇವೆಲ್ಲವೂ ದೈ ವಿಕವಾಗಿ ಒದಗಿದ ಘಟನೆಗಳು. ರಾವಣನು ಮಹಾ 
ತಸಸ್ವಿಯಾದ್ದರಿಂದ ಅವನ ಆಯುಸ್ಸು ದೃಢವಾಗಿ ಚಿರಕಾಲ ಇರತಕ್ಕದ್ದೇ. 
ಕಾಲವು ಬಂದ ಹೊರತು ಅವನ ಸಂಹಾರ ಯಾರಿಂದಲೂ ಶಕೃವಲ್ಲ. ಅವನ 
ಪುಣ್ಯಸಂಚಯವು ಕ್ಷೀಣಿಸಿ ಮರಣಕ್ಕೆ ಕಾಲವು ಪಕ್ಚವಾಗಬೇಕಾಗಿದೆ. ಒಂದು 


ಅನುಬಂಧ ೪೯ಕ್ನಿ 


ವರ್ಷದ ಅವಧಿಯನ್ನು ರಾವಣನು ಸೀತೆಗೆ ಗೊತ್ತು ಮಾಡಿದ್ದೂ ದೈವಪ್ರೇರಣೆ 
ಯಿಂದಲೇ, ಆದ್ದರಿಂದ ಸುಗ್ರೀವನು ತನಗೆ ರಾವಣನ ನಿಲಯವು ತಿಳಿಯ 
ದೆಂದು ಹೇಳುವುದು ದೈವಪ್ರಜೋದನೆಯಿಂದ ಎಂದು ತಿಳಿಯಬೇಕಾಗಿದೆ. 


8 


ಯತ್ರೈಕಂ ಘಟತೇ ವಾಲೀ ನಿಪ್ಪತ್ರಯಿತುಮೋಜಸಾ 
—ಫಪುಟಗಳು ೯೧-೯೨ 


ಇದಕ್ಕೆ ಅನೇಕ ಬಗೆಯಲ್ಲಿ ಅರ್ಥ ಹೇಳುತ್ತಾರೆ : 


೧ ವಾಲಿಯು ಒಂದು ಸಾಲವೃಕ್ಷವನ್ನು ಅಲ್ಲಾಡಿಸಿ ಎಲೆಗಳೆಲ್ಲವೂ 
ಉದುರಿಹೋಗುವಂತೆ ಮಾಡಬಲ್ಲ. 


೨ ಧನುಸ್ಸಿಲ್ಲದೆ ಬರಿಯ ದೇಹಬಲದಿಂದ ಬಾಣವನ್ನು ಚುಚ್ಚಿ ಆಚೆಗೆ 
ತೂರಿಹೋಗುವಂತೆ ಮಾಡಬಲ್ಲ. 


೩ ಧನುಸ್ಸಿನಿಂದಲೇ ಬಾಣವನ್ನು ಹೊಡೆದು ಅದು ಮರದಲ್ಲಿ ತೂರಿ 
ಆಜಿಗೆ ಹೋಗುವಂತೆ ಮಾಡಬಲ್ಲ. 


ಇವುಗಳಲ್ಲಿ ಮೊದಲನೆಯ ಅರ್ಥವು ಯುಕ್ತವಾಗಿ ಕಾಣುವುದಿಲ್ಲ. 
ಮರವನ್ನು ಅಲ್ಲಾಡಿಸಿ ಎಲೆಗಳೆಲ್ಲನನ್ನೂ ಉದುರಿಸುವುದು ಹೇಹೆಬಲದಿಂದ 
ಶಕ್ಯ ವಾದದ್ದೇ ಅಲ್ಲ. ಶಕ್ಕವಾಗುವುದೆಂದು ಒಪ್ಪಿ ದರೂ ಪ್ರಕೃತಸಂದರ್ಭದಲ್ಲಿ 
ಸಮಂಜಸವಾಗದು. ಮುಂದೆ ಶ್ರೀರಾಮನ ಬಾಣವು ಸಪ್ತಸಾಲಗಳನ್ನೂ 
ತೂರಿಹೋದ್ದರಿಂದ ಸುಗ್ರೀವನಿಗೆ ಅವನ ಸಾಮರ್ಥ ತದಲ್ಲಿ ನಂಬಿಕೆಯಾಯಿತೆಂದು 
ವರ್ಣನೆ ಇದೆ. ಶ್ರೀರಾಮನು ಮರವನ್ನಲ್ಲಾಡಿಸಿ ಎಲೆಗಳನ್ನು ಉದುರಿಸಲಿಲ್ಲ. 
ಆದ್ದರಿಂದ ಅವರಿಬ್ಬರ ಸಾಮಥ್ಯ್ಯವನ್ನು ಹೋಲಿಸಿ ಅಳೆಯುವುದು ಹೇಗೆ? 

ಮೂರನೆಯ ಅರ್ಥದಲ್ಲಿ ವಾಲಿಯ ಬಳಿ ಥೆನುಸ್ಸಿದ್ದಿತೆ? ಅವನು 
ಬಿಲ್ಲುಗಾರನೆ? ಎಂಬ ಪ್ರಶ್ನೆಗೆ ಅವಕಾಶ ಉಂಟು. ವಾಲಿಗೆ ಧೆನುರ್ವಿದ್ಯೆಯ 
ಪರಿಚಯವಿದ್ದಿತೆಂದು ಒಪ್ಪಿ ದರೆ ಬಾಧಕವೇನೂ ಇಲ್ಲ. ಆದ್ದರಿಂದ ಎರಡನೆಯ 
ಮತ್ತು ಮೂರನೆಯ ಅರ್ಥ ಸಮಂಜಸವಾಗಿ ತೋರುತ್ತದೆ. 


೪೯೨ ಕಿಷ್ಕಿಂಥಾಕಾಂಡಃ 


ವಸ್ತುತಃ ಶ್ರೀಮದ್ರಾಮಾಯಣದಲ್ಲಿ ಅದ್ಭಷ್ಟಲೀಲೆಯ ಒಂದು ಎಳೆ 
ಕಥಾಕುಸುಮಗಳನ್ನು ಉದ್ದಕ್ಕೆ ಜೋಡಿಸಿಕೊಂಡುಹೋಗಿದೆ. ಖಹಿಗಳೂ 
ಡೇವತೆಗಳೂ ರಾವಣಾದಿ ರಾಕ್ಷಸರ ವಥೆಗೆ ಒಂದು ಹಂಚಿಕೆಯನ್ನೇ 
ಹೂಡಿದ್ದಾರೆ. ಭರದಾ ಸ ಜಮುನಿಗಳು 

ದೇವಾನಾಂ ದಾನವಾನಾಂ ಚ ಖುಹೀಣಾಂ ಭಾವಿತಾತ್ಮನಾವ್‌ | 

ಹಿತಮೇವ ಭವಿಷ ದ್ಧಿ ರಾಮಪ್ರವ್ರಜನಾದಿಹ || 

ಅಯೋಧ್ಯಾ ಸ, ೯೨, ಶ್ಲೋ. ೩೧ 

ಎಂದು ಸಂಕ್ಷೇಪವಾಗಿ ಈ ಹಂಚಿಕೆಯನ್ನು ಸೂಚಿಸಿದ್ದಾರೆ. ಶ್ರೀರಾಮನನ್ನು 
ಉಪಾಯದಿಂದ ಪಂಚವಟಗೆ ಕಳಿಸಿದವರೂ ಖುಸಿಗಳೇ. ಶರಭಂಗ, ಸುತೀಕ್ಸ್ಮ 
ಅಗಸ್ಯರ ಪ್ರಕರಣಗಳಲ್ಲಿ ಪ್ರ ನಿಷಯವನ್ನು ಸೂಕ್ಷ ನಾಗಿ ಮನಗಾಣಬಹುದು. 
ಜಟಾಯುನಿಗೆ ರಾವಣನ ಸರಿಚಯ ಚೆನ್ನಾ ಗಿದ್ದಿತೆಂದು ಅವನು ಶ್ರೀರಾಮನಿಗೆ 
ಕೊಟ್ಟ ವಿವರಗಳಿಂದ ತಿಳಿದುಬರುತ್ತದೆ. ಶ್ರೀರಾಮನ ಪ್ರಶ್ನೆಗೆ ಅವನು 
ಯಾನ ಯಾವುಜೋ ಉತ್ತರವನ್ನು ಕೊಟ್ಟನೇ ಹೊರತು ರಾವಣನ 
ವಾಸಸ್ಥಾನವಾದ ಲಂಕೆಯ ವಿಷಯವನ್ನು ಹೇಳಲಿಲ್ಲ! ಕಬಂಧನು ಶಾಪ 
ಮುಕ್ತನಾದಮೇಲೆ ದಿವ್ಯಜ್ಞಾ ನವನ್ನು ಪಡೆದಿದ್ದರೂ ಸುಗ್ರೀವನ ವಿಷಯವನ್ನು 
ತಿಳಿಸಿ ಅವನೊಡನೆ ಸಖ್ಯವನ್ನು ಬೆಳೆಸಬೇಕೆಂದು ಹೇಳಿದನೇ ಹೊರತು 
ರಾವಣನ ವಾಸಸ್ಥಾನವನ್ನು ತಿಳಿಸಲಿಲ್ಲ! ರಾವಣನ ಪರಿಚಯವನ್ನು ಹೇಳದೆ 
ಅವನ ಪರಿಚಯವುಳ್ಳವನನ್ನು ತಿಳಿಸುತ್ತೇನೆ ಎಂದು ಹೇಳುತ್ತಾನೆ! ವಾಲಿಯ 
ಸಹಾಯವನ್ನು ಸಡೆಯೆಂದು ಹೇಳದ, ಏಕಾಕಿಯಾಗಿ ತೊಳಲುತ್ತಿದ್ದ ಸುಗ್ರೀವನ 
ಸಖ ವನ್ನು ಬೆಳೆಸಿಕೊ ಎಂದು ಉಪದೇಶಿಸುತ್ತಾನೆ! ಸುಗ್ರೀವನು ಹನುಮಂತ 
ನನ್ನು ದಕ್ಷಿಣದಿಕ್ಕಿಗೆ ಕಳಿಸಿದ್ದು ಲಂಕೆಯಲ್ಲಿ ಸೀತೆಯಿದ್ದಾಳೆಂದು ಸುಗ್ರೀವನಿಗೆ 
ನಿಶ್ಚಯವಾದ್ದರಿಂದಲೇ ಇರಬೇಕು. ಉಳಿದ ದಿಕ್ಕುಗಳಿಗೆ ಕಪಿಸೇನೆಯನ್ನು 
ಕಳಿಸಿದ್ದು ನಟನೆ ಮಾತ್ರವೇ. 

ಇವೆಲ್ಲವೂ ದೈ ವಿಕವಾಗಿ ಒದಗಿದ ಘಟನೆಗಳು. ರಾವಣನು ಮಹಾ 
ತಸಸ್ವಿಯಾದ್ದರಿಂದ ಅವನ ಆಯುಸ್ಸು ದೃಢವಾಗಿ ಚಿರಕಾಲ ಇರತಕ್ಕದ್ದೇ. 
ಕಾಲವು ಬಂದ ಹೊರತು ಅವನ ಸಂಹಾರ ಯಾರಿಂದಲೂ ಶಕೃವಲ್ಲ. ಅವನ 
ಪುಣ್ಯಸಂಚಯವು ಕ್ಷೀಣಿಸಿ ಮರಣಕ್ಕೆ ಕಾಲವು ಪಕ್ಚವಾಗಬೇಕಾಗಿದೆ. ಒಂದು 


ಅನುಬಂಧ ೪೯೫ 


ತಸ್ಮಾನ್ಮಹಾಸರೋಜಂ ಶಂಕುಂ ಸರಿಶಾಂ ಪತಿಂ ತೃಂತಮ್‌ | 
ಮಧ್ಯಂ ನರಾರ್ಥಮಾಹುರ್ಯಥೋತ್ತರಂ ದಶಗುಣಂ ತಥಾ 

ಜ್ಞೇಯಮ್‌ || 

" ಓಂದು? ಎಂಬ ಸಂಖ್ಯೆಯಿಂದ "ಪರಾರ್ಥೆ? ದವರೆಗೆ ಸಂಖ್ಯಾಗಣನೆ. 
ಆದರ ಮೌಲ್ಯವು ಕ್ರಮವಾಗಿ ಹತ್ತ ರಷ್ಟು ಹೆಚ್ಚುತ್ತ ಹೋಗುತ್ತದೆ. 


ಅಯುತ- ಹತ್ತು ಸಾವಿರ ಮಹಾಸರೋಜ- ಹತ್ತು ನಿಖರ್ವ 
ಪ್ರಯುತ- ಹತ್ತು ಲಕ್ಷ ಶಂಕು- ನೂರು ನಿಖರ್ವ 
ಅರ್ಬುದ. ಹತ್ತು ಕೋಟಿ ಸಮುದ್ರ-ಹೆತ್ತು ಶಂಕು 

ವೃಂದ (ನ್ಯರ್ಬುದ) - ನೂರು ಕೋಟ ಅಂತಜನೂರು ಶಂಕು 
ಖರ್ವ-ಹತ್ತುನೂರು ಕೋಟ ಮಥ್ಯ್ಯ-ಹತ್ತು ಅಂತ 

ನಿಖರ್ವ- ನೂರುನೂರು ಕೋಟಿ ನರಾರ್ಧ- ನೂರು ಅಂತ 


(ಒಂದರ ಮುಂದೆ ಹದಿನೇಳು ನೊನ್ನೆ ಗಳನ್ನಿ ಟ್ಟಿರೆ ಪರಾರ್ಧವಾಗುತ್ತ ದೆ) 


೬ 
ಯದಾ ತು ಮಂದುಭಿಂ ನಾಮ ದಾನೆನಂ ಮಹಿಷಾಕೃತಿಮ್‌ 
—ಫುಟ ೩೬೧ 
ಹಿಂದೆ ಒಂಬತ್ತನೆಯ ಸರ್ಗದಲ್ಲಿ " ಮಾಯಾವೀ ನಾಮ ತೇಜಸಿ ಸ್ರೀ 
ವೂರ್ವಜೋ ದುಂದುಭೇಃ ಸುತಃ” ಎಂದು ದುಂದುಭಿಯ ಮಗನಾದ 
ಮಾಯಾವಿಯ ವೃತ್ತಾ ಂತವನ್ನು ಹೇಳಿದೆ. ಈಗ ದುಂದುಭಿಯೇ ಯುದ್ಧಕ್ಕೆ 
ಬಂದಿದ್ದನೆಂದು ಹೇಳಿದರೆ ಪೂರ್ವಾಪರವಿರೋಧವಾಗುವುದಿಲ್ಲವೆ? 


ಶ್ರೀ ಗೋವಿಂದರಾಜರು ಹೀಗೆ ಅಭಿವ್ರಾಯವನ್ನು ಹೇಳುತ್ತಾರೆ: 

« ಆ ಸಮಯದಲ್ಲಿ ದುಂದುಭಿ, ಅವನ ಮಗನಾದ ಮಾಯಾನಿ- 
ಇಬ್ಬರೂ ಯುದ್ಧಕ್ಕೆ ಬಂದಿದ್ದರು. ಆಗ ದುಂದುಭಿಯು ಯಾವುದೋ ಕಾರಣ 
ದಿಂದ ಅಡಗಿಕೊಂಡಿದ್ದು, ವಾಲಿಯು ಬಿಲದಿಂದ ಹೊರಗೆ ಬಂದಮೇಲೆ ಪುನಃ 
ಯುದ್ಧಕ್ಕೆ ಬಂದು ವಾಲಿಯಿಂದ ಹತನಾದನು. ಹೀಗೆ ವರ್ಣಿಸುವುದು 
ವಾಲ್ಮೀಕಿಮುಥಿಗಳ ಸ್ವಭಾವ. ಸುಂದರಕಾಂಡದಲ್ಲಿ ರಾವಣನು ಸೀತೆಯನ್ನು 


೪೯೬ ಕಿಸ್ಕಿಂಧಾಕಾಂಡಃ 


ಹಿಂಸಿಸಲು ಹೊರಟಾಗ ಮಂಡೋದರಿಯು ತಡೆದಳೆಂದು ಹೇಳಿದೆ. ಅನಂತರ 
ಹನುಮಂತನು ಆ ಸಂದರ್ಭವನ್ನು ಕಫಿಗಳಿಗೆ ಹೇಳುವಾಗ ಧಾನ್ಯ ಮಾಲಿನಿಯು 
ರಾವಣನನ್ನು ತಡೆದಳೆಂದು ಉಕ್ತ ವಾಗಿದೆ ” ಅಲ್ಲಿ ರಾವಣನನ್ನು ಆಸ್ತಿ ಸ್ತ್ರೀಯ 
ರಿಬ್ಬ ರೂ ತಡೆದರೆಂದು ಊಹಿಸಿಕೊಳ ಬೇಕು. ಹಾಗೆಯೇ ವ ನ ತದಲ್ಲಿ ಇಬ್ಬ ರು 
ಡಾನನರೊ ಬಂದಿದ್ದರೆಂದು ಹೇಳಿದರೆ ನಿರೋಧೆವು ತಪ್ಪು ವುದೆಂದು ಗೋವಿಂದ 
ರಾಜರ ಆಶಯ. 


ಆದರೆ "ಯದಾ ತು ದುಂದುಭಿಂ ನಾನು....... ' ಎಂಬ ಗ್ರಂಥದ 
ಶೈಲಿಯನ್ನು ನೋಡಿದರೆ, ಸುಗ್ರೀವನು ಹಿಂದಿನ ಪ್ರಕರಣವನ್ನೇ ಅನುವಾದ 
ಮಾಡುವಂತೆ ತೋರುತ್ತದೆ. ದುಂದುಭಿಯು " ಮಹಿಷಾಕೃತಿ 'ಯಾಗಿದ್ದ 
ನೆಂದು ಇಲ್ಲಿ ವರ್ಣಿಸಿದೆ. ಅವನೇ ಗುಹೆಯನ್ನು ಹೊಕ್ಕನೆಂದೂ ಅವನ 
ರಕ್ತನೇ ಹರಿದು ಬಂದಿತೆಂದೂ ಹೇಳಿನಿ. ಆದ್ದರಿಂದ ದುಂದುಭಿಯೆಂದಕ್ಕೆ 
ಅವನ ಮಗನಾದ ಮಾಯಾವಿಯೆಂದು ಇಲ್ಲಿ ಅರ್ಥಮಾಡಬಹುದು. ಅರಣ್ಯ 
ಕಾಂಡದಲ್ಲಿ ದನುವುತ್ರನಾದ ಕಬಂಧನನ್ನು ದನುವೆಂದು ವ್ಯವಹರಿಸಿದಂತೆೆ ಇಲ್ಲಿ 
ತಂದೆಯ ಹೆಸರಿನಿಂದ ಮಗನನ್ನು ದುಂದುಭಿಯೆಂದೇ ಕಕೆದಿರಬೇಕು. ತಂದೆಯು 
ಮಹಿಷಾಕೃ ತಿಯಾದ್ದರಿಂದ ಮಗನೂ ಮಹಿಸಾಕೃ ತಿಯಾಗಿರಬಹುದು. 
ಅಲ್ಲದೆ ಮಯ ದುಂದುಭಿಯನ್ನು ಕೊಂದು ಹು ಕಳೇಬರವನ್ನು 
ಮತಂಗಾಶ್ರ ಮಕ್ಕೆ ಎಸೆದನೆಂದು ಒಂಜಿ ವರ್ಣಿಸಿದೆ. ಇಲ್ಲಿ ಮಹಿಷನನ್ನು 
ಗುಣೆಯನ್ಲಿ ಕೊಂದನೆಂದ್ಧೂ ಬಿಲವನ್ನು ಸುಗಿ ೀವನು ಮುಚಿ ಕ್ಲಿಬಂದನೆಂದೂ 
ಹೇಳಿದೆ. ಆದ್ದರಿಂದ ದುಂದುಭಿಯೆಂದಕ್ಕೆ ಟನ ನಾದ ಮಾಯಾವಿ 
ಎಂದು ಹೇಳಬೇಕು. ಇದೊಂದು ಸಮಾಧಾನಾಂತರ. 


೭ 

ನಯೆಮಾ ಶ್ವಯು ಜೇ ಮಾಸಿ ಕಾಲಸಂಖ್ಯಾನ್ಯವಸ್ಥಿ ತಾಃ 
—ಫುಟ ೪೦೯ 
ಹನುಮಂತಸಿಂದ ಪ್ರೇರಿತನಾದ ಸುಗಿ ಗ್ರೀವನು ಹದಿನೈದು ದಿನಗಳಲ್ಲಿ 
ಸಮಸ್ತ ಕನಿಸೇನೆಯೂ ಬಡಿತದ ಆಶ್ವಯುಜಮಾಸದಲ್ಲಿ ಆಜ್ಞಾ, ನಿಸಿದನು. 
ಆಮೇಲೆ ಮಾರ್ಗಶೀರ್ಷದಲ್ಲಿ ಲಕ್ಷ್ಮ ಣನಿಂದ ಪ್ರೇರಿತನಾಗಿ, ಹತ್ತುರ ರಾತ್ರಿಗಳಲ್ಲಿ 


ಅನುಬಂಧ ೪೯೭ 


ಎಲ್ಲರೂ ಸಮಾನೇಶಗೊಳ್ಳ ಬೇಕೆಂದು ಪುನಃ ಸುಗ್ರೀವನು ಆಜ್ಞೆಯಸ್ಸಿತ್ತನು. 
ಪುಷ್ಯಮಾಸವು ಸೀತಾನ್ವೇಷಣೆಗೆ ಗೊತ್ತಾದ ಮಾಸ. ಮಾಘದಲ್ಲಿ ವಸಂತ 
ಕಾಲದ ವುಷ್ಟಗಳು ಅರಳಲಾರಂಭಿಸಿದವು. ಖತುವ್ಯತ್ಯಯದಿಂದ 
ಮಾಫದಲ್ಲಿಯೇ ವಸಂತಚಿಹ್ನೆ ಗಳು ಕಾಣಿಸಿದ್ದು ಉತ್ಪಾತದಿಂದ ಆಗಿರಬಹುದು. 
ರಾಮಾಯಣದಲ್ಲಿ ಬರುವ ಸಂದರ್ಭಗಳ ಕಾಲನಿರ್ಣಯದ ವಿಷಯವಾಗಿ 
ವ್ಯಾಖ್ಯಾನಕಾರರಲ್ಲಿ ಬಹಳ ಮತಭೇದಗಳಿವೆ. ಸೀತಾನೆ ೇಷಣೆಗಾಗಿ ಸುಗ್ರೀವನು 
ಗೊತ್ತುಪಡಿಸಿದ ತಿಂಗಳು ಕಾರ್ತಿಕನೆಂದೂ ಮಾರ್ಗಶೀರ್ಷನೆಂದೂ, 
ಪುಷ್ಯವೆಂದೂ, ಮಾಘವೆಂದೂ ಅಭಿಪ್ರಾಯಪಡುತ್ತಾರೆ. ಯುದ್ಧ ಕಾಂಡದ 
ಅನುಬಂಧದಲ್ಲಿ ಈ ಅಂಶವನ್ನು ವಿಸ್ತರವಾಗಿ ಚರ್ಚಿಸಲಾಗುವುದು. 


ಆ 


ದ್ಯಾ ಹೃಷ್ಟಾಂಗಯಾ ಯುಕ್ತಂ ಚತುರ್ಬಲಸಮನ್ಚಿತವಾ | 
ಚತುರ್ದಶಗುಣಂ ಮೇನೇ ಹನುಮಾನ್‌ ವಾಲಿನಃ ಸುತಮ್‌ ॥ 
ಪುಟ ೪೧೪ 


೧. ಬುದ್ಧಿಯ ಅಷ್ಟಗುಣಗಳು 
ಶುಶ್ರೂಷಾ ಶ್ರವಣಂ ಚೈವ ಗ್ರಹಣಂ ಧಾರಣಂ ತಥಾ | 
ಊಹಾಪೋಹಾರ್ಥವಿಜ್ಞಾನಂ ತತ್ತ್ವಜ್ಞಾನಂ ಚ ಧೀಗುಣಾಃ || 
೨. ಚತುರ್ಬಲಗಳು : 
ಸಾಮ, ದಾನ, ಭೇದ, ದಂಡ ಅಥವಾ ಬಾಹುಬಲ, ಮನೋಬಲ, 
ಉಪಾಯಬಲ್ಯ ಬಂಧುಬಲ. 
a. ಚತುರ್ದಶೆಗುಣಗಳು : 
ದೇಶಕಾಲಜ್ಞ ತಾ ದಾರ್ಡ್ಯಂ ಸರ್ವಕ್ಲೇಶಸಹಿಷ್ಣು ತಾ | 
ಸರ್ವವಿಜ್ಞಾ ನಿತಾ ದಾಕ್ಷ್ಯಮೂರ್ಜಃ ಸಂವೃತಮಂತ್ರತಾ | 


ಅನಿಸಂವಾದಿತಾ ಶೌರ್ಯಂ ಶಕ್ತಿ ಜ್ಞತ್ತಂ ಕೃತಜ್ಞತಾ |: 
ಶರಣಾಗತವಾತ್ಸಲ್ಯಮಮರ್ಷಿತ್ವಮಚಾಸಲಮ್‌ || 


೪೯೮ ಕಷ್ಕಿಂಧಾಕಾಂಡಃ 


ಈ 
0 ಶಾರಸ್ಕ ಶುಳ್ಳೆಸ್ಕೇನ ಪುಕೆಂಡರನು್‌ 
—ಪುಟ ೪೧೫ 
ಇಂದ್ರನು ಶುಕ್ರನ ಉನದೇಶನನ್ನು ಕೇಳುವ ಸಂದರ್ಭ ಯಾನ್ರದು? 
ಶುಕ್ರನೆಂದರೆ ಶುದ್ಧ ಸ್ವಭಾವದವನು. ಬೃಹಸ್ಸ ತಿಯೆಂದು ಕೆಲನರು ಅರ್ಥ 
ಮಾಡುತ್ತಾರೆ. ಒಂದಾನೊಂದು ಸಂದರ್ಭದಲ್ಲಿ ಇಂದ್ರನಿಗೆ ಶುಕ್ರನು 
ಹತೋವದೇಶವನ್ನು ಮಾಡಿರಬಹುದೆಂದು ಕೆಲವರು ಊಹಿಸುತ್ತಾರೆ. 
" ಗುಕೋರಿವ ಪುರಂದರಮ್‌ ? ಎಂದು ವಾರಾಂತರವೂ ಂಟು. 








ಮಹಾಭಾರತದ ಅದಿಪರ್ವದಲ್ಲಿ 

ಯೋಗಾಚಾರ್ಯೊೋ ಮಹಾಬುದ್ಧಿ ರ್ಶೈತ್ಯಾನಾಮಭವದ್ದುರುಃ | 

ಸುರಾಣಾಂ ಚಾಪಿ ಮೇಧಾವೀ ಬ್ರಹ್ಮಚಾರೀ ಯತವ್ರತಃ | 

—ಅ. ೬೬ ಶ್ಲೋ. ೪೩ 

ಎಂಬ ಶ್ಲೋಕದ ನೀಲಕಂಠೀಯವ್ಯಾಖ್ಯಾನದಲ್ಲಿ ಹೀಗೆ ಬರೆದಿದೆ: “ ದೇವತೆಗಳ 
ಗುರುವಾದ ಬೃಹಸ್ಪತಿಯು ಯೋಗಬಲದಿಂದ ಎರಡು ದೇಹಗಳನ್ನು ಧೆರಿಸಿ 
ದೈತ್ಯರಿಗೂ ಗುರುವಾಗಿದ್ದನು (ಬೃಹಸ್ಸತಿಯೇ ಶುಕ್ರನಾಗಿದ್ದನು). ಮೈತ್ರಾಯ 
ಜೇಯಶ್ರುತಿಯಲ್ಲಿ ಈ ರೀತಿ ಇದೆ; " ಬೃಹಸ್ಪತಿರ್ಹಿ ಶುಕ್ರೋ ಭೂತ್ವಾ 
ಇಂದ್ರಸ್ಯಾಭಯಾಯ ಅಸುರೇಭ್ಯಃ ಕ್ಷಯಾಯ ಇಮಾಮವಿದ್ಯಾಮನೃಜತ್‌ 4. 

ಬೃಹಸ್ಪತಿಯೇ ಶುಕ್ರ ನಾಗಿದ್ದರೂ ಪ್ರಕೃತದಲ್ಲಿ " ಶುಕ್ರಸ್ಕೇವ? ಎಂಬುದು 
ಬೃಹೆಸ್ಪತಿಯೆಂಬ ಅರ್ಥದಲ್ಲಿ ಸ್ವರಸವಾಗಿ ಹೊಂದುವುದಿಲ್ಲ. ಆದ್ದರಿಂದ 
ಈ ಉಪಮಾನದ ಆಶಯ ಹೀಗಿರಬಹುದು ; 

“ ಬೈತ್ಯಗುರುವಾದ ಶುಕ್ರನು ಇಂದ್ರನಿಗೆ ಹೇಳುವ ಬುದ್ಧಿ ವಾದವು 
ಇಂದ್ರನಿಗೆ ಹಿತಕರವಾಗದು. ಅದರಂತೆ ನಡೆದರೆ ಇಂದ್ರ ನಿಗೆ ಕೇಡು 
ಸಂಭವಿಸುವುದು ನಿಶ್ಚಯ. ಅದರಂತೆ ತಾರನ ಉಪಡೇಶವು ಅಂಗದನಿಗೆ 
ಹಿತಕರವಲ್ಲ. ಶುಕ್ರನು ಇಂದ್ರನಿಗೆ ಹೇಳುವ ಬುದ್ಧಿ ವಾದದಂತೆ ತಾರನ ಮಾತು 
ಅಂಗದನ ವಿನತ್ತಿಗೆ ಕಾರಣವಾಗಿತ್ತು.” ವಿನರೀತೋಸದೇಶಕ್ಕೆ ಇದು ಹೋಲಿಕೆ. 


ಅನುಬಂಧ ೪೯೯ 


ಅವಶಿಷ್ಟ 

ಅರಣ್ಯಕಾಂಡದಲ್ಲಿ ೨೯೫ನೆಯ ಪುಟಕ್ಕೆ ಸಂಬಂಧಿಸಿದಂತೆ ಬರೆಯ 
ಬೇಕಾಗಿದ್ದ ಒಂದು ಅನುಬಂಧೆವು ಬಿಟ್ಟುಹೋಗಿದೆ. ಅದನ್ನು ಇಲ್ಲಿ ಬರೆಯ 
ಖಾಗಿದೆ : 

ಸರ್ವಲಕ್ಷಣಸಂಪನ್ನಂ ನೈಗ್ರೋಧಪರಿಮಂಡಲವತ್‌ 

— ಅರಣ್ಯ ಕಾಂಡ, ಪುಟ ೨೯೫ 

ನ್ಯಗ್ರೋಥಪರಿಮಂಡಲ ಎಂದರೇನು? ಇದು ಶ್ರೀರಾಮನ ಆಕೃತಿಯ 
ವರ್ಣನೆ. ಈ ಶಬ್ದಕ್ಕೆ ಅನೇಕಬಗೆಯಲ್ಲಿ ತಾತ್ಸರ್ಯಾರ್ಥವನ್ನು ಹೇಳಿದ್ದಾರೆ. 
ನ್ಯಗ್ರೋಥೆವೆಂದರೆ ಆಲದಮರ. ©“ ಆಲದಮರದಂತೆ ವಿಶಾಲವಾದ ಪುಷ್ಪ ಕೆ 
ಶರೀರ; ಆಲದಮರದಂತೆ ಸರ್ವರಿಗೂ ಆಶ್ರಯದಾತ ; ಆಶ್ರಿತರ ತಾಪವನ್ನು 
ವರಿಹರಿಸತಕ್ಕವನು; ಸರ್ವಕಾಲದಲ್ಲಿಯೂ ಸರ್ವರಿಗೂ ಅನುಕೂಲನಾದವನು. 

ಆದರೆ ನ್ಯಗ್ರೋಥಪರಿಮಂಡಲ ಎಂಬುದು ಸಾಮುದ್ರಿಕಶಾಸ್ತ್ರದ ಒಂದು 
ಪಾರಿಭಾಷಿಕಶಬ್ದ. ಎರಡು ತೋಳುಗಳನ್ನೂ ನೀಳವಾಗಿ ಚಾಚಿದರೆ ಎಷ್ಟು 
ಉದ್ದವಾಗುವುದೋ ಅಷ್ಟೇ ಎತ್ತರವಿರುವ ಮನುಷ್ಯನು ನ್ಯಗ್ರೋಥೆ 
ಪರಿಮಂಡಲ. ಇದು ಮಹಾವುರುಷಲಕ್ಷಣ. ಮಾತ್ಸ $ಪುರಾಣದ ೧೧೮ನೆಯ 
ಅಧ್ಯಾಯದಲ್ಲಿ 

ಮಹಾಧನುರ್ಥರಾಶ್ಚ್ರೈವ ತ್ರೇತಾಯಾಂ ಚಕ್ರ ವರ್ತಿನಃ | 

ಸರ್ವಲಕ್ಷಣಸಂಸನ್ನಾ ನ್ಯಗ್ರೋಧಪರಿಮಂಡಲಾಃ || 

ನ್ಯಗ್ರೋಧೌ ತು ಸ್ಕ್ರೃತೌ ಬಾಹೂ ವ್ಯಾಮೋ ನ್ಯಗ್ರೋಥ ಉಚ್ಯತೇ | 

ವ್ಯಾಮೇನ ಉಚ್ಛ ಪ್ರಯೋ ಯಸ್ಯ ಅಥ ಊಧ ೩೯೦ ಚ ದೇಹಿನಃ | 

ಸಮೋಚ್ಚಾ ಯಪರೀಣಾಹೋ ನ್ಯಗ್ರೋಧಪರಿಮಂಡಲಃ || 
ಎಂದು ಹೇಳಿದೆ. ಭಟ್ಟಕಾವ ದ ಟೀಕೆಯಲ್ಲಿ ಭರತಮಲ್ಲಿಕನು ಸಾಮುದ್ರಿಕ 
ಶಾಸ್ತ್ರದ ಘು ಶ್ಲೋಕವನ್ನು ಉದಾಹರಿಸಿದ್ದಾನೆ 

ಪ್ರಸಾರಿತಭ್ರುಜಸ್ಯೇಹ ಮಧ್ಯಭಾಗದ್ವಯಾಂತರವರ್‌ | 

ಉಚ್ಛಾ )ಯೇಣ ಸಮಂ ಯಸ್ಯ ನ್ಯಗ್ರೋಥೆವರಿಮಂಡಲಃ || 








